“ಶಾಸನಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಯನ” 
(ಜನೇ ಶತಮಾನದಿಂದ ೧೮ನೇ ಶತಮಾನದ ವರೆಗೆ) 


ಪಿ.ಎಚ್‌.ಡಿ. ಪದವಿಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಮಹಾಪ್ರಬಂಧ 


ಸಂಶೋಧಕರು 
ಆರ್‌. ಯುವರಾಜು. 
ಕನ್ನಡ ಅಧ್ಯಯನ ಕೇಂದ್ರ 


ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು - ೫೬೦೦೫೬. 


ಮಾರ್ಗದರ್ಶಕರು 
ಡಾ. ಬಸವರಾಜ ಸಿ. ಕಲ್ಲುಡಿ 


ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನ ಕೆಂದ್ರ 
ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು - ೫೬೦೦೫೬. 


ಪ್‌ 
೮ 


< 


Fann 32% 


4 
MK 


ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ ಆವರಣ ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು - ೫೬೦೦೫೬. 


ಖಂ೨ಲ 


SEE 


“ಶಾಸನಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಯನ” (೫ನೇ 
ಶತಮಾನದಿಂದ ೧೮ನೇ ಶತಮಾನದ ವರೆಗೆ ಎಂಬ ಸಂಶೋಧನಾ ಮಹಾಪ್ರಬಂಧವನ್ನು 
ಡಾ.ಬಸವರಾಜ ಸಿ.ಕಲ್ಲುಡಿ ರವರ ಮಾರ್ಗದರ್ಶನದಲ್ಲಿ ಸಿದ್ದಪಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ 
ಪಿ.ಎಚ್‌.ಡಿ. ಪದವಿಗಾಗಿ ಸಲ್ಲಿಸುತ್ತಿದ್ದೇನೆ. ಈ ಮಹಾಪ್ರಬಂಧ ನನ್ನ ಸ್ವಂತ ಪರಿಶ್ರಮದ ಫಲವಾಗಿದ್ದು 
ಈ ಮೊದಲು ಇದನ್ನು ಯಾವುದೇ ಪದವಿ ಪ್ರಕಟಣೆಗಾಗಿ ಸಲ್ಲಿಸಿರುವುದಿಲ್ಲವೆಂದು ಈ ಮೂಲಕ 


ದೃಢೀಕರಿಸುತ್ತೇನೆ. 


ದಿನಾಂಕ : ಸಂಶೋಧನಾ ವಿದ್ಯಾರ್ಥಿ 


ಸ್ಥಳ : ಬೆಂಗಳೂರು ಆರ್‌. ಯುವರಾಜು 


“ಶಾಸನಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಯನ” (೫ನೇ 


ಶತಮಾನದಿಂದ ೧೮ನೇ ಶತಮಾನದ ವರೆಗೆ ಎಂಬ ವಿಷಯವನ್ನು ಕುರಿತು ಸಂಶೋಧನಾ 
ಮಹಾಪ್ರಬಂಧವನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಪಿ.ಎಚ್‌.ಡಿ. ಪದವಿಗಾಗಿ ಆರ್‌.ಯುವರಾಜು 
ಅವರು ನನ್ನ ಮಾರ್ಗದರ್ಶನದಲ್ಲಿ ಸ್ವತಂತ್ರ ಅಧ್ಯಯನದ ಮೂಲಕ ಸಿದ್ಧಪಡಿಸಿದ್ದಾರೆ. 


[) 


ಈ ಮಹಾಪ್ರಬಂಧವನ್ನು ಇದಕ್ಕಿಂತ ಮೊದಲು ಯಾವುದೇ ವಿಶ್ವವಿದ್ಯಾಲಯದ ಪದವಿ 
ಪ್ರಕಟಣೆಗಾಗಿ ಸಲ್ಲಿಸಿರುವುದಿಲ್ಲವೆಂದು ನಾನು ಈ ಮೂಲಕ ದೃಢೀಕರಿಸುತ್ತೇನೆ. 


ದಿನಾಂಕ : ಮಾರ್ಗದರ್ಶಕರು 


ಸ್ಟ : ಬೆಂಗಳೂರು ಡಾ.ಬಸವರಾಜ ಸಿ. ಕಲ್ಲುಡಿ 


MN] 


“ಶಾಸನಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಯನ” (೫ನೇ 
ಶತಮಾನದಿಂದ ೧೮ನೇ ಶತಮಾನದ ವರೆಗೆ) ಎಂಬ ವಿಷಯವನ್ನು ಸಂಶೋಧನೆ ಮಾಡಲು ಮತ್ತು 
ಶಾಸನಗಳ ಮೇಲಿನ ನನ್ನ ಆಸಕ್ತಿಗೆ ನೀರೆರೆದು ಬೌದ್ಧಿಕ ಚಿಂತನೆಗೆ ಸಾರ ತುಂಬಿ, ಜ್ಞಾನದ ಬೆಳಕನ್ನು ಮೂಡಿಸಿ 
ನನ್ನಲ್ಲಿನ ಬುದ್ಧಿಯನ್ನು ಚುರುಕುಗೊಳಿಸಿ, ಹಾರೈಸಿ ನನಗೆ ಸ್ಫೂರ್ತಿ ನೀಡಿದ ನನ್ನ ಗುರುಗಳು ಮತ್ತು 
ಮಾರ್ಗದರ್ಶಕರಾದ ಡಾ.ಬಸವರಾಜ ಸಿ. ಕಲ್ಲುಡಿ ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಕೇಂದ್ರ, ಜ್ಞಾನಭಾರತಿ, 


ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. ಇವರಿಗೆ ಮೊದಲ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. 


ಹಾಗೇಯೇ ನನ್ನ ಅಧ್ಯಯನಕ್ಕೆ ಪ್ರೋತ್ಸಾಹಿಸಿದ ಮತ್ತು ಸೂಕ್ತ ಸಲಹೆಗಳನ್ನು ನೀಡಿ ಸಹಕರಿಸಿದ 
ಗುರುಗಳಾದ ಡಾಕೆ.ಕೃಷ್ಣಪ್ಪ, ಕೆ.ಆರ್‌.ಗಣೇಶ್‌, ಪ್ರೊಕೆ.ಆರ್‌.ನರಸಿಂಹನ್‌, ಕೆ.ಧನಪಾಲ್‌, ಡಾ.ದೇವರಕೊಂಡಾರೆಡ್ಡಿ, 
ಡಾ.ಪಿ.ವಿ.ಕೃಷ್ಣಮೂರ್ತಿ, ಡಾ.ಎಂ.ಜೆ.ನಾಗರಾಜ್‌ ಮತ್ತು ಡಾ.ಶಶಿಕಲಾ (ಸಹ ಪ್ರಾಧ್ಯಾಪಕರು ಕನ್ನಡ ಅಧ್ಯನ ಕೇಂದ್ರ, 
ಬೆಂಗಳೂರು ವಿ.ವಿ) ಇವರುಗಳಿಗೆ ಮತ್ತು ಕ್ಷೇತಕಾರ್ಯದಲ್ಲಿ ನನ್ನ ಜೊತೆಗಿದ್ದು ಪ್ರೀತಿಯಿಂದ ಸಹಕರಿಸಿದ 


ಸ್ನೇಹಿತರಾದ ವಿಜಯಕುಮಾರ್‌.ಎಸ್‌, ಎಂ.ಜಿ.ಭೈರಪ್ಪ ಇವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಊ ಮಿ 


ನನ್ನ ಸಂಶೋಧನೆಯ ಬಗ್ಗೆ ಸದಾ ಕಾಳಜಿಯನ್ನು ತೋರಿ ನನ್ನ ಅಧ್ಯಯನಕ್ಕೆ ಸಂಬಂಧಿಸಿದ ಉಪಯುಕ್ತ 
ಮಾಹಿತಿಗಳನ್ನು ನೀಡುತ್ತಿದ್ದ ಗೆಳೆಯರ ವೃಂದ ಮತ್ತು ನನ್ನ ತಾಯಿ ಗೌರಮ್ಮ ಹಾಗೂ ಕುಟುಂಬವರ್ಗಕ್ಕೆ ಜೊತೆಗೆ 


ಟೈಪಿಂಗ್‌ ಕಾರ್ಯದಲ್ಲಿ ಸಹಕರಿಸಿದ ಶ್ರೀಮತಿ ಆಶಾರಾಣಿ.ಬಿ ಇವರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಸಂಶೋಧನೆಯ ಕ್ಷೇತಕಾರ್ಯದ ಸಂದರ್ಭದಲ್ಲಿ ಸಹಕರಿಸಿದ ಎಲ್ಲಾ ಹಿರಿಯ-ಕಿರಿಯರಿಗೂ, ಅಧ್ಯಯನಕ್ಕೆ 
ಹೂರಕವಾದ ಗಂಥಗಳನ್ನು ಒದಗಿಸಿದ ಮಿಧಿಕ್‌ಸೊಸೈಟಿ ಮತ್ತು ಇ.ಸಿ.ಹೆಚ್‌.ಆರ್‌. ಗ್ರಂಥಾಲಯಗಳ ಸಿಬ್ಬಂದಿ 
ವರ್ಗದವರಿಗೆ ಮತ್ತು ನಮ್ಮ ಕನ್ನಡ ಅಧ್ಯಯನ ಕೇಂದ್ರದ ಎಲ್ಲಾ ಅಧ್ಯಾಪಕರು, ಎಲ್ಲಾ ಸಿಬ್ಬಂದಿವರ್ಗಕ್ಕೆ ಹಾಗೂ 
ಉತ್ತಮ ಮಾಹಿತಿ ಒದಗಿಸಿದ ಎಲ್ಲಾ ಅಂತರ್ಜಾಲ ವೆಬ್‌ಸೈಟ್‌ಗಳ ನಿರ್ವಾಹಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. 


ಆರ್‌.ಯುವರಾಜು.. 


ಅಧ್ಯಾಯ ೧ 


ಅಧ್ಯಾಯ 9 
ಅಧ್ಯಾಯ ೩ 
ಅಧ್ಯಾಯ ೪ 
ಅಧ್ಯಾಯ 5 
ಅಧ್ಯಾಯ ೬ 
ಅಧ್ಯಾಯ ಈ 
ಅಧ್ಯಾಯ $) 


ಪ್ರಸ್ತಾವನೆ 

ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿ, ಇದುವರೆಗೆ ನಡೆದಿರುವ 
ಅಧ್ಯಯನಗಳು, ಅಧ್ಯಯನ ಮಹತ್ವ, ಅಧ್ಯಯನ ಸ್ವರೂಪ. 
ಭೌಗೋಳಿಕ ಹಿನ್ನೆಲೆ ಮತ್ತು ಪುರಾತತ್ಛ ನೆಲೆಗಳು 


ರಾಜಕೀಯ ಅತಿಹಾಸ 

ಧಾರ್ಮಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ 
ದೇವಾಲಯಗಳು 

ಸ್ಮಾರಕ ಶಿಲೆಗಳು 


ಸ್ಥಳನಾಮೆಗಳು ಮತ್ತು ಐತಿಹ್ಯಗಳು 


ಉಪಸಂಹಾರ 


ಅನುಬಂಧಗಳು 


ಕ್ಷೇತಕಾರ್ಯದಲ್ಲಿ ಪತ್ತೆಹಚ್ಚಿದ ಹೊಸ ಶಾಸನಗಳು 
ಭೇರುಂಡ ಪಡೆ 

ಸಾಂಸ್ಕೃತಿಕ ಪದಕೋಶ 

ಪರಾಮರ್ಶನ ಗಂಥಗಳು 


ಛಾಯಾ ಚಿತ್ರಗಳು 


೩೦-೮೪ 


೦೫-೨೦೭ 


೨೦೮-೨೭೫ 


೨೭೬-೩೯೦ 


೩೯೧-೪೮೪೯ 


೪೫೦-೪೯೫ 


೪೯೬-೪೯೯ 


೫೦೦-೫೧೪ 


೫OH-HO೬ 


HOE-K೧೮ 


೫೧೯-೫೨೪ 


N೨ಜ-ಜH೬೧ 


KEY TO ABBREVIATIONS 


ಎ.ಕ - ಎಪಿಗ್ರಾಫಿಯ ಕನಾಟಕ 


ಕ.ಸಾ.ಪ - ಕನ್ನಡ ಸಾಹಿತ್ಯ ಪರಿಷತ್ತು 


ಇ.ದ.ಸಂ - ಇತಿಹಾಸ ದರ್ಶನ ಸಂಪುಟ 
ಎಂ.ಎ.ಆರ್‌ - ಮೈಸೂರು ಆರ್ಕೆಲಾಜಕಲ್‌ ರಿಪೊರ್ಟ್‌ 
ಬೆಂ.ತಾ. - ಬೆಂಗಳೂರು ತಾಲ್ಲೂಕು 

ನೆ.ತಾ. - ನೆಲಮಂಗಲ ತಾಲ್ಲೂಕು 


ದೊ.ತಾ.  - ದೊಡ್ಡಬಳ್ಳಾಪುರ ತಾಲ್ಲೂಕು 
ದೇ.ತಾ. — ದೇವನಹಳ್ಳ ತಾಲ್ಲುಕು 
ಹೊ.ತಾ.  - ಹೊಸಕೋಟಿ ತಾಲ್ಲೂಕು 
ಆ.ತಾ. -— ಆನೇಕಲ್‌ ತಾಲ್ಲೂಕು 
ಚ.ತಾ. -— ಚನ್ನಪಟ್ಟಣ ತಾಲ್ಲೂಕು 
ರಾ.ತಾ. — ರಾಮನಗರ ತಾಲ್ಲೂಕು 
ಮಾ.ತಾ. - ಮಾಗಡಿ ತಾಲ್ಲೂಕು 
ಚಿ.ತಾ. - ಚಿಕ್ಕ ಬಳ್ಳಾಪುರ ತಾಲ್ಲೂಕು 
ಮು.ತಾ. — ಮುಳಬಾಗಿಲು ತಾಲ್ಲೂಕು 
ಮಾ.ತಾ.  - ಮಾಲೂರು ತಾಲ್ಲೂಕು 
ಗೌಿ.ತಾ. — ಗೌರಿಬದನೂರು ತಾಲ್ಲೂಕು 
ಶಿ.ತಾ. — ಶಿಡ್ರಘಟ್ಟ ತಾಲ್ಲೂಕು 


ಚಿಂತಾ. - ಚಿಂತಾಮಣಿ ತಾಲ್ಲೂಕು 


ಅಧ್ಯಾಯ — ೧ ಪ್ರಸ್ತಾವನೆ 
ಅ) ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿ 
ಆ) ಇದುವರೆಗೆ ನಡೆದಿರುವ ಅಧ್ಯಯನಗಳು 
ಇ) ಅಧ್ಯಯನದ ಮಹತ್ತ್ವ 


ಈ) ಅಧ್ಯಯನದ ಸ್ವರೂಪ 


ಬೆಂಗಳೂರಿನ ಪ್ರಾಗೈತಿಹಾಸ ಹನ್ನೆರಡು ಸಾವಿರ ವರ್ಷಗಳಷ್ಟು ಪ್ರಾಚೀನವಾದದ್ದು, ಪ್ರಾಚೀನ 
ಕಾಲದಿಂದಲೂ ಜಲ್ಲೆಯು ಜನವಸತಿಬಂದ ಕೂಡಿತ್ತು ಎಂಬುದಕ್ಷೆ ಸೂಕ್ಷ್ಯಶಿಲಾಯುಗಕ್ಕೆ ಸೇರಿದ 
ಹಲವಾರು ಆಯುಧಗಳನ್ನು ರೇಸ್‌ಕೋರ್ಸ್‌, ಜಾಲಹಳ್ಳಿ ಮತ್ತು ಹೆಚ್‌.ಎ.ಎಲ್‌.ಗಕಲ್ಲ ೧೮೯೬ ರಲ್ಪ 
ಕಿನ್‌ಕೇಡೆ೦ಂರವರು ಕಂಡು ಒಡಿದಿದ್ದರು. 


ಬೃಹತ್‌ ಶಿಲಾಯುಗಕ್ಷೆ ಸೇರಿದ ಕಲ್ಲುಗೋರಿಗಳು, ಸಮಾಧಿಗಳು ರೇಖಾಚಿತ್ರಗಳು ಬೆಂಗಳೂರು 
ನಗರ ಮತ್ತು ಗ್ರಾಮಾಂತರ ಜಲ್ಲೆಯ ಕಣ್ಣೂರು. ಜಾಲಹಳ್ಳ, ಭೈರಸಂದ್ರ, ಬೇಗೂರು. ಚಿಕ್ಕಜಾಲ, 
ದೊಡ್ಡಜಾಲ, ಬೆಳ್ಳಂದೂರು, ಹುಳಮಾವು. ಬನ್ನೇರುಘಟ್ಟ, ಚೌಡಸಂದ್ರ, ಬೂದಿಹೊಲ ಮುಂತಾದ 
ಸ್ಥಕಗಕ್ಲ ದೊರೆತಿದೆ. ಅದು ಅಲ್ಲದೆ ಕ್ರಿ.ಪೂ.೧೦೦೦ ವರ್ಷಗಳಂದ ಮಾನವನು ಕೃಷಿಯಲ್ಲಿ 
ನಿರತನಾಗಿದ್ದನು ಎಂಬುದಕ್ಕೆ ಜಡಿಗೇನಹಳ್ಳಯಲ್ಲ ಮತ್ತು ಕಣ್ಣೂರಿನಲ್ಲ ದೊರೆತ ಭತ್ತದ ಹೊಟ್ಟು 
ಕುರುಹುಗಳಾಗಿದೆ. 


ಬೆಂಗಳೂರು ಗ್ರಾಮಾಂತರ ಜಲ್ಲೆಯಲ್ಲ ಬೃಹತ್‌ ಶಿಲಾಯುಗ ಸಂಸ್ಕೃತಿಗೆ ಸೇರಿದ ಅಪೂರ್ವ 
ನೆಲೆಗಳು ಸಾವನದುರ್ಗದ ಇಲ್ಟಗೆಬೈಲು. ಹೂಜಗಲ್ಲು. ಸೋಲೂರು ಹೋಬಳಯ ಕಲ್ಯಾಣಪುರ, 
ನೆಲಮಂಗಲ ತಾಲ್ಲೂಕಿನ ಆಲದಹಳ್ಳ, ಮೈೈಲನಹಳ್ಳ, ಎಲೆಕ್ಕಾತನಹಳ್ಳ. ಬಂಡಿಚಿಕ್ಕನಹಳ್ಳ, ಶ್ರೀನಿವಾಸಪುರ. 
ಮಹದೇವಪುರ, ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸಾಸಲು ಹೋಬಳಯ ಉಜ್ಜನಿ, ಹೊಸಹಳ್ಳ, ಜಾಲಗೆರೆ, 
ಸೋಲುಕುಂಟಿ, ಹಾಲುಚಿಲುಮೆ. ಬೆನಕನಮಡಗು, ಕಲ್ಲುಂಟೆಿ, ಆಲಪನಹಳ್ಳ, ಭಕ್ತರಹಳ್ಳ, ಏಳಟ್ಟ. 
ಮಾಡೇಶ್ವರ, ಕನಕೇನಹಳ್ಳ. ಸಾಸಲು. ಬೂಚನಹಳ್ಳ. ಬೊಮ್ಮನಹಳ್ಳ. ಭೈರಾಪುರ. ಮಾಕಳ. 
ಸೊಣ್ಣೇನಹಳ್ಳ, ತೂಬಗೆರೆ ಹೋಬಳಯ ಲಗುಮೇನಹಳ್ಳ, ಕಲ್ಲುಕೋಟಿ, ಮೆಕೆಕೋಟಿ, ಗುಂಜೂರು. 
ಕಸಬಾ ಹೋಬಳಯ ಅರಕುಮಲ್ರಗೆ. ಜಕ್ಕಸಂದ್ರ, ದೇವನಹಳ್ಳ ತಾಲ್ಲೂಕಿನ ಅರದೇಶನಹಳ್ಳ. ಕೊಯುರಾ. 
ಚಿಕ್ಕಜಾಲ. ಜ್ಯೋತಿಪುರ, ಬ್ಯಾಡರಹಳ್ಳ., ಮನಗೊಂಡನಹಳ್ಳ. ಹೊಸೂರು ಹಾಗೂ ಹೊಸಕೋಟೆ 
ತಾಲ್ಲೂಕಿನ ಜಡಿಗೇನಹಳ್ಳ ಮುಂತಾದ ಸ್ಥಕಗಳಲ್ಲ ನೂರಾರು ಬೃಹತ್‌ ಶಿಲಾಯುಗದ ಅವಶೇಷಗಳಾದ 
ವಿಭನ್ನ ಮಾದರಿಯ ಸಮಾಧಿಗಕ ಜೊತೆಗೆ ನಿಲುಸುಗಲ್ಲುಗಕಳು, ದೊರೆತಿರುತ್ತದೆ. ರಾಮನಗರದ 
ಹತ್ತಿರವಿರುವ ಬಸವಪುರ, ಗಂಗರಾಜರಹಳ್ಳ, ಕೆಂಚಗರಹಳ್ಳ. ವಡೇರಹಳ್ಳ, ಅರಳೀಮರದದೊಡ್ಡಿ 
ಮುಂತಾದ ಸ್ಥಳಗಳಲ್ಲ ನೂರಾರು ಬೃಹತ್‌ ಶಿಲಾಯುಗದ ವಿಭನ್ನ ಮಾದರಿಯ ಸಮಾಧಿಗಳ ಜೊತೆಗೆ 
ನಿಲುಸುಗಲ್ಲುಗಳು ಹೇರಳವಾಗಿದ್ದು, ರೇಖಾಚಿತ್ರಗಳು ಬೆಳಕಿಗೆ ಬಂದಿದೆ. ಬೃಹತ್‌ ಶಿಲಾಯುಗದ 
ಕಾಲದಲ್ಲ ಕಜ್ಬಣದ ಆಯುಧಗಳು ಸಮಾಧಿಗಕಲ್ಲ ದೊರೆಯುವುದು ಸಾಮಾನ್ಯವಾದ ಸಂಗತಿ. ಆದರೆ 


ಈ ಪ್ರದೇಶಗಳಲ್ಲ ಕಜ್ಜಣದ ಆಯುಧಗಳಗೆ ಬದಲಾಗಿ ಕಜ್ಜಣದ ಉಂಡೆಗಳು ಕಾಣಬರುತ್ತದೆ. ಬಹುಶಃ 
ಮಾದಿಪುರ ಲೋಹದ ವಸುಗಳ ತಯಾರಿಕಾ ಕೇಂದ್ರವಾಗಿತ್ತೆಂದೆನಿಸುತ್ತದೆ. 


ಕ್ರಿ.ಪೂ.ದಲ್ಲೆ ಜನವಸತಿ ಪ್ರದೇಶವಾಗಿದ್ದು. ವ್ಯಾಪಾರಾಭವೃದ್ಧಿ ಚಟುವಟಕೆಗಳು ನಡೆಯುತ್ತಿದ್ದವು 
ಎಂಬುದಕ್ಕೆ ೧೮೯೫-೯೬ ರಲ್ಲ ಯಶವಂತಪುರ, ಹೆಚ್‌.ಎ.ಎಲ್‌ ನಲ್ಲ ರೋಮನ್‌ ಸಾಮ್ರಾಜ್ಯದ 
ಚಕ್ರವರ್ತಿಯಾದ ಆಗಸ್ಪನ್‌. ಟೈಜೀರಿಯಸ್‌, ಕಾಅಗುಲಾ (ಕ್ರಿ.ಶ ೩೭-೬೧) ದ ೨೯೦ ಬೆಳ್ಳ ನಾಣ್ಯಗಳು 
ದೊರೆತಿದೆ. 


ಬೆಂಗಳೂರು ನಾಮ ನಿಷ್ಪತ್ತಿ 


ಬೆಂಗಳೂರು ಸ್ಥಳನಾಮ ನಿಷ್ಪತ್ತಿ ಬಗ್ಗೆ ಹಲವಾರು ಐತಿಹ್ಯಗಳು ಹಾಗೂ ಹಲವು ವಿದ್ವಾಂಸರು 
ಹಲವಾರು ರೀತಿಯ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಬೆಂದಕಾಳೂರಿಂದ ಬೆಂಗಳೂರು ಆಲಯುತು ಎಂಬ 
ಐತಿಹ್ಯದಲ್ಲ ಒಮ್ಮೆ ಹೋೊಯ್ದಳ ದೊರೆ ಬಲ್ಲಾಳ ದೇವನು ಅಶ್ವರೂಢನಾಗಿ ತಿರುಗಿ ತಿರುಗಿ ದಣಿದು ಹಸಿವು 
ಬಾಯಾರಿಕೆಗಳನ್ನು ತಾಳಲಾರದೆ ಒಂದು ಗುಡಿಸಅನಲ್ಪ್ಲದ್ದ ಮುದುಕಿಯ ಬಳಗೆ ಬಂದು ತಿನ್ನಲು 
ಏನಾದರೂ ತಿಂಡಿಯನ್ನು. ನೀರನ್ನು ಕೊಡುವಿರಾ ಎಂದು ಕೇಆದನು. ಆಗ ಆ ಮುದುಕಿಯು ತನ್ನಲದ್ಧ್ದ 
ಬೆಂದಕಾಳನ್ನು. ನೀರನ್ನು ಕೊಟ್ಟು ಉಪಚರಿಸಿದಕಂತೆ ಅದಕ್ಷೆ ರಾಜನು ಸಂತುಷ್ಟನಾಗಿ ಆ ಮುದುಕಿಗೆ 
ವಿಶೇಷ ಬಹುಮಾನ ನೀಡಿ ಆ ಗುಡಿಸಲದ್ದ ಹಳ್ಳಿಗೆ ಬೆಂದಕಾಳೂರು (ಬೆಂದಕಾಳು + ಊರು) ಎಂದು 
ಹೆಸರಿಟ್ಟನು. ನಂತರ ಬೆಂದಕಾಳೂರು ಬೆಂಗಳೂರು ಆಲುತೆಂದು, ಇದೇ ಕಥೆಯು ಎಲ್ಲ ಕಡೆ ಹೆಚ್ಚು 
ಪ್ರಸಿದ್ದಿಯಾಗಿದೆ. ಇದೇ ಬೆಂದಕಾಳೂರು ಕಥೆಯು ಮಾಗಡಿ ಸುತ್ತ ಮುತ್ತ ಪದೇಶಗಳಲ್ಪ್ಲ ಕೆಂಪೇಗೌಡನ 
ಹೆಸರಿನಟ್ಲ ಚಾಅ್ರಯಲ್ಲದೆ. ವಾಸ್ತವವಾಗಿ ಈ ಕಥೆಗೆ ಯಾವ ಪುರಾವೆಗಳು ಇಲ್ಲ. ಹೋೊಯ್ದಕರ ಯಾವ 
ಶಾಸನಗಳಲ್ಲೂ ಬೆಂದಕಾಳೂರು ಉಲ್ಲೇಖವಿಲ್ಲ. ಕ್ರಿ.ಶ.೧೨೬೭ ರ ಹೊಯ್ದಳರ ಶಾಸನದಲ್ಲ ನೇರವಾಗಿ 
ಬೆಂಗಳೂರು (ವೆಂಗಳೂರು) ಎಂದೇ ಉಲ್ಲೇಖವಾಗಿದೆ. 


ಇನ್ನೊಂದು ಕಥೆಯಂತೆ ಬೆಂಗಳೂರು ನಗರ ಸ್ಥಾಪನೆಗೆ ಮೊದಲು ಹಿರಿಯ ಕೆಂಪೇಗೌಡನು ಆ 
ಪದೇಶದಲ್ಲದ್ದ ದೊಡ್ಡಕಾಡನ್ನು ಕಾಡಿನ ಮರಗಳನ್ನು ಕಡಿದು ಸುಡಿಸಿದನಂತೆ ಬಯಲು ಪ್ರದೇಶವನ್ನು 
ನಿರ್ಮಿಸಿ, ಹೊಸ ಪಟ್ಟಣವನ್ನು ಕಟ್ಟಸಿದನಂತೆ ಆಗ ಜನ ಈ ಹೊಸ ಪಟ್ಟಣವನ್ನು ಬೆಂದಕಾಡೂರು 
ಎಂದು ಕರೆಯ ತೊಡಗಿದಂತೆ ಬೆಂದಕಾಡೂರು ದಿನ ಕಳೆದಂತೆ ಬಿಂಗಾಡೂರು ಆಗಿ ಮುಂಚೆ 
ಬೆಂಗಳೂರು ಆಲುತಂತೆ. 


p) 


ಬೆಂಗಳೂರು ನೆಲೆಗೊಂಡಿರುವ ಪ್ರದೇಶವು ಬೆಣಚ ಕಲ್ಲುಗಆ೦ದ ಕೂಡಿರುವಂತಾಗಿ ಹೇರಳವಾಗಿ 
ಬೆಣಚು ಕಲ್ಲುಗಳು ದೊರೆಯುತಿದ್ದರಿಂದ ಬೆಣಚುಕಲ್ಲನೂರು, ಬೆಣಚು ಕಲ್ಲೂರು ಎಂದಾಗಿ ಕ್ರಮೇಣ 
ಬೆಣಚುಕಲ್‌ ಎಂಬುದು ಬೆನಗಲ್‌ ಎಂದಾಗಿ, ಬೆನಗಲ್ಲೂರು. ಬೆಂಗಳೂರು ಆಗಿರಬಹುದು ಎಂದು 
ಒಂದು ವಾದವಾದರೆ. 


ಬೆಂಗಳೂರು ಪರಿಸರದಲ್ಲ ರಕ್ತ ಹೊನ್ನೆ ಮರಗಳು ಹೇರಳವಾಗಿದ್ದು, ಹಳಗನ್ನಡದಲ್ಲ ಬೇಂಗ, 
ಬೆಂಗ ತಮಿಳುನಾಡಿನಲ್ಲ ವೆಂಗ, ಬೇಂಗ ಅಥವಾ ರಕ್ತ ಹೊನ್ನೆ ಎಂಬ ಸಸ್ಯದಿಂದ ಬೇಂಗ ಊರು ಆಗಿ 
ಬೆಂಗಳೂರು ಆಗಿರಬೇಕು. ಸಾಮಾನ್ಯವಾಗಿ ವ್ಯಕ್ತಿ ಅಥವಾ ಸ್ಥಕ ನಾಮಗಳು ಆರಂಭದ ಅಕ್ಷರದ 
ದೀರ೯ವು ನಂತರ ಸೊನ್ನೆ ಬಂದಾಗ ಆಡುಮಾತಿನಲ ಕಣ್ಕರೆಯಾಗಿ ಬೇಂಗ, ಬೆಂಗ ಎಂದು ಆಗಿದೆ. 


ಎಂಐ ವಾದ ಒಂದಾದರೆ, 


ಮತ್ತೊಂದು ವಾದದ ಪ್ರಕಾರ ಗಂಗರು ಬೆಂಗಾವಅಗೊಸ್ಸರ ನಿರ್ಮಿಸಿದ ಊರು ಬೆಂಗಾವಲೂರು 
ಆಗಿ ಮುಂದೆ ಬೆಂಗಳೂರು ಆಲಯುತು ಎಂದು, ವೆಂಕಟ ಎಂಬುದರಿಂದ ಬೆಂಗಳೂರು ಆಯುತು ಎಂಬ 
ವಾದವಿದ್ದರು" ವೆಂಕಡನನ್ನು ಬೆಂಕಡ ಅಥವಾ ಬೆಂಗಡ ಎಂದು ಕನ್ನಡದಲ್ಲ ಎಲ್ಲೂ ಕರೆದಿಲ್ಲ. 
ಬೆಂದಕಾಳೂರಿನ ಐತಿಹ್ಯವಾಗಲಅ, ಬೆಂಗ ಅಥವಾ ರಕ್ತ ಹೊನ್ನಮರದ ನಿಷ್ಟತ್ತಿಯಾಗಲಅ. ವೆಂಗ ಪದಗಳ 
ಉತ್ಪತ್ತಿಗಳು ಈ ಎಲ್ಲಾ ವಾದಗಳು ಬೆಂಗಳೂರು ಸ್ಥಕನಾಮ ಉತ್ಪತ್ತಿಗೆ ಸಮೀಪದಲ್ಲರೂ ಇನ್ನು 
ನಿಖರವಾದ ಮಾಹಿತಿ / ವಾದ ಬೇಕೆನ್ನಿಸುತ್ತದೆ 


pr ಪಿ 


ಪ್ರಚಅತವಾಗಿರುವ ವೀರ ಬಲ್ಲಾಳನ ಬೆಂದಕಾಳೂರಿನ ಕಥೆಗಿಂತ ಸುಮಾರು ೨ ಶತಮಾನಗಳ 
ಹಿಂದೆಯೇ ಹಾಗೂ ಹೊಸ ಬೆಂಗಳೂರು ನಗರ ರೂಪುಗೊಳ್ಳುವ ಮುಂಚೆ ಬೆಂಗಳೂರು ಹೆಸರಿನ ಊರು 
ಅಸ್ಪಿತ್ತ್ರದಲ್ಲತ್ತು ಎಂಬುದಕ್ಕೆ ಗಂಗರಸರ ಮಾಂಡಲೀಕನಾಗಿದ್ದ  ನಾಗರತ್ತರನು ಬೆಂಪೂರು-೧೨ ರ 
ಪ್ರಾಂತ್ಯಾಧಿಕಾರಿಯಾಗಿ ಬೇಗೂರಿನಲ್ಪ ಕಟ್ಟನಿದ ನಾಗೇಶ್ವರ ದೇವಾಲಯದ ಮುಂಭಾಗದ ಗೋಡೆಯ 
ಮೇಲಅನ ಬುಟ್ಟಣಶೆಟ್ಟ ಎಂಬ ಸೈನಿಕನ ವೀರ ಮರಣದ ಸ್ಕಾರಕಪಿಲೆಯಾದ ಏಳು ಸಾಲುಗಳುಳ್ಳ 
ವೀರಗಲ್ಲು ಕನ್ನಡ ಶಾಸನದಲ್ಲ ೪ನೇ ಸಾಅನಲ್ಲ ಬೆಂಗಳೂರ ಎಂಬ ಪದ ಉಲ್ಲೇಬವಾಗಿದ್ದು. ಕ್ರಿ.ಶ.೮೯೦ 
ರ ಅವಧಿಯಲ್ಲ ಬೆಂಗಳೂರು ಎಂಬ ಊರು ಅಸ್ತಿತ್ವದಲ್ಲಿತ್ತು ಎಂಬುದನ್ನು ತಿಅಸುತ್ತದೆ. ಬೆಂಗಳೂರು 
ನಾಮ ಉಲ್ಲೇಖದ ಈ ಶಾಸನದ ಪಾಠ :- 


೧. ಶ್ರೀಮತ್‌ ನಾಗತ 


ಎಂ.ಜಿ. ಮಂಜುನಾಥ :- ಬೆಂಗಳೂರು ಸ್ಥಳನಾಮ ನಿಷ್ಪತ್ತಿ, ಬೆಂಗಳೂರು ದರ್ಶನ, ಸಂ.೧, ಪು.ಸಂ-೧೭. 


೪ 


. ರನ ಮನೆವಗ 

. ತಿ ಪೆರ್ನ್ಟೊಣ ಶೆಟ್ಟ 

. ಬೆಂಗಳೂರ ಕಾಳೆ 

. ಗೆಡೊಳ್‌ ನಾಗ 

. ತರನ ಮಗಂ ಬುಟ್ವಣ 


pM ® & «6 © lo 


. ಪತಿ ಸತ್ತಂ” ಎಂಬ ಈ ಶಾಸನದ ಪಾಠವನ್ನು ಆರ್‌. ನರಸಿಂಹಚಾರ್‌ರವರು ಎಂ.ಎ.ಆರ್‌. (ಚಿತ್ರ 
ಸಂಖ್ಯೆ - ೧) ನಲ್ಲ ಮತ್ತು ಬ.ಆರ್‌. ಗೋಪಾಲರವರು ಎಪಿಗ್ರಾಫಿಯಾ ಕರ್ನಾಟಕ ಬೆಂಗಳೂರು ಸಂಪುಟ 
€ ರ ಅನುಬಂಧದಲ್ಲ ಸಹ ಬೆಂಗಳೂರು ಎಂದೇ ಉಲ್ಲೇಖಸಿದ್ದಾರೆ. ಆದರೆ ಮೂಲ ಶಾಸನವನ್ನು (ಚಿತ್ರ 
ಸಂಖ್ಯೆ - ೨) ಗಮನಿಸಿದರೆ ಬೆಂಗುಳೂರು ಎಂದಿರುವುದನ್ನು ವಿದ್ವಾಂಸರು ಯಾಕೆ ಬೆಂಗಳೂರು ಎಂದು 
ಹೇಳದ್ದರು ಅನ್ನೋ ಅನುಮಾನಗಳು ಕಾಡುತ್ತದೆ. 


ಹಾಗೇಯೇ ಮಡಿಮಾಳದ ಸೋಮೇಶ್ವರ ದೇವಾಲಯದ ತಳಪಾದದ ಕಲ್ಲನ (ಚಿತ್ರ ಸಂಖ್ಯೆ - 
೩) ಮೇಲೆ ಹೊಯ್ದಕರ ಕಾಲದ ಕ್ರಿ. ಶ.೧೨೬೭ರ ಸೋಮೇಶ್ವರ ದೇವಾಲಯಕ್ಕೆ ದಾನ ನೀಡಿದ 
ಮಾಹಿತಿಯ ತಮಿಳು ಶಾಸನದಲ್ಲ ವೆಂಗಳೂರು ಉಲ್ಲೇಖವಿದೆ". ತಮಿಆನಲ್ಲ ಬಕಾರದ ಬದಲಾಗಿ ವಕಾರ 
ಬಳಸುತ್ತಾರೆ. ಬೇಗೂರು ಮತ್ತು ಮಡಿವಾಳ ಶಾಸನದಲ್ಲ ಉಲ್ಲೇಖವಾಗಿರುವ ಬೆಂಗಳೂರು, ವೆಂಗಳೂರು 
ಎರಡು ಒಂದೇ ಆಗಿರಬಹುದು. 


ಇದರ ಜೊತೆಗೆ ವಿಜಯನಗರದ ಅರಸ ಸಾಳ್ವ ನರಸಿಂಹನ ಆಜ್ವಕೆಯಾವಧಿಯ ಕ್ರಿ.ಶ.೧೬೦೨ ರ 
ತಮಿಳುನಾಡಿನ ಡೆಂಕಣಕೋಟಿ ತಾಲ್ಲೂಕಿನ ಗುಮ್ಮಕಾಪುರದ ತಾಮ್ರಶಾಸನದಲ್ಲ ಬೆಂಗಳೂರು ಸ್ಥಳದ 
ವಳತವಾದ ಗುಮ್ಮಳಾಪುರ ಹೋಬಳಗೆ ಸೇರುವ ರಾಮಸಮುದ್ರ ಮತ್ತು ತಮ್ಮಪುರ ಗ್ರಾಮಗಳನ್ನ ದಾನ 
ನೀಡಿರುವ ಉಲ್ಲೇಖವಿದ್ದು, ಘಂ ಗುಮ್ಮಳಾಪುರವು ಬೆಂಗಳೂರು ವಳತಕ್ಕೆ ಅಂದರೆ ಆಡಳತಕ್ಕೆ 
ಸೇರಿತ್ತೆಂದರೆ ಬೆಂಗಳೂರು ಕ್ರಿ.ಶ.೧೬೦೨ ರ ವೇಳೆಗೆ ವಿಸ್ತಾರವಾದ ದೊಡ್ಡ ಊರಾಗಿದ್ದು, ಆಡಳತದ 


ಕೇಂದ್ರವಾಗಿತ್ತೆನಿಸುತ್ತದೆ. 


ದಿ.ಕರ್ಲಮಂಗಲ ಶ್ರೀಕಂಠಯ್ಯನವರ ಕೆಂಪೇಗೌಡರ ಜಯಪ್ರಶಸ್ತಿ ಎಂಬ ರಗ್ರಂಥದಲ್ಲ ಈಗ 
ಬೆಂಗಳೂರಿನಲ್ಲ ಉಳದಿರುವ ಕೋಟಿಗೆ ಹೊಂದಿಸಿ ಕಟ್ಟುವಾಗಲೇ ಜೋಡಿಸಿರುವ ಹೊಯ್ದಳ 


 ಎಮ್‌.ಎ.ಆರ್‌. ೧೯೧೫, ಪು.ಸಂ-೪೧ ಮತ್ತು ಎ.ಕ-೯, ಅನುಬಂಧ, ಬೆಂ.೧೭೪, ಕ್ರಿ.ಶ.೮೯೦, ಬೇಗೂರು. 
* ಎ.ಕ-೯,ಬೆಂ.೬೮, ಕ್ರಿ.ಶ.೧೨೬೭, ತಮಿಳು, ಮಡಿವಾಳ. 


ಲಾಂಛನವಾದ ಸಳನು ಹುಅಯನ್ನು ತಿವಿದು ಕೆಡುವುತ್ತಿರುವ ವಿಗ್ರಹವನ್ನು ನೋಡಿದರೆ ಈ 
ಕೋಟಿಯನ್ನು ಹೋಯ್ದಕರ ಆಡಳತದಲ್ಲ ಕಟ್ಟರಬೇಕೆಂದು ಯಾರಿಗಾದರೂ ಗೊತ್ತಾಗುವುದು 
ಎಂದಿದ್ದಾರೆ. ವಾಸ್ತವವಾಗಿ ಅದೊಂದು ಹುಅಬೇಟಿ ವೀರಗಲ್ಲಾಗಿದೆ. ವೀರನ ಕಾಲ ಬಳ ನಾಯಿಯ 
ಚಿತ್ರವನ್ನು ಕಾಣಬಹುದು. ಕ್ರಿ.ಶ.೧೧೮೯ ರಲ್ಲ ಹೊಯ್ದಕ ನರಸಿಂಹ ದೇವನಾಳ್ವಕೆಯಲ್ಲ ಯಲಹಂಕದ 
ನೆಲೆವೀಡಿನಲ್ಲಾಳುತ್ತಿದ್ದ ಮಹಾಮಂಡಳಕೇಶ್ರರ ದೇಚರಸನು ಬೆಂಗಳೂರು ಕೋಟಿಯನ್ನು ಕಟ್ಟದ್ದು. ಅದರ 
ಹಳೆಯ ಹೆಸರು ದೇವರಾಯ ಪಟ್ಟಣದ ಪ್ರತಿನಾಮ ಬೆಂಗಳೂರೆಂದು. ಆದರೆ ಈ ವಿವರಗಳಗೆ 
ಯಾವುದೇ ನಿಖರವಾದ ಆಧಾರಗಅಲ್ಲ. ಬೆಂಗಳೂರು ಕೋಟಿಯ ನೆರೆಹೊರೆಯಲ್ಲ ಹೊೋೊಯ್ದಳ ಕಾಲದ 
ಯಾವುದೇ ವಾಸ್ತುಶಿಲ್ಪ ಇಲ್ಲದೇ ಇರುವುದು ಆಶ್ಚರ್ಯದ ಸಂಗತಿ ಆದರೆ ಹೊಸ ಬೆಂಗಳೂರು ನಗರವು 
ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲ ಅಸ್ತಿತ್ವಕ್ಕೆ ಬಂದಿರುತ್ತದೆ. ಹಾಗೂ ಬೆಂಗಳೂರಿನ ಕಲ್ಲನ 
ಕೋಟಿಯನ್ನು ಕಟ್ಟಸಿದವನು ಹೈದರಅಖಾನ್‌. 


ದೇವರಾಯನಿಗೆ ಆಯುರಾರೋಗ್ಯ, ಐಶ್ಚರ್ಯವೃದ್ಧಿಯಾಗಲೆಂದು ಕ್ರಿ.ಶ.೧೬೩೧ ರಲ್ಲ 
ಸೋಮದೇವರಿಗೆ ದಾನ ನೀಡಿದ ಕೊಡಿಗೆಹಳ್ಳ ಶಾಸನದಲ್ಲ ಉಲ್ಲೇಕವಾದ ದೇವರಾಯಪುರಕ್ಕೆ” 
ಪ್ರತಿನಾಮ ಬೆಂಗಳೂರು ಎಂಬ ವಾದವಿದೆ. ಆದರೆ ಕೋಲಾರದ ತಾಮ್ರ ಶಾಸನದ ಬೆಂಗಳೂರು 
ದ್ಯಾವರಾಯಪಟ್ಟಣ” ಎಂಬ ಉಲ್ಲೇಖದ ಪ್ರಕಾರ ಬೆಂಗಳೂರಿಗೆ ಸೇರಿದ ಅಥವಾ ಬೆಂಗಳೂರು ಸನಿಹದಲ್ಲ 
ದೇವರಾಯ ಪಟ್ಟಣವೆಂಬ ಊರುಯುದ್ದು. ದೇವರಾಯ ಪಟ್ಟಣವೇ ಬೆಂಗಳೂರಾಗಿಲ್ಲ. ಬೆಂಗಳೂರು 
ಬೇರೆ, ದೇವರಾಯ ಪಟ್ಟಣವೇ ಬೇರೆ ಬೇರೆಯಾಗಿದೆ. 


ಇದಲ್ಲದೆ ಹಿರಿಯ ಕೆಂಪೇಗೌಡನು ಕ್ರಿ.ಶ.೧೫೩೭ ರಲ್ಲ ಹೊಸ ನಗರ ನಿರ್ಮಾಣ ಮಾಡಿದಕ್ಕೆ 
ಅಚ್ಚುತರಾಯನು ದಾನ ಕೊಟ್ಟ ಹೋಬಳಗಳಕೂ ಹಳೇ ಬೆಂಗಳೂರು ಉಲ್ಲೇಬವಿರುವುದನ್ನು 
ಗಮಸಿಸಿದರೇ ಕೆಂಪೇಗೌಡನು ಬೆಂಗಳೂರು ನಗರ ನಿರ್ಮಾಣಕ್ಕೆ ಮೊದಲೇ ಹೋಬಳ ಮಟ್ಟದ ಊರಾದ 
ಬೆಂಗಳೂರು ಇರುವುದನ್ನ ಖಚಿತಪಡಿಸಿ ಕೊಳ್ಳಬಹುದು. 


ಹಾಗಾದರೇ ಶಾಸನೋಕ್ತವಾಗಿರುವ ಬೆಂಗಳೂರು ಎಲ್ಲತ್ತು ಎಂಬ ಬದ್ಗೆ ಅನೇಕ ವಿದ್ವಾಂಸರು 
ಹಲವಾರು ರೀತಿಯ ಅಭಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ದೇ.ಜ.ಗೌ ರವರು ಬೆಂಗಳೂರು ಕೆಂಪೇಗೌಡ 
ಎಂಬ ತಮ್ಮ ಕೃತಿಯಲ್ಲ ಹಿರಿಯ ಕೆಂಪೇಗೌಡನ ಪತ್ನಿ ಚೆನ್ನಾಂಬೆಯ ಊರಾದ ಬೆಂಗಳೂರು 


“ಎ.ಕ-೯, ಬೆಂ.೧೨೭, ಕ್ರಿ.ಶ.೧೪೩೧, ಕೊಡಿಗೆಹಳ್ಳಿ. 
" ಎ.ಕ-೧೦, ಕೋ.ತಾ.೨೫೮, ಕ್ರಿ.ಶ ೧೭೬೧, ತಾಮಶಾಸನ, ಕೋಲಾರ. 


[Ca 


ಯಲಹಂಕಕ್ಕೆ ಎಂಟು ಮೈೈಅ ದೂರದಲ್ಲತ್ತು. ಹೆಬ್ಬಾಳದ ಒಳಗೆರೆಗೆ ದಕ್ಷಿಣದಲ್ಲದ್ದ ಆ ಊರು ಒಂದು ಸಣ್ಣ 
ಹಳ್ಳಿ ಅದೇನೂ ಹಣವಂತರ ಹಳ್ಳಯಾಗಿರಅಲ್ಲ ಎಂದಿದ್ದಾರೆ. ಮುಂದೆ ಕೆಂಪೇಗೌಡನು ನಗರ ಸ್ಥಾಪನೆ 
ಮಾಡಿದ ನಂತರ ತಾನು ಕಟ್ಟದ ಊರನ್ನು ಶಿವನಸಮುದವೆಂದು ಕರೆಯಲು ಇಷ್ಟವಿರದೆ ತನ್ನ ತಾಯ. 
ಪತ್ನಿ. ಸೊಸೆ ಆ ಮೂರು ಜೀವಗಳಲ್ಲ ಭಾಗ್ಯ ದೇವತೆಯ ಬೇರೆ ಬೇರೆ ರೂಪಗಳನ್ನು ಕಂಡಿದ್ದನು. ಬಡ 
ಹಳ್ಳಯಾದ ಆ ಬೆಂಗಳೂರು ಆ ಮೂವರು ತ್ರಿಮೂರ್ತಿಗಳಗೂ ತವರೂರಾಗಿದ್ದರಿಂದ ಅದೇ ಹೆಸರನ್ನು 
ಹೊಸ ಊರಿಗೆ ಇಟ್ಟು ಬೆಂಗಳೂರಾಯುತು ಎಂದು. 


8 


ಎಸ್‌.ಕೆ.ನರಸಿಂಹಯ್ಯರವರು ಮಾಗಡಿ ಕೆಂಪೇಗೌಡ ಎಂಬ ಗ್ರಂಥದಲ್ಲ ಶಿವನಸಮುದ್ರವೆಂಬ 
ಗ್ರಾಮಕ್ಕೆ ವಾಯುವ್ಯ ಮೂಲೆಯಲ್ಲ ಹೆಬ್ಬಾಳದ ಒಳಗೆರೆಗೆ ದಕ್ಷಿಣದಲ್ಲ ಅಂದರೆ ಠಗಿನ ಕೊಡಿಗೆಹಳ್ಳ 


ಗ್ರಾಮವಿರುವ ಸ್ಥಳದಲ್ಲ ಕಾಡಿನ ಮಧ್ಯೆ ಬೆಂಗಳೂರೆಂಬ ಒಂದು ಸಣ್ಣ ಹಳ್ಳಿ ಇದ್ದಿತು. ಹಳೇ ಬೆಂಗಳೂರು 
ಎಂಬ ಒಂದು ಚಿಕ್ಕ ಗ್ರಾಮವು ಹೆಬ್ದಾಕ-ಕೊಡಿಗೇನಹಳ್ಣ ಪರಿಸರದಲ್ಲದ್ದು. ತಾವರೆಕೆರೆ (ಬ.ಟ.ಎಂ) 
ವರೆಗೂ ವಿಸ್ತರಿಸಿರ ಬಹುದು. ಸಿ.ಹಯವದನರಾವ್‌ ರವರು ಮೈಸೂರು ಗ್ಯಾಸೆಟಯರ್‌ ನಲ್ಲ "ಓಲ್ಡ್‌ 
ಬೆಂಗಳೂರು ಸಿಟುಏಟಿಡ್‌ ಟು ನಾರ್ಥ್‌ ಆಫ್‌ ಕೊಡಿಗೆಹಳ್ಳ" ಎಂದು ಅದೇ ಕೆಂಪೇಗೌಡ ಹೊಸ 
ನಗರಕ್ಕೆ ಬೆಂಗಳೂರು ಹೆಸರಿಟ್ಲ ಮೇಲೆ ಮೊದಲನ ಬೆಂಗಳೂರಿಗೆ ಹಳೇ ಬೆಂಗಳೂರು ಎಂದು 


ಹೆಸರಿಟ್ಟನು. ಯಲಹಂಕದ ದಕ್ಷಣ ಭಾಗದಲ್ಲ ಹಳೇ ಬೆಂಗಳೂರು ಇದ್ದಿರಬಹುದು. 


ಹೆಚ್‌.ಎಸ್‌.ರೋಪಾಲರಾವ್‌ರವರು ಬೇಗೂರಿನ ಶಾಸನದಲ್ಲಿ ಉಲ್ಲೇಖತ ಬೆಂಗಳೂರು, 
ಕೊಡಿಗೇನಹಳ್ಳ ಸಮೀಪದ ಹಳೆಯ ಬೆಂಗಳೂರು, ಕ್ರಿ.ಶ.೧೫೩೭ ರಲ್ಲ ಹಿರಿಯ ಕೆಂಪೇಗೌಡ ನಿರ್ಮಿಸಿದ 
ಬೆಂಗಳೂರು ಹೀಗೆ ಬೆಂಗಳೂರು ಹೆಸರಿನ ೩ ಊರು ಅಸ್ತಿತ್ರದಲ್ಪದ್ದವು" ಎಂದು. ದಾಸರಹಳ್ಳಯ 
ಕ್ರಿ.ಶ.೧೫೩೨ ರ ಶಾಸನದಲ್ಲ ವಿಜಯನಗರ ಅರಸ ಅಚ್ಛುತರಾಯ ಮಹಾರಾಯರು ಕೆಂಪ ದೇವರಸನ 
ನಾಯಕತನಕ್ಕೆ ಯಲಹಂಕ ರಾಜ್ಯಕ್ಕೆ ಸಲ್ಲುವ ಶಿವನಸಮುದ್ರ ಸೀಮೆಯನ್ನು ಜಟ್ಟು ಕೊಟ್ಟರು". 
ಕೆಂಪದೇವರಸರು ನಂಮ ಸ್ವಾಮಿ ಅಚ್ಛುತರಾಯರಿಗೆ ಧರ್ಮವಾಗಬೇಕೆಂದು ದೇವಸ್ಥಾನಕ್ಕೆ ದಾನ 
ನೀಡಿದ ಈ ಶಾಸನದಿಂದ ವಿಜಯನಗರ ಅರಸ ಅಚ್ಛುತರಾಯರು ಕ್ರಿ.ಶ.೧೫೩.೨ರ ವೇಳೆಗೆ ಕೆಂಪೇಗೌಡ 
ವಂಶಸ್ತರಿಗೆ ಮೊದಲಗೆ ಶಿವನಸಮುದ್ರ ಸೀಮೆಯ ನಾಯಕತನವನ್ನು ಪಾಅಸಿ ನಂತರ 
ಸಾಮಂತರನ್ನಾಗಿ ಮಾಡಿಕೊಂಡ ಮೇಲೆ ಯಲಹಂಕನಾಡನ್ನು ದಯಪಾಲಅಸಿದರು ಎಂಬುದನ್ನು ಸಹ 


“ಸಿ. ಹಯವದನರಾವ್‌ :- ಮೈಸೂರು ಗ್ಯಾಸೆಟಿಯರ್‌ ಸಂ.೫, ಪು.ಸಂ-೯೩. 
“ ಎಂ.ಹೆಚ್‌. ಕೃಷ್ಣಯ್ಯ ಮತ್ತು ಡಾ.ದೇವರಕೊಂಡಾರೆಡ್ತಿ :- ಬೆಂಗಳೂರು ಕೆಂಪೇಗೌಡನ ವಂಶಸ್ಥರು, ಪು.ಸಂ-೨೫. 
° ಎ.ಕ-೯, ಬೆಂ.೫೭, ಕ್ರಿ.ಶ.೧೫೩೨, ದಾಸರಹಳ್ಳಿ. 


ಈ ಶಾಸನದಲ್ಲೇ ಕಾಣಬಹುದು. ಸಾಮಂತ ಸ್ಥಾನಮಾನ ಲಭ್ಯವಾದ ಮೇಲೆ ಕ್ರಿ.ಶ.೧೫೩೭ ರಲ್ಲ ಹಿರಿಯ 
ಕೆಂಪೇಗೌಡರು ಬೆಂಗಳೂರು ನಗರ ನಿರ್ಮಾಣ ಮಾಡಿ ತನ್ನು ರಾಜಧಾನಿಯನ್ನು ಯಲಹಂಕದಿಂದ 
ಬೆಂಗಳೂರಿಗೆ ವರ್ಗಾಹಿಸಿದನು. 


ಕೆಂಪೇಗೌಡನು ಬೆಂಗಳೂರು ನಗರವನ್ನು ನಿರ್ಮಿಸಿದ ಮೇಲೆ ಆರ್ಥಿಕಾಭವೃದ್ದಿಗಾಗಿ ಹಲವು 
ಪೇಟಿಗಳನ್ನು ನಿರ್ಮಿಸಿ ವಿವಿಧ ವೃತ್ತಿಯ ವ್ಯಾಪಾರಿಗಳನ್ನು ಆಹ್ವಾನಿಸಿ. ವಾಸ್ತವ್ಯಕ್ಕೆ ಅವಕಾಶ ನೀಡಿದನು. 
ವೃತ್ತಿಗನುಗುಣವಾಗಿ ಹಲವು ಪೇಟಿಗಕಾದ ಅಕ್ಕಿಪೇಟಿ, ಅರಕೇಪೇಟಿ. ಅಂಚೇಪೇಟಿ, ಬಳೇಪೇಟೆ, 
ಚಿಕ್ಕಪೇಟೆ, ದೊಡ್ಡಪೇಟಿ (ಠಗಿನ ಅವಿನ್ಯೂ ರಸ್ತೆ. ಗಾಣಿಗರಪೇಟಿ, ಹಲಸೂರು. ಹುರಿಯೋ. 
ಕೋಮಾಟ, ಕುಂಬಾರಪೇಟಿ, ಮನವರ್ತಿ, ಮುತ್ತಾಲಪೇಟಿ, ನಗರ್ತಪೇಟಿ, ಪಾಟ್ಮೂಲ್‌ಪೇವಟಿ, 
ರಾಗಿಪೇಟಿ., ಸುಣ್ಣಕಲ್ಲುಪೇಟೆ, ತರಗುಪೇಟಿ. ತಿಗಳರಪೇಟಿ, ಉಪ್ಪಾರಪೇಟಿ, ಅ.ಆರ್‌.ಮಿಲ್‌ ಮುಂಭಾಗ 
ಗೌಡರಪೇಟಿ (ಚಾಮರಾಜಪೇಟಿ) ಅದಕ್ಕೆ ಹೊಂದಿಕೊಂಡಂತೆ ಕುರುಬರಪೇಟಿ ಎಂದು (ಆದರೆ 
ಕುರುಬರಪೇಟಿ ಈಗ ಇಲ್ಲ) ಇತ್ಯಾದಿಯಾಗಿ ಹಿರಿಯ ಕೆಂಪೇಗೌಡರು ೩೮ ಪೇಟಿಗಳನ್ನು ನಿರ್ದಿಷ್ಟ ಜಾತಿ 
ಪಂಗಡಗಳಗೆ ನಿರ್ಮಾಣ ಮಾಡಿದ ಮೇಲೆ ಪೂರ್ವಕ್ಷೆ ಹಲಸೂರಿನಿಂದ ಪಶ್ಲಿಮಕ್ಕೆ ಅರಳೇಪೇಟೆ, ಉತ್ತರಕ್ಕೆ 
ಯಲಹಂಕ ಬಾಗಿಅನಿಂದ ದಕ್ಷಿಣಕ್ಕೆ ಕಾನಕಾನಹಳ್ಳ ಉಪದ್ದಾರದವರೆಗೆ ಮುಖ್ಯ ರಸ್ತೆಯಾಗಿತ್ತು. 


ಪೇಟಿಗಕ ನಿರ್ಮಾಣವಾದ ಮೇಲೆ ಅವುಗಳ ರಕ್ಷಣೆಗಾಗಿ ಕೆಂಪೇಗೌಡನು ವಿಜಯನಗರದ 
ಅರಸರ ಅನುಮತಿ ಪಡೆದು ಪೇಟಿಗಕ ಸುತ್ತಲೂ ಭದ್ರವಾದ ಮಧ್ಯಭಾಗದಲ್ಲ ಗಟ್ಟ ಮುಬ್ದಾದ 
ವೃತ್ತಾಕಾರದ ಸುಮಾರು ಅ ಸುತ್ತಳತೆಯ ಮಣ್ಣಿನ ಕೋಟಿಯನ್ನು ನಿರ್ಮಿಸಿ, ದೇವರಾಯಪಜಟ್ಟಣ ಎಂದು 
ನಾಮಕರಣ ಮಾಡಿದರು, ಕೋಟಿಯ ಒಳಗೆ ಪೂರ್ವ ಪಶ್ಲಿಮ ಹಾಗೂ ಉತ್ತರ ದಕ್ಷಿಣ ಕ್ಲೆ ಹಾಯ್ದು 
ಹೋದ ಮುಖ್ಯ ರಸ್ತೆಗಳು ಕೂಡುವ ಸ್ಥಕದಲ್ಲ (ಚಿಕ್ಕಪೇಟಿ ವೃತ್ತ) ಅರಮನೆಯುತ್ತು. ಈ ಮಣ್ಣಿನ 
ಕೋಟಿಯ ನಾಲ್ಲು ದಿಕ್ಕಿಗೂ ಮಹಾದ್ದಾರಗಳನ್ನು ಮತ್ತು ಐದು ಉಪದ್ದಾರಗಳು ಸೇರಿ ಒಂಭತ್ತು 
ಬಾಗಿಲುಗಳನ್ನು ನಿರ್ಮಿಸಿದನು". ಅವುಗಳೆಂದರೆ :- 


೧). ಪೂರ್ವಕ್ಷೆ ಹಲಸೂರು ಹೆಬ್ದಾಗಿಲು.(ಠಗ ಸ್ಥಳದಲ್ಲ ಹಲಸೂರು ಗೇಟ್‌ ಹೋಲಸ್‌ ಠಾಣಿ ಇದೆ.) 
೨). ಪಶ್ಲಿಮಕ್ಷೆ ಸೊಂಡೇಕೊಪ್ಪ ಹೆಬ್ಬಾಗಿಲು. (ಠಗಿನ ರೈಲ್ವೇ ಸೇತುವೆ ಬಆ, ಗೂಡ್‌ ರಸ್ತೆ) 
೩). ಉತ್ತರಕ್ಷೆ ಯಲಹಂಕ ಹೆಬ್ಬಾಗಿಲು. (ಇಂದಿನ ಮೈಸೂರು ಬ್ಯಾಂಕ್‌ ವೃತ್ತ) 


“ ಬ ನ. ಸುಂದರರಾಯ :- ಬೆಂಗಳೂರಿನ ಇತಿಹಾಸ, ಪು.ಸಂ-೧೭. 


ಆ). ದಕ್ಷಿಣಕ್ಕೆ ಆನೇಕಲ್‌ ಹೆಬ್ಬಾಗಿಲು. (ಗಿನ ಕಲಾಸಿಪಾಳ್ಯ ಪೋಲೀಸ್‌ ಠಾಣಿ ಹಿಂಭಾಗ, ಬಸಪ್ಪ 

ವೃತ್ತ) 

೫). ಯಶವಂತಪುರ ಉಪದ್ದಾರ. (ದೆಹಲಅದ್ದಾರ, ಈಗಿನ ಉಪ್ಪಾರಪೇಟಿ ಪೋಲೀಸ್‌ ಠಾಣಿ, ಬಳೇಪೇವಿ 

ಪ್ರವೇಶ & ಲಕ್ಷ್ಮಿನರಸಿಂಹ ಗುಡಿ ಇರುವ ಸ್ಥಳ) 

a). ಕೆಂಗೇರಿ ಉಪದ್ದಾರ. (ಮೈಸೂರು ರಸ್ತೆ ಜನ್ನಿಮಿಲ್‌ ಕೆರೆ ಪಕ್ಷ ೩ ಬೇಅಮಠವಿರುವ ಪ್ರದೇಶ.) 

೭). ಕಾನಕಾನಹಳ್ಳ (ಕನಕಪುರ) ಉಪದ್ದಾರ. (ಠಗಿನ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ 

ಬಳ. ಮಕ್ಕಕ ಕೂಟ) 

ಲ). ಸರ್ಜಾಪುರ ಉಪದ್ದಾರ. (ಶಿವಾಜ ಛಾಕೀಸ್‌ ಹಿಂಭಾಗದ ಪ್ರದೇಶ.) 

€). ವರ್ತೂರು ಉಪದ್ವಾರ. (ಹಲಸೂರು & ಸರ್ಜಾಪುರ ದ್ವಾರಗಳ ಮದ್ಯ. ಇಂದಿನ ಟೌನ್‌ಹಾಲ್‌) 
ಸಾಮಂತನ ಈ ಸಾಹಸಕ್ಗಾಗಿ ಅಚ್ಚ್ರತರಾಯನು ೩೦.೦೦೦ ಪಗೋಡ (ವರಹ) ಬರುತ್ತಿದ್ದ ೧೨ 

ಹೋಬಳಗಳಾದ ಹಳೇ ಬೆಂಗಳೂರು. ವರ್ತೂರು ಹೋಬ, ಯಲಹಂಕನಾಡು., ಬೇಗುರು ಹೋಬ, 

ಹಲಸೂರು ಹೋಬಳ, ತೆಂಗರ (ಕೆಂಗೇರಿ) ಹೋಬ, ತಲಘಟ್ಟಪುರ ಹೋಬಳ, ಜಗಣಿ ಹೋಬ, 

ಕುಂಬಕಗೊಡು ಹೋಬ, ಕನ್ನೆಅ ಹೋಬಳ. ಬಾಣಾವರ ಹೋಬ, ಹೆಸರುಘಟ್ಟ ಹೋಬಳಗಳನ್ನು 

ಕೊಟ್ಟು ಹಾಗೂ ಮಹಾನವಮಿಯ ದಸರಾ ಕಾಲದಲ್ಲ ಕೆಂಪೇಗೌಡನನ್ನು ವಿಜಯನಗರಕ್ಕೆ ಕರೆಸಿಕೊಂಡು 


ಸನ್ಯಾನಿಸಿದನು””. 


ಕೋಟಿ ಬಾಗಿಲು ನಿರ್ಮಾಣಕ್ತೆ ಒಂದು ದಂತಕತೆ ಪ್ರಚಅತದಲ್ಲದೆ. ಹೊಸನಗರದ ಕೋಟಿ 
ಪೂರ್ಣವಾದ ಮೇಲೆ ಆನೆ ಬಾಗಿಲನ್ನು ನಿಲ್ಲಸುವಾಗ ರಾತ್ರಿ ನಿಲ್ಲಸಿದಾಗೆಲ್ಲಾ ಬೆಕಣ್ಣೆಯಾಗುವಷ್ಟರಲ್ಲ ಮತ್ತೆ 
ಮತ್ತೆ ಉರಳುತ್ತಿದ್ದು, ಗರ್ಭಣಿ ಸ್ತೀಯೊಬ್ಬಳ ರಕ್ತದಿಂದ ಭೂತವು ತೃಪ್ಲಿಯಾಗುವುದು ಎಂದು 
ಜ್ಯೋತಿಷಿಗಳು ಹಿರಿಯ ಕೆಂಪೇಗೌಡರಿಗೆ ಸಲಹೆ ನೀಡಿದರು. ಆಗ ವೀರಣ್ಣಗೌಡರ ನೇತೃತ್ವದಲ್ಲ 
ಕೋಟಿಯ ಬಳ ಯಾರು ನುಸುಳದಂತೆ ಕಾವಲು ಹಾಕಿಸಿದರೂ ಲಕ್ಷೀದೇವಿಯು (ಬಹುಶಃ ಈ 
ಲಕ್ಷಿದೇವಿಯು ಕೆಂಪೇಗೌಡರ ಬಳಗದ ಕೋರಮಂಗಲ ಭಾಗದ ವಂಶಸ್ಥರ ಮಗಳು ಇರಬೇಕು) 
ಮಧ್ಯರಾತ್ರಿಯಲ್ಲ ಪತಿಯ ಪಾದಗಳಗೆ ನಮಸ್ಸರಿಸಿ, ತನ್ನ ಮಗುವಿಗೆ ಆಶೀರ್ವದಿಸಿ, ಹಿರಿಯ ಗೌಡರ 
ಚಿಂತೆ ದೂರ ಮಾಡಲು ಕೋಟಿಯ ಬಾಗಿಲ ಬಳ ಬಂದು ಪ್ರಯುಜ್ಞೆಯಿಂದ ಕೊಡಲಯುಂದ ತನ್ನ 
ರುಂಡವನ್ನು ಕತ್ತರಿಸಿಕೊಂಡು ದ್ವಾರಕ್ಕೆ ರಕ್ತಾಭಿಷೇಕವಾದ ನಂತರ ದ್ವಾರವು ಸುಭದ್ರವಾಗಿ ನಿಂತ್ರಿತ್ತು 
ಎಂಬ ದಂತಕಥೆಯು ಪ್ರಚಅತದಲ್ತ್ಪದೆ. ನಂತರ ಕೋರಮಂಗಲದಲ ಲಕ್ಷೀದೇವಿಯ ಸಮಾಧಿಗೆ 


 ಡಾ.ತುಳಸಿರಾಮ ನಾಯಕ್‌ :- ಬೆಂಗಳೂರಿನ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೨೮. 


೯ 


ದೇವಾಲಯವನ್ನು ಕಟ್ಟಸಿದರಂತೆ. ಕೋಟಿಯ ಒಳಗೆ ಧರ್ಮರಾಯಸ್ವಾಮಿ. ಕಾಳಮ್ಮ, 
ಅಂ೦ಜನೇಯಸ್ವಾಮಿ, ಚೌಡೇಶ್ವರಿ, ವೆಂಕಟೇಶ್ವರ, ನರಸಿಂಹಸ್ವಾಮಿ. ಚೆನ್ನಿಗರರಾಯಸ್ತಾಮಿ, ಕೇಶವಸ್ತಾಮಿ. 
ರಂಗನಾಥ. ಶ್ರೀಕೃಷ್ಣ. ಕಾಪಿ ವಿಶ್ವೇಶ್ವರಯ್ಯ. ಬಸವೇಶ್ವರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದರು. 
ಹಾಗೇಯೇ ನಗರಕ್ಷೆ ಕುಡಿಯುವ, ವ್ಯವಸಾಯಕ್ಕೆ ನೀರಿನ ವ್ಯವಸ್ಥೆಗಾಗಿ, ಅನೇಕ ಕೆರೆಗಳನ್ನು 
ಕಟ್ಟಸಿದನು. ಅವುಗಳೆಂದರೆ :- 


೧). ಕೆಂಪಾಂಬುದಿ ಕೆರೆ. (ಹಲಸೂರುನಲ್ಲ. ತಮ್ಮ ಕುಲದೇವತತೆಯಾದ ಕೆಂಪಾಂಜಕೆಯ ಹೆಸರಿನಲ್ಪ) 
೨). ಧರ್ಮಾಂಬುದಿ ಕೆರೆ. (ಶೇಗಿನ ಬ.ಎಂ.ಟ.ಸಿ & ಕೆ.ಎಸ್‌.ಆರ್‌.ಟ.ಸಿ ಬಸ್‌ ನಿಲ್ದಾಣ) 
೩). ಸಂಪಂಗಿಕೆರೆ ಮತ್ತು ಕಾರಂಜಕೆರೆ. (ಕೆರೆ ಈಗ ಚಿಕ್ಷದಾಗಿದ್ದು, ಕೆರೆಯ ಉಳದ ಭಾಗವನ್ನು 
ಕಂಠೀರವ ಕ್ರೀಡಾಂಗಣವನ್ನು ನಿರ್ಮಿಸಲಾಗಿದೆ.) 
ಆ). ಕೆಂಪಾಪುರದ ಅಗ್ರಹಾರದ ಕೆರೆ. (ಠೇಗ ಮನೆಗಳನ್ನು ಕಣ್ಟಕೊಳ್ಳಲಾಗಿದೆ.) 
೫). ಸಿದ್ದಿಕಟ್ಟೆ. (ಕೆ.ಆರ್‌.ಮಾರುಕಟ್ಟೆ ಬಳ, ರಾಣಿಯರಲ್ಲ ಒಬ್ಬಳಾದ ಸಿದ್ದಮ್ಮನ ಹೆಸರಲ್ಲ) 
8). ಸಿದ್ದಾಪುರದ ಕೆರೆ (ಠಗಿನ ಲಾಲ್‌ಬಾಗ್‌ ಕೆರೆ) 
೭). ಹಲಸೂರಿನ ಕೆರೆ. (ಹಾಗೇಯೆ ಇದೆ) 
೮). ಗಂಧದ ಕೋರಿ. (ಸ್ಯಾಂಕಿ ಕೆರೆ) 
€). ಗಿಡ್ಡಪುನ ಕೆರೆ (ಬನ್ನಿಮಿಲ್‌ ಹಿಂಭಾಗ ಪ್ರದೇಶ) 

ಇದರ ಜೊತೆಗೆ ಕೆಂಪೇಗೌಡನ ಸೋದರ ಮಾವನ ಮಗಳಾದ ಚನ್ನಮ್ಮ ಪಟ್ಟದರಸಿಯ 
ಹೆಸರಿನಲ್ಪ್ಲ ಚನ್ನಮ್ಮನ ಕೆರೆಯನ್ನು” ನಿರ್ಮಿಸಿದರು. ಕೋಟಿಯ ಉತ್ತರದಲ್ಲನ ವೃಷಭಾವತಿ ನದಿ 
ಹುಟ್ಟುವ ಸ್ಥಳವಾದ ಬಂಡೆಯ ಮೇಅನ ಬಸವನಗುಡಿ ದೇವಾಲಯದ ವಿಸ್ತರಣಿ, ಹಲಸೂರಿನ 
ದೇವಾಲಯಗಳ ಪೂಜೆ ಕಾರ್ಯಗಳು ನಡೆಯಲೆಂದು ದಾನಗಳು ನೀಡಿದ್ದಾರೆ. 

ಕೋಟಿಯ ಬಳ ಯಾರು ಸುಳಯದಂತೆ ಇಮ್ಮಡಿ ಕೆಂಪೆಗೌಡನು ವೆಂಕಟಪತಿದೇವ 
ಮಹಾರಾಯನ ಅವಧಿಯಲ್ಲ ನಾಲ್ದು ಕಾವಲು ಗೋಪುರಗಳನ್ನು ನಿರ್ಮಿಸಿದನು. ಪೂರ್ವದ 
ಹಲಸೂರಿನ ಕೆರೆಯ ಹತ್ತಿರ (ಸೇನಾ ನೆಲೆಯ ಒಳಗೆ), ಪಶ್ಲಿಮದಲ್ಲ ಕೆಂಪಾಂಬುದಿ ಕೆರೆ ದಂಡೆಯ 
ಮೇಲೆ, ಉತ್ತರಕ್ಷೆ ಮೇಕ್ರಿ ಸರ್ಕಲ್‌ ಬಳ (ವೈಯಲ ಕಾವಲ್‌ - ಅಶ್ರಪಡೆಗೆ ಕಾದಿಟ್ಟ ಕಾವಲು. 
ರಮಣಾಶ್ರಮದ ಬಳ). ದಕ್ಷಿಣಕ್ಕೆ ಲಾಲ್‌ಬಾಗ್‌ ಬಂಡೆಯ ಮೇಲೆ ಕಾವಲು ಗೋಪುರಗಳನ್ನು 


00 ಪಿ.ಕನ್ಯಾಕುಮಾರ್‌ :- ಯಲಹಂಕ ನಾಡ ಪ್ರಭುಗಳ ರಾಣಿಯರು. ಪು.ಸಂ-೨೭೮. 


೧೦ 


ನಿರ್ಮಿಸಿದನು. ಈ ನಾಲ್ದು ಗೋಪುರಗಕಲ್ಲ ಲಾಲ್‌ಬಾಗ್‌ನಲ್ಪ್ಲನ ಗೋಪುರ ಸುಸ್ಳಿತಿಯಲ್ಲದೇ ಉಳದವು 


ಕಣ್ಯರೆಯಾಗಿದೆ. 


ಹೀಗೆ ಶಾಸನೋಕ್ತವಾಗಿರುವ ಬೆಂಗಳೂರೇ ಬೇರೆ, ಕೆಂಪೇಗೌಡನು ಕಟ್ಪಸಿದ ಬೆಂಗಳೂರು 
ನಗರನೇ ಬೇರೆ. ಹೊಸದಾಗಿ ನಗರಗಳನ್ನು (ಬಡಾವಣಿ) ಊರಿನ ಹೊರಗೆ ನಿರ್ದಿಷ್ಟ ಅಂತರದಲ್ಲ 
ನಿರ್ಮಾಣ ಮಾಡಿ ಅದಕ್ಕೊಂದು ಹೆಸರಿಡುತ್ತಿದ್ದರು. ಅದರಂತೆ ಕೆಂಪೇಗೌಡನು ಜನವಸತಿ ಸ್ಥಳದಿಂದ 
ದೂರದಲ್ಲ ಆಯ್ದ ಸ್ಥಳವಾದ ನಿರ್ದಿಷ್ಟ ಪ್ರದೇಶದಲ್ಲ ಪೇಟಿಗಳ ನಿರ್ಮಾಣ ಮಾಡಿ ಅದಕ್ಕೆ ಕೋಟೆ ಕಟ್ಟಸಿ, 
ಕೋಟಿಯ ಮದ್ಯಭಾಗದಲ್ಲನ ಅರಮನೆಯಲ್ಲದ್ದನು. ಈಗಿನ ಕೆ.ಆರ್‌.ಮಾರುಕಟ್ಟೆ. ಮೆಜೆಸ್ಟಿಕ್‌, 
ಲೌನ್‌ಹಾಲ್‌, ಚಾಮರಾಜಪೇಟಿ, ಹಲಸೂರು, ಬಸವನಗುಡಿಯನ್ನು ಒಕಗೊಂಡ ಪ್ರದೇಶದಲ್ಲ ನಗರ 
ನಿರ್ಮಾಣ ಮಾಡಿರಬಹುದು ಏಕೆಂದರೆ ಕೆಂಪೇಗೌಡನು ನಿರ್ಮಿಸಿದ ಕೆರೆಗಳು. ಪೇಟಿಗಳು. 
ದೇವಾಲಯಗಳು, ಕೋಟಿ, ದೇವಾಲಯಗಳಗೆ ನೀಡಿದ ದಾನಗಳಾಧರ ಮೇಲೆ ಜೊತೆಗೆ ಕಾವಲು 
ಗೋಪುರಗಳು ಮತ್ತು ಕೋಟಿಯ ದ್ವಾರಗಳು ಕೆಂಪೆಗೌಡನು ನಿರ್ಮಿಸಿದ ಬೆಂಗಳೂರು ನಗರ 
ವ್ಯಾಪ್ತಿಯನ್ನು ನಿರ್ಧರಿಸುತ್ತದೆ. ವಿಜಯನಗರದ ಅರಸು ಅಚ್ಚುತರಾಯನ ಕಾಲದಲ್ಲ ಕೆಂಪೇಗೌಡನಿಗೆ 
ಎಲಹಂಕರಾಜ್ಯದ ನಾಯಕತನವನ್ನು ನೀಡಿದಾಗ ಆತನು ಮೊದಲೇ ನಗರೀಕರಣದ ಹಾದಿಯಲ್ಲದ್ದ 
ಬೆಂಗಳೂರು ಸ್ಥಕದಲ್ಲ ಒಂದು ವ್ಯವಸ್ಳಿತ ಕೋಟಿ, ಪೇಟಿ ಮುಂತಾದವುಗಳನ್ನು ಇನ್ನಷ್ಟು ವ್ಯವಸ್ಥಿತವಾಗಿ 
ಕಟ್ಟುವುದರ ಮೂಲಕ ನಗರವನ್ನಾಗಿ ರೂಪಿಸುವಲ್ಲ ಕಾರ್ಯ ಪ್ರವೃತ್ತನಾದ ಕಾಲಮಾನ ಸಮಯದಲ್ಲಿ 
ದಕ್ಷಿಣ ಭಾರತದ ಮಧ್ಯ ಸ್ಥಾನವನ್ನು ಅಲಂಕರಿಸಿರುವ ಈ ನಗರದ ಮೂಲಕವೇ ಬಹು ಪ್ರಾಚೀನ 
ಕಾಲದಿಂದಲೂ ವಾಣಿಜ್ಯ ಮಾರ್ಗಗಳು ಹಾದು ಹೊಗುತ್ತಿದ್ದವು. ಉತ್ತರದಿಂದ ಹತ್ತಿ ಮೊದಲಾದ 
ಸರಕುಗಳು, ಪಶ್ಚಿಮದಿಂದ ಮಸಾಲೆ ಪದಾರ್ಥಗಳು ಹಾಗೂ ಸಂಸ್ಥರಿಸಿದ ಗಿಡ ಮೂಲಕೆಗಳು 
ಮೊದಲಾದ ಪದಾರ್ಥಗಳು ಬಂದು ಸೇರುತ್ತಿದ್ದ. ಮಾರಾಟ ಪರಸ್ಪರ ವಿನಿಮಯ ಕೇಂದ್ರವಾಗಿ 
ಬೆಂಗಳೂರು ಬಹು ಪ್ರಾಚೀನ ಕಾಲದಲ್ಲ ರೂಪುಗೊಂಡಿರ ಬಹುದು. ಆ ಪದಾರ್ಥಗಳ ವಹಿವಾಟುಗಳಗೆ 
ಬಂದಂತಹ ವರ್ತಕರಿಗೆ ಊಟ. ವಸತಿ ಇತ್ಯಾದಿಗಳಗೆ ಅನೂಕೂಲವಾಗುವಂತೆ ಕೆರೆಗಳು. ಕೊಳಗಳು. 
ಛತ್ರಗಳು. ಪೂಜಾಪುನಾಸ್ಥಾರಗಳಗೆ ದೇವಾಲಯ ಹೀಗೆ ಮುಂತಾದ ಸೌಕರ್ಯಗಳು ಬೆಂಗಳೂರಿನಲ್ಲ 
ರೂಪುಗೊಳ್ಳಲು ಕೆಂಪೇಗೌಡನ ವಂಶಿಯರು ಪೂರಕವಾಗಿದ್ದರು"”. 


 ಎಲಹಂಕ ರಾಜ್ಯದ ಪ್ರಭುಗಳಾದ ಬೆಂಗಳೂರು ಕೆಂಪೇಗೌಡರು, ಇ.ದರ್ಪಣ.೨೦೧೧, ಪು.ಸಂ-೪೪. 


೧೧ 


ಜಲ್ಲೆಯ ಶ್ರೀನಿವಾಸಪುರ, ಎಂಟಗಾನಹಳ್ಳ, ಜನ್ನಮಂಗಲ, ಓಬಳಾಪುರ, ಗೊಲ್ಲಹಳ್ಳ, ಶಿವಗಂಗೆ, 
ಅವ್ವೇರಹಳ್ಳ. ಹ್ಯಾಡಾಳು. ಮೈಲನಹಳ್ಳ., ಚಿಕ್ಕಮಾರನಹಳ್ಳ, ಸೊಂಪುರ ಮುಂತಾದ ಗ್ರಾಮಗಳಲ್ಲ 
ಬಯಲಾಟ ತಂಡಗಳದ್ದರೇ, ಅರ್ಜುನಬೆಟ್ಟಹಳ್ಳ, ತೊರೆಕೆಂಪನಹಳ್ಳ. ಶಿವಗಂಗೆ, ನರಸೀಪುರದಲ್ಲ 
ಭಜನಕಾರರಿದ್ದಾರೆ. 


ಸಾಹಿತ್ಯ ಕ್ಷೇತ್ರಕ್ತೆ ಸಂಬಂಧಿಸಿದಂತೆ ನೆಲಮಂಗಲ ತಾಲ್ಲೂಕಿನಲ್ತ ಸೈಗೊಟ್ಟ ಶಿವಮಾರನು 
(2೮೮-೮೧೭) ಗಜಶಾಸ್ತವನ್ನು. ಗುಜ್ಳಯ ಮಲ್ಲಾಚಾರ್ಯರು ಕ್ರಿ.ಶ.೧೫೧೩ ರಲ್ಲ ಭಾವಚಿಂತಾರತ್ನ್‌ 
ಮತ್ತು ವೀರಶ್ಯವಾಮೃತ ಪುರಾಣಗಳನ್ನು. ಶಿವಗಂಗೆಯ ಬಸವಅಂಗರವರು ಕೊಟ್ಟೂರು ಬಸವೇಶ್ವರ 
ಪುರಾಣ ೩ ಗಂಗಾ-ಗಿರಿಜಾಕಲ್ಯಾಣ ಯಕ್ಷಗಾನ ಪ್ರಸಂಗವನ್ನು. ಕಮ್ಮಸಂದ್ರದ ಲಕ್ಷ್ಮೀನರಸಿಂಹ 
ಶಾಸ್ತ್ರಿಯವರು ನಕ್ಷತ್ರಮಾಅಕೆ ೩೬ ದುರ್ಗಪಂಚರತ್ನವನ್ನು. ೧೬ನೇ ಶತಮಾನದಲ್ಲ ಹೆಗ್ಗುಂದದ 
ಶೇಷರಾಮಯ್ಯನವರು ನೀಲಧ್ದಜನಕಾಳಗವನ್ನು. ಕ್ರಿ.ಶ.೧೮೬೬ ರಲ್ಲ ಹೆಸರುಘಟ್ಟದ ಲಕ್ಷ್ಮಿನರಸಿಂಹ 
ಶಾಸ್ತ್ರಿಯವರು ಸಂಸ್ಕೃತದಲ್ಲ ಮನೆದೇವರು, ೧೮ನೇಯ ಶತಮಾನದ ಕವಿ ಕಳಲೆನ೦ಜರಾಜನು 
ಕಕುದ್ದಿರಿಮಹಾತ್ಮೆ ಕಾವ್ಯವನ್ನು. ವಿಜಯವೆಂಕಟರಮಣ ಕವಿಯು ವಾರ್ಧಕ ಷಟ್ಟದಿಯಲ್ಲ 
ಭಗವಚ್ಚರಿತ್ರೆಯನ್ನು. ದೊಡ್ಡಬಳ್ಳಾಪುರ ತಾಲ್ಲೂಕಿನ ಚಿಕ್ಕಹೆಜ್ಞಾಜಯ ವೆಂಕಟರಮಣನು ಧೃವನ 
ಕತೆಯನ್ನು, ಮುಮ್ಮುಡಿ ಕೃಷ್ಣರಾಜ ಒಡೆಯರ್‌ ಆಸ್ಥಾನದಲ್ಲನ ಯಾದವರು ಕಲಾವತಿ ಪರಿಣಯವನ್ನು, 
ಕೊಡಿಗೆಹಳ್ಳಯ ಕವೀಶ್ವರ ನರಸಪ್ಪನು ಮುಕ್ತಿದರ್ಷಣವನ್ನು. ಸೋಬನೆ ರಂಗದಾಸರು ಷಟ್ಟದಿಯಲ್ಲ 
ಕೃಷ್ಣರಾಜದೇಶೋತ್ಸವಚರಿತ್ರೆಯನ್ನು, ಶ್ರೀವೆಂಕಲಾಚಾರ್‌ರವರು ಪಂಚವಟರಾಮಾಯಣವನ್ನು, ತಿರು 
ವೆಂಕಲಾಜೀಯವರು ಕರಿಭಟಂನಕಾಳಗವನ್ನು. ಹೆಚ್‌.ಎಸ್‌.ಸುಬ್ಬರಾಯಪ್ಪನವರು ಮಯೂರದ್ದಜ, 
ತಾಮ್ರಧ್ವಜನಕಾಳಗ, ಸುಧನ್ಹ್ನನಕಥೆ ಹಾಗೂ ಬಬ್ರುವಾಹನಕಾಳಗ ಎಂಬ ಯಕ್ಷಗಾನ ಕೃತಿಗಳನ್ನು. 
ದೇವನಹಳ್ಳ ತಾಲ್ಲೂಕಿನಲ್ಲ ಕ್ರಿ.ಶ.೧೭೯೦ ರಲ್ಲ ಜೈನ ಕವಿಯಾದ ಚಿಕ್ಕರಸರು ಸಾಂಗತ್ಯದಲ್ಲ 
ಸೊಣ್ಣಭ್ಯರೇಗೌಡಚರಿತ್ರೆಯನ್ನು, ಕುಂದಾಣದ ವೆಂಕಟಾಚಲಯ್ಯನು ಕಂದಪದ್ಯದಲ್ಲ ಕಆಳಧರ್ಮ 
ಶತಕವನ್ನು. ಬಾಗಲೂರು ರಾಮಸ್ವಾಮಿ ಕವಿಯು ಕಂದ, ವೃತ್ತ, ಷಟ್ಟದಿ ವಚನಗಳನ್ನೊಕಳಗೊಂಡ 
ವಸಿಷ್ಠ್ಟರಾಮಾಯಣವನ್ನು. ಕೃಷ್ಣಸ್ತಾಮಿಅಯ್ಯಂಗಾರ್‌ರವರು ಗಣಿತ ಸಂಜೀವಿನಿ. ರಾಮರಾವ್‌ ಕೆಲವು 
ನೆನಪುಗಳು ಎಂಬ ಕೃತಿಗಳನ್ನು. ತಿಪ್ಲಯಾರ್ಯರವರು ಹನುಮದ್ದಿಲಾಸ ಎಂಬ ಯಕ್ಷಗಾನ ಪ್ರಸಂಗವನ್ನು. 
ಹೊಸಕೋಟಿಯ ಸುಗಟೂರು ಮುಮ್ಮಡಿತಮ್ಮೇಗೌಡರು ಕನ್ನಡ. ಸಂಸ್ಕೃತ, ತೆಲುಗು ಭಾಷೆಗಳಲ್ಲ 
ಪರಿಣಿತನಾಗಿ, ಕನ್ನಡದಲ್ಲ ಅ೦೦೦ ಷಟ್ಟದಿಗಳಂದ ಕೂಡಿದ ಶಂಕರಸಂಹಿತೆ ಎಂಬ ಅನರ್ಫ4 
ಗ್ರಂಥವನ್ನು, ನಂದಿನಾಥಚರಿತ್ರೆ ಎಂಬ ಯಕ್ಷಗಾನವನ್ನು. ತೆಲುಗಿನಲ್ಲ ಸೌಂದರೇಶಚರಿತೆಮು, ರಾಜೇಂದ್ರ 


೧೨ 


ಚೋಳಟಚರಿತ್ರೆಮು, ಕುಮಾರಾರ್ಜುನೀಯ, ಸಂಸ್ಕೃತದಲ್ಲ ಕೌಮುದೀವ್ಯಾಖ್ಯಾನ, ರಸಿಕಮನೋರಂಜನಿ 
ಎಂಬ ಕೃತಿಗಳನ್ನು, ನಂದಪ್ಪರು ಪಭುಚರಿತ್ರೆ ಎಂಬ ಯಕ್ಷಗಾನವನ್ನು ಹಾಗೂ 


ಹೊಸಗನ್ನಡ ಸಾಹಿತ್ಯ ಕ್ಷೇತ್ರಕ್ತೆ ಸಂಬಂಧಿಸಿದಂತೆ ನೆಲಮಂಗಲ ತಾಲ್ಲೂಕಿನ ಡಾ. 
ಡಿ.ಎಲ್‌.ನರಸಿಂಹಾಚಾರ್‌. ಡಾ.ಎಸ್‌.ಶ್ರೀಕಂಠಮೂರ್ತಿ. ಎನ್‌.ಲಕ್ಷಿನಾರಾಯಣರಾವ್‌, ದೊಡ್ಡಬೆಲೆ 
ಲಕ್ಷೀಿಚಾರ್‌. ಪ್ರೊ.ಜ.ಆರ್‌.ರಂಗಸ್ಪಾಮಯ್ಯ, ಪ್ರೊ.ಮಲ್ಲೇಪುರಂ ಜ. ವೆಂಕಟೇಶ್‌. ಅರಿಶಿನಕುಂಟಿಯ 
ಡಾ.ಹೆಚ್‌.ಎಸ್‌.ಗೋಪಾಲ್‌ ರಾವ್‌, ಟ.ಬೇಗೂರಿನ ಡಾ.ರಾಮಲಅಂಗಪ್ಪ, ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ಡಾ.ಡಿ.ಎಸ್‌,ಶಿವಪ್ಪ. ಡಾ.ಅನುಪಮ ನಿರಂಜನ, ಅರಳುಮಲ್ಪಗೆಯ ಡಾ.ಪಾರ್ಥಸಾರಥಿ, ಡಿ.ಆರ್‌. 
ನಾಗರಾಜ್‌, ಎಲ್‌.ಹನುಮಂತಯ್ಯ, ಡಾ.ಸಿ.ವೀರಣ್ಣ, ದೊಡ್ಡಹೆಜ್ಞಾಜಯ ಪ್ರೊ.ನಾ.ಗೀತಾಚಾರ್ಯ, ಡಾ. 
ಹೆಚ್‌.ಎಸ್‌.ಪುಷ್ಟ; ಡಾ.ಕೆ.ಆರ್‌.ಗಣೇಶ್‌. ಡಾ.ಟ.ಗೋವಿಂದರಾಜು.  ದೇವನಹಳ್ಳ ತಾಲ್ಲೂಕಿನ 
ಡಾ.ಡಿ.ವಿ. ಗುಂಡಪ್ಪ. ಪ್ರೊ.ಎ.ಸೀತಾರಾಮಯ್ಯ, ಪ್ರೊ.ಕೆ.ಎಸ್‌.ನಿಸಾರ್‌ ಅಹಮ್ಮದ್‌. ಡಾ.ಕಮಲಾ 
ಹಂಪನಾ. ವೇಣುಗೋಪಾಲ ಸೊರಬ. ವಿಜಯಪುರದ  ಸಿ.ಎಂ.ವೀರಣ್ಣ, ಹೊಸಕೋಟೆ 
ಕೃಷ್ಣಶಾಸ್ತ್ರಿಯವರು, ಸಂಪಂಗಿರಾಮಯ್ಯ, ಸಮೇತನಹಳ್ಳಯ ರಾಮರಾಯ. ಕಣ್ಣೂರಳ್ಳಯ ಜಿ. 
ನಾರಾಯಣ ಸಾಮಿ. ನಾಗಭೂಷಣ, ಕೆ.ರಾಜೇಶ್ವರಿ ಇತ್ಯಾದಿ ಸಾಹಿತಿಗಳು ಸಾಹಿತ್ಯ ಕ್ಷೇತ್ರಕ್ಕೆ ಹಲವಾರು 
ಕೊಡುಗೆಗಳನ್ನು ನೀಡಿದ್ದಾರೆ. 


ಅಧ್ಯಾಯ-೧ ಪ್ರಸ್ತಾವನೆ 


ಯಾವುದೇ ಒಂದು ವಿಷಯವನ್ನು ತಿಳಸುವ ಮೊದಲು ಆ ವಿಷಯಕ್ಷೆ ಸಂಬಂಧಿಸಿದಂತೆ 
ಪೂರ್ವಾಭಾವಿ ಮಾಹಿತಿಯನ್ನು ಕಲೆ ಹಾಕುವುದು ತುಂಬಾ ಅವಶ್ಯಕವಾಗಿದೆ. ಜೊತೆಗೆ 
ಹೇಳಬೇಕಾಗಿರುವ ವಿಷಯವನ್ನು ನಿಖರವಾಗಿ ತಿಆಸಲು ನೆರವು ನೀಡುತ್ತದೆ. ಆದ್ದರಿಂದ ಅಧ್ಯಯನ 
ವಿಷಯಕ್ಕೆ ಸಂಬಂಧಿಸಿದಂತೆ ಪೀಠಿಕೆ. ಉದ್ದೇಶ, ವ್ಯಾಪ್ತಿ. ಇದುವರೆಗೆ ನಡೆದಿರುವ ಅಧ್ಯಾಯನವನ್ನು 
ಹೇಳಲಾಗಿದೆ. 


೧೯೨೮ ರಲ್ಲ ಬೆಂಗಳೂರಿನಿಂದ ಚನ್ನಪಟ್ಟಣ ಮತ್ತು ಕ್ಲೋಸ್‌ಪೇಟಿ ಎಂಬ ೨ 
ತಾಲ್ಲೂಕುಗಳನ್ನಾಗಿ ವಿಂಗಡಿಸಲಾಯುತು. ೧೯೮೯ ರಲ್ಲ ಕಾನಕಾನಹಳ್ಳ ಮತ್ತು ಕ್ಲೋಸ್‌ಪೇಟಿಗಳನ್ನು 
ಕ್ರಮವಾಗಿ ಕನಕಪುರ, ರಾಮನಗರಗಳೆಂದು ನಾಮಕರಣ ಮಾಡಲಾಲಯುತು. ನಂತರದಲ್ಲ ಹೋಬಳಗಳಕು 
ತಾಲ್ಲೂಕುಗಳಾಗಿ ಮಾರ್ಪಾಟಾಲಯುತು. ೧೯೩೯ ರಲ್ಲ ಆಡಳತದ ಅನುಕೂಲಕ್ಷಾಗಿ ಬೆಂಗಳೂರುನಲ್ಲಿ 
ಉತ್ತರ ಮತ್ತು ದಕ್ಷಿಣ ತಾಲ್ಲೂಕುಗಳೆಂದು ವಿಭಾಗಿಸಲಾಯುತು. ೧೯೫೬ ರಲ್ಲ ವಿಶಾಲ ಮೈಸೂರು ರಾಜ್ಯ 


೧೩ 


ರಚನೆಯಾಗಿ ೧೯ ಜಲ್ಲೆಗಕು ಅಸ್ತಿತ್ಛಕ್ಕೆ ಬಂದವು. ಬೆಂಗಳೂರು ನಗರ ಬೆಳೆದಂತೆ ಬೆಂಗಳೂರು ನಗರ 
ಮತ್ತು ಗ್ರಾಮಾಂತರ ಜಲ್ಲೆಗಕೆಂದು ವಿಭಾಗಿಸುವ ಕ್ರಿಯೆ ೧೯೬೮ ರಲ್ಲ. ೧೯೬೨ ರಲ್ಪ ಆಗಿದ್ದುಂಟು. 
೧೯೬೬ ರಲ್ಲ ಮರಳ ಒಂದುಗೂಡಿಸಿದ ಜಲ್ಲೆಯನ್ನು ಅಂತಿಮವಾಗಿ ಬೆಂಗಳೂರು ದಕ್ಷಿಣ ತಾಲ್ಲೂಕಿನ 
ವರ್ತೂರು, ಕೃಷ್ಣರಾಜಪುರ, ಜದರಹಳ್ಳ ಹೋಬ ಪ್ರದೇಶಗಳನ್ನು ಒಳಗೊಂಡಂತೆ ಬೆಂಗಳೂರು 
ಪೂರ್ವ ತಾಲ್ಲೂಕು ಎಂಬ ಹೊಸ ತಾಲ್ಲೂಕು ಡಿಸೆಂಬರ್‌, ೧೨, ೨೦೦೧ ನೇ ತಾರೀಕಿನಲ 
ಉದಯವಾಲಯುತು. ಪೂರ್ವ ತಾಲ್ಲೂಕಿನ ಕೇಂದ್ರ ಭಾಗ ಕೃಷ್ಣರಾಜಪುರವು ಹಳೇ ಮದ್ರಾಸ್‌ 
ಎನ್‌.ಹೆಚ್‌.ಆ ರಸ್ತೆಯಲ್ಲದೆ. ಜದರಹಳ್ಳ ಹೋಬಳಆಯು ೧೯೮೬೭ ರ ಹಿಂದೆ ಹೊಸಕೋಟೆ 
ತಾಲ್ಲೂಕಿನಲ್ಲತ್ತು. ಪ್ರಸ್ತುತ ಬೆಂಗಳೂರು ನಗರ ಜಲ್ಲೆಯು ಉತ್ತರ. ದಕ್ಷಿಣ. ಪೂರ್ವ, ಆನೇಕಲ್‌ 
ತಾಲ್ಲೂಕುಗಳ೦ದ ಕೂಡಿದೆ. 


ವಿಶಾಲವಾದ ಬೆಂಗಳೂರು ಜಲ್ಲೆಯನ್ನು ಆಡಳತದ ಅನುಕೂಲಕ್ಷಾಗಿ ಆಗಸ್ಟ್‌, ೧೫, ೧೯೮೬ ರಲ್ಲಿ 
ಬೆಂಗಳೂರನ್ನು ಕೇಂದ್ರವಾಗಿಟ್ಟುಕೊಂಡು ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ. ಮತ್ತು ಆನೇಕಲ್‌ 
ತಾಲ್ಲೂಕುಗಳನ್ನು ಒಳಗೊಂಡ ಬೆಂಗಳೂರು ನಗರ ಜಲ್ಲೆ ಹಾಗೂ ಬೆಂಗಳೂರು ನಗರದ ಸುತ್ತಅನ 
ವೃತ್ತಾಕಾರವಾಗಿ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳ, ಹೊಸಕೋಟಿ, ಕನಕಪುರ, ರಾಮನಗರ, 
ಚನ್ನಪಟ್ಟಣ, ಮಾಗಡಿ ತಾಲ್ಲೂಕುಗಳನ್ನು ಸೇರಿಸಿ ಒಟ್ಟು ೮ ತಾಲ್ಲೂಕುಗಳನ್ನು ಒಳಗೊಂಡ ಬೆಂಗಳೂರು 
ಗ್ರಾಮಾಂತರ ಜಲ್ಲೆಯು ರಚನೆಯಾಯುತು. 


ನಂತರ ಆಗಸ್ಟ್‌, ೨೩. ೨೦೦೭ ರಲ್ಲ ಗ್ರಾಮಾಂತರ ಜಲ್ಲೆಯಲ್ಲನ ೬ ತಾಲ್ಲೂಕುಗಳಾದ 
ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ತಾಲ್ಲೂಕುಗಳನ್ನು ಸೇರಿಸಿ ರಾಮನಗರ ಜಲ್ಲೆಯೆಂದು 
ಹೊಸ ಜಲ್ಲೆಯನ್ನು ರಚಿಸಿದ ನಂತರ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ, ಹೊಸಕೋಟೆ 
ಎಂಬ ಆ ತಾಲ್ಲೂಕುಗಳನ್ನು ಒಳಗೊಂಡ ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಲ್ಲೆಯು ದಕ್ಷಿಣ 
ಕರ್ನಾಟಕದ ನೈರುತ್ಯ ಭಾಗದಲ್ಲದ್ದು. ಸಮುದ್ರ ಮಟ್ಟದಿಂದ ಸರಾಸರಿ ೮೦೦ ಮೀಟರ್‌ ಎತ್ತರದಲ್ಲದೆ. 


ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ವ್ಯಾಪ್ತಿಯ ಪ್ರದೇಶಗಳು ಪ್ರಾಚೀನ ಕಾಲದಿಂದಲೂ ತನ್ನದೆ 
ಆದ ವಿಶಿಷ್ಠ ಇತಿಹಾಸಿಕ ಹಾಗೂ ರಾಜಕೀಯ ಹಿನ್ನೆಲೆಯನ್ನು ಹೊಂದಿರುವ ಜಲ್ಲೆಯಲ್ಲ ಹಲವಾರು 
ರಾಜಮನೆತನಗಳ ಜೊತೆಗೆ ಸಣ್ಣಪುಟ್ಟ ಮನೆತನಗಳ೦ದ ಹಿಡಿದು ಪಾಳೇಯಗಾರರು, ನಾಯಕರು. 
ನಾಡಪ್ರಭುಗಳು, ಸಾಮಂತಾರಸರ ರಾಜಕೀಯ ಏಳು-ಬೀಳುಗಳ ಜೊತೆ ಜೊತೆಗೆ ಸಾಮಾಜಕವಾಗಿ, 
ಆರ್ಥಿಕವಾಗಿ. ಧಾರ್ಮಿಕವಾಗಿ ವಿವಿಧ ಹಂತಗಳಕಲ್ಲ ಅಭಿವೃದ್ದಿಯನ್ನು ಹೊಂದಿರುವುದನ್ನು ಹಾಗೂ 


೧೪ 


ಅವರು ಕೊಡುಗೆಗಳಾಗಿ ನಿರ್ಮಿಸಿರುವ ದೇವಾಲಯಗಳು, ಕೆರೆಗಳು. ಕಟ್ಟೆಗಳು. ಮಂಟಪಗಳು. 
ಸ್ಕಾರಕಶಿಲೆಗಳು. ಕೋಟಿಗಳನ್ನು ಕಾಣಬಹುದು. 


ಕ್ರಿ.ಶ.೫ನೇ ಶತಮಾನದಿಂದ ೧೮ನೇ ಶತಮಾನದ ಅವಧಿಯ ಪ್ರಸ್ನುತ ಇರುವ ಗ್ರಾಮಾಂತರ 
ಜಲ್ಲೆಯು ಒಂದು ಘಟಕವಾಗಿರದೇ ವಿವಿಧ ಕಾಲಘಟ್ಟದಲ್ಲ ಬೇರೆ ಬೇರೆ ಮನೆತನಗಳ ಅರಸರು 
ಆಡಳತಗೋಸ್ಥರ ಹಲವಾರು ಘಟಕಗಳಾಗಿ ವಿಭಾಗಿಸಿಕೊಂಡು ಆಡಳತ ನಡೆಸಿದ್ದರೆ, ಕೆಲವು 
ಮನೆತನಗಳಗೆ ರಾಜಧಾನಿಯಾಗಿದ್ದರೇ. ಇನ್ನು ಕೆಲವು ಮನೆತನಗಳ ಸಾಮ್ರಾಜ್ಯದ ಒಂದು 
ಭಾಗವಾಗಿತ್ತು. ಗಂಗರ ಕಾಲದಲ್ಲ ಇಡೀ ಜಲ್ಲೆಯು ಕ್ರಿ.ಶ.೮೭೦ರ ವರೆಗೆ ಗಂಗ ಆರುಸಾಸಿರ, ನಂತರ 
ಕ್ರಿ.ಶ.೮೯೦ ರಲ್ಲ ಗಂಗರ ಪೂರ್ಣಪ್ರದೇಶವಾದ ಗಂಗವಾಡಿ ೯8೦೦೦ ಎಂಬ ಪ್ರದೇಶದಲ್ಲ 
ಅನವಾಗಿತ್ತು. ಚೋಳರ ಅಆಳ್ವಕೆಯಲ್ಲ ಚರ್ತುವೇದಿಮಂಗಲ,  ಚೋಕಮಂಡಲ, ನಾಡುಗಳ 
ರಚನೆಯಾಗಿ, ಜಲ್ಲೆಯು ವಿಕ್ರಮ ಚೋಳಕಳಮಂಡಲದಲ್ಲ ನೆಲಮಂಗಲ ಕೇಂದ್ರವಾದ ಕುಕ್ಕನೂರುನಾಡು. 
ನೆಲಮಂಗಲ ತಾಲ್ಲೂಕಿನ ಪೂರ್ವ ಭಾಗದಲ ಮಣ್ಣೆಯನ್ನು ಕೇಂದ್ರವಾಗಿಟ್ಟು ಕೊಂಡ ಮಣ್ಣೆನಾಡು. 
ದೇವನಹಳ್ಳ ಮತ್ತು ಹೊಸಕೋಟಿ ತಾಲ್ಲೂಕಿನ ಕೆಲವು ಭಾಗಗಳನ್ನು ಒಳಗೊಂಡ ಸಣ್ಣೆನಾಡುಗಳು 
ಸಮಾವೇಶಗೊಂಡಿದ್ದವು. ನಿಗರಿಂ ಚೋಳ ಮಂಡಲದಲ್ಲ ಮಣ್ಣಿನಾಡು, ರಾಜೇಂದ್ರ ಚೋಳ 
ವಳನಾಡುವಿನಲ್ಲ ಹೊಸಕೋಟಿ ತಾಲ್ಲೂಕಿನ ಕೆಲವು ಭಾಗಗಳನ್ನು ಒಳಗೊಂಡ ಕೈವಾರನಾಡು., 
ಹುಲ್ಲೂರುನಾಡು. ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ನ ತಾಲ್ಲೂಕಿನ ದಕ್ಷಿಣ ಭಾಗಗಳು ಇಲ್ಯೆಪಾಕ್ನನಾಡು 
(ಯಲಹಂಕನಾಡು) ವ್ಯಾಪ್ತಿಯಲ್ಲ ಇದ್ದವು. 


ಚೋಳರ ನಂತರ ಹೊಯ್ದಳರು ಮಂಡಲ, ವಳನಾಡು, ನಾಡುಗಳ ವಿಭಾಗದಲ್ಲೇ ಆಡಳತ 

ಮುಂದುವರೆಸಿದರು ಯಾವುದೇ ಬದಲಾವಣೆಗಳನ್ನು ಮಾಡಲಲ್ಲ. ವಿಜಯನಗರ ಅರಸರು ವಿಶಾಲವಾದ 

ಸಾಮ್ಯಜ್ಯವನ್ನು ಆಡಳತದ  ಅನುಕೂಲಕ್ಸಾಗಿ ಅನೇಕ ರಾಜ್ಯಗಳಾಗಿ ವಿಂಗಡಿಸಿ, ಅರಸು 

ಮನೆತನದವರನ್ನೆ ಅಧಿಕಾರಿಗಳಾಗಿ ನೇಮಿಸುತ್ತಿದ್ದರು. ದೇವನಹಳ್ಳ, ಹೊಸಕೋಟಿ, ಚಿಕ್ಕಬಳ್ಳಾಪುರ 

ದ್ದರೆ, ನೆಲಮಂಗಲ, 

ದೊಡ್ಡಬಳ್ಳಾಪುರ ತಾಲ್ಲೂಕಿನ ಕೆಲವು ಭಾಗಗಳು ಪೆನುಗೊಂಡ ರಾಜ್ಯಕ್ಕೆ ಒಳಪಟ್ಟತ್ತು ಎಂಬುದನು 
ಶಾಸನಗಳಂ೦ದ ಗುರುತಿಸ ಬಹುದು. 


ತಾಲ್ಲೂಕಿನ ಸುತ್ತ-ಮುತ್ತಅನ ಪ್ರದೇಶಗಳು ಸಾದಆಅ ರಾಜ್ಯಕ್ಕೆ ಒಳಪಟ್ಟ 


೧.೧ ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿ 


ಅಧ್ಯಯನದ ಉದ್ದೇಶ i 


೧೫ 


ಭೌಗೋಳಕವಾಗಿ ಸಮೃದ್ಧವಾದ ಪ್ರದೇಶವಾಗಿದ್ದು, ನೈಸರ್ಗಿಕವಾದ ಬೆಟ್ಟ. ಗುಡ್ಡ, ಕಾಡುಗಳ೦ದ 
ಕೂಡಿರುವ ವಿಶಾಲವಾದ ಭೂ ಪ್ರದೇಶವು ಹೊಂದಿರುವ ಗ್ರಾಮಾಂತರ ಜಲ್ಲೆಯ ವ್ಯಾಪ್ತಿಯಲ್ಲ ಗಂಗರು. 
ರಾಷ್ಟ್ರಕೂಟರು, ನೊಳಂಬರು, ಚೋಳರು, ಹೊಯ್ಸಳರು. ವಿಜಯನಗರದ ಅರಸರು. ಕುಕ್ಕಲನಾಡ 
ಪ್ರಭುಗಳು, ಮರಾಠರು. ಯಲಹಂಕನಾಡ ಪ್ರಭುಗಳು, ಮೈಸೂರು ಒಡೆಯರ ಆಡಳತಕ್ಕೆ ಒಳಪಟ್ಟತ್ಸು 
ಎಂಬುದಕ್ಕೆ ಈ ಪ್ರದೇಶಗಕಲ್ಲ ದೊರೆಯುವ ಶಾಸನಾಧಾರಗಳ೦ಂದ ತಿಆದು ಬರುತ್ತದೆ. ಈ ಅರಸು 
ಮನೆತನಗಳ ಕೊಡುಗೆಗಳಾದ ಕೆರೆಗಳು, ಕಛ್ಲೆಗಳು. ಕೋಟೆಗಳು, ದೇವಸ್ಥಾನಗಳು, ಅಗ್ರಹಾರಗಳು, 
ಮಂಟಪಗಳು. ಛತ್ರಗಳು ಇತ್ಯಾದಿಗಳ ಅವಶೇಷಗಳು ಮಾತ್ರ ಉಳದು ಕೊಂಡಿರುವುದನ್ನು 
ಕಾಣಬಹುದು. 


ಜಲ್ಲಾ ವ್ಯಾಪಿಯಲ್ಲ ಆಳ್ವಕೆಯ ಕುರುಹುಗಳು ಗಂಗರ ಶಾಸನದಿಂದ ಪ್ರಾರಂಭವಾಗುತ್ತದೆ. 
ದೀರ್ಪಾಕಾಲದವರೆಗೆ ಆಳ್ವಕೆ ನಡೆಸಿದ ಗಂಗರು ತಮ್ಮ ಸಾಮ್ರಾಜ್ಯಕ್ಕೆ ಗಂಗವಾಡಿ ೯8೦೦೦ ಎಂದು 
ಕರೆಯಲ್ಪಡುತ್ತಿದ್ದ, ಗ್ರಾಮಾಂತರ ಜಲ್ಲೆಯು ಗಂಗವಾಡಿ ೯8೦೦೦ ವ್ಯಾಪ್ತಿಯಲ್ಲ ಒಳಪಟ್ಟಿತ್ತು. 
ಚನ್ನಪಟ್ಟಣ ತಾಲ್ಲೂಕಿನ ಮಾಕುಂದವನ್ನು. ನೆಲಮಂಗಲ ತಾಲ್ಲೂಕಿನ ಮಣ್ಣಿಯನ್ನು. ಗಂಗರು 
ರಾಜಧಾನಿಯನ್ನಾಗಿ ಮಾಡಿಕೊಂಡು. ಚಾಲುಕ್ಯರು. ರಾಷ್ಟ್ರಕೂಟರ ಮಹಾಸಾಮಂತರಾಗಿ, ತಮ್ಮ 
ಪಭುಗಕ ಪ್ರಮುಖ ಶತ್ರುಗಕಾದ ಪಲ್ಲವರು ಮತ್ತು ಚೋಕರೊಡನೆ ಯುದ್ದ ಮಾಡಲು ಈ ಪ್ರದೇಶವನ್ನು 
ಯುದ್ದ ಭೂಮಿಯಾಗಿ ಮಾಡಿಕೊಂಡಿರ ಬಹುದು. 


ಒಂದು ಪ್ರಾಂತ್ಯದ ಅಧ್ಯಯನವು ಆಆದ ಅರಸರಿಗಿಂತ ಅಲ್ಲ ಬದುಕು ನಡೆಸಿದ ಜನರ ಸಮರ್ರದ 
ಅಧ್ಯಯನವಾಗಿದ್ದು. ಒಂದು ದೇಶದ ನಿಜವಾದ ಇತಿಹಾಸವೆಂದರೆ ಆ ಜನತೆಯ ಇತಿಹಾಸ, ಜನತೆ 
ಬದುಕಿದ ರೀತಿ, ಅನುಸರಿಸಿದ ಧರ್ಮ, ಕಟ್ಟದ ಕಲೆ, ಅವರ ಜೀವನ ಮೌಲ್ಯಗಳು ಇತ್ಯಾದಿಗಳ 
ವಿವರಣಿಯೇ ಆ ದೇಶದ ಇತಿಹಾಸ ಜನತೆಯ ಜೀವನವನ್ನು ಕುರಿತಾದ ಇತಿಹಾಸವನ್ನು ತಿಃಯುವುದು 
ಶಾಸನಗಳ ಅಧ್ಯಯನದಿಂದ ಮಾತ್ರ ಸಾದ್ಯವಾಗುತ್ತದೆ. 


ಶಾಸನಗಳು ಚರಿತ್ರೆಯನ್ನು ಕಟ್ಟುವ ಮೂಲ ಆಕರಗಳಾಗಿವೆ. ಒ೦ದು ಪ್ರದೇಶದ ಒಂದು ರಾಜ್ಯದ 
ಸಾಮಾಜಕ. ಆಡಳತ, ಸಾಂಸ್ಕೃತಿಕ ಇತಿಹಾಸವನ್ನು ತಿಆಸುವಲ್ಲ ಶಾಸನಗಳು ಮಹತ್ವದ 
ದಾಬಲೆಗಳಾಗಿವೆ. ಇತ್ತೀಚೆಗೆ ಶಿವಮೊಗ್ಗ ಜಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ತಾಳಗುಂದದಲ್ಲ 
ದೊರೆತಿರುವ ಶಾಸನವು ನಮ್ಮ ಕನ್ನಡ ನಾಡಿನ ಚರಿತ್ರೆಯನ್ನು ಸುಮಾರು ೧೦೦ ವರ್ಷಗಳಷ್ಟು ಹಿಂದಕ್ಕೆ 
ಕೊಂಡೆಯುತ್ತದೆ. ವಜನಾಗ ಎಂಬ ಅಂಬಗನಿಗೆ ಕದಂಬ ದೊರೆ ಭೂಮಿಯನ್ನು ಇನಾಮು ನೀಡುವ 


ವಿಷಯವನ್ನು ಹೇಳುವ ಈ ಶಾಸನವು ೭ ಸಾಲುಗಳಂ೦ದ ಕೂಡಿದ್ದು. ಇದರ ಕಾಲ ಕ್ರಿ.ಶ.ಸುಮಾರು ೩೯೦ 
ರಿಂದ ಆ೫೦ ಇರಬಹುದು ಎಂದು ಭಾರತೀಯ ಪುರಾತತ್ತ ಇಲಾಖೆಯವರು ತಮ್ಮ ಅಂತರ್ಜಾಲ 
ಪುಟದಲ್ಲ ತಿಆಸಿದ್ದಾರೆ. ಈ ಹಿಂದೆ ಹಾಸನ ಜಲ್ಲೆಯ ಕ್ರಿ.ಶ.೬೮೫೦ ಹಲ್ಕಡಿ ಶಾಸನವನ್ನು ಕನ್ನಡದ ಮೊದಲ 
ಶಾಸನ ಎನಿಸಿಕೊಂಡಿದ್ದು. ಒಂದು ಚರಿತ್ರೆಯನ್ನು ಪುನಃ ಕಟ್ಟುವಲ್ಲ ಈಗ ತಾಳಗುಂದ (ಚಿತ್ರ ಸಂಖ್ಯೆ - ೫) 
ಶಾಸನ ನಾಂದಿ ಹಾಡಿದೆ. ಇಂತಹ ಹಲವಾರು ಶಾಸನಗಳು ಮಣ್ಣಾಗಿ ಮರೆಯಾಗಿದ್ದು, ಶೋಧನೆ 
ಕಾರ್ಯದಿಂದ ಬೆಳಕಿಗೆ ತ೦ಂದಷ್ಟು ನಮ್ಮ ಚರಿತ್ರೆಗೆ ಪುಷ್ಣಿ ನೀಡಿದಂತಾಗುತ್ತದೆ. 


ಹಾಗೇಯೇ ಜಲ್ಲೆಯಲ್ಲನ ಶಾಸನಗಳು ರಾಜ್ಯ ಇತಿಹಾಸಕ್ಕೆ ಯಾವ ರೀತಿಯಲ್ಲ 
ಪ್ರಾಮುಖ್ಯತೆಯನ್ನು ನೀಡಿದೆ ಮತ್ತು ವಿಶೇಷವಾಗಿದೆ ಎಂಬುದಕ್ಕೆ ಹಲವಾರು ಶಾಸನಗಳು 
ಸಾಕ್ಷಿಯಾಗಿದೆ. ಕರ್ನಾಟಕದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಭೂಕಂಪನವಾದ ಮಾಹಿತಿಯನ್ನು 
ನೆಲಮಂಗಲ ತಾಲ್ಲೂಕಿನ ಜಲ್ಲನಕೋಟಿಯ ಬಂಡೆಯ ಮೇಲನ (ಚತ್ರ ಸಂಖ್ಯೆ - ೪) ಶಾಸನದಲ್ಲಿ 
ದಾಬಲಸಿದ್ದಾರೆ. ವಿಜಯನಗರ ಆರಸರ ಆಳ್ವಕೆಯಲ್ಲ ಕ್ರಿ.ಶ.೧೫೦೭ ರಲ್ಲ ಕಅವರುಷ ೪೬೦೮ನೇ ಪ್ರಭಾವ 
ಸಂವತ್ಸರದ ಶ್ರಾವಣ ಶುದ್ಧ ೬ ಅಂದರೆ ೧೫ ಜುಲೈ ೧೫೦೭ರ ಗುರುವಾರ ದಿನ ಭೂಮಿ ನಡುಗಿತ್ತು. 
ಕಮ್ಮಾರ ಕೆಲಸ ಮಾಡುವ ವೀರಯ್ಯನ ಮಗ ದೊಡ್ಡವೀರಯ್ಯನು ಶಾಸನದ ಅಪಿಕಾರನಾಗಿದ್ದು"”. 
ಜ.ಎಲ್‌. ರೈಸ್‌ ರವರು ೧೯೦೫ರ ಹಿಂದೆಯೇ ಈ ಶಾಸನವನ್ನು ಶೋಧಿಸಿದ್ದಾರೆ. 


ಬೌದ್ದ ಧರ್ಮದ ನೆಲೆಗಳು ದಕ್ಷಿಣ ಕರ್ನಾಟಕದಲ್ಲ ಕೋಲಾರದ ನಂತರ ದೊಡ್ಡಬಳ್ಳಾಪುರ 
ರಾಜಘಟ್ಟದಲ್ಲ ದೊರೆತಿದೆ. ಕರ್ನಾಟಕದ ಬಹತೇಕ ಅರಸು ಮನೆತನಗಳ ಆಳ್ವಕೆಗೆ ಒಳಪಟ್ಟ ಜಲ್ಲೆಯಲ್ಲ 
ಇದಷ್ಟು ಸಣ್ಣ-ಪುಟ್ಟ ಮನೆತನಗಳು ಬೇರೆ ಯಾವ ಜಲ್ಲೆಯಲ್ಲೂ ಇಲ್ಲ. ಬುಕ್ಷರಾಯನ ಕಾಲದಲ್ಲ ಜೈನ- 
ವೈಷ್ಣವ ಧರ್ಮದ ನಡುವೆ ದೊಡ್ಡ ಸಂಘರ್ಷನೇ ನಡೆದಿತ್ತು. ೧೨ನೇ ಶತಮಾನದಲ್ಲ ಶಂಕರಾಚಾರ್ಯರು 
ಶಿವಗಂಗೆ ಬೇಟ ನೀಡಿದರ ಪ್ರಯುಕ್ತ ಶಿವಗಂಗೆಯ ಶಂಕರ ಮಠ ಸ್ಥಾಪನೆಯಾಲಯತ್ತು. ಕ್ರಿ.ಪೂ.ದಲ್ಲೇ 
ಅಂತರಾಷ್ಟ್ರೀಯ ವ್ಯಾಪಾರ ಮಾಡಿರುವ ಕುರುವುಗಳಾಗಿ ರೋಮನ್‌ ದೇಶದ ನಾಣ್ಯಗಳು ದೊರೆತಿದೆ. 
ಭೂಮಿ ಜಗಳ ೩೬ ಅದರ ನಿವಾರಣಿ ಸಂಬಂಧದ ಶಾಸನವನ್ನು ಹೊಸಕೋಟಿಯಲ್ಲ ಕಾಣಬಹುದು. 
ಒಬ್ಬರಾಜ ಮತ್ತೊಂದು ಮನೆತನದ ಮೇಲೆ ಆಕ್ರಮಣ ಮಾಡಿ ವಿಜಯ ಸಾದಿಸಿದಾಗ ಏನೆಲ್ಲ 
ದೌರ್ಜನ್ಯವಾಗುತ್ತದೆ ಎಂಬುದಕ್ಕೆ ಚೋಳ ರಾಜೇಂದ್ರನ ತಮಿಳು ಶಾಸನವನ್ನು ನೆಲಮಂಗಲದಲ್ಲಿ 


ಕಾಣಬಹುದು. ಸಾಗುವಳದಾರರು ಯಾರೇಸತ್ತರು ಅವರಿಗೆ ಮಕ್ಕಅಲ್ಲದಿದ್ದರೆ ಅವರ ಆಸ್ತಿಯು ಯಾರಿಗೆ 


 ಎ.ಕ-€೯,ನೆ.ತಾ.೭೧, ಕ್ರಿ.ಶ.೧೫೦೭, ಬಿಲ್ಲಿನಕೋಟೆ. 


೧೭ 


ಸೇರಬೇಕು ಎಂಬ ವಿಚಾರವನ್ನು ಸವಿ ವಿಸ್ತಾರವಾಗಿ ಹೇಳರುವ ಶಾಸನವನ್ನು ನೆಲಮಂಗಲ ತಾಲ್ಲೂಕಿನ 
ಕಿತ್ತನಲ್ಲ ಗ್ರಾಮದ ಶಾಸನದಲ್ಲ ಕಾಣಬಹುದು. ನೆಲಮಂಗಲ ತಾಲ್ಲೂಕಿನ ಮಣ್ಣಿಯು ಗಂಗರ ೬ನೇ 
ರಾಜಧಾನಿಯಾಗಿದ್ದು, ಮಾರಸಿಂಹನಿಗೆ ಯುವರಾಜ ಪಟ್ಟ ಕಟ್ಟದ್ದು. ಮಾರಸಿಂಹನು ಮರಣ ಹೊಂದಿದ್ದು 
ಇದೇ ಮಣ್ಣಿಯಲ್ಲ ಎಂಬುದಕ್ಕೆ ಕಪಿಲೇಶ್ವರ ದೇವಾಲಯದ ಬಳ ಮಾರಸಿಂಹನ ವೀರಗಲ್ಲುವಿದೆ. ಹೀಗೆ 
ಇನ್ನು ಹತ್ತು ಹಲವಾರು ಶಾಸನಾಧರಗಳು ಲಭಸುತ್ತದೆ. 


ಜಲ್ಲೆಯ ಕೆಲವು ಭಾಗಗಳು ಗಡಿ ಭಾಗಗಳಾಗಿದ್ದು, ದ್ವಿಭಾಷಿಕತೆ. ತಿಭಾಷಿಕತೆಯಬುಂದ ಕೂಡಿರುವ 
ಪ್ರದೇಶವಾಗಿದ್ದು, ಕನ್ನಡ ಶಾಸನಗಳ ಜೊತೆಗೆ ತಮಿಳು ಭಾಷೆಯ ಶಾಸನಗಳು ೨ನೇ ಸ್ಥಾನದಲ್ಲದ್ದು 
ತೆಲುಗು, ಪಾರ್ಸಿ ಭಾಷೆಯ ಶಾಸನಗಳು ಲಭಸಿದೆ. ಜಲ್ಲೆಯು ಚಾರಿತ್ರಿಕ ಮಾತ್ರವಲ್ಲದೆ ಪೌರಾಣಿಕವಾಗಿ 
ಭೌದೋಳಕವಾಗಿಯು ಹಲವಾರು ವಿಶೇಷತೆಯನ್ನು ಹೊಂದಿದೆ, ರಾಮಾಯಣ. ಮಹಾಭಾರತದಲ್ಲ 
ಬರುವ ಹಲವಾರು ಸ್ಥಳಗಳನ್ನು ಬೆಂಗಳೂರು ಗ್ರಾಮಾಂತರ ಜಲ್ಲೆಯು ಹೊಂದಿದೆ. ರಾಮಾಯಣದಲ್ಲ 
ರಾಮ ಮತ್ತು ಸೀತೆ ವನವಾಸದಲ್ಲದ್ದಾಗ ಈ ಪ್ರದೇಶದಲ್ಲ ಹೆಚ್ಚು ವಾಸಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ 
ಶ್ರೀರಾಮನಹಳ್ನ, ಭಕ್ತರಹಳ್ಳಿ. ಸೀತಹಳ್ಳಿ. ರಾಮಾಪುರ ಹಾಗೇಯೇ ಮಹಾಭಾರತದಲ್ಲನ ಪಾಂಡವರು 
ವನವಾಸ ಹಾಗೂ ಅಜ್ಞಾತವಾಸದ ಸಂದರ್ಭದಲ್ಲ ಈ ಪ್ರದೇಶದಲ್ಲ ವಾಸಿಸುತ್ತಿದ್ದರಂತೆ ಚಪ್ಪರಕಲ್ಲು. 


ಧರ್ಮಪುರ, ಐವರುಕಂಡಪುರದ ಹೆಸರು ಬರಲು ಕಾರಣವಾಗಿದೆ. 


ಜಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕಿನ ರಾಜಫಟ್ಟ ಪ್ರದೇಶವು ಶಾತವಾಹನನ ಅಆಳ್ವಕೆಗೆ 
ಒಳಪಳಲ್ಪದ್ದು. ಬೌದ್ಧಧರ್ಮದ ಕೇಂದ್ರವಾಗಿರುವುದಕ್ಕೆ ಅಲ್ಲ ದೊರೆತಿರುವ ಚೈತ್ಯಾಲಯದ ತಳ ವಿನ್ಯಾಸ, 
(ಅಡಿಪಾಯ) ಬುದ್ಧನ ವಿಗ್ರಹಗಳು. ಹರಕೆಯ ಸ್ತೂಪಗಳು ಇತ್ಯಾದಿಯುಂದಾಗಿ ಜಲ್ಲೆಯ ಇತಿಹಾಸ 
ಕ್ರಿ.ಪೂ.ದಿಂದ ಪ್ರಾರಂಭವಾಗುತ್ತದೆ. ಇದಲ್ಲದೆ ಬೃಹತ್‌ ಶಿಲಾಯುಗದ ಸಂಸ್ಕೃತಿಗೆ ಸೇರಿದ ಅಪೂರ್ವ 
ನೆಲೆಗಳು. ವಿಭನ್ನ ಸಮಾಧಿಗಳು. ನಿಲಸ್ತು ಕಲ್ಲುಗಳು ಹೇರಳವಾಗಿ ಜಲ್ಲಾ ವ್ಯಾಪ್ತಿಯಲ್ಲ ದೊರೆತಿರುತ್ತದೆ. 
ನೆಲಮಂಗಲ ತಾಲ್ಲೂಕಿನ ಬಂಡಿಚಿಕ್ಕನಹಳ್ಳ, ಮಹದೇವಪುರ, ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ಸೋಲುಕುಂಟೆ, ಕಲ್ಲುಂಟಿ, ರಾಜಘಟ್ಟ, ಭೈರಾಪುರ, ಜಾಲಗೆರೆ, ಅಕ್ಕತಮ್ಮನಹಳ್ಳಿ. ಶ್ರೀರಾಮನಹಳ್ಟ, 
ದೇವನಹಳ್ಳ ತಾಲ್ಲೂಕಿನ ಕೊಯುರಾ. ಹೊಸೂರು. ಜ್ಯೋತಿಪುರ. ಬ್ಯಾಡರಹಳ್ಳ. ಹರುವನಹಳ್ಳ. 
ಹೊಸಕೋಟಿ ತಾಲ್ಲೂಕಿನ ಜಡಿಗೇನಹಳ್ಣ ಮುಂತಾದ ಸ್ಥಳಗಳಲ್ಲ ಬೃಹತ್‌ ಶಿಲಾಯುಗದ ಸಮಾಧಿಗಳು 
ಹಾಗೂ ಬೃಹತಾಕಾರದ ನಿಲುವು ಕಲ್ಲುಗಳು ದೊರೆತಿವೆ. ಹಾಗೆಯೇ ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ಹುಲುಕಡಿಬೆಟ್ಟ. ಮಾಕಳದುರ್ಗ, ಉಜ್ಟ್ಯೈನಿಬೆಟ್ಟಗಕ ಆವರಣದಲ್ಲ ಕಲ್ಲನ ಮಂಟಪಗಳವೆ. 


೧೮ 


ಶಾಸನಗಳನ್ನು ಒಂದು ಪಠ್ಯ ಪಾಠ ಮಾಡಿ ವಿಶ್ಲೇಷಿಸುವುದು. ಈ ಸಂಪ್ರಬಂಧದ ಉದ್ದೇಶವಲ್ಲ. 
ಶಾಸನಗಳು ರೂಪುಗೊಳ್ಳಲು ಕಾರಣಗಳು ಒದಗಿರುವ ಪ್ರೇರಣಿಗಳು, ಅವುಗಳ ಅನುಸಂದಾನದಿಂದ 
ಒದಗಿ ಬರುವ ಪ್ರಸ್ತುತ ಚಾರಿತ್ರಿಕ ಸಂದರ್ಭದ ಮುಖಾಮುಖಯ ಬಗೆಗಳು. ಜನ ಸಮುದಾಯದ 
ಸಂಸ್ಕೃತಿ, ಆಚಾರ ವಿಚಾರಗಳು ಜೀವನ ಪದ್ಧತಿಯನ್ನು ಅರಿಯುವುದು ಆದ್ದರಿಂದ ಈಗಿನ ಕಾಲಕ್ಕೆ 
ಇಂದಿನ ಸಮಾಜಕ್ಕೆ ಯಾವ ರೀತಿ ಉಪಯೋಗಕ್ಷೆ ಬರುವುದು ಎಂಬ ವಿಷಯವನ್ನು ಚರ್ಚಿಸಿ, 
ತಿಆಯುವುದು ಹಾಗೇಯೇ ಶಾಸನಗಳಂದಾಗಿ ಗ್ರಾಮಾಂತರ ಜಲ್ಲೆಯಲ್ಪ್ಲನ ಅಂದಿನ ರಾಜಕೀಯ, 
ಧಾರ್ಮಿಕ, ಸಾಮಾಜಕ ಸ್ಥಿತಿಗಳ ಅವಲೋಕನ ಜೊತೆಗೆ ಆಳರಸರ ಕೊಡುಗೆಗಳಾದ ಸ್ಕಾರಕ 
ಶಿಲೆಗಳನ್ನು ಶೋಧನೆಗಳ ಮುಖಾಂತರ ಬೆಳಕಿಗೆ ತರುವುದು ಹಾಗೂ ಅವುಗಳನ್ನು ಸಂರಕ್ಷಿಸಿ ಮುಂದಿನ 
ಪೀಳಗೆಗೆ ಉಡುಗೊರೆಯಾಗಿ ನೀಡುವುದು. ನನ್ನು ಅಧ್ಯಾಯನದ ಮುಖ್ಯ ಉದ್ದೇಶವಾಗಿದೆ. 


ಅಧ್ಯಯನದ ವ್ಯಾಪ್ತಿ — 


ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ೨.೨೨೭, ೬ ಚದರ ಕಿಲೋ ಮೀಟರ್‌ ವಿಸ್ತೀರ್ಣ 
ವ್ಯಾಪ್ಲಿಯಲ್ಲ ೬ ತಾಲ್ಲೂಕುಗಳವೆ. ೨೬೩ ಹಳ್ಳಗಳುಳ್ಳ ನೆಲಮಂಗಲ ತಾಲ್ಲೂಕು. ೨೯೯ ಹಳ್ಳಗಳ 
ದೊಡ್ಡಬಳ್ಳಾಪುರ ತಾಲ್ಲೂಕು, ೨೨೦ ಹಳ್ಳಿಯ ದೇವನಹಳ್ಳ ತಾಲ್ಲೂಕು. ೨೯೯ ಹಳ್ಳಗಳನ್ನು ಒಳಗೊಂಡ 
ಹೊಸಕೋಟಿ ತಾಲ್ಲೂಕ್ಷಳದ್ದು, ಪ್ರಸ್ತುತ ತಾಲ್ಲೂಕುಗಳಾದ ನೆಲಮಂಗಲ ತಾಲ್ಲೂಕಿನಿಂದ ದಾಸನಪುರ 
ಹೋಬಳಯನ್ನು., ದೇವನಹಳ್ಳ ತಾಲ್ಲೂಕಿನಿಂದ ಜಾಲ ಹೋಬಳಯನ್ನು ಬೆಂಗಳೂರು ಉತ್ತರ 
ತಾಲ್ಲೂಕಿಗೆ, ಹೊಸಕೋಟಿ ತಾಲ್ಲೂಕಿನಿಂದ ಜಬದರಹಳ್ಳ ಹೋಬಳಯನ್ನು ಬೆಂಗಳೂರು ದಕ್ಷಿಣ 
ತಾಲ್ಲೂಕಿನಲ್ಲ ೧೯೮೭೬ರಲ್ಲ ಬೆಂಗಳೂರು ಗ್ರಾಮಾಂತರ ಜಲ್ಲೆ ರಚನೆಯಾದಾಗ ವಿಅೀನಗೊಳಸಿದರು. ನನ್ನ 
ಸಂಶೋಧನೆಯಲ್ಲ ದಾಸನಪುರ ಹೋಬ, ಜಾಲ ಹೋಬ, ಬದರಹಳ್ಳ ಹೋಬಳಗಳನ್ನು ಒಳಗೊಂಡ 
ಬೆಂಗಳೂರು ಗ್ರಾಮಾಂತರ ಜಲ್ಲೆಗೆ ಸಂಬಂಧಿಸಿದಂತೆ ಶಾಸನ ಸಂಪುಟವಾದ ಅ.ಎಲ್‌.ರೈಸ್‌ 
ಸಂಪಾದಿಸಿರುವ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ-೯, ಇದರ ಜೊತೆಗೆ ಅನುಬಂಧ, ಎಮ್‌.ಎ.ಆರ್‌. 
ಸಂಪುಟಗಳು, ಇತಿಹಾಸ ದರ್ಶನ ಸಂಪುಟಗಳು. ಇತಿಹಾಸ ದರ್ಪಣ ಸಂಪುಟಗಳು, ಪರಿಷತ್‌ 
ಪತ್ರಿಕೆಗಳು. ಮಿಥಿಕ್‌ ಸೊಸ್ಕೆಟಯ ನಿಯತ ಕಾಅಕೆಗಳಂದ ಸಂಗ್ರಹವಾದ ಕನ್ನಡ, ತಮಿಳು, ತೆಲುಗು, 
ಪಾರ್ಸಿ, ಸಂಸ್ಕೃತ ಭಾಷೆಯಲ್ಲ ಪ್ರಕಟವಾದ ಸುಮಾರು 8೦೦ ಶಾಸನಗಳನ್ನು ಹಾಗೂ ಅಪ್ರಕಟತವಾದ 


ಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು ಸಂಪ್ರಬಂಧ ಕಾರ್ಯವನ್ನು ಮಾಡಿರುತ್ತೇನೆ. 
೧.೨ ಇದುವರೆಗೆ ನಡೆದಿರುವ ಅಧ್ಯಯನ 


೧೯ 


"ಶಾಸನಗಳ ಹಿನ್ನೆಲೆಯಲ್ಲ ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ಅಧ್ಯಯನಕ್ಕೆ” 
ಸಂಬಂಧಿಸಿದಂತೆ ಇದುವರೆಗೆ ಶಾಸನಗಳ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾದ ಅಧ್ಯಯನಗಳು ನಡೆದಿಲ್ಲ 
ಎನ್ನಬಹುದು. ಅವಿಭಾಜತ ಬೆಂಗಳೂರು ಜಲ್ಲೆಯ ಬಗ್ಗೆ ೨೦೦೯ರಲ್ತ್ಲ ಕೆಂಪರಾಜುರವರು "ಬೆಂಗಳೂರು 
ಜಲ್ಲಾ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ (ಕ್ರಿ.ಶ.೩೫೦-೧೭೦೦ರವರಗೆ)” ಎಂಬ ಮಹಾ ಪ್ರಬಂಧವನ್ನು 
ಜ್ಞಾನಭಾರತಿ, ಬೆಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲ. ಮತ್ತು ಹೆಚ್‌. 
ಗುಡ್ಡೆದೇಶ್ವರಪ್ಪ್ಷರವರು ೨೦೧೦ ರಲ್ಲ "ಬೆಂಗಳೂರು ಜಲ್ಲೆಯ ಶಾಸನಗಳ ಸಾಂಸ್ಕತಿಕ ಅಧ್ಯಯನ” ಎಂಬ 
ಮಹಾ ಪ್ರಬಂಧವನ್ನು ಮಾನಸ ಗಂಗೋತ್ರಿ, ಮೈಸೂರು ವಿಶ್ವ ವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗದಲ್ಪ್ಲ. ಹಾಗೂ ಎಂ.ಜ.ಭೈರಪ್ಪನವರು ೨೦೧೭ ರಲ್ಲ "ಬೆಂಗಳೂರು ಜಲ್ಲೆಗಕ ಗಂಗರ 
ಕಾಲದ ದೇವಾಲಯಗಳು ಒಂದು ಅಧ್ಯಯನ” ಎಂಬ ವಿಷಯದ ಮೇಲೆ ಮಾನಸ ಗಂಗೋತ್ರಿ, 
ಮೈಸೂರು ವಿಶ್ವ ವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲ. ಡಿ.ಕೆ.ನಟರಾಜು 
ರವರು ೨೦೦೮ ರಲ್ಲ "ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ಸ್ಥಳನಾಮಗಳು ಒಂದು ಅಧ್ಯಯನ” ಏಂಬ 
ವಿಷಯದ ಮೇಲೆ ಕನ್ನಡ ವಿಶ್ವವಿದ್ಯಾಲಯ. ಹಂಪಿಯಲ್ಲ ಫ್ರೌಡ ಪ್ರಬಂಧಗಳು ನಡೆದಿದ್ದು, ಇದರ 
ಜೊತೆಗೆ ಕೆಲವು ನಿಯತಕಾಲಕೆಗಳು. ಅಭಿನಂದನ ಗ್ರಂಥಗಳು. ಸೃರಣ ಸಂಚಿಕೆಗಕಲ್ಲ ಬಡಿ ಜಡಿ 
ಲೇಖನಗಳು ಪ್ರಕಟಗೊಂಡಿರುತ್ತದೆ. 

೧.೩ ಅಧ್ಯಯನದ ಮಹತ್ವ 


ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲ ಶಾಸನಗಳು ಸ್ಥಿರಸ್ಥಾಯಿಯಾಗಿದ್ದು, ಅವುಗಳ 
ಸಂಶೋಧನೆ ಮತ್ತು ಕ್ರಮಬದ್ಧ ಅಧ್ಯಾಯ ಪ್ರಸ್ತುತ ಬಹುಮುಖ್ಯವಾಗಿದೆ. "ಶಾಸನಗಳ ಹಿನ್ನೆಲೆಯಲ್ಲ 
ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ಅಧ್ಯಯನ” ಎ೦ಬ ವಿಷಯವನ್ನು ಸಂಶೋಧನ ಕಾರ್ಯಕ್ಕೆ ಆಯ್ಲಿ 
ಮಾಡಿಕೊಂಡಿರುವುದರಿಂದ ಸಂಶೋಧನಾ ವಿಧಾನ ಸಂಪೂರ್ಣವಾಗಿ ಕ್ಷೇತ್ರಕಾರ್ಯವನ್ನು 
ಆಧರಿಸಿರುವುದಾಗಿದೆ. 


ಪ್ರಥಮ ಆಕಾರಗಳಾಗಿ ಬ.ಎಲ್‌.ರೈಸ್‌ರವರ "ಎಪಿಗ್ರಾಫಿಯ ಕರ್ನಾಟಕ', ಸಂಪುಟ. ೧೯೦೫. 
ಹಾಗೂ ಗೋಪಾಲ್‌.ಜಬ.ಆರ್‌.ರವರು ಸಂಪಾದಿಸಿರುವ ಬೆಂಗಳೂರು ಜಲ್ಲೆಯ ಅನುಬಂಧ, ೧೯೭೩. 
ಮತ್ತು ಕೆ.ವಿ. ರಮೇಶ್‌ರವರ 'ಇನ್ಸ್‌ಕ್ರಿಪ್ಸನ್‌ ಆಫ್‌ ದಿ ವೆಸ್ಟನ್‌ ಗಂಗಾಸ್‌', ಇತಿಹಾಸ ದರ್ಶನ 
ಸಂಪುಟಗಳು. ಇತಿಹಾಸ ದರ್ಪಣ ಸಂಪುಟಗಳು ಹಾಗೂ 'ಮೈಸೂರು ಆರ್ಕಿಯಾಲಜಕಲ್‌ 


ರಿಪೋರ್ಟ್‌', ಇವುಗಳೂ ಜಲ್ಲೆಗೆ ಸಂಬಂಧಿಸಿದಂತೆ ಕೆಲವು ಬಡಿ ಲೇಖನಗಳು ಪ್ರಕಟಗೊಂಡಿವೆ. ಈ 


೨೦ 


ಗ್ರಂಥಗಳಲ್ಲನ ಬೆಂಗಳೂರು ಗ್ರಾಮಾಂತರ ಜಲ್ಲೆಗೆ ಸಂಬಂಧಿಸಿದ ಶಾಸನಗಳ ಸಂಗ್ರಹಣಿ, ಅಧ್ಯಯನ. 
ವಿಶ್ಲೇಷಣಿ ಮಾಡಿ ಪ್ರಥಮ ಅಆಕಾರವಾಗಿ ಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು ಇದರ ಜೊತೆಗೆ 
ಪೂರಕವಾಗಿ 

ಡಾ.ಸೋರ್ಯನಾಥ್‌ ಕಾಮತ್‌ ರವರ "ಕರ್ನಾಟಕ ರಾಜ್ಯ ಗೆಜಟಯರ್‌ ಬೆಂಗಳೂರು 
ಗ್ರಾಮಂತರ ಜಲ್ಲೆ' ರ್ರಂಥದಲ್ಲ ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ಭೌಗೋಳಕ ವಿಭಾಗ, 
ದೇವಾಲಯಗಳು. ನದಿಗಳು. ಕೆರೆಗಳು. ಅರಸುಮನೆತನಗಳ ವಿಚಾರಗಳು ನನ್ನ ಅಧ್ಯಯನಕ್ಕೆ 


ಪೂರಕವಾಗಿವೆ. 


ಡಾ. ಚಿದಾನಂದ ಮೂರ್ತಿರವರ "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ” (ಕ್ರಿ.ಶ.ಆ೫೦- 
೧೧೫೦) ದಲ್ಲ ದೇವಾಲಯಗಕಲ್ಲನ ಆಚರಣೆಗಳು, ತೆರಿಗೆ ಪದ್ದತಿ, ಶಿಕ್ಷಣ. ಅಗ್ರಹಾರಗಳು ಮುಂತಾದ 
ಮಾಹಿತಿಗಳು ಲಭ್ಯವಿದೆ. 


ಡಾ. ದೇವರಕೊಂಡಾರೆಡ್ಡಿಯವರ ಗಂಗರ ದೇವಾಲಯಗಳು ಒಂದು ಅಧ್ಯಯನ ಎ೦ಬ 
ಕೃತಿಯಲ್ಲ ಸಮರ್ರ ಕರ್ನಾಟಕದಲ್ಲ ದೊರೆತಿರುವ ಗಂಗರ ಕಾಲದ ದೇವಾಲಯಗಳ ಕಲೆ ಮತ್ತು 
ವಾಸ್ತುಶಿಲ್ಪವನ್ನು. ಗಂಗರ ಕಾಲದ ಪ್ರತಿಯೊಂದು ದೇವಾಲಯಗಳನ್ನು ವಿಶ್ಲೇಷಿಸುವ ಹಾಗೂ 
ದೇವಾಲಯಗಳನ್ನು ದಾಬಅಸುವ ಪ್ರಯತ್ನವನ್ನು ಈ ರ್ರಂಥದಲ್ಲ ಮಾಡಲಾಗಿದೆ. 

ಡಾ. ಐ.ಕೆ. ಶರ್ಮರವರ "ದ ಟಿಂಪಲ್‌ ಆಫ್‌ ದ ಗಂಗಾಸ್‌ ಆಫ್‌ ಕರ್ನಾಟಕ' ಎಂಬ ಗ್ರಂಥದಲ್ಪ 
ಜಲ್ಲೆಯಲ್ಲ ಉತ್ತಮ ಸ್ಥಿತಿಯಲ್ಲರುವ ಗಂಗರ ದೇವಾಲಯಗಳನ್ನು ಮಾತ್ರವೇ ಉಲ್ಲೇಖಸಿದ್ದು, 
ಪಾಳುಜದ್ದಿರುವ ಹಾಗೂ ಜೀಣೋದ್ದಾರಗೊಂಡಿರುವ ದೇವಾಲಯಗಳನ್ನು ದಾಖಅಸಲಾಗಿದೆ. 

ಶೇಷಶಾಸ್ತ್ರೀಯವರ "ಕರ್ನಾಟಕದ ವೀರಗಲ್ಲುಗಳು' ಎಂಬ ಕೃತಿಯಲ್ಲನ ವೀರಗಲ್ಲಗಳ ಪ್ರರೂಪ, 
ವಿವಿಧ ಅರಸು ಮನೆತನಗಳ ವೀರಗಲ್ಲುಗಳ ಲಕ್ಷಣಗಳನ್ನು ತಿಅಸಿದ್ದಾರೆ. 

ಲಕ್ಷೀನಾರಾಯಣ ರಾವ್‌ ಮತ್ತು ಪಂಚಮುಖ. ಆರ್‌.ಎಸ್‌ ರವರು 'ಕರ್ನಾಟಕದ ಅರಸು 
ಮನೆತನಗಳು' ಎಂಬ ಕೃತಿಯಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಶಾಸನಗಳ ಆಧಾರದ 
ಮೇಲೆ ರಚಿಸಿದ್ದಾರೆ. 

ಡಾ.ಎಂ.ಜಮುನ ರವರು ಸಂಪಾದಿಸಿರುವ ‘ಯಲಹಂಕ ನಾಡಪ್ರಭುಗಳು ಜಾನಪದ 
ಸಂಪುಟ'ದಲ್ತ್ಲ ಬೆಂಗಳೂರಿಗೆ ಸಂಬಂಧಿಸಿದಂತೆ ಹೆಸರನ್ನು ಕುರಿತಾದ ಐತಿಹ್ಯ, ಬೆಂಗಳೂರು ನಾಮ 
ನಿಷ್ಪತ್ತಿ ಬಗ್ಗೆ. ಬೆಂಗಳೂರು ಪ್ರಾಚೀನತೆ ಬಗ್ಗೆ ಮತ್ತು ಯಲಹಂಕ ನಾಡಪ್ರಭುಗಳು ವಾಸ್ತುಶಿಲ್ಲ- 


೨೧ 


ಕಿಲ್ಪಕಲೆಯಲ್ಲ ಜಲ್ಲಾ ವ್ಯಾಪ್ತಿಯಲ್ಲ ನಾಡಪ್ರಭುಗಳು ಜೀಣೋದ್ದಾರ ಮಾಡಿರುವ ದೇವಾಲಗಳು, 
ದೇವಾಲಯಗಳಗೆ ನೀಡಿರುವ ದಾನ ದತ್ತಿಗಳ ವಿವರಗಳವೆ. 

ಆರ್‌. ಶೇಷಶಾಸ್ತಿರವರ "ಶಾಸನ ಪರಿಚಯ' ಕೃತಿಯಲ್ಲ ಶಾಸನದ ಭಾಷೆ. ಅಪಿಯ ಪ್ವರೂಪ 
ಐತಿಹಾಸಿಕ ದಾಖಲೆಗಾಗಿ ಶಾಸನಗಳು, ಅರಸು ಮನೆತನದ ವಂಶಾವಳಯ ನಕ್ಷೆಯು ಗಂಗರಿಂದ 
ವಿಜಯನಗರ ಕಾಲದವರೆಗೆ ದೊರೆಯುತ್ತದೆ. 


ಎಂ.ಜಿ.ಮಂಜುನಾಥ ಮತ್ತು ಜ.ಕೆ.ದೇವರಾಜಸ್ವಾಮಿ ರವರ 'ಕನ್ನಡ ಅಪಿಶಾಸ್ತ್ರ'ದಲ್ಲ ಅರಸು 
ಮನೆತನದ ಅಪಿ ಬೆಳವಣಿಗೆಯನ್ನು ಹಂತ ಹಂತವಾಗಿ ಕಾಣಬಹುದು. ನನ್ನ ಅಧ್ಯಯನಕ್ಕೆ 
ಸಂಬಂಧಿಸಿದಂತೆ ಗಂಗರ, ರಾಷ್ಟ್ರಕೂಟರ, ಹೊಯ್ದಕರ, ವಿಜಯನಗರ ಅರಸರುಗಳ ಅಪಿಗಳು 
ಉಪಯುಕ್ತವಾಗಿದೆ. 


ಬಸವರಾಜ ಸಿ. ಕಲ್ಲುಡಿರವರ "ಮಹಾಸತಿ ಆಚರಣಿ ಒಂದು ಅಧ್ಯಯನ' ಎಂಬ ಗ್ರಂಥದ 
ಮಹಾ ಸತಿಯ ಆಚರಣೆಗಳು, ಜನಪದ ಸತಿಗೀತೆಗಳು, ವಿಧಗಳು, ಶಿಲ್ಲಗಕಲ್ಲನ ಬಗೆಗಳು ಮುಂತಾದ 
ಉಪಯುಕ್ತ ಮಾಹಿತಿಗಳವೆ. 


ವಸು.ಎಂ.ವಿ.ರವರು ಸಂಪಾದಿಸಿದ "ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು' ಈ ಕೃತಿಯಲ್ಲಿ 
ಜಲ್ಲೆಗೆ ಸಂಬಂಧಿಸಿದಂತೆ ಪಾಳೇಯಗಾರರು. ನಾಡಪ್ರಭುಗಳು. ಸಾಮಂತಾಧಿಪತಿಗಳ ಬದ್ದೆ ಮಾಹಿತಿ 
ಇದೆ. 


ಸೂರ್ಯನಾಥ ಕಾಮತ್‌ರವರ "ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ” ಎಂಬ ಕೃತಿಯಲ್ಲನ 
ರಾಜಕೀಯ ಇತಿಹಾಸವು ಉಪಯುಕ್ತವಾಗಿದೆ. ಈ ದ್ವಿತೀಯ ಆಕಾರಗಳನ್ನು ಪರಿಶೀಲಸಿ 
ಎಚ್ಚರಿಕೆಯಿಂದ ಗಮನಿಸಿ ಸೂಕ್ತ ನಿರ್ಧಾರಗಳನ್ನು, ಕ್ಷೇತ್ರ ಕಾರ್ಯದಲ್ಲ ಸಂದರ್ಭದಲ್ಲ ಸಂಗ್ರಹಿಸಿರುವ 
ಮಾಹಿತಿಯನ್ನು ಆಧರಿಸಿ. ದೇವಾಲಯಗಳು. ಸ್ಕ್ಮಾರಕಶಿಲೆಗಕಳು. ಮೂರ್ತಿಶಿಲ್ಲಗಳು. ಶಾಸನಗಳನ್ನು 
ಮೂಲ ಆಕಾರಗಳನ್ನಾಗಿ ಬಳಸಿ ಕೊಂಡಿರುವುದರ ಜೊತೆಗೆ ದ್ವಿತೀಯ ಆಕರಗಳನ್ನು ಪೂರಕವಾಗಿ 
ಬಳಸಿಕೊಂಡು ಈ ಪ್ರೌಢಪ್ರಬಂಧವನ್ನು ಸಿದ್ದಪಡಿಸಲಾಗಿದೆ. 


೧.೬ ಅಧ್ಯಯನದ ಸ್ಥರೂಪ 


ಶಾಸನವೆಂಬುದು ಕೇವಲ ರಾಜಾಜ್ಞೆ, ಕೊರೆಯಲ್ಲಟ್ಟ ಬರಹ ಆಗಿರದೆ. ಜಿದಾನಂದಮೂರ್ತಿರವರು 
ಹೇಳುವಂತೆ ದೇಶವೆಂದರೆ ರಾಜ, ಅಧಿಕಾರ, ಮಣ್ಣು. ಸಂಪತ್ತು ಅಲ್ಲ. ದೇಶವೆಂದರೆ ಅಲ್ಪ್ಲನ ಜನರ 


ಅವಿ 


ಸಾಂಸ್ಕೃತಿಕ ಬದುಕನ್ನು ಹೇಳುವಂತೆ ಶಾಸನವು ಜನರಿಗೋಸ್ಸರವೇ ಜನರ ಆಚಾರ, ವಿಚಾರಗಳನ್ನು 
ಒಳಗೊಳ್ಳುವ ಚರಿತ್ರೆಯನ್ನೂ ಶಾಸನಗಳು ಕೇವಲ ಒಬ್ಬರಿಗೆ ಮಾತ್ರ ಸಂಬಂಧಿಸಿರದೆ ಸಾಮಾಜಕ 
ವ್ಯವಸ್ಥೆಯಲ್ಲನ ಎಲ್ಲಾ ವ್ಯಕ್ತಿಗಳಿಗೂ ಅಂದರೆ ರಾಜರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯವರೆಗೂ 
ಎಲ್ಲರಿಗೂ ಸಂಬಂಧಿಸಿದ್ದಾಗಿದೆ. ಸಾಮಾಜಕ, ಜನಜೀವನ ಚಿತ್ರಣ, ಆಯಾ ಕಾಲ ಘಟ್ಟದ ರಾಜಕೀಯ 
ಚಿತ್ರಣ. ರಾಜರ ಧರ್ಮ ಪ್ರೋತ್ಸಾಹ, ದಾನದ ಗುಣಗಳು, ಸಾರ್ವಜನಿಕರ ಶೌರ್ಯ, ರಾಜನಿಷ್ಟೆ, 
ಮಹಿಳೆಯರ ಸಾಮಾಜಕ ಕರ್ತವ್ಯವನ್ನು ಶಾಸನಗಳಂದ ತಿಆಯಬಹುದು. ರಾಜರನ್ನು ಪ್ರಶ್ನಿಸುವ. 
ಶಾಸನಗಳನ್ನು ಅಳಸುವ, ದಾನವನ್ನು ಹಾಳು ಮಾಡುವ ಸಾರ್ವಜನಿಕರನ್ನು ಹದ್ದು ಬಸ್ತಿನಲ್ಪಡುವಂತೆ 
ಶಾಪಾಶಯಗಳನ್ನು ಹಲವಾರು ಆಯಾಮಗಕಲ್ಲ ಶಾಸನಗಕ ಕೊನೆಯಲ್ಲ ಕಂಡರಿಸುತ್ತಿದ್ದರು. 
ಒಲ್ಲಾರೆಯಾಗಿ ಶಾಸನಗಳಲ್ಪ್ಲನ ಚಾರಿತ್ರ್ಯಾತ್ಕಕ. ಸಾಂಸ್ಕೃತಿಕ ಸಂಬಂಧದ ನೆಲೆಗಳನ್ನು ಪ್ರಬಂಧದಲ್ಲಿ 
ಚರ್ಚಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ಸಂಶೋಧನೆಯ ಅನುಕೂಲಕ್ಷಾಗಿ ಹಾಗೂ ನಿಬಂಧನೆಯನ್ನು ಮತ್ತಷ್ಟು ವಿಸೀರ್ಣಗೊಳಸಲು 
ಈ ಕೆಳಕಂಡತೆ ಅಧ್ಯಾಯಗಳಾಗಿ ವಿಭಾಗಿಸಿಕೊಂಡು, ಅಧ್ಯಾಯಗಳಗೆ ಸಂಬಂಧಿಸಿದ ಫಲಕಗಳನ್ನು 
ಅಪ್ಪಣಿ ಮಾಡಿಕೊಂಡು. "ಶಾಸನಗಳ ಹಿನ್ನೆಲೆಯಲ್ಲ ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ಅಧ್ಯಯನ" 
ಎಂಬ ಶೀರ್ಷಿಕೆಯಡಿಯಲ್ಲ ೮ ಅಧ್ಯಾಯಗಳ ಅಧ್ಯಯನ ಕ್ರಮದಲ್ಲಿಯೇ ಸಂಶೋದನಾ ಪ್ರಬಂಧವನ್ನು 
ಮುಂದುವರೆಸಿಕೊಂಡು, ಆಳರಸರ ಕೊಡುಗೆಗಳನ್ನು ಸಮರ್ರವಾಗಿ ಜಲ್ಲೆಗೆ ಸಂಬಂಧಿಸಿದಂತೆ ಅಂದಿನ 


ಸಮಾಜದ ರಾಜಕೀಯ ಇತಿಹಾಸ, ಸಾಮಾಜಕ. ಧಾರ್ಮಿಕ ಬದುಕನ್ನು ಬಅಂಬಸಲಾಗಿದೆ. 
ಅಧ್ಯಾಯ-೧ ಪ್ರಸ್ತಾವನೆ 


ಅಧ್ಯಾಯನದ ಪ್ರಸ್ತಾವನೆ. ಉದ್ದೇಶ. ವ್ಯಾಪ್ತಿ. ಮಹತ್ವ, ಸ್ಷರೂಪ ಹಾಗೂ ಇದುವರೆಗೆ ನಡೆದಿರುವ 
ಅಧ್ಯಯನಗಳ ವಿವರಗಳನ್ನು ಈ ಅಧ್ಯಯದಲ್ಲ ನೀಡುವ ಪ್ರಯತ್ನ ಮಾಡಲಾಗಿದೆ. ಜೊತೆಗೆ ಜಲ್ಲೆಯ 
ಬದ್ದೆ ವಿಶಿಷ್ಠವಾದ ಮಾಹಿತಿಯನ್ನು, ಬೆಂಗಳೂರು ಪದ ನಿಷ್ಟತ್ತಿಯನ್ನು ತಿಆಸಲಾಗಿದೆ. 


ಅಧ್ಯಾಯ-೨, ಭೌಗೋಳಕ ಹಿನ್ನೆಲೆ ಮತ್ತು ಪುರಾತತ್ವ ನೆಲೆಗಳು 


ಪ್ರಸ್ತುತ ಕರ್ನಾಟಕದ ೩೦ ಜಲ್ಲೆಗಳಲ್ಲ ಬೆಂಗಳೂರು ಗ್ರಾಮಾಂತರ ಜಲ್ಲೆಯು ಒಂದು. ಪ್ರಸ್ತುತ 
ಜಲ್ಲೆಯು ೬ ತಾಲ್ಲೂಕುಗಳು, ೨೦ ಹೋಬಳಗಳು, ೧೦೬೫ ಹಳ್ಳಗಳು. ೫ ನಗರಗಳು, ೬೬ ಗ್ರಾಮ 


ಪಂ೦ಚಾಲಯುತಿಗಳು, ೨೦೧೧ನೇ ಜನಸಂಖ್ಯೆ ೮6,೯೦,೯೨೩, ೨೨೨೭.೬ ಚದರ ಕಿಲೋಮೀಟರ್‌ ವಿಸ್ತೀರ್ಣ 


೨೩ 


ಹೊಂದಿರುವ ಜಲ್ಲೆಯು ಬೆಟ್ಟಗುಡ್ಡಗಳ೦ದ ಕೂಡಿದ್ದು, ನೆಲಮಂಗಲ ತಾಲ್ಲೂಕಿನ ಮಹಿಮರಂಗಪುರ, 
ಶಿವಗಂಗೆ, ರೈಲ್ತೆಗೊಲ್ಲಹಳ್ನ, ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಧುರೆ, ಮಾಕಳಆದುರ್ಗ, ಉಜ್ಕೆನಿದುರ್ಗ, 
ದೇವನಹಳ್ಣ ತಾಲ್ಲೂಕಿನ ದೇವನಹಳ್ಳಯ ಕೋಟಿ, ತಿಮ್ಮರಾಯುಸ್ವಾಮಿ ಬೆಟ್ಟ ಮುಂತಾದ ಹಲವಾರು 


ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಗಳನ್ನು ಜಲ್ಲಾ ವ್ಯಾಪ್ತಿಯಲ್ಲಿ ಕಾಣಬಹುದು. 


ಕಿ.ಶ.೧೫೦೧ರಲ್ಲ ಮಲ್ಲಭ್ಯರೇಗೌಡನು ದೇವನಹಳ್ಳ ಮತ್ತು ದೊಡ್ಡಬಳ್ಳಾಪುರದಲ್ಲ ಕೋಟೆ 
ನಿರ್ಮಿಸಿದರೆ. ಕ್ರಿ.ಶ.೧೫೯೫ ರಲ್ಲ ಸುಗಟೂರಿನ ಪ್ರಭು ತಮ್ಮೇಗೌಡರು ಹೊಸಕೋಟಿಯನ್ನು ಕಟ್ಟಸಿದನು. 
ಸುಮಾರು ೭ನೇ ಶತಮಾನದ ಅವಧಿಯಲ್ಲ ನೆಲಮಂಗಲ ತಾಲ್ಲೂಕಿನ ಮಾನ್ಯಪುರ (ಮಣ್ಣೆ)ಯನ್ನು 
ಗಂಗರು ರಾಜಧಾನಿಯನ್ನಾಗಿ ಮಾಡಿಕೊಂಡು ಪ್ರಭುತ್ವವನ್ನು ಸಾಧಿಸಿದರು. ಹುಲುಕಡಿಬೆಟ್ಟವನ್ನು 
ಕೇಂದ್ರವಾಗಿ ಹುಲುಕಡಿ ಪ್ರಭುಗಳು. ಆವತಿಯನ್ನು ಆವತಿ ಪಾಳೆಯಗಾರರು, ಹೊಸಕೋಟೆಯನ್ನು 
ಸುಗಟೂರು ಪ್ರಭುಗಳು ಕೇಂದ್ರವಾಗಿ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಕೆ ನಡೆಸಿದನು. 


ಠ ಅಧ್ಯಾಯದಲ್ಲ ಭೌಗೋಆಕ ಹಿನ್ನೆಲೆಯ ಜೊತೆಗೆ ಜಲ್ಲಾ ವ್ಯಾಪಿಯಲ್ಲ ದೊರೆತಿರುವ 
ಪುರಾತತ್ವ ನೆಲೆಗಳಾದ ಬೃಹತ್‌ ಶಿಲಾಯುಗದ ಸಮಾಧಿಗಳು. ನಿಲುಸುಗಲ್ಲುಗಳು ಹೇರಳವಾಗಿ 
ದೊರೆತಿರುವುದನ್ನು ಸಹ ದಾಖಅಸಲಾಗಿದೆ. 


ಅಧ್ಯಾಯ -೩, ರಾಜಕೀಯ ಇತಿಹಾಸ 


ಬೆಂಗಳೂರು ಗ್ರಾಮಾಂತರ ಜಲ್ಲೆಯನ್ನು ಕೇಂದ್ರವಾಗಿ ಈ ಪ್ರದೇಶದಲ್ಲ ದೊರೆತಿರುವ 
ಶಾಸನಗಳನ್ನು ವಿಶೇಷವಾಗಿ ಆಧಾರವನ್ನಾಗಿ ಮಾಡಿಕೊಂಡು, ಜಲ್ಲೆಗೆ ಸಂಬಂಧಿಸಿದಂತೆ ರಾಜಕೀಯ 
ಇತಿಹಾಸವನ್ನು ರಚಿಸಲಾಗಿದೆ. ಜಲ್ಲಾ ವ್ಯಾಪ್ತಿಯಲ್ಲ ಮೊದಲು ಶಾಸನ ದೊರೆಯುವುದೇ ಗಂಗರಸರಿಂದ 
ಪ್ರಾರಂಭವಾಗಿ ರಾಷ್ಟ್ರಕೂಟರು, ನೊಳ೦ಬರು, ಚೋಳರು, ಹೊಯ್ದಕರು, ವಿಜಯನಗರ ಅರಸರು, 
ಮರಾಠರು, ಮೈಸೂರು ಒಡೆಯರು ಮತ್ತು ನಾಡಪ್ರಭುಗಳು. ಸಾಮಂತರಾಗಿ ಆವತಿ ನಾಡಪ್ರಭುಗಳು. 
ಸುಗಟೂರು ಪ್ರಭುಗಳು. ಯಲಹಂಕನಾಡ ಪ್ರಭುಗಳು. ಕುಕ್ತಲನಾಡ ಪ್ರಭುಗಳು. ಹುಲುಕಡಿ 
ಪ್ರಭುಗಳವರೆಗಿನ ರಾಜಕೀಯ ಇತಿಹಾಸವನ್ನು ತಿಳಸುವುದರ ಜೊತೆಗೆ ವಿವಿಧ ಕಾಲಫಟ್ಟದಲ್ಲ 
ಪ್ರತಿಯೊಂದು ರಾಜವಂಶವು ತನ್ನ ಸಂಸ್ಕೃತಿಯನ್ನು ಜಲ್ಲಾದ್ಯಂತ ಸ್ಲ್ಥಿರಗೊಳಸಿರುವುದನ್ನು, ಆಳರಸರ 
ದಾನಗಳು. ಆಡಳತ, ಅವರ ಏಳು-ಬೀಳುಗಳು, ಕೊಡುಗೆಗಳು, ರಾಜಕೀಯ ಸ್ಥಿರತೆಯನ್ನು ಈ 
ಅಧ್ಯಾಯದಲ್ಲ ಕಾಣಬಹುದು. 


೨೪ 


ಅಧ್ಯಾಯ-ಆ ಧಾರ್ಮಿಕ ಮತ್ತು ಸಾಮಾಜಕ ಸ್ಥಿತಿಗತಿ 


ಈ ಅಧ್ಯಾಯದಲ್ಲ ಧಾರ್ಮಿಕ ೩ ಸಾಮಾಜಕ ಫ್ಥಿತಿಗತಿಯನ್ನು ಚರ್ಚ್ಜಸಲಾಗಿದೆ. 
ದೇವಾಲಯಗಳು ಧಾರ್ಮಿಕ ಕೇಂದ್ರಗಳಾಗಿ ಜೊತೆಗೆ ಸಾಮಾಜಕ ಬದುಕಿಗೆ ನೆರವಾಗುತಿತ್ತು. 
ಧಾರ್ಮಿಕವಾಗಿ ಬೌದ್ಧ, ಜೈನ, ಶೈವ, ವೀರಶೈವ, ವೈಷ್ಣವ ಧರ್ಮಗಳು ಬೆಳೆದು ಬಂದ ಪರಂಪರೆಯನ್ನು 
ವಿವರಿಸಲಾಗಿದೆ. ಜಲ್ಲೆಯಲ್ಲ ಮೊದಲ ಧಾರ್ಮಿಕ ನೆಲೆಯಾಗಿ ಬೌದ್ಧ ಧರ್ಮದ ಕುರುಹುಗಳಾಗಿ 
ದೊಡ್ಡಬಳ್ಳಾಪುರ ತಾಲ್ಲೂಕಿನ ರಾಜಘಫಟ್ಟದಲ್ಲ ನಡೆದ ಉತ್ಸನನದಿಂದಾಗಿ ಚೈತ್ಯಾಲಯ ಮತ್ತು 
ವಿಹಾರಗಳರುವುದಕ್ಕೆ ಅವಶೇಷದ ದಾಖಲೆಗಳು ದೊರೆತಿರುವುದರಿಂದ ಈ ಭಾಗದಲ್ಲ ಬೌದ್ದ ಅನ್ನುಗಳು 
ವಾಸವಾಗಿದ್ದು, ಧಾರ್ಮಿಕ ಚಟುವಟಕೆಗಳು ನಡೆಸುತ್ತಿದ್ದರು ಎನ್ನುವುದಕ್ಕೆ ಸಹ ಈ ಸ್ಥಳದಲ್ಲ ನೂರಾರು 
ಸಂಖ್ಯೆಯಲ್ಲ ಮಣ್ಣಿನಲ್ಲಿ ಮಾಡಿದ ಹರಕೆಯ ಸ್ತೂಪಗಳು ದೊರೆತಿರುವುದು ಎಂತಹವರನ್ನು 
ಬೆರಗುಗೊಳಸುತ್ತದೆ. 


ಜೈನ ಧರ್ಮವು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ರದಲ್ಲದ್ದೂ ಅದನ್ನು ರಾಜರುಗಳು 
ಪೋಷಿಸುತ್ತಿದ್ದರು ಎನ್ನುವುದಕ್ಷೆ ಗಂಗರಸರ ಮಾರಸಿಂಹ ಕಾಲದಲ್ಲ ಶ್ರೀವಿಜಯನು ಜೀನೆಂದ್ರ ಭವವನ್ನು 
ಮಣ್ಣೆಯಲ್ಲ ನಿರ್ಮಿಸಿದನು. ಗಂಗರಸರು ಶೈವಧರ್ಮ, ವೈಷ್ಣವ ಧರ್ಮವನ್ನು ಸಹ ಪ್ರೋತ್ತಾಹಿಸುತ್ತಿದ್ದರು. 
ನಂತರ ಚೋಳರು ಶೈವಧರ್ಮಕ್ತೆ ಹೆಚ್ಚನ ಆಧ್ಯತೆಯನ್ನು ನೀಡುವುದರೊಂದಿಗೆ ಶೈವ ದೇವಾಲಯಗಳ 
ನಿರ್ಮಾಣ, ಜೀರ್ಣೋದ್ದಾರ ಮಾಡಿದ್ದರು. 


ಹೊಯ್ಸಳರು ಶೈವಧರ್ಮಕ್ಕಿಂತ ವೈಷ್ಣವಧರ್ಮಕ್ಕೆ ಹೆಚ್ಚನ ಒಲವನ್ನು ನೀಡಿದರು. ಬಹುಶಃ 
ಶಂಕರಾಚಾರ್ಯ, ಮದ್ವಾಚಾರರ ಪ್ರಭಾವದಿಂದಲೊ ವೈದಿಕಧರ್ಮ ಹೆಚ್ಚು ಪ್ರಚಅತವಾದ 
ಧರ್ಮವಾಲುತ್ತು. ನಂತರ ವೈಷ್ಟ್ಣವಧರ್ಮವು ಕದಂಬ, ಗಂಗಅರಸ ಕಾಲದಿಂದ ಚಾಲ್ರಯಲ್ಪದ್ದ ಧರ್ಮವು 
ಹೊಯ್ದಕ ಕಾಲಕ್ಕಿಂತ ವಿಜಯನಗರ ಕಾಲದಲ್ಲ ಹೆಚ್ಚು ಪ್ರಸಿದ್ದಿ ಪಡೆದ ರಾಜಧರ್ಮವಾಲುತು. 
ವಿಜಯನಗರ ನಂತರ ಮೈಸೂರು ಒಡೆಯರು ಸಹ ವೈಷ್ಣವ ಧರ್ಮ ಅವಲಂಜಯಾಗಿದ್ದರು ಎಂಬುದಕ್ಷೆ 
ಜಲ್ಲಾ ವ್ಯಾಪ್ತಿಯಲ್ಲಿ ಅವರ ಕೊಡುಗೆಗಳಾಗಿ ಕಾಣಿಸುವ ದೇವಾಲಯಗಳೇ ಸಾಕ್ಷಿಯಾಗಿದೆ. 


ಹಾಗೇಯೇ ಸಾಮಾಜಕ ವ್ಯವಸ್ಥೆಯಲ್ಲ ಗಂಗರಸರಿಂದ ಹಿಡಿದು ಮೈಸೂರು ಒಡೆಯರು ವರೆಗಿನ 
ಕ್ರಿ.ಶ.೫ನೇ ಶತಮಾನದಿಂದ ೧೮ನೇ ಶತಮಾನದವರೆಗೆ ವಿವಿಧ ಕಾಲಫಟ್ಟಗಳಲ್ಲನ ವರ್ಣವ್ಯವನ್ಥೆ, 
ಸ್ತೀಯರ ಸ್ಥಾನಮಾನ, ದೇವದಾಸಿ ಪದ್ಧತಿ, ಮಠಗಳು. ಅರವಟಕೆ, ಛತ್ರಗಳು. ಉಡುಪು ೩ 
ಆಭರಣಗಳು, ಕೆರೆಗಳು. ತೆರಿಗೆಗಳು. ಕೋಟಿಗಳು ಇತ್ಯಾದಿಗಳನ್ನು ಈ ಅಧ್ಯಾಯದಲ್ಲ ಕಾಣಬಹುದು. 


೨೫ 


ಬ್ರಾಹ್ಕಣರು ಸಮಾಜದಲ್ಲ ಗಣ್ಯಸ್ಥಾನವನ್ನು ಹೊಂದಿದ್ದರು ಎನ್ನಬಹುದು. ಸಾಕಷ್ಟು ವೃತ್ತಿ ಆಧಾರಿತ 
ಜಾತಿಗಳನ್ನು ಶಾಸನದಲ್ಲ ಕಾಣಬಹುದು. ಅಗ್ರಹಾರಗಳು ಬ್ರಾಹ್ಮಣರ ನೆಲೆಯಾಗಿವುದರ ಜೊತೆಗೆ 
ಪ್ರಾಚೀನ ಅಧ್ಯಾಯನ ಕೇಂದ್ರಗಳಾಗಿದ್ದವು. ಚೋಳರ ಕಾಲದಲ್ಲ ಗ್ರಾಮಗಳನ್ನು ಚತುರ್ವೆಧಿ 
ಮಂಗಲಗಳನ್ನಾಗಿ ಮಾಡಿ ಬ್ರಾಹ್ಮಣರಿಗೆ ದಾನ ನೀಡುತ್ತಿದ್ದರು. ದೇವಾಲಯಗಳು. ಮಠಗಳು 
ವಿದ್ಯೆಯನ್ನು ಕಅಸುವ ಕೇಂದ್ರಗಳಾಗಿ ಸ್ತ್ರೀಯರಿಗೂ ವಿದ್ಯೆ ಕಅಯಲು ಅವಕಾಶಗಳನ್ನು ಕಲ್ಪಸಿದ್ದರು. 
ಕೃಷಿಯು ಪ್ರಧಾನ ಉದ್ಯೊಗವಾಗಿದ್ದು, ಪಶು ಸಂಗೋಪನೆಯು ಉಪ ಕಸುಬಾಗಿತ್ತು. ವಿವಿಧ 
ವೃತ್ತಿಯರು, ವರ್ತಕರ ಸಮೂಹಗಳು ಆರ್ಥಿಕ ವ್ಯವಸ್ಥೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದರು. 


ದೇವನಹಳ್ಳಯ ಕೋಟಿ, ತೋಡಲುಬಂಡೆಯ ಕೋಟಿಯನ್ನು ಜಟ್ಟರೇ ಊಳದಂತೆ 
ನೆಲಮಂಗಲ ತಾಲ್ಲೂಕಿನ ಬಲ್ಲನಕೋಟಿ, ಮೊದಲಕೋಟಿ, ನಿಜಗಲ್ಲನಕೋಟಿ, ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಮಾಕಳದುರ್ಗ, ಹುಲುಕಡಿಬೆಟ್ಟ ದೊಡ್ಡಬಳ್ಳಾಪುರದ ಕೋಟಿ, ದೇವನಹಳ್ಣ ತಾಲ್ಲೂಕಿನ 
ಆವತಿ, ಕುಂದಾಣ, ನಲ್ಲೂರು, ಹೊಸಕೋಟ ಮುಂತಾದ ಸ್ಥಳಗಳಲ್ಲನ ಕೋಟಿಯ ಅವಶೇಷಗಳನ್ನು 
ಮಾತ್ರ ಕಾಣ ಬಹುದು. 


ಅಧ್ಯಾಯ - ೫ ದೇವಾಲಯಗಳು 


ಈ ಅಧ್ಯಾಯದಲ್ಲ ಶಾಸನೋಕ್ತ ಮತ್ತು ಶಾಸನೋಕ್ತವಲ್ಲದ ದೇವಾಲಯಗಳ ಬಂದ್ಗೆ ಅಧ್ಯಯನ 
ನಡೆಸಲಾಗಿದೆ. ದೇವಾಲಯಗಳು, ಚೈತ್ಯಾಲಯ, ಬಸದಿಗಳ ರಚನೆಗಳೇ ಆಳರಸರ ಸಾಂಸ್ಕೃತಿಕ 
ಕೊಡುಗೆಗಳಾಗಿ ಕಣ್ಣಿಗೆ ಕಾಣುವುದು. ಆಳರಸರು ವಿವಿಧ ಕಾಲಫಟ್ಟದಲ್ಲ ತಮ್ಮ ಅಗತ್ಯತೆಗೆ ಅಥವಾ 
ಪ್ರಜೆಗಳ ಹಿತಾಸಕ್ತಿಗೆ ಅನುಗುಣವಾಗಿ ದೇವಾಲಯಗಳನ್ನು ನಿರ್ಮಾಣ ಮಾಡಿರುವುದನ್ನು ಕಾಣಬಹುದು. 
ಗಂಗರು ಪ್ರಾರಂಭದಲ್ಲ ಗುಹೆಗಕಲ್ಲ ತಮ್ಮ ಇಷ್ಟ ದೇವರನ್ನು ಇಟ್ಟು ಪೂಜಸುತಿರುವುದನ್ನು ಶಿವಗಂಗೆ. 
ಗವಿ ಗಂಗಾಧರೇಶ್ವರ, ಕಲ್ಯಾ, ಹೂಜಗಲ್ಲುಗಳಲ್ಲ ಕಾಣಬಹುದು. 


ನಂತರ ಶಿಲಾ ಸಮಾದಿಗಳ ರಚನೆಯನ್ನು ಹೋಲುವ ರೀತಿಯ ದೇವಾಲಯಗಳನ್ನು 
ನಿರ್ಮಿಸಲು ಪ್ರಾರಂಭಸಿರುವುದನ್ನು ಕಲ್ತ ಜಲಾಶಯದ ಹಿಂಭಾಗದಲ್ಲರುವ ೬ ಕಂಬಗಳ ಮೇಲೆ ಕಲ್ಪನ 
ಹೊದಿಕೆಯನ್ನು ಹಾಕಿ ಶಿವಅ೦ಂಗ ಮತ್ತು ನಂದಿಯನ್ನು ಪ್ರತಿಷ್ಠಾಪಿಸಿ ಪೂಜಸುವ ಹಂತದ ನಂತರ 
ಚಿಕ್ಕದಾದ ಗರ್ಭಗುಡಿ, ತೆರೆದ ಅಂತರಾಳದ, ನವರಂಗ ರಚನೆಗಳ ಆರಂಭವನ್ನು ನೆಲಮಂಗಲ 
ತಾಲ್ಲೂಕಿನ ಶಿವಗಂಗೆ ಸಮೀಪದ ಬಾಣವಾಡಿಯ ಕೆರೆಯ ಒಳಗೆ ಪಾಳು ಬದ್ದಿರುವ ಪ್ರಾಣೇಶ್ವರ 
ದೇವಾಲಯವು ನಿರ್ಲಕ್ಷಕ್ಕೆ ಒಳಗಾಗಿದ್ದು, ಅಂಗವಿಲ್ಲ ಆದರೆ ದೊಡ್ಡದಾದ ಪಾಣಿಪೀಠ ಮತ್ತು ಬಸವವಿದೆ. 


ವಿಟ 


ಯಾವುದೇ ಅಧಿಸ್ಥಾನ, ಭಿತ್ತಿ. ಶಿಬರವನ್ನಾಗಲಅ ಹೊಂದಿಲ್ಲ. ಅನಂತರ ಏಕಶಿಲ ಶಿಖರದ ರಚನೆಯನ್ನು 
ಹೊಸಕೋಟಿ ತಾಲ್ಲೂಕಿನ ಕಮ್ಮಸಂದ್ರ ಸೋಮೇಶ್ವರ ದೇವಾಲಯಗಳಕಲ್ಲ ಕಾಣಬಹುದು. ಈ 
ದೇವಾಲಯಗಳು ಪಾದ, ಅಧಿಸ್ಲಾನ, ಭತ್ತಿಯಲ್ಪ ಅರೆಗಂಭಗಳನ್ನು ಹೊಂದಿದೆ. ನಂತರ 
ದೇವಾಲಯಗಳನ್ನು ಅಲಂಕರಣಿ ಮಾಡಲು ಪ್ರಾರಂಭಸಿದರು ಎಂಬುದನ್ನು ನೆಲಮಂಗಲ ತಾಲ್ಲೂಕಿನ 
ಮಣ್ಣೆ. ದೊಡ್ಡ ಬಳ್ಳಾಪುರ ತಾಲ್ಲೂಕಿನ ಗಂಡರಾಜಪುರ ದೇವಾಲಯ ಮತ್ತು ದೇವನಹಳ್ಳ ತಾಲ್ಲೂಕಿನ 
ಗಂಗವಾರದ ಸೋಮೇಶ್ವರ ದೇವಾಲಯಗಳಲ್ಲ ಕಾಣಬಹುದು. ಗಂಗರ ಬಹುತೇಕ 
ದೇವಾಲಯಗಳಕಲ್ಲನ ನವರಂಗದ ವಿನ್ಯಾಸಗಕಲ್ಲ ವೃತ್ತಾಕಾರದ ಕಮಲದ ಉಬ್ಬು ರಚನೆಯನ್ನು 
ಸಾಮಾನ್ಯವಾಗಿ ಕಾಣಬಹುದಾಗಿದೆ. ಗಂಗರಸರು ದೇವಾಲಯಗಳ ರಚನೆಯಲ್ಲ ಯಾರನ್ನು 
ಅನುಸರಿಸದೆ ತಮ್ಮದೆ ಆದ ಶೈಅಯಲ್ಲ ಹೊಸ ಅವಿಷ್ಠಾರಗಳೊಂದಿಗೆ ದೇವಾಲಯಗಳನ್ನು 


ನಿರ್ಮಿಸಿದ್ದನು. 


ಶೈವ ದೇವಾಲಯಗಳನ್ನು ಊರಿನ ಹೊರಗೆ, ಕೆರೆ ಕೋಡಿ ಬಆಯೇ ಏಕೆ ನಿರ್ಮಿಸುತ್ತಿದ್ದರು 
ಎಂಬುದನ್ನು ಹಾಗೆಯೇ ದೇವಾಲಯಗಳ ರಚನೆಯನ್ನು ಸಹ ತಿಆಸಲಾಗಿದೆ. ಗಂಗರ ನಂತರ 
ಚೋಳರು ಸಹ ಶೈವಾಲಂಜಯಾಗಿದ್ದು, ಶೈವ ದೇವಾಲಯಗಳಗೆ ಹೆಚ್ಚಿನದಾಗಿ ಕೊಡುಗೆಗಳನ್ನು 
ನೀಡಿದ್ದಾರೆ. ಚೋಳರು ಪ್ರಾರಂಭದಲ್ಲಿ ಗಂಗಶ್ಕೇಅಯ ಕೆಲವೊಂದು ಅಂಶಗಳನ್ನು ಅಳವಡಿಸಿಕೊಂಡು 
ದೇವಾಲಯಗಳನ್ನು ನಿರ್ಮಾಣ ಮಾಡಿರುವುದಕ್ಕೆ ನೆಲಮಂಗಲದಲ್ಪನ ಜನ್ನಮಂಗಲದ ಮುಕ್ತಿನಾಥೇಶ್ರರ. 
ಸೋಲದೇವನಹಳ್ಳಯ ಸಿದ್ದೇಶ್ರರ ದೇವಾಲಯವನ್ನು ಕಾಣಬಹುದು. ದುರದೃಷ್ಟವೆಂಬಂತೆ ಸಿದ್ದೇಶ್ವರ 
ದೇವಾಲಯವೇ ಇಲ್ಲವಾಗಿದೆ. ಸಿದ್ದೇಶ್ವರ ದೇವಾಲಯ ನಿರ್ಮಾಣದ ಉಲ್ಲೇಖವಿರುವ ಶಾಸನವು 
ಮೈಸೂರು ಹಓರಿಯೆಂಟಲ್‌ ವಸ್ತು ಸಂಗ್ರಹಾಲಯದಲ್ಲ ಸಂರಕ್ಷಿಸಲಾಗಿದೆ. ಚೋಳರು. ಗಂಗರು 
ನಿರ್ಮಿಸಿದ್ದ ದೇವಾಲಯಗಳನ್ನು ಜೀರ್ನೋದ್ದಾರ ಮಾಡಿರುವುದರಿಂದ ಇಂದಿಗೂ ಆ 
ದೇವಾಲಯಗಳನ್ನು ಚೋಳರು ನಿರ್ಮಿಸಿದರು ಎಂದು ಸ್ಥಳೀಯರು ಹೇಳುತ್ತಿರುವುದನ್ನು 
ಗಮನಿಸಬಹುದು. ಹೊಯ್ದಕರು. ವಿಜಯನಗರ ಅರಸರು. ಮೈಸೂರು ಒಡೆಯರು ಶೈವ 
ದೇವಾಲಯಗಳಗಿಂತ ವೈಷ್ಣವ ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ದಾರ ಮತ್ತು ಹೆಚ್ಚಿನ 
ಆದ್ಯತೆಗಳನ್ನು ನೀಡಿರುವುದನ್ನು ಹಾಗೂ ಆಳರಸರ ದೇವಾಲಯಗಳ ಜೊತೆಗೆ ಜಲ್ಲಾ ವ್ಯಾಪ್ತಿಯಲ್ಲರುವ 
ದೇವಾಲಯಗಳರುವ ಸ್ಥಳಗಳ ಮಾಹಿತಿಯನ್ನು ದೇವಾಲಯದ ಆವರಣದಲ್ಲನ ಮೂರ್ತಿ ಶಿಲ್ಪಗಳನ್ನು 
ದಾಖಅಸುವುದರ ಜೊತೆಗೆ ದೇವಾಲಯಕ್ಕೆ ದಾನ ನೀಡಿರುವ ಶಾಸನಗಳ ಸ್ಥಳ ವಿವರಣಿಯನ್ನು ಸಹ ಈ 
ಅಧ್ಯಾಯದಲ್ಲ ನೀಡಲಾಗಿದೆ. ಸೂರ್ಯ, ಭೈರವ. ಸಪ್ತಮಾತೃಕೆಯರು, ಮಹಿಷಮರ್ಥಿನಿಯರ 


೨೭ 


ಮೂರ್ತಿಶಿಲ್ಪ್ಲಗಳು ದೊರೆತಿರುವುದನ್ನು ಗಮನಿಸಿದರೆ ಈ ಪ್ರದೇಶದಲ್ಲ ಹೆಚ್ಚಾಗಿ ಅಂದಿನ ಕಾಲದ ಜನರು 
ಮೂರ್ತಿಯ ಆರಾಧಕರಾಗಿದ್ದರು ಎಂದು ಊಹಿಸಬಹುದು. 


ಅಧ್ಯಾಯ - ೬ ಸ್ಮಾರಕ ಶಿಲೆಗಳು 


ಜಲ್ಲಾ ವ್ಯಾಪ್ತಿಯಲ್ಲ ಆಳರಸರ ಪ್ರಮುಖ ಕೊಡುಗೆಗಳೊಂದಾದ ಸ್ಕಾರಕಶಿಲೆಗಳಲ್ಲ 
ವೀರಗಲ್ಲುಗಳು. ಮಾಸ್ತಿಕಲ್ಲುಗಳು. ಆತ್ಮಬಅದಾನಗಳನ್ನು ಕಾಣಬಹುದು. ಶಿಲ್ಪಗಳ ನಿರ್ಮಾಣ, ಹಿಂದಿನ 
ಉದ್ದೇಶ, ಲಕ್ಷಣದೊಂದಿಗೆ ವಿವರಿಸಲಾಗಿದೆ. ವೀರಗಲ್ಲುಗಳಲ್ಲ ಯುದ್ಧ ವೀರಗಲ್ಲುಗಳು. ತುರುಗೋಳ್‌, 
ಪೇಬ್ಣುಯ್ಯಲ್‌.  ಊರಳವುನ ವೀರಗಲ್ಲುಗಳನ್ನು. ಮಾಸ್ತಿಗಕಲ್ಲ ಒಕ್ಕೊಮಾಸ್ಸಿ. ಇಕ್ಕಮಾಸ್ತಿಗಳನ್ನು 
ಕಾಣಬಹುದು. ಶಾಸನ ವೀರಗಲ್ಲುಗಳ ಜೊತೆ ಜಲ್ಲಾ ವ್ಯಾಪ್ತಿಯಲ್ಲ ದೊರೆತಿರುವ ಶಿಲ್ಪ ವೀರಗಲ್ಲುಗಳನ್ನು 
ಸಹ ಈ ಅಧ್ಯಾಯದಲ್ಲ ದಾಬಲಸಿರುತ್ತೇನೆ. 


ವೀರಗಲ್ಲುಗಕಲ್ಲ ಗಂಗರು, ನೊಕಂಬರು, ಪ್ರರ್ಗಗಲೋಕದ ಕಲ್ಪನೆಯನ್ನು. ಹೊಯ್ದಳರು, 
ವಿಜಯನಗರ ಅರಸರುಗಳಲ್ಲ ಐಕ್ಕರಾದ ಕಲ್ಪನೆಗಳನ್ನು ಕಾಣಬಹುದು. ಶೈವ ಧರ್ಮೀಯರಾದರೆ ಅಂಗ, 
ಬಸವ, ಡಮರುಗಗಳ ಉಬ್ಬು ಶಿಲ್ಪಗಳರುತ್ತದೆ. ವೈಷ್ಣವ ಧರ್ಮೀಯರಾದರೆ ಶಂ, ಚಕ್ರ. ಗರುಡ ಉಬ್ಬು 
ಶಿಲ್ಪಗಳನ್ನು ವೀರಗಲ್ಲುಗಳಲ್ಲ ಕಾಣಬಹುದು. ವೀರಗಲ್ಲುಗಳ ವಿಸ್ತಾರ. ಎತ್ತರ, ವೈವಿದ್ಯತೆಗಳು ಆಗಿನ 
ಯುದ್ದ ಭೂಮಿ, ರಣರಂಗದ ಚಿತ್ರಣವನ್ನೇ ನೀಡುವುದನ್ನು ಬೇಗೂರು, ಕೊಯುರ, ಕೋಲಾರ, 
ನಂಬಹಳ್ಳ ಮತ್ತು ವೆಂಕಟಗಿರಿಕೋಟಿಯ (ಅಪ್ರಕಿಟತ ವೀರಗಲ್ಲು) ಹೊಸ ವೀರಗಲ್ಲುಗಳಲ್ಲ 
ಕಾಣಬಹುದು. ಒಂದು ಯುದ್ಧದ ಸಂಪೂರ್ಣ ಚಿತ್ರಣದ ಜೊತೆಗೆ ಭೀಭತ್ಸವನ್ನು ಕಣ್ಕುಂದೆ ತೆರೆದಿಡುತ್ತದೆ. 
ಶಿ್ರಯು ತಾನು ರಣರಂಗದಲ್ಲ ಕಂಡ ಸನ್ನಿವೇಶವನ್ನು ಹಾಗೆಯೇ ಕೆತ್ತಿರುವುದರಲ್ಲ ಪ್ರೇತ ರಕ್ತವನ್ನು 
ಕುಡಿಯುವುದು. ಶವಗಳನ್ನು ಎತ್ತಿಕೊಂಡು ಹೊಗುವುದು, ರಣಭ್ಯೆರವಿ ಕುಣಿಯುವುದು, 
ಸ್ಪರ್ಗಾರೋಹಣ ಮುಂತಾದ ಕಾಲ್ಲನಿಕ ಅಂಶಗಳನ್ನು ಕಾಣಬಹುದು. ಗಾಯಗೊಂಡ ವ್ಯಕ್ತಿಗಳನ್ನು 
ಸ್ಥೈೇಚರ್‌ ಮೇಲೆ ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯ ಅಂದಿನ ವೈದ್ಯಕೀಯ ಪಧ್ಧತಿಯ 
ಬೆಳವಣಿಗೆಯನ್ನು ತೋರಿಸುತ್ತದೆ. ಯುದ್ಧದಲ್ಲ ಸತ್ತ ಸೈನಿಕರ ಕಣ್ಣನ್ನು ಕಾಗೆ ಕೀಳುತ್ತಿರುವುದು, ನಾಯಿ 
ತಲೆಬುರುಡೆಯನ್ನು ಎತ್ತಿಕೊಂಡು ಹೋಗುತ್ತಿರುವ ದೃಶ್ಯಗಳನ್ನು ಬೇಗೂರಿನ ವೀರಗಲ್ಲನಲ್ಲ ಕಂಡು 
ಬಂದರೆ, ಆನೆಗಳು ಯುದ್ಧದಲ್ಲ ಎದುರಾಆಗಳಗೆ ಅತಿ ಹೆಚ್ಚು ನಷ್ಟ, ಹಾನಿಯುಂಟು ಮಾಡುತ್ತಿದ್ದು, 
ಆನೆಗಳ ಶಕ್ತಿ ಹೆಚ್ಚು ಅಡಗಿರುವುದು ಅದರ ಸೊಂಡಿಅನಲ್ಲ ಆದ್ದರಿಂದ ಸೊಂಡಿಲನ್ನು ಮೊದಲು ಕಡಿದರೆ 


೨೮ 


ಯುದ್ಧದಲ್ಲ ಸಂಭವಿಸುವ ಅಪಾರ ಪ್ರಾಣ ಹಾನಿಯನ್ನು ತಪ್ಪಿಸಬಹುದೆಂದು ವೀರನು ಆನೆಯ 
ಸೊಂಡಿಲನ್ನು ಕತ್ತಿಸಿರುವುದನ್ನು ಕೊಯುರ ವೀರಗಲ್ಲನಲ್ಲ ಕಾಣಬಹುದು. 


ಅಧ್ಯಾಯ-೭, ಸ್ಥಳನಾಮಗಳು ಮತ್ತು ಐತಿಹ್ಯಗಳು 


ಸ್ಥಳನಾಮಗಳ ಅಧ್ಯಯನ ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿಯಾಗಿದ್ದು, ಬೆಟ್ಟ. ನದಿ, ಕುಂಟಿ, ಹಳ್ಳ. 
ಊರಿನ ಹೆಸರುಗಳ ಹಿನ್ನೆಲೆಯಾದ ಪ್ರಾಕೃತಿಕವಾಗಿ, ಐತಿಹಾಸಿಕವಾಗಿ, ಪೌರಾಣಿಕವಾಗಿ ಹೆಸರುಗಳನ್ನು 
ಹೊಂದಿರುವ ಗ್ರಾಮನಾಮಗಳನ್ನು ಕಾಣಬಹುದು. ಇವುಗಳ ಜೊತೆಗೆ ಶಾಸನಗಳಲ್ಲ ಉಕ್ತವಾಗಿರುವ 
ಸ್ಥಕನಾಮಗಳನ್ನು ಕೇಂದವಾಗಿಟ್ಟು ಕೊಂಡು, ಈ ಅಧ್ಯಾಯದಲ್ಲ ಮಾಹಿತಿಯನ್ನು ಕಲೆಹಾಕಲಾಗಿದೆ. 
ಆಕರಸರ ದಾನದಿಂದ ಅಥವಾ ದಾನಕ್ಷಾಗಿ ಗ್ರಾಮನಾಮಗಳ ಹುಟ್ಟು ಅಥವಾ ಗ್ರಾಮಗಳಗೆ ಪರ್ಯಾಯ 
ಹೆಸರುಗಳಟ್ಟುರುವುದನ್ನು ಶಾಸನಗಳಲ್ಪ್ಲ ಕಾಣಬಹುದು. 


ಹಾಗೆಯೇ ಐತಿಹ್ಯಗಳಗೆ ಸಂಬಂಧಿಸಿದಂತೆ ಕ್ಷೇತ್ರಕಾರ್ಯದ ಸಂದರ್ಭದಲ್ಲ ಜಲ್ಲಾ 
ವ್ಯಾಪ್ತಿಯಲ್ಲನ ಪ್ರಮುಖ ದೇವಾಲಯಗಳಗೆ, ಸ್ಥಳಗಳಗೆ, ವೀರಗಲ್ಲುಗಳಗೆ ಸಂಬಂಧಿಸಿದಂತೆ ಜನರ 
ಬಾಂಯುಯಲ್ಲ ದಂತಕತೆಯ ರೂಪದಲ್ಪ ಕಂಡ ಐತಿಹ್ಯಗಳನ್ನು ಈ ಅಧ್ಯಾಯದಲ್ಲ ದಾಬಲಸಿರುತ್ತೇನೆ. 


ಅಧ್ಯಾಯ-೮ ಉಪಸಂಹಾರ 


ಯಾವುದೇ ಒಂದು ಸಂಶೋಧನೆಗೆ ಅದರ ಉದ್ದೇಶ ಮತ್ತು ವ್ಯಾಪ್ತಿ ಎಷ್ಟು ಮುಖ್ಯವೋ 
ಉಪಸಂಹಾರವು ಅಷ್ಟೆ ಮುಖ್ಯವಾಗಿರುತ್ತದೆ. ನನ್ನ ಸಂಶೋಧನೆಯ ಎಲ್ಲಾ ವಿಷಯಗಳನ್ನು 
ವಿವರಣಾತ್ಮಕವಾಗಿ ವಿವರಿಸಿದ ನಂತರ ಅವುಗಳ ಒಟ್ದಾರೆ ಫಅತಾಂಶವನ್ನು ದಾಖಅಸುವ ಕಾರ್ಯವನ್ನು 
ಕೊನೆಯ ಅಧ್ಯಾಯವಾದ ಉಪಸಂಹಾರದಲ್ಲ ವಿವರಿಸಲಾಗಿದೆ. ಮಣ್ಣಲ್ಲ ಹೂತು ಹೋಗಿರುವ 
ಸ್ಕಾರಕಶಿಲೆಗಳನ್ನು ಹೊರ ತೆಗೆಯುವ ಹಾಗೂ ಸಂರಕ್ಷಿಸುವ ಪ್ರಯತ್ನವನ್ನು ಮಾಡಲಾಗುತಿದೆ. 
ಉಪಸಂಹಾರದ ನಂತರ ಕೊನೆಯಲ್ಲ ಅನುಬಂಧಗಳದ್ದು ಅದರಲ್ಲ ಶೋಧಿಸಿದ ಹೊಸ ಶಾಸನಗಳ 
ಪಾಠ, ಮಾಹಿತಿ. ವಿಶ್ಲೇಷಣೆಯನ್ನು ಅನುಬಂಧ ೧ ರಲ್ಲ ನೀಡಿದ್ದೇನೆ. ಜೊತೆಗೆ ಪರಾಮರ್ಶನ ಗ್ರಂಥಗಳು. 
ನಕ್ಷೆಗಳು ಮತ್ತು ಛಾಯಾಚಿತ್ರಗಳನ್ನು ನೀಡಲಾಗಿದೆ. 


೨೯ 


ಅಧ್ಯಾಯ — 9 
ಭೌಗೋಳಕ ಹಿನ್ನೆಲೆ ಮತ್ತು ಪುರಾತತ್ತ ನೆಲೆಗಳು 


ಭೌಗೋಳಆಕ ಹಿನ್ನೆಲೆ 

ಕರ್ನಾಟಕ ರಾಜ್ಯದ ಆಗ್ಲೇಯ ದಿಕ್ಕಿನಲ್ಲರುವ ಪ್ರಸ್ತುತ ೩೦ ಜಲ್ಲೆಗಕಲ್ಲ ಒಂದಾದ ರಾಜ್ಯದಲ್ಲಿ 
೧೬ನೇ ಸ್ಥಾನದಲ್ಲದ್ದು, ಭೂವಿಸ್ತೀರ್ಣದಲ್ಲ ೩.೨೫ರಷ್ಟು ಪ್ರದೇಶವನ್ನು ಹೊಂದಿರುವ ಬೆಂಗಳೂರು 
ಗ್ರಾಮಾಂತರ ಜಲ್ಲೆಯು ೧೨.೧೫” ದಿಂದ ೧೩.೩೫” ಅಕ್ಷಾಂಶ ಮತ್ತು ೭೭೦೫" ದಿಂದ ೭೮ 
ರೇಖಾಂಶಗಳ ನಡುವೆ ಭೌಗೋಳಕ ಪ್ರದೇಶವನ್ನು ಹರಡಿಕೊಂಡಿರುವ ಜಲ್ಲೆಯು ಸಮುದ್ರ ಮಟ್ಟದಿಂದ 
೩8೨೯ ರಿಂದ ೯೫೦ ಮೀಟರ್‌ ಎತ್ತರದಲ್ಲರುವ ಜಲ್ಲೆಯು ೨೨೫೯ ಚದರ ಕಿಲೋಮೀಟರ್‌ ವಿಸ್ಟೀರ್ಣದಲ್ಲಿ 
ಆ ತಾಲ್ಲೂಕುಗಳು, ೨೦ ಹೋಬಳಗಳು, ೧೭೧೩ ಹಳ್ಳಗಳು, ೫ ನಗರಗಳು, ೯ ಪಟ್ಟಣಗಳು, ೨೨೯ 
ಗ್ರಾಮ ಪಂಚಾಯುತಿಗಳನ್ನು ಹೊಂದಿರುವ ಜಲ್ಲೆಯು ಪೂರ್ವ ದಿಕ್ಕಿನಲ್ಲಿ ಕೋಲಾರ ಮತ್ತು 
ತಮಿಳುನಾಡು, ಪಕ್ಲಿಮ ದಿಕ್ಕಿನಲ್ಲಿ ತುಮಕೂರು ಮತ್ತು ರಾಮನಗರ, ಉತ್ತರ ದಿಕ್ಕಿನಲ್ಲ ತುಮಕೂರು, 
ಚಿಕ್ಕಬಳ್ಳಾಪುರ, ಕೋಲಾರ, ದಕ್ಷಿಣ ದಿಕ್ಕಿನಲ್ಲ ಬೆಂಗಳೂರು ನಗರ ಜಲ್ಲೆಯೊಂದಿಗೆ ಗಡಿಯನ್ನು 
ಹಂಚಿಕೊಂಡಿದೆ. 


೨೦೧೧ರ ಜನಗಣತಿಯ ಪ್ರಕಾರ ಜಲ್ಲೆಯಲ್ಲ ೯,೮೭,೩೫೬, ಜನಸಂಖ್ಯೆಯಲ್ಲ ಪುರುಷರು 
೫,೦೭,೬೮೬, ಮಹಿಳೆಯರು ೪,೭೯,೭೭೧ ರಷ್ಟಿದ್ದು, ಅಂಗಾನುಪಾತ ೯೬೫, (ಪ್ರತೀ ೧೦೦೦ ಪುರುಷರಿಗೆ 
ಮಹಿಳೆಯರು ೯೬೫) ಮಳೆಯು ೭೯೦ ಮಿ.ಮೀ ಇರುತ್ತದೆ. ಇದರ ಜೊತೆಗೆ ಜಲ್ಲೆಯ 


ರಾ.ಹೇ.ಅ,೭,೬ಲ೮ಲ, ೨೦೯, ಹಾಯ್ದು ಹೋಗಿದೆ. 


ಬೆಂಗಳೂರಿನಿಂದ ೨೩ ಕಿ.ಮೀ. ದೂರದಲ್ಲನ ನೆಲಮಂಗಲ ತಾಲ್ಲೂಕು ಉತ್ತರ ಅಕ್ಷಾಂಶ 
೧೩.೦೭ ದಿಂದ ಪೂರ್ವ ರೇಖಾಂಶ ೭೭.೨೮” ನಡುವೆ, ಸಮುದ್ರ ಮಟ್ಟದಿಂದ ೮೮೨ ಮೀಟರ್‌ 
ಎತ್ತರದಲ್ಪದೆ. ೧ ಪುರಸಭೆ. ೧ ಪಟ್ಟಣ ಪಂಚಾಯುತಿ, ೧೦ ಮಂಡಲ ಪಂ೦ಚಾಲುತಿಗಳನ್ನು, ಕಸಬಾ 
ಹೋಬಳಯಲ್ಲ ೯೫ ಗ್ರಾಮಗಳು. ಸೋಂಪುರ ಹೋಬಳಯಲ್ಲ ೭೬ ಗ್ರಾಮಗಳು. ತ್ಯಾಮಗೊಂಡ್ಲು 
ಹೋಬಳಯಲ್ಲ ೭೬ ಗ್ರಾಮಗಳು ೩ ಹೋಬಳಗಳಂದ ಒಟ್ಟು ೨೮೪೩ ಹಳ್ಳಗಳನ್ನು. ೫೦೬ ಚದರ 
ಕಿ.ಮೀ.ಯಲ್ಲ ಬಸವನಹಳ್ಳ. ಯಂಟಗಾನಹಳ್ಳ. ಟ.ಬೇಗೂರು. ತ್ಯಾಮಗೊಂಡ್ಲು, ದೊಡ್ಡಬೆಲೆ. ಮಣ್ಣೆ. 
ಎಲೆಕ್ಕ್ಯಾತನಹಳ್ಳ. ಸೋಂಪುರ, ಕುಲುವನಹಳ್ಳ. ಪಶಿವಗಂಗೆಯಲ್ಲ ಮಂಡಲ ಪಂಚಾಲುತಿಗಳವೆ. 


೩೦ 


ತಾಲ್ಲೂಕಿನ ಬಹುತೇಕ ಭಾಗ ಬಯಲು ಪ್ರದೇಶ ಎತ್ತರದ ಪ್ರದೇಶಗಕಲ್ಲ ಕುರುಚಲು ಗಿಡ-ಗಂಟಗಳು 
ಬೆಳೆಯುತ್ತದೆ. ಕನಕಪುರದಿಂದ ನಿಜಗಲ್ಲುವರೆಗೆ ಒಂದೇ ಗಿರಿಶ್ರೇಣಿಯುದೆ. ೧೩೮೦ ಮೀಟರ್‌ 
ಎತ್ತರವಾಗಿದ್ದು ಕಕುದ್ದಿರಿ ಎಂದು ಕರೆಸಿಕೊಂಡು ಶಂಕುವಿನಾಕೃತಿಯ ಶಿವಗಂಗೆ, ೮೮ಆ ಮೀಟರ್‌ 
ಎತ್ತರದ ಶೂರಗಿರಿ ಎನ್ನುವ ನಿಜಗಲ್ಲು ಬೆಟ್ಟಗಳನ್ನು ಒಳಗೊಂಡಿದೆ. ೧೯೮೭ ರಲ್ಲ ತಾಲ್ಲೂಕಿನಲ್ಲ ೧೮೫ 
ಕೆರೆಗಳದ್ದು, ೨೦೦೭-೮ ರಲ್ಲ ೨೧ ಕೆರೆಗಳವೆ. 


ಬೆಂಗಳೂರಿನಿಂದ ೬೧ ಕಿ.ಮೀ. ದೂರದಲ್ಲನ ದೊಡ್ಡಬಳ್ಳಾಪುರ ತಾಲ್ಲೂಕು ಉತ್ತರ ಅಕ್ಷಾಂಶ 
೧೩.೨೯” ರಿಂದ ೭೭.೫೮” ಪೂರ್ವ ರೇಖಾಂಶದ ನಡುವೆ, ಸಮುದ್ರ ಮಟ್ಟದಿಂದ ೮೮೦ ಮೀಟರ್‌ 
ಎತ್ತರದಲ್ಪದೆ. ಸಾಸಲು ಹೋಬಳಯಲ್ಲ 8೦ ಗ್ರಾಮಗಳು, ತೂಬಗೆರೆ ಹೋಬಳಯಲ್ಪ್ಲ ೩೮ ಗ್ರಾಮಗಳು, 
ದೊಡ್ಡಬೆಳವಂಗಲ ಹೋಬಳಯಲ್ಲ ೬8 ಗ್ರಾಮಗಳು. ಕಸಬಾ ಹೋಬಳಯಲ್ಲ ೭೨ ಗ್ರಾಮಗಳು, ಮಧುರೆ 
ಹೋಬಳಯಲ್ಲ ೪೨ ಗ್ರಾಮಗಳು ಒಟ್ಟು ೫ ಹೋಬಳಗಳಂ೦ದ ೩೦೮ ಹಳ್ಳಗಳನ್ನು ಹೊಂದಿದೆ. 


ಬೆಂಗಳೂರಿನಿಂದ ೩೭ ಕಿ.ಮೀ. ದೂರದಲ್ಲನ ದೇವನಹಳ್ಳ ತಾಲ್ಲೂಕು ಉತ್ತರ ರೇಖಾಂಶ 
೧೩.೨೩ ದಿಂದ ೭೭೭” ದ ನಡುವೆ ೨೧೯ ಹಳ್ಳಗಳನ್ನು ಕುಂದಾಣ. ವಿಜಯಪುರ, ಕಸಬಾ, 


ಚನ್ನರಾಯಪಟ್ಟಣ. ಹೋಬಳಗಳನ್ನು ಹೊಂದಿದೆ. 


ಬೆಂಗಳೂರು ನಗರದ ಪೂರ್ವಕ್ಕೆ ೨೭ ಕಿ.ಮಿ. ದೂರದಲ್ಲ ಬೆಂಗಳೂರು ಮತ್ತು ಕೊಲಾರ 
ರಾಷ್ಟ್ರೀಯ ಹೆದ್ದಾರಿಯಲ್ಲನ ಹೊಸಕೋಟಿಯು ೫೬೮ ಕ.ಮೀ. ವಿಸ್ತೀರ್ಣವನ್ನು, ಕಸಬಾ ಹೋಬಳಯಲ್ಲಿ 
ಆಂ ಗ್ರಾಮಗಳು, ಸೂಲಬೆಲೆ ಹೋಬಳಆಯಲ್ಲ 8೯ ಗ್ರಾಮಗಳು, ನಂದಗುಡಿ ಹೋಬಳಯಲ್ಲ ೭೨ 
ಗ್ರಾಮಗಳು, ಜಡಿಗೇನಹಳ್ಳ ಹೋಬಳಯಲ್ಲ ೭೫ ಗ್ರಾಮಗಳು, ಅನುಗೊಂಡನಹಳ್ಳ ಹೋಬಳಯಲ್ಲ ೬೨ 
ಗ್ರಾಮಗಳು ಒಟ್ಟು ೫ ಹೋಬಳಗಳಂದ ೨೯೯ ಹಳ್ಳಗಳನ್ನು. ೧)ಸೂಲಬೆಲೆ, ೨) ಬೆಂಡಿಗಾನಹಳ್ಳ. 
೩)ನಂದಗುಡಿ, ೬) ತಾವರೆಕೆರೆ, ೫)ಶಿವನಾಪುರ, ೬)ಮುಗಬಾಳ, ೭)ಅಲಪ್ಪನಹಳ್ಳ. ಲ೮)ಜಡಿಗೇನಹಳ್ಳ. 
€)ಮಲ್ಲಸಂದ್ರ, ೧೦)ವಾಗಟ. ೧೧)ದೇವನಗುಂದಿ, ೧೨)ಅನುಗೊಂಡನಹಳ್ಳ ಎ೦ಬ ಹನ್ನೆರಡು ಗ್ರಾಮ 
ಪಂಚಾಲಯುತಿಗಳು, ಒಂದು ನಗರ ಸಭೆಯನ್ನು. ೧೯೮ ಕೆರೆಗಳನ್ನು ಹೊಂದಿದೆ. ಹೊಸಕೋಟಿಗೆ 
ಪೂರ್ವದಲ್ಲ ಕೊಲಾರ ಮತ್ತು ಮಾಲೂರು ತಾಲ್ಲೂಕು, ಪಕಶ್ಲಿಮದಲ್ಲ ಆನೇಕಲ್‌ ತಾಲ್ಲೂಕು ಮತ್ತು 
ತಮಿಳುನಾಡು ಹೊಸೂರು, ಉತ್ತರದಲ್ಲ ದೇವನಹಳ್ಳ ತಾಲ್ಲೂಕು ಮತ್ತು ಚಿಕ್ಕಬಳ್ಳಾಪುರ ಜಲ್ಲೆಯ 
ಶಿಡ್ರಫಟ್ಟ ತಾಲ್ಲೂಕು, ದಕ್ಷಿಣಕ್ಕೆ ಬೆಂಗಳೂರು ನಗರ ಜಲ್ಲೆ ಇದೆ. 


೩೧ 


ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಉಪ ನಿರ್ದೇಶಕರು, 
ನೆಲಮಂಗಲ ತಾಲ್ಲೂಕು ಸಹಾಯಕ ನಿರ್ದೇಶಕರು, ದೊಡ್ಡಬಳ್ಳಾಪುರ ತಾಲ್ಲೂಕು ಸಹಾಯಕ 
ನಿರ್ದೇಶಕರು. ದೇವನಹಳ್ನ ತಾಲ್ಲೂಕು ಸಹಾಯಕ ನಿರ್ದೇಶಕರು. ಹೊಸಕೋಟಿ ತಾಲ್ಲೂಕು ಸಹಾಯಕ 
ನಿರ್ದೇಶಕರುಗಳು ಇದ್ದು, ದೊಡ್ಡಬಳ್ಳಾಪುರ ತಾಲ್ಲೂಕಿನ ಹಾಡೋನಹಳ್ಳಯಲ್ಲ ಕೃಷಿ ವಿಜ್ಞಾನ 
ಕೇಂದ್ರವಿದೆ. ಕೃಷಿ ಉತ್ತನ್ನು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ನೆಲಮಂಗಲ, ತೂಬಗೆರೆ, ದೇವನಹಳ್ಳ, 
ವಿಜಯಪುರ, ಹೊಸಕೋಟಿಯಲ್ಲ ಉಪಸಮಿತಿಗಳವೆ. ದೊಡ್ಡಬಳ್ಳಾಪುರ ಮತ್ತು ವಿಜಯಪುರದಲ್ಲಿ 
ಹಾಲು ಶೀಥಲ ಕೇಂದ್ರವಿದೆ. ದೇವನಹಳ್ಳಯಲ್ಲ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ, ನೆಲಮಂಗಲ. 
ಹೊಸಕೋಟಿ ಯೋಜನಾ ಪ್ರಾಧಿಕಾರಗಳವೆ. ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಟ, 
ವಿಜಯಪುರ ಹೊಸಕೋಟಿಗಕ್ಪ ನಗರ ಸಭೆಗಳವೆ. 


ನೆಲಮಂಗಲ ತಾಲ್ಲೂಕಿನಲ್ಲಿ ನೆಲಮಂಗಲ. ದಾಬಸ್ಟೇಟಿ, ಮಾದನಾಯಕನಹಳ್ಟ, 
ತ್ಯಾಮಗೊಂಡ್ಲು. ಶಿವಗಂಗೆ ಹೊರ, ನೆಲಮಂಗಲ ಗ್ರಾಮಾಂತರ ಪೋಲೀಸ್‌ ಠಾಣೆಗಳು. 
ದೊಡ್ಡಬಳ್ಳಾಪುರ ತಾಲ್ಲೂಕಿನಲ್ಲ ದೊಡ್ಡಬಳ್ಳಾಪುರ ನಗರ, ಗ್ರಾಮಾಂತರ, ದೊಡ್ಡಬೆಳವಂಗಲ, ಹೊಸಹಳ್ಳ. 
ಎಸ್‌.ಎಸ್‌.ಘಾಟ ಹೊರ. ಸಾಸಲು ಹೊರ, ದೊಡ್ಡಬಳ್ಳಾಪುರ ರೈಲ್ವೆ ಪೋಲೀಸ್‌, ದೊಡ್ಡಬಳ್ಳಾಪುರ ನಗರ 
ಸಂಚಾರಿ ಹೊರ, ರಾಜಾನಕುಂಟಿಗಳ್ಲೊ ಪೋಲೀಸ್‌ ಠಾಣಿಗಳು, ಹೊಸಕೋಟಿ ತಾಲ್ಲೂಕಿನಲ್ಲಿ 


ಸೂಲಖಬೆಲೆ. ತಿರುಮಲ ಶೆಟ್ಟಹಳ್ಳಿ. ಹೊಸಕೋಟಿ ನಂದಗುಡಿಗಳಲ್ಲ ಪೋಲೀಸ್‌ ಠಾಣಿಗಳವೆ. 


ಹಲವಾರು ಬೆಟ್ಟ-ಗುಡ್ಡ. ಕಾಡು, ನದಿಗಳಂದ ಸುತ್ತುವರೆದಿರುವ ಜಲ್ಲೆಯು ನೈಸರ್ಗಿಕವಾಗಿ 
ಉತ್ತಮ ಹವಾಗುಣವನ್ನು ಹೊಂದಿದೆ. ನೆಲಮಂಗಲ ತಾಲ್ಲೂಕಿನ ಮಹಿಮರಂಗಪುರ, ಶಿವಗಂಗೆ, 
ರೈಲ್ವೆಗೊಲ್ಲಹಳ್ಟ. ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಧುರೆ, ಮಾಕಳದುರ್ಗಾ, ಉಜ್ಯೆನಿ ದುರ್ಗಾ, 
ದೇವನಹಳ್ಳ ತಾಲ್ಲೂಕಿನ ದೇವನಹಳ್ಳ ಕೋಟಿ, ತಿಮ್ಮರಾಯಸ್ತಾಮಿಬೆಟ್ಟ ಮುಂತಾದ ಹಲವಾರು 
ಪ್ರೇಕ್ಷಣೀಯ ಸ್ಥಳಗಳನ್ನು ಜಲ್ಲಾ ವ್ಯಾಪ್ಲಿಯಲ್ಲ ಕಾಣಬಹುದು. 


ನಂದಿಬುಂದ ಕನಕಪುರದವರೆಗೆ ಮುಖ್ಯ ಪರ್ವತ ಶ್ರೇಣಿಯುದ್ದು, ನಂದಿಯ ಪರ್ವತ 
ಶ್ರೇಕಿಯಲ್ಲ ದಿವ್ಯಗಿರಿ. ಬ್ರಹ್ಮಗಿರಿ. ವಿಷ್ಣುಗಿರಿ, ನಂದಿಗಿರಿ. ಸ್ಥಂದಗಿರಿಗಆದ್ದರೆ. ಜಲ್ಲಾ ವ್ಯಾಪ್ತಿಯಲ್ಲ ಆ 
ಪರ್ವತ ಶ್ರೇಕಿಯ ಮಾಕಳದುರ್ಗ, ಹುಲುಕಡಿಬೆಟ್ಟ ಉಜ್ಟ್ಯೆನಿಬೆಟ್ಟ ಸಿದ್ದದೇವರಬೆಟ್ಟ ನಿಜಗಲ್ಲು. 
ಶಿವಗಂಗೆ ಬೆಟ್ಟಗಳವೆ. 


ನಂದಿ ಬೆಟ್ಟದಿಂದ ಶಿವಗಂಗೆವರೆಗೂ ಹಜ್ಜದ ಪರ್ವತ ಶ್ರೇಕಿಯಲ್ಲ ಮಾಕಳಬೆಟ್ಟ. ಉಜ್ಜನಿಬೆಟ್ಟ, 
ಸಿದ್ದರಬೆಟ್ಟ. ಶಿವಗಂಗೆ. ನಿಜಗಲ್ಲು ಇತ್ಯಾದಿ ಬೆಟ್ಟಗಳದ್ದು. ಮಾಕಳ. ಉಜ್ಜನಿ ಅರಣ್ಯ ಪ್ರದೇಶವಾಗಿದ್ದು. 
(ದೊಡ್ಡಬಳ್ಳಾಪುರ, ಹೊಸಕೋಟಿಯಲ್ಲ ಮೀಸಲು ಅರಣ್ಯ ಪ್ರದೇಶಗಳವೆ.) ಜಂಕೆ., ಕರಡಿ. ಚಿರತೆ, 
ಕಾಡುಹಂದಿ, ನವಿಲು ಮುಂತಾದ ಪ್ರಾಣಿ ಪಕ್ಷಿಗಳು ಕಂಡು ಬರುತ್ತದೆ. ತಾಲ್ಲೂಕಿನ ಬಹುಭಾಗದ ಭೂಮಿ 
ಏರು ತಗ್ಗುಗಳಂದ ಕೂಡಿದ್ದು. ಇಲ್ಲನ ಜನರು ಕುಲ ಕಸುಬಾಗಿ ವ್ಯವಸಾಯದಲ್ಲ ರಾಗಿ. ಭತ್ತವನ್ನು 
ಬೆಳೆಯುತ್ತಿದ್ದು. ವಾಣಿಜ್ಯ ಬೆಳೆಗಳಾಗಿ (ನೀರಾವರಿ ಪ್ರದೇಶದಲ್ಲ) ರೇಷೆ, ತೆಂಗು. ಬಾಳೆ. ಅಡಕೆ. ದ್ರಾಕ್ಷಿ. 
ದಾಳಆಂ೦ಬೆ. ಹೂವು. ವೀಕೆದೆಲೆ ಇತ್ಯಾದಿಗಳು ಹಾಗೆಯೇ ಹೊಸಕೋಟಿಯಲ ಹೆಚ್ಚಾಗಿ ಹೂ ತೋಟಗಳು, 
ನರ್ಸರಿಗಳು ವಾಣಿಜ್ಯವಾಗಿದೆ. ಇದರ ಜೊತೆಗೆ ಹಾಲು. ಕೈಮೊದ್ಗಗಳು ಸಹ ವ್ಯವಸಾಯೊತ್ತರ ಉಪ 


ಕಸುಬಾಗಿದೆ. 


ಬೆಟ್ಟಗುಡ್ಡ್ತಗಳ೦ಂದ ಕೂಡಿರುವ ಜಲ್ಲಾ ಪ್ರದೇಶದಲ್ಲ ಮಳೆಯಾಧಾರಿತ ದಕ್ಷಿಣ ಪಿನಾಕಿನಿ, 
ಅರ್ಕಾವತಿ ನದಿಗಳು ಕಂಡುಬರುತ್ತದೆ. ಅದರಲ್ಲ ದಕ್ಷಿಣ ಪಿನಾಕಿನಿ ನದಿಯು ನಂದಿಬೆಟ್ಟದ ಚನ್ನಕೇಶವ 
ಬೆಟ್ಟದಲ್ಲ ಹುಟ್ಟ ದೇವನಹಳ್ಳ, ಹೊಸಕೋಟಿ, ಕೋಲಾರ ಜಲ್ಲೆಯ ಜಂಗಮಕೋಟಿಗೆ ನೀರುಣಿಸುವ 
ನದಿಯಾಗಿದ್ದು. ಸುಮಾರು ೧೦-೧೫ ವರ್ಷಗಳಂದ ಕಣ್ಯರೆಯಾಗಿ ಕೆರೆಗಳು ಕಾಲುವೆಗಳು ಒಣಗಿ ಬತ್ತಿ 
ಹೋಗಿದೆ. ದಕ್ಷಿಣ ಪೆನ್ನಾರ್‌, ಹೊನ್ಸೈಯಾರ್‌, ತಮಿಳನಲ್ಲ ತೆನ್‌ದೆನೈೆ ಎಂದು ಕರೆಯುವ ದಕ್ಷಿಣ 
ಪಿನಾಕಿನಿಯು ಸುಮಾರು 8೦ ಕಿ.ಮೀ.ವ್ಯಾಪ್ತಿಯಲ್ಲ ಪೂರ್ವಾಭಿಮುಖಯಾಗಿ ಹರಿಯುತ್ತಾ ಮೊದಲಗೆ 
ಕಂದವಾರಕೆರೆ (ಚಿಕ್ಕಬಳ್ಳಾಪುರ) ತುಂಬ ಚದುಲುಪುರ, ಕಣಿತಹಳ್ಳ. ಮುತ್ತೂರು. ಮಳ್ಳೂರು, ಭಕ್ತರಹಳ್ಳ. 
ಚೊಕ್ಕಂಡಹಳ್ಳ, ನಾಗಮಂಗಲ, ಹೊಸಪೇಟೆ, ಜಂಗಮಕೋಟಿ, ಚನ್ನರಾಯಪಟ್ಟಣ. ಮಲ್ಲೆಪುರ, ನಲ್ಲೂರು 
ಕೆರೆಗಳು ತುಂಬದ ಮೇಲೆ ಬೂದಿಗೆರೆ ಕೆರೆಯು ತುಂಬಾ ವಿಶಾಲವಾಗಿದ್ದು, ಕೆರೆಯ ಪೂರ್ವ, ಪಶ್ಲಿಮ 
ಎರಡು ದಿಕ್ಷುಗಕಲ್ಲನ ೮ ಗ್ರಾಮಗಕಲ್ಲನ ೮ ಕೆರೆಗಳಗೆ ನೀರು ತುಂಜಸುತ್ತದೆ. (ಪೂರ್ವಕ್ಕೆ ಜ್ಯೋತಿಪುರ., 
ಮಂಡೂರು, ಹಂಚರಹಳ್ಳ. ಬೊಮ್ಮನಹಳ್ಳ. ಪಶ್ಚಿಮಕ್ಕೆ ತಿಮ್ಮಸಂದ್ರ. ಲಕ್ಕೊಂ೦ಡನಹಳ್ಳ, ಆಲಪನಹಳ್ಳ. 
ಉಪ್ಪಾರಹಳ್ಳಯ ಕೆರೆಗಳು) ಬೂದಿಗೆರೆ ಕೆರೆಯ ನಂತರ ಹೊಸಕೋಟಿಯ ಅಮಾನಿಕೆರೆ, ಕಾಡುಗೋಡಿ, 
ಕಣ್ಣಮಂಗಲ, ವರ್ತೂರು. ಸರ್ಜಾಪುರ, (ಆನೇಕಲ್‌ ತಾಲ್ಲೂಕು) ಕೆರೆಗಳು ತುಂಬದ ನಂತರ 
ಹೊಸೂರು ಮುಖಾಂತರ ತಮಿಳುನಾಡು ಪ್ರವೇಶಿಸಿ ಕಡಲೂರಿನಲ್ಲ ಬಂಗಾಕಕೊಲ್ಪಗೆ ಸೇರುತ್ತದೆ. 


ನದಿ ಹರಿಯದ ಸ್ಥಕಗಳಲ್ಲನ ದೂರದ  ಕೆರೆಗಳಗೆ ಕಾಲುವೆ ಮುಖಾಂತರ ಮತ್ತೊಂದು 
ಕೆರೆಯನ್ನು ತುಂಜಸಿರುವ ಕೆಲಸವನ್ನು ಸಹ ಕಾಣಬಹುದು. ಚದಲುಪುರ ಕೆರೆಯಿಂದ ಕೊಂಡೆನಹಳ್ಣ 


೩೩ 


ಕೆರೆಗೆ, ಮಲ್ಲೆಪುರ ಕೆರೆಯಿಂದ ಬಾಲೆಪುರದ ಕೆರೆಗೆ, ನಲ್ಲೂರು ಕೆರೆಯಲ್ಲ ೨ ಕಾಲುವೆಗಳನ್ನು ನಿರ್ಮಿಸಿ 
ಒಂದು ಕಾಲುವೆ ಮುಖಾಂತರ ಸೂಲಬೆಲೆ ಹತ್ತಿರ ಇರುವ ಶಾಸನೋಕ್ತ ಕೆರೆಗೆ (ಇರುವಿಗತ್ತ ಕೆರೆ) 
ಮತ್ತೊಂದು ಕಾಲುವೆಯಲ್ಲ ಎನಕುಂಟಿಕೆರೆಗೆ ನೀರು ಹಾಲಯುಸಿದರೆ, ನಲ್ಲೂರಿನಿಂದ ಬೂದಿಗೆರೆಗೆ 
ಹೋಗುವ ಮಾರ್ಗದಲ್ಲನ ಗಂಗವಾರದ ಕಾಲುವೆ ಮುಖಾಂತರ (ಚೌಡಪ್ರನಹಳ್ಳ ದಾಟ) ಹಸಿಗಾಳ 
ಕೆರೆಗೆ,  ಸುಗಟೂರಿನಿಂದ ಐಬಂಡಿಗನಹಳ್ಳ ನಂತರ ಚನ್ನರಾಯಪಟ್ಟಣ ಕೆರೆಗೆ ಹಾಗೆಯೇ 
ಕಣ್ಣಮಂಗಲದಿಂದ ಅವಲಹಳ್ಣ ನಂತರ ಭಟಹಳ್ಳಿ. ಕೆ.ಆರ್‌.ಪುರಂ ಕೆರೆಗೆ ಕೊನೆಗೊಳಸಿ. ಈ ೩ ಕೆರೆಗಳು 
ತುಂಬದ ನಂತರ ಪುನಃ ವರ್ತೂರು ಕೆರೆಗೆ ಸೇರಿ ಕೊಳ್ಳುತ್ತದೆ. 


ಕಂದವಾರದಿಂದ ಮತ್ತೊಂದು ಮಾರ್ಗದಲ್ಲ ಪಾಪಾಗ್ದಿ (ಸ್ಥಂದಗಿರಿಬೆಟ್ಟ) ನದಿ ಜೊತೆ ಸೇರಿ 
ಮುಂದೆ ಚಿತ್ರಾವತಿ (ಬಾಗೇಪಲ್ಲಯ ಚಿತ್ರಾವತಿ ಬೆಟ್ಟದಲ್ಲ) ನದಿ ಸೇರಿ ಮುಂದೆ ಸಾಗುತ್ತಾ ಉತ್ತರ 
ಪಿನಾಕಿನಿ ಎಂದು ಸಹ ಕರೆಯಲಾಗುತ್ತದೆ. ಮುಷ್ಟೂರು, ಮಂಚನಬೆಲೆ, ವರದೇನಹಳ್ಳ, ಅಜ್ಞವಾರ, 
ಕೇಶವಾರ, ಹೊಸಉಡ್ಕ, ಅಮಾನಿಕೆರೆ (ಶಿಡ್ಲಘಟ್ಟ). ಅನೂರು, ಚೀಮಂಗಲ, ಇಂಡಿಗಾಲ (ಹೆಚ್‌.ಕ್ರಾಸ್‌). 
ನಂದಗುಡಿ, ಶಿವನಾಪುರ ಮುಖಾಂತರ ಜಡಿಗೇನಹಳ್ಳಯ ಮಾರ್ಗವಾಗಿ ತಮಿಳುನಾಡಿನ ಆರ್ಕಾಟ್‌ 
ಜಲ್ಲೆಯನ್ನು ಪ್ರವೇಶಿಸಿ ಕೊನೆಗೆ ಬಂಗಾಳಕೊಲ್ಪ್ಲಯಲ್ಲ ಸಂಗಮಿಸುತ್ತದೆ. 


ಇದಲ್ಲದೆ ಮಳೆಯಿಂದಾಗಿ ಕೊಂಡ್ರಹಳ್ಳ., ತಾವರೆಕೆರೆ, ಚಿಕ್ಷನಹಳ್ಳ. ಶಿವನಾಪುರದ ಕೆರೆ ತುಂಬ 
ಕೆಂಗನಹಳ್ಳ ಮತ್ತು ಮುಗಬಾಳ ಕೆರೆಗಳು ತುಂಬದ ನಂತರ ದೊಡ್ಡನಲ್ಲೂರು. ಚನ್ನಾಪುರದ ಮಧ್ಯದ 
ಕೆರೆ ತುಂಬ ಅಟ್ಟೂರು ಕಟ್ಟೆಯ ನಂತರ ದಾಸರಹಳ್ಳ., ದೊಡ್ಡಹುಲ್ಲೂರು. ಅಮಾನಿಕೆರೆ (ಕೆರೆಯ ಸುತ್ತ ೧೧ 
ಊರುಗಳವೆ) ತುಂಬ, ಹೊಸಕೋಟಿಯ ದೊಡ್ಡ ಕೆರೆಯ ಮೂಲಕ ದಕ್ಷಿಣ ಪಿನಾಕಿನಿ ನದಿಗೆ ಈ ಕೆರೆಗಳ 
ನೀರು ಸೇರುತ್ತದೆ. ದಕ್ಷಿಣ ಪಿನಾಕಿನಿ ನದಿಯು ವರ್ತೂರಿನಲ್ಲ ಮತ್ತೆ ಎರಡು ಭಾಗವಾಗಿ ಒಂದು 
ಸರ್ಜಾಪುರದ ಕಡೆಗೆ ಸಾಗಿದರೆ ಮತ್ತೊಂದು ಕವಲು ಅನುಗೊಂಡನಹಳ್ಳ. ಚಿಕ್ಕತಿರುಪತಿಯ 
ಮಾರ್ಗವಾಗಿ ತಮಿಳುನಾಡು ಮುಖಾಂತರ ಬಂಗಾಳಕೊಲ್ತ್ಪಗೆ ಸೇರುತ್ತದೆ. 


ದಕ್ಷಿಣಪಿನಾಕಿನ ಹರಿಯುವ ಕೆರೆ ದಂಡೆಯ ದಕ್ಷಿಣ ಭಾಗದಲ್ಲ ಊರುಗಳು 
ನಿರ್ಮಾಣವಾಗಿರುವುದು ವಿಶೇಷ ಎಂದರೆ ನದಿಯ ಬಲಭಾಗದಲ್ಲ ಮಾತ್ರ ಊರುಗಳದ್ದು. ಎಡ 
ಭಾಗದಲ್ಲ ಹೊಲ, ಗದ್ದೆ. ತೋಟಗಳವೆ. ಈಗ ಪೂರ್ಣವಾಗಿ ಕಲುಪಿತಗೊಂಡ ಹೊಸಕೋಟಿ ಕೆರೆಗೆ 
ಪುನಶ್ಲೇತನ ಕೊಡಲು "ಪುನರ್‌ ವಸುಂಧರಾ" ಹೆಸರಿನಡಿ ಬೆಂಗಳೂರಿನ ಭಗೀರಥರು ಹೊಸಕೋಟಿಯ 
ದತ್ತಾತ್ರೇಯ ಟಸ್ಥ್‌ ಮುಖಾಂತರ ಹೊಸಕೋಟಿ ಕೆರೆಯನ್ನು ತ್ಯಾಜ್ಯ ತೆರವುಗೊಳಸಿ, ಕಲ್ಲುಗಳನ್ನು 


೩೪ 


ಮರುಜೋಡಿಸಿ ಜೀಣ್ಣೋಧಾರ ಮಾಡಲು ಮುಂದಾಗಿದ್ದಾರೆ. ಕೆರೆ ತುಂಜದರೆ ರೈತರು ವ್ಯವಸಾಯ 
ಪುನರ್‌ ಸ್ಥಾಪಿಸಿ ಕೊಳ್ಳುತ್ತಾರೆ. ಇದರ ಜೊತೆಗೆ ಹೊಸಕೋಟಿಯ ಜೀವ ನದಿಯಾದ ದಕ್ಷಿಣ ಪಿನಾಕಿನಿ 
ನದಿಯು ಪುನರುಜ್ಟೀವನಗೊಂಡರೆ ಎಲ್ಲಾ ಕೆರೆಗಳಗೆ ಮತ್ತೆ ಜೀವ ಬರುತ್ತದೆ. 


ಕಾವೇರಿ ನದಿಯ ಉಪನದಿಯಾದ ಅರ್ಕಾವತಿ ನದಿಯು ಪಂಚ ನದಿಗಳ ಉಗಮಸ್ಥಾನವಾದ 
ನಂದಿಬೆಟ್ಟದಲ್ಲ ಹುಟ್ಟ. ಪಶ್ಲಿಮ ದಿಕ್ಕನಲ್ಲ ಸಾಗಿ ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು 
ಗ್ರಾಮಾಂತರ, ರಾಮನಗರ ಜಲ್ಲೆಗಕ ಮೂಲಕ ಹರಿದು ಸುಮಾರು ೬೫ ಕ.ಮೀ. ದೂರ ಸಾಗಿ 
ಮೇಕೆದಾಟನ ಸಂಗಮದಲ್ಲ ಕಾವೇರಿ ನದಿಯನ್ನು ಸೇರುತ್ತದೆ. ಅರ್ಕಾವತಿ ನದಿಗೆ ಘಾಟಯಲ್ಲ 
ಸರ್‌.ಎಂ.ವಿಶ್ವೇಶ್ವರಯ್ಯ ಅಣೆಕಟ್ಟು. (ಎಸ್‌.ಎಸ್‌.) ತಿಪ್ಲ್ಪಗೊಂಡನಹಳ್ಳಯಲ್ಲ ಚಾಮರಾಜಸಾಗರ, 
ಮೆಂಚನಬೆಲೆಯಲ್ಲ ನೀರಾವರಿ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. 


ಅರ್ಕಾವತಿ ನದಿಯು ದೊಡ್ಡಬಳ್ಳಾಪುರದ ನಾಗರಕೆರೆ (ನಾಗಪ್ಪನ ಕೆರೆ ಇಂದಿನ ನಾಗನ ಕೆರೆ 
ವಿಜಯನಗರ ಅರಸರ ಕೊಡುಗೆ). ಶಿವಪುರದ ದಮಸನಿಕೆರೆ. ರಾಜಾನುಕುಂಟೆ. ಅಮಾನಿಕೆರೆ. ಕಮ್ಮಸಂದ್ರ 
ಕೆರೆ, ವರ್ತೂರು ಕೆರೆ, ಬಸಶೆಟ್ಟಹಳ್ಳ ಕೆರೆ, ನಾಗನಹಳ್ನ ಕೆರೆ, ದೊಡ್ಡತುಮಕೂರು ಕೆರೆ, ಸೊಣ್ಣೀನಹಳ್ಣ 
ಕೆರೆ ಕಾಕೋಳು ಕೆರೆ, ಬ್ಯಾತ ಕೆರೆ. ಮಧುರೆ ಕೆರೆ, ಹೆಸರುಘಟ್ಟ ಕೆರೆ (ಕ್ರಿ.ಶ.೧೫೩೩ ಅಚ್ಯುತರಾಯ 
ಕಾಲದಲ್ಲ ಅರ್ಕಾವತಿ ನದಿಗೆ ಅಡ್ಡಲಾಗಿ ಹೆಸರುಘಟ್ಟದಲ್ಲನ ಕಟ್ಟೆಗೆ ಕೆರೆಯನ್ನು ಕಟ್ಟಸುತ್ತಾರೆ.). 
ರಾವುತ್ತನಹಳ್ಳ ಕೆರೆ, ವರಾಹಸಂದ್ರಕೆರೆ, ಸೊಂಡೇಕೊಪಫ್ಪದ ಕೆರೆ, ಮಲ್ಲಸಂದ್ರದ ಕೆರೆ. ವರ್ತೂರು ಹೊಳೆ 
(ಅರ್ಕಾವತಿ). ಗಂಗಮ್ಮನ ಕೆರೆ. (ತಾವರೆಕೆರೆ) ಬಂಗಲಕೆರೆ, ಬೈಚಗುಫ್ಪೆಕೆರೆ. ದೇವಮಾಚೋಹಳ್ಳ ಕೆರೆಗಳ 
ನೀರು ತಿಪ್ರಗೊಂಡನಹಳ್ಳಯ ಜಲಾಶಯಕ್ಷೆ ಸೇರುತ್ತದೆ. ತಿಪ್ರಗೊಂಡನಹಳ್ಳ ಜಲಾಶಯದಿಂದ ಮುಂದೆ 
ಹರಿಯುವ ಅರ್ಕಾವತಿ ನದಿಯು ಹಲವಾರು ಕೆರೆ ಕಟ್ಟೆಗಳ ಜವ ನದಿಯಾಗಿದೆ. ಆದರೆ ಈಗ ಎಲ್ಲಾ 
ಕೆರೆಗಳನ್ನು. ಹೊಳೆಗಳನ್ನು ಒತ್ತುವರಿ ಹಾಗೂ ಗಣಿಗಾರಿಕೆ ಹೆಚ್ಚನ ಪ್ರಮಾಣದಲ್ಲ ನಡೆಯುತ್ತಿದ್ದು. 
ಅರ್ಕಾವತಿ ನದಿ ಹರಿಯುವುದಕೆ ಕಂಟಕವಾಗಿದೆ. 


ಮಂಚನಬೆಲೆ ನೀರಾವರಿ ಯೋಜನೆ ಸ್ಹಚ್ಛವಾಗಿದೆ ಆದರೆ ಬ್ಯಾಲಾಳುನಲ್ಲ ಇಸ್ರೋ ಕೇಂದ್ರ 
ಸ್ಥಾಪನೆಯಾಗಿದ್ದು, ಅದರ ಸುತ್ತಮುತ್ತ ವಸತಿ ಯೋಜನೆಗಳು ನಿರ್ಮಾಣವಾಗುತ್ತಿರುವುದರಿಂದ 
ಮಂಚನಬೆಲೆ ಹಾಗೂ ಸುತ್ತಮುತ್ತಅನ ಕೆರೆಗಳು ಕಲುಷಿತವಾಗುವ ಮುನ್ಸೂಚನೆಗಳು ಕಾಣಿಸುತ್ತದೆ. 
ಮಂಚನಬೆಲೆಯ ಅಳದುಳದ ನೀರು ಹಳ್ಳ ಕೊಳ್ಳಗಳು ಸೇರಿಕೊಂಡು ಕೆರೆ, ಕಟ್ಟೆಗಳನ್ನು ತುಂಜಸಿ, ಕಣ್ಣ 
ಜಲಾಶಯವನ್ನು ಸೇರುತ್ತದೆ. 


೩೫ 


ಅರ್ಕಾವತಿಯು ರಾಮನಗರದ ಶಿವಗಿರಿ, ರಾಮಗಿರಿಗಕ್ಲ ಹಾದು ಹೋಗಿ ರಾಮನಗರದಿಂದ 
ಬರುವ ಕಲುಷಿತ ನೀರನ್ನು ಸೇರಿ ರೇವಣಸಿದ್ದೇಶ್ವರ ಬೆಟ್ಟದ ಹೊಳಗಳೊಂದಿಗೆ ಹರಿದು ಸುಮಾರು 
ಕೆರೆಕಟ್ಟಿಗಳಗೆ ನೀರುಣಿಸಿ ಮುಂದೆ ಭೈರಮಂಗಲದ ಹತ್ತಿರ ವೃಷಭಾವತಿಪುರದಲ್ಲ ಕಲುಷಿತವಾಗಿರುವ 
ವೃಷಭಾವತಿಯೊಂದಿಗೆ,  ಸುವರ್ಣಮುಖ, ಅಂತರಗಂಗೆ, ಬಸವನಹೊಳ, ಕೊಟ್ಟಿ ಹೊಳೆಗಳು 
ಕನಕಪುರದ ಬಳ ಅರ್ಕಾವತಿಗೆ ಸೇರುತ್ತದೆ. 


ರಾಮನಗರ ಪಟ್ಟಣದ ನಂತರ ಕನಕಪುರ ತಾಲ್ಲೂಕಿನ ೩೬೦೦ ಅಡಿ ಎತ್ತರದಲ್ಲರುವ ಜಳಕಲ್ಲು 
ಬೆಟ್ಟದ ಪಶ್ಲಿಮದಲ್ಲ ಹುಟ್ಟುವ ಹೊಳೆಗಳೆಲ್ಲವು ಅರ್ಕಾವತಿ ನದಿಗೆ ಸೇರಿ ದೊಡ್ಡ ಪ್ರಮಾಣದಲ್ಲ 
ಹರಿಯುತ್ತದೆ. ಹಾರೋಗದ್ದೆ ಕಡೆಯಬುಂದ ಜಗಣಿ ಹೊಳೆ ಹರಿದು ಕನಕಪುರ ಬಳಯ ಬಲದಂಡೆಯುಂದ 
ಅರ್ಕಾವತಿಯಲ್ಲ ಸಂಗಮವಾಗುತ್ತದೆ. ಕನಕಪುರ ತಾಲ್ಲೂಕಿನ ಈಶಾನ್ಯದಿಂದ ಬರುವ ಕೊಟ್ಟೆ 
ಹೊಳೆಯು ಮೂರು-ನಾಲ್ಲು ಕೆರೆಗಳಗೆ ನೀರುಣಿಸಿದ ನಂತರ ಅರ್ಕಾವತಿಯನ್ನು ಸೇರುತ್ತದೆ. 
ಸಾತನೂರು ಹೊಳೆಯು ಸುತ್ತಮುತ್ತಅನ ಬೆಟ್ಟಗುಡ್ಡ್ತಗಳ೦ಂದ ಬರುವ ನೀರನ್ನು ಸಂಗ್ರಹಿಸುತ್ತಾ ಕೆರೆ 
ಕಟ್ಟೆಗಳನ್ನು ತುಂಜಸಿ ಉತ್ತರದಿಂದ ಅರ್ಕಾವತಿ ನದಿಯನ್ನು ಸೇರುವ ಹೊಳೆಗೆ ಸಾತನೂರು ಬಳ 
ಅಣಿಕಟ್ಟಯೊಂದನ್ನು ನಿರ್ಮಿಸಿಲಾಗಿದೆ. ಕನಕಪುರದ ಬೆಟ್ಟ ಸಾಲುಗಳ೦ದ ಬರುವ ನೀರಿನಿಂದ 
ಅಂತರಗಂಗೆಯಾಗಿ ಸಣ್ಣ ಪುಟ್ಟ ಕೆರೆಗಳಗೆ ನೀರು ತುಂಜದ ಮೇಲೆ ಈಶಾನ್ಯಕ್ಕೆ ಹರಿಯುವ 
ಅಂತರಗಂಗೆ ಅರ್ಕಾವತಿಯಲ್ಲ ಸೇರ್ಪಡೆಯಾಗುತ್ತಾಕೆ. ಅರ್ಕಾವತಿಯು ಮೇಕೆದಾಟುವಿನಲ್ಲ ಕಾವೇರಿ 
ನದಿಯನ್ನು ಸೇರುವ ಮೊದಲು ಕನಕಪುರದಿಂದ ೩೦ ಕಿ.ಮೀ.ದೂರವಿರುವ ಚುಂಜಚಿ ಗ್ರಾಮದ ಬಳ 


೧೫೦ ಅಡಿ ಆಳಕ್ಷೆ ಧಮಮುಕ ಜಲಪಾತವನ್ನು ಸೃಷ್ಟಿಸಿದೆ. 


ಆನೇಕಲ್‌ ತಾಲ್ಲೂಕಿನ ಪಶ್ಚಿಮ ಭಾಗವಾಗಿ ಪಾಲಾರ್‌ ನದಿ ಜಲಾಶಯ ಪ್ರದೇಶಕ್ಕೆ ಹರಿದು 
ಮುಂದೆ ಕಣಿವೆ ಪ್ರದೇಶದಲ್ಲ ಆನೇಕಲ್ಲಗೆ ೪-೫ ಕಿ.ಮೀ. ದೂರದಲ್ಲರುವ ಮುತ್ಯಾಲಮಡುವುನಲ್ಲ 
ಸೇರುತ್ತದೆ. ಆನೇಕಲ್‌ ತಾಲ್ಲೂಕಿನ ಹಾರೋಬೆಲೆ ಗ್ರಾಮದಲ್ಪ್ಲ ೧೯೭೫ ರಲ್ಲ ಜಗಜೀವನ್‌ ರಾಮ್‌ ರ 
ಪ್ರಭಾವದಿಂದ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಮಾನ್ಯ ದೇವರಾಜ್‌ ಅರಸ್‌ರವರು ಜಲಾಶಯ 
ನಿರ್ಮಾಣಕ್ಷೆ ಅಡಿಗಲ್ಲು ಹಾಕಿದ್ದು ಅಂದಿನಿಂದ ಸುಮಾರು ೩೦ ವರ್ಷಗಳ ಕಾಲ ಕುಂಟುತ್ತಾ ಸಾಗುತ್ತಾ 
೨೦೦೭ ರಲಿ ಗರಿಷ್ಟ ನೀರಿನ ಮಟ್ಟವು ಮೂರು ಹಳ್ಳಗಳ ಮುಳುಗಡೆ ಭೀತಿಯಿಂದ ೧೫ ಕೀ.ಮೀಗೆ 
ಮಿತಿಗೊಳಸಲಾಗಿತ್ತು. ಆದರೂ ಕೂತುಗನಹಳ್ಳ ಎಂಬ ಗ್ರಾಮವು ಮುಳುಗಡೆಯಾಯುತ್ತು. ಎರಡು 
ದಂಡೆಯಲ್ಲ ನಾಲೆಗಳದ್ದು, ನೀರಾವರಿ ಮೂಲಕ ಅಕ್ಕ ಪಕ್ಕದ ಗ್ರಾಮಗಳಗೆ ಕೃಷಿಗೆ ನೀರೊದಗಿಸುತ್ತದೆ. 


ಹೀಗೆ ಅರ್ಕಾವತಿ ನದಿಯು ಅಲ್ಲಲ್ಲ ಕಲುಷಿತ ನೀರನ್ನು. ಅಲ್ಲಲ್ಲ ಶುದ್ಧ ನೀರನ್ನು 
ಸೇರಿಸಿಕೊಂಡು, ಅನೇಕ ನದಿ. ಉಪನದಿ, ಹೊಳೆ, ಹಳ್ಳ-ಕೊಳ್ಳಗಳನ್ನು ತನ್ನ ಒಡಲಗೆ ಸೇರಿಸಿಕೊಂಡು 
ಹರಿಯುತ್ತಾ ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಲ್ಲೆಗಳ 
ಜೀವನದಿಯಾದ ಅರ್ಕಾವತಿಯು ಉಪನದಿಗಳು. ಹೊಳೆಗಳು. ಕಾಲುವೆಗಳು ಇತ್ತೀಚೆಗೆ 
ಕಲುಷಿತಗೊಳ್ಳಲಾರಂಭಸುತ್ತಿದೆ. ಕಾರಣ ಯೋಜನೆಯುಲ್ಲದ ನಗರೀಕರಣ, ಕಾನೂನು ಪಾಅಸದ 
ಕೈಗಾರಿಕೀಕರಣ, ನೈತಿಕ ಅನೈತಿಕ ಗಣಿಗಾರಿಕೀಕರಣ ಇದರ ಜೊತೆಗೆ ಒತ್ತುವರಿದಾರರು ಹೀಗೆ 
ಸರ್ಕಾರದ ನಿರ್ಲಕ್ಷ, ಅವ್ಯವಸ್ಥೆ. ಅರಾಜಕತೆಯೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಜನ 
ಜಾನುವಾರುಗಳು ಮುಂದಿನ ಪೀಳಗೆಯು ಆರೋಗ್ಯಕರ ಸಮಾಜದಲ್ಲ ಬದುಕ ಬೇಕಾದರೆ 
ಅರ್ಕಾವತಿಯನ್ನು ಪುನರು ಚೇತನಗೋಳಸಬೇಕು. 


ಹೆಸರುಘಟ್ಟ 


೧೮೯ನೇ ಶತಮಾನದ ಅಂತ್ಯಕ್ಕೆ ಬೆಂಗಳೂರು ನಗರಕ್ಕೆ ಧರ್ಮಾಂಬುದಿ, ಸಂಪಂಗಿ, ಅಲಸೂರು. 
ಸ್ಯಾಂಕಿ ಕೆರೆಗಳ ನೀರಿನ ಕೊರತೆಯಾದ ಸಂದರ್ಭದಲ್ಲ ಮೈಸೂರು ೧೦ನೇ ಚಾಮರಾಜೇಂದ್ರ 
ಒಡೆಯರ್‌ ೧೯೧೯ರ ಅರ್ಕಾವತಿ ನದಿ ಜೊತೆಗೆ ಸುಮಾರು ೩0೦೬ ಚದರ ಕಿಲೋಮೀಟರ್‌ 
ವ್ಯಾಪ್ತಿಯಲ್ಲ ತಮ್ಮಸಂದ್ರ. ಮತ್ತೂರು. ಬ್ಯಾತ. ದೊಡ್ಡತುಮಕೂರು. ಕಾಕೋಳಕ, ಅರದೇಶನಹಳ್ಳ. 
ಕೊಳತೂರು, ಮಧುರೆ, ಮತ್ತು ಇತರೆ ೧೯೭ ಕೆರೆ. ಕುಂಟಿಗಕೇ ಪ್ರಮುಖ ನೀರಾಧರಗಳಾದ ಹೆಸರುಘಟ್ಟ 
ಕೆರೆಯಲ್ಲ ಜಲಾಶಯ ನಿರ್ಮಿಸಲು ಆದೇಶಿಸಿದರು. ಆಗಿನ ದಿವಾನ್‌ ಕೆ.ಶೇಷಾದ್ರಿ ಅಯ್ಯರ್‌ ೧೮೯೬ರಲ್ಲ 
ಮೈಸೂರು ರಾಜ್ಯದ ಮುಖ್ಯ ಇಂಜನಿಯರ್‌ ಎಂ.ಸಿ.ಹಚಿನ್ನನ್‌ ತಾಂತ್ರಿಕ ನೆರೆವಿನಿಂದ ಹೆಸರುಘಟ್ಟ 
ಕೆರೆಯಿಂದ ನೀರೂಣಿಸುವ ಯೋಜನೆ ಪ್ರಾರಂಭವಾಗಿ ೧೮೯೬ ಆಗಸ್ಟ್‌ ೭ನೇ ತಾರೀಕನಲ್ಪ್ಲ ಯೋಜನೆ 
ಸಿದ್ದವಾಯುತು. ೧೮೯೮೬ರಲ್ಲ ಚಾಮರಾಜ ವಾಟರ್‌ ವರ್ಕ್‌ ಮೂಲಕ ಕಾರ್ಯ ಆರಂಭಿಸಿ, ಇಟ್ಟಗೆಗಳಂದ 
ನಿರ್ಮಿಸಿದ ಕಾಲುವೆ ಮೂಲಕ ಹೆಸರುಘಟ್ಟನಿಂದ ತರಬನಹಳ್ಳಗೆ ಬರುತ್ತಿದ್ದ ನೀರನ್ನು ಶೋಧಿಸಿ. 
ಕ್ಲೋರಿನ್‌ ಬೆರೆಸಿ ೪೨ ಅಗಲ ಹೋಂ ಪೈಡ್‌ ಮೂಲಕ ಸೋಲದೇವನಹಳ್ಳಯ ಚಾಮರಾಜ ವಾಟರ್‌ 
ವರ್ಕ್‌ಗೆ ನೀರು ಪೂರೈಕೆಯನ್ನು ೧೮೯೬ ರಲ್ತ್ಪ ಆರಂಭಸಿ ಅಲ್ಪಂದ ೩ ಸಿಡಿ ಪೈಪುಗಳ ಮೂಲಕ 
ನೀರನ್ನು ಸಂಸ್ಥ್ಸರಣೆಗಾಗಿ ಮಲ್ಲೇಶ್ವರಂನಲ್ಲಿ ಕಂಬ್ಯೆಂಡ್‌ ಜುಯಲ್ಲ್‌ ಪೀಲ್ದರ್‌ (ಪಿ.ಜೆ.ಎಫ್‌) ಗೆ ಪಂಪ್‌ 


ಮಾಡಲಾಯುತು. ಅಲ್ಲಂದ ನಗರ ವಾಸಿಗಳಗೆ ಪ್ರತಿನಿತ್ಯ ೩೬ ದಶಲಕ್ಷ ಅೀಟರ್‌ ನೀರನ್ನು ಸರಬರಾಜು 


೩೭ 


ಮಾಡಲಾಗುತಿತ್ತು. ೧೯೨೮೬,೨೫,೨೬ ಈ ಮೂರು ವರ್ಷಗಳ ಮಾನ್ದೂನ್‌ ವೈಪಲ್ಯದಿಂದ ನೀರಿನ 
ಶೇಖರಣಿ ಕಡಿಮೆಯಾಗಿತ್ತು. 


೧೮೯೬ರಲ್ಲ ನಿರ್ಮಾಣವಾದ ಹೆಸರುಫಟ್ಟ ಕೆರೆಯ ಸುತ್ತಳತೆ ೨೦ ರಿಂದ ೨೨ ಕಿಲೋಮೀಟರ್‌ 
೭೧ ಅಡಿ ಆಳದ ಜಲಾಶಯವನ್ನು ನಿರ್ಮಿಸಲಾಗಿತ್ತು. ಇದೀಗ ಕೆರೆ ೧೬೨೦ ಹೆಕ್ಷೇರ್ನಷ್ಟಿದೆ. ನೀರಿನ 
ಸಾಮರ್ಥ್ಯ ೧೬೫೩ ಎಂ.ಪಿ.ಯು.ಎಂ೦ ಅಣೆಕಟ್ಟು ೮೪ ಹೆಕ್ಟೇರ್‌ ಜಲಾಯನ ಪ್ರದೇಶವಾದ (೩೦ ರಿಂದ 
೩೭ ಚದುರ ಕಿಲೋಮೀಟರ್‌) ಹೆಸರುಘಟ್ಟ ಕೆರೆ ಶತಮಾನಗಳ ಕಾಲ ದೊಡ್ಡಬಳ್ಳಾಪುರ, ನೆಲಮಂಗಲ 
ತಾಲ್ಲೂಕಿನ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರುಣಿಸುತ್ತಿದ್ದ ಭದವಾಗಿರುವ ಹೆಸರುಘಟ್ಟ ಕೆರೆಗೆ 
ಪ್ರಸ್ತುತ ನೀರು ಇಲ್ಲದೆ. ನೀರು ಸರಬರಾಜು ಮಾಡುವ ಕಾರ್ಯಗಳಲ್ಲಾ ಸ್ಥಗಿತಗೊಂಡು ಮೂಲೆ 
ಗುಂಪಾಗಿದೆ. 


ತಿಪ್ತಗೊಂಡನಹಳ್ವ 


೧೯೧೮ ರಲ್ಲ ಬೆಂಗಳೂರಿನ ಜನ ಕುಡಿಯುವ ನೀರಿನ ವ್ಯತ್ಯಯವಾದಾಗ ೧೦ನೇ 
ಚಾಮರಾಜೇಂದ್ರ ಒಡೆಯರ್‌ ಕುಡಿಯುವ ನೀರಿನ ಮೂಲವಾಗಿ ತಿಪ್ರಗೊಂಡನಹಳ್ಳ ಸಮೀಪ 
ಹರಿಯುತ್ತಿರುವ ಅರ್ಕಾವತಿ ನದಿಗೆ ಅಣಿಕಲ್ಪ್ಲನ ಯೋಜನೆಯನ್ನು ಸರ್‌.ಎಂ. ವಿಶ್ಚೇಶ್ವಯ್ಯರವರು 
ಕಾರ್ಯದಕ್ಷತೆಯುಂದಾಗಿ ೧೯೩೩ ಹೊತ್ತಿಗೆ ಜಲಾಶಯ ನಿರ್ಮಾಣದ ಕಾರ್ಯ ಪೂರ್ಣವಾಗಿ 
ಚಾಮರಾಜಸಾಗರ ಎಂದು ನಾಮಕರಣ ಮಾಡಲಾಯುತು. ಬೆಟ್ಟ ಗುಡ್ಡಗಳ೦ಂದ ಆವೃತವಾಗಿರುವ ಈ 
ಪ್ರದೇಶದಲ್ಲರುವ ಆಲ ಕೆರೆ. ಕಟ್ಟೆ. ಹಳ್ಳಗಳು ಹಾಗೂ ನಂದಿ ಬೆಟ್ಟದಿಂದ ಹರಿಯುವ ಅರ್ಕಾವತಿ ಮತ್ತು 
ಶಿವಗಂಗೆ ಬೆಟ್ಟದಿಂದ ಹರಿಯುವ ಕುಮುದ್ದತಿ ನದಿಗಕು ಜಲಾಶಯಕ್ಕೆ ನದಿ ಮೂಲವಾಗಿದೆ. 


ಈ ಜಲಾಶಯವು ಸಮುದ್ರ ಮಟ್ಟದಿಂದ ೨೫೮೦ ಅಡಿಗಳ ಎತ್ತರ, ಜಲಾಶಯದ ವಿಸ್ತೀರ್ಣ 
೫೩೨ ಚದರ ಮ್ಯೈಲ. ಅಲ೮ಂ೦ ಕೊಳಗಳು ಸೇರಿಕೊಳ್ಳುತ್ತವೆ. ನದಿಯ ಶೇಖರಣಾ ಸಾಮರ್ಥ್ಯವು ೨೫೭೮ 
ಅಡಿಗಳರುತ್ತದೆ. ೧೯೩೩ ರಲ್ಲ ೫೭ ಸೆಂಟಮೀಟರ್‌ ಮಳೆಯಾಗಿತ್ತು. ಕೆಳಮಟ್ಟದಿಂದ ಅಣೆಕಲ್ಟೆಯ ಎತ್ತರ 
೧೭೦ ಅಡಿಗಳು ಆದರೆ ಅಡಿಪಾಯದಿಂದ ೧೬೫ ಅಡಿಗಳು, ನದಿ ಪಾತ್ರದಿಂದ ೧೦೨ ಅಡಿಗಳು ಕೆಳ 
ಮಟ್ಟದಲ್ಲ ೧೬೦ ಅಡಿಗಳು ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಲು ೨೧.೮ ಲಕ್ಷ ರೂಪಾಲುಗಳು, 
ಜಲಾಶಯದ ಅ ಪ್ರತಿ ಬಾಗಿಲಅನ ಅಳತೆ ೧೦ ಅಡಿ ಅಗಲ, ೨೦ ಅಡಿ ಎತ್ತರ, ಹೊರ ಬರುವ ನೀರಿನ 
ಗರಿಷ್ಠ ಪ್ರಮಾಣ ೯ ಸಾವಿರ ಕ್ಯೂಸೆಕ್‌, ಈ ಕಾರ್ಯಗಳನ್ನು ವಿದ್ಯುತ್ಥಕ್ಷಿ ಹಾಗೂ ದೈಹಿಕ ಶಕ್ತಿಬುಂದ 
ನಿಯಂತ್ರಿಸಬಹುದು. ಈ ಬಾಗಿಲುಗಳ ತಯಾರಿಕಾ ಕಂಪನಿ ರಾನ್‌ ಸೋಮ್‌ ವ್ಯಾಪಿಯರ್ಹ್‌ 


೩೮ 


(ಇಂದ್ಬೆಂಡ್‌) ಮೇಲ್ಭಾಗದಲ್ಲ ಕೇಸ್ಟಗೇಲಟ್‌ ಲಅಂಭಕೋನದಲ್ಪರುವ ೭ ಕಬ್ಣಣದ ಬಾಗಿಲುಗಳ೦ದ 
ಹೊರಬರುವ ನೀರಿನ ಗರಿಷ್ಠ ಪ್ರಮಾಣ ೭೫೦ ಕ್ಯೂಸೆಕ್ಸ್‌, ಈ ನೀರು ೨೦ ಅಡಿ ಅಗಲದಲ್ಲ ೮ ಅಡಿ 
ಎತ್ತರದಲ್ಲ ಹರಿಯುತ್ತದೆ. ೧೯೬೨ರಲ್ಲ ಜಲಾಶಯದ ಸಂಗ್ರಹವನ್ನು ಮತ್ತಷ್ಟು ಏರಿಸಲಾಯಿತು ಆಗ ಆ 
ಪಿಲ್ಪರ್‌ ಮತ್ತು ಪಂಪ್‌ ಹೌಸ್‌ಗಳನ್ನು ಸೇರ್ಪಡಿಸಲಾಯುತು. ಕ್ಲೋರಿನ್‌ ಮೂಲಕ ಶುದ್ಧವಾದ ನೀರನ್ನು 
ತಾವರೆಕೆರೆ ಮಧ್ಯಾಂತರ ಜಲ ಮಂಡಲಯ ಮೂಲಕ (ಹೆಚ್ಚಿನ ನೀರನ್ನು ಸಂಗ್ರಹಿಸಲು ತಾವರೆಕೆರೆಯಲ್ಲ 
ಎರಡು ನೀರು ಸಂಗ್ರಹ ಕೊಳಗಳವೆ.) ೧೯೬೨ ಮತ್ತು ೧೯೫೧ ರ ಅವಧಿಯಲ್ಲ ತಿಪ್ಲಗೊಂಡನಹಳ್ಳಯ 
ಜಲಾಶಯದಿಂದ ಪ್ರತಿನಿತ್ಯ ೧೦.೮ ದಶಲಕ್ಷ ಗ್ಯಾಲನ್‌ ನೀರನ್ನು ಬೆಂಗಳೂರು ನಗರಕ್ಕೆ ಸರಬರಾಜು 
ಮಾಡಲಾಗುತ್ತಿತ್ತು. ೧೯೫೩-೫೮೬ ರಲ್ಲ ತಿಪ್ಲ್ರಗೊಂಡನಹಳ್ಳ ಜಲಾಶಯದ ಪೂರ್ಣ ಪ್ರಮಾಣದ ನೀರನ್ನು 
ಅಂದರೆ ೩೦೩೮ ಮಿಅಯನ್‌ ಕ್ಯೂಸೆಕ್ಸ್‌ ನೀರನ್ನು ಸಂಗ್ರಹಕ್ಕೆ ಸರ್ಕಾರ ಒಪ್ಪಿಗೆ ನೀಡಿ ೧೯೫೯ ರಲ್ಲ 
ಕಾಮಗಾರಿ ಆರಂಭವಾಗಿ ೧೯೬೦ ರಲ್ಪ ನಗರಕ್ಕೆ ಪ್ರತಿನಿತ್ಯ ೨೫ ಮೆಗಾಗ್ಯಾಲನ್‌ ನೀರನ್ನು ಸರಬರಾಜು 


ಮಾಡಲಾಲಯುತು. 


೧೦೦ ಕ್ಲೂ ಹೆಚ್ಚು ಮನೆಗಳನ್ನು ನೌಕರರಿಗೆ ಮೂಲ ಸೌಕರ್ಯಗಳಗೆ ನಿರ್ಮಾಣ ಮಾಡಿ ಇದರ 
ಜೊತೆಗೆ ನೀರು. ಶೈಕ್ಷಣಿಕ ವ್ಯವಸ್ಥೆಗಾಗಿ ಶಾಲೆ, ಮನೊರಂಜನೆಗಾಗಿ ಉದ್ಯಾನವನ, ಸಮುದಾಯ 
ಭವನ, ದೇವಸ್ಥಾನ ಇತ್ಯಾದಿಗಳು ನಿರ್ಮಾಣವಾದವು. ಸರ್‌.ಎಂ.ವಿಶ್ವೇಶ್ವರಯ್ಯನವರು ವಾಸವಿದ್ದ ವಸತಿ 
ಗೃಹವನ್ನು ಕಾಣಬಹುದು. ಜಲಾಶಯದಲ್ಲ ಮೀನೂಗಾರಿಕೆಗೂ ಪರವಾನಿಗೆಗಳು ಸಿಕ್ಕದೆ. ಜಲಾಶಯವು 
೧೯೮೧, ೧೯೯೬ ರಲ್ಲ ಪೂರ್ಣ ತುಂಜದ್ದು, ಇತ್ತೀಚೆಗೆ ೨೦೧೭ ರಲ್ಲ ೭೬ ಅಡಿ ಭರ್ತಿಯಾಗಿ ಸೀರು 
ಹೊರ ಜಬಡುವಾಗ ಗೇಟ್‌ ಎತ್ತಿದ್ದು, ಗೇಟ್‌ ಸಮಸ್ಯೆಯಿಂದಾಗಿ ಕೆಳಗೆ ಇಳಯಲೇಯುಲ್ಲ. ೨೦ 
ವರ್ಷಗಳಂದೀಚೆಗೆ ನೀರು ಹರಿಯುವ ಪ್ರದೇಶಗಕಲ್ಲ ಚೆಕ್‌ ಡ್ಯಾಮುಗಳು. ಹಳ್ಳ ಕೊಳ್ಳಗಳು. 
ರಾಜಕಾಲುವೆಗಳು ದುಃತ್ಳಿತಿಯಲ್ಲರುವುದು. ಭೂಕಬಳಕೆಯುಂದಾಗಿ ಒಳ ಹರಿವು ಇಲ್ಲದಂತಾಗಿದೆ. 
ಜಲಾಶಯ ಭರ್ತಿಯಾದರೆ ೨ ವರ್ಷ ನಗರಕ್ಷೆ ಪ್ರತಿ ದಿನಕ್ಷೆ ೧೩೫ ದಶಲಕ್ಷ ಅಟರ್‌ (ಎಂ.ಎಲ್‌.ಡಿ) 
ನೀರು ಸರಬರಾಜು ಮಾಡಬಹುದು. ೭೮ ಅಡಿ ಎತ್ತರದ ಜಲಾಶಯದಲ್ಲ ಹೂಳು ಪ್ರಮಾಣವೇ 
ಹೆಚ್ಚಾಗಿದೆ. ೨೦೧೬ರಲ್ತ್ಲ ಮಾಸ್ತಿಗುಡಿ ಚಿತ್ರಿಕರಣ ಸಂದರ್ಭದಲ್ಲ ಹೂಳಗೆ ಸಿಕ್ಕಿ ಇಬ್ಬರು ಬಕನಾಟರಾದ 
ಅನಿಲ್‌ ಮತ್ತು ಉದಯ್‌ ಮರಣ ಹೊಂದಿದ್ದರು. ನೆಲಕದರೆನಹಳ್ಳ. ನಾಗಸಂದ್ರ, ಮಾಕಳ, ಮಾದವಾರ, 
ಲಕ್ಷೀಪುರಗಳಲ್ಲ ಕಾರಾನೆಗಆ೦ದ ಹೊರಬರುವ ತ್ಯಾಜ್ಯ, ವಿಷಪೂರಿತ ನೀರು ತಿಪ್ಲಗೊಂಡನಹಳ್ಳ 
ಜಲಾಶಯಕ್ಕೆ ಸೇರಿ ವಿಷಯುಕ್ತವಾಗಿದೆ. 


ಕುಣಿಗಲ್ಲಂದ ಹೇಮಾವತಿ ನೀರನ್ನು ವಿವಿಧ ಹಂತಗಳಲ್ಲ ತಿಪ್ಲಗೊಂಡನಹಳ್ಳ ತರುವ ಪ್ರಯತ್ನ 
ನಡೆಯುತ್ತಲೇ ಇದೆ. ಇತ್ತೀಚೆಗೆ ಜಲಾಶಯವನ್ನು ಜೀರ್ಣೋದ್ದಾರ ಮಾಡಲು ಪೂರ್ತಿ ನೀರನ್ನು ಹೋರ 
ಬಟ್ಟ ಮೇಲಂತೂ ೨೦೧೯ನೇ ಬೇಸಿಗೆ ಕಾಲದಲ್ಲ ೧೦ ಕೀ.ಮೀ. ಸುತ್ತಳಾತೆಯಲ್ಲ ಅಂತರ್ಜಲ ಮಟ್ಟ 


ಕುಸಿದ್ದು. ನೀರಿಗೆ ಹಾಹಕಾರದ ಪರಿಸ್ಥಿತಿ ಒದಗಿತ್ತು. 
ಮೆಂಚನಬೆಲೆ 


ತಿಪ್ರಗೊಂಡನಹಳ್ಳಯ ಜಲಾಶಯದಿಂದ ಹೋರ ಜಟ್ಟ ನೀರನ್ನು ಸಂಗ್ರಹಿಸಲು ಶವಣದುರ್ಗ, 
ರಾಮಗಿರಿ, ಶಿವಗಿರಿ ಕಾಡುಗಳ ಮಧ್ಯ ಮೆಂಚನಬೆಲೆ ಜಲಾಶಯ ನಿರ್ಮಾಣವಾಗಿದೆ. ಜಲಾಶಯದ 
ನೀರನ್ನು ನೀರಾವರಿಗೆ ಬಳಸುತ್ತಿದ್ದು, ವ್ಯವಸಾಯಕ್ಕೆ ಅನುಕೂಲವಾಗಿಲ್ಲ. ಮಳೆಗಾಲದಲ್ಲ ಅನೇಕ ಕೆರೆ 
ತೊರೆಗಆ೦ದ ೩೫೦೦ ರಿಂದ ೫೦೦೦ ಕ್ಯೂಸೆಕ್ಸ್‌ ನೀರು ಹರಿಯುವ ಸಾಧ್ಯತೆ ಇದೆ. ಈ ಜಲಾಶಯ 
ನಿರ್ಮಾಣವಾಗಿರುವುದರಿಂದ ಸುತ್ತಮುತ್ತಅನ ಪ್ರದೇಶಗಕಲ್ಲ ಅಂತರ ಜಲ ಚೆನ್ನಾಗಿದೆ. 


೫ನೇ ಶತಮಾನದಿಂದ ೧೮ನೇ ಶತಮಾನದ ಅವಧಿಯಲ್ಪ್ಲ ಪ್ರಸ್ತುತ ಇರುವ ಬೆಂಗಳೂರು 
ಗ್ರಾಮಾಂತರ ಜಲ್ಲೆಯು ಒಂದು ಘಟಕವಾಗಿರದೇ ವಿವಿಧ ಕಾಲಘಟ್ಟದಲ್ಲ ಬೇರೆ ಬೇರೆ ಮನೆತನಗಳ 
ಅರಸರುಗಳು ಆಡಳತವನ್ನು. ಸರಕವಾಗಿ, ಸುಲಭವಾಗಿ, ತೃಪ್ತಿಕರವಾಗಿ, ಸಮರ್ಪಕವಾಗಿ, ನಿರ್ವಹಿಸಲು 
ಒಂದು ಸಾಮ್ರಾಜ್ಯವನ್ನು ಶ್ರೇಣಿಕೃತವಾಗಿ ರಾಜ್ಯ, ನಾಡು. ಮಂಡಲ. ವಿಷಯ. ಸೀಮೆ. ಗ್ರಾಮ 
ಮುಂತಾದ ಘಟಕಗಳಾಗಿ ವಿಭಜಸಿಕೊಂಡು ಆಡಳತವನ್ನು ನಡೆಸಿರುವುದನ್ನು ಶಾಸನಾಧಾರಗಳ೦ದ 


ತಿಆಯಬಹುದು. ಇದಲ್ಲದೆ ಜಲ್ಲೆಯು ಹಲವು ಮನೆತನಗಳಗೆ ರಾಜಧಾನಿಯಾಗಿತ್ತು. 


ರಾಜಧಾನಿಯ ಸುತ್ತಮುತ್ತಅನ ಪ್ರದೇಶವನ್ನು ರಾಜನೇ ನೇರವಾಗಿ ಆಳುತ್ತಿದ್ದು, ಉಳದ 
ಭಾಗವನ್ನು ಹಲವು ಮಂಡಲಗಳಾಗಿ ವಿಂಗಡಿಸಿ. ಒಂದೊಂದು ಮಂಡಲಕ್ಸೂ ಮಾಂಡಲೇಶ್ವರನನ್ನು 
ಅಥವಾ ಸಾಮಂತಾಧಿಕಾರಿಗಳನ್ನು ನೇಮಿಸುತ್ತಿದ್ದರು. ನಂತರ ಒಂದೊಂದು ಮಂಡಲವನ್ನು ಹಲವಾರು 
ನಾಡುಗಳಾಗಿ ವಿಂಗಡಿಸಿ ಆ ನಾಡಿಗೆ ನಾಡಪ್ರಭು ಅಥವಾ ನಾಡಗಾವುಂಡಗಳನ್ನು ನೇಮಿಸುತ್ತಿದ್ದರು. 
ನಾಡಪಭುಗಳ ಅಧೀನದಲ್ಲ ಊರ ಗಾವುಂಡರು ಇದ್ದರು. ಈ ಕ್ರಮದಲ್ಪನ ಅಧಿಕಾರಗಳ ವರ್ಗೀಕರಣ 
ವ್ಯವಸ್ಥೆ ಚಾಲ್ರಯಲ್ಲತ್ತು. ನಾಡು ಎಂಬುದಕ್ಕೆ ಕಾಡಲ್ಲದೆ ಜನವಸತಿಯುಳ್ಳ ಪ್ರದೇಶದ ಭೂ ಭಾಗ ಎಂದು, 
ನಾಡು ಪದವು ದೇಶ ಎಂಬ ಅರ್ಥದಲ್ಲ ಕವಿರಾಜಮಾರ್ಗದಲ್ಲ ಕಾವೇರಿ ಮತ್ತು ಗೋದಾವರಿ ನದಿಗಳ 
ನಾಡು ಕನ್ನಡ ನಾಡಾಗಿತ್ತು ಎಂದು ಹೇಳಲಾಗಿದೆ. ಅರ್ಕಾವತಿ ನದಿಯು ಕುಕ್ಕಲನಾಡು, ಕೆಳಗಅನಾಡು. 


೪೦ 


ಕೆಳಲೆನಾಡು, ಸಿಂಗಲ್‌ ನಾಡುಗಳ ಮೂಲಕ ಹರಿದು ಕಾವೇರಿ ನದಿಯನ್ನು ಸೇರಿದರೆ, ದಕ್ಷಿಣ ಪಿನಾಕಿನಿ 
ನದಿಯು ಎಡದಂಡೆಯಲ್ಲನ ತೊರವಳನಾಡು, ಸಳ್ನೆ-೩೦೦ ಪ್ರದೇಶಕ್ಕೆ ನೀರಿನ ತಾಣವಾಗಿದೆ. 


ಜಲ್ಲಾ ವ್ಯಾಪ್ತಿಯಲ್ಲ ಮೊದಲಗೆ ಅಧಿಕಾರವನ್ನು ಪ್ರಾರಂಭಿಸಿದ್ದ ಗಂಗರು ಮೊದಲಗೆ ಪಲ್ಲವರ 
ಮಾಂಡಲಕರಾಗಿ ಕೊವಳಾಲವನ್ನು ಕ್ರಿ.ಶ.೩೩೫೦ ರಿಂದ ರಾಜಧಾನಿಯನ್ನಾಗಿ ಮಾಡಿಕೊಂಡು 
ಆಳ್ವಿಕೆಯನ್ನು ಆರಂಭಸಿದರು. ದಕ್ಷಿಣ ಕರ್ನಾಟಕದ ಬಹು ಭಾಗಗಳ ಜೊತೆಗೆ ತಮಿಳುನಾಡಿನ ಕೃಷ್ಣಗಿರಿ. 
ಧರ್ಮಪುರಿ, ಸೇಲಂ. ಈರೋಡ್‌, ಕೊಯಮತ್ತೂರು ಜಲ್ಲಾ ಪ್ರದೇಶಗಳು ಸಹ ಸೇರಿದವು. 


ಭೂ ವಿಕ್ರಮನ ಆಳ್ವಕೆ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಮಾಕುಂದವನ್ನು ರಾಜಧಾನಿ 
ಮಾಡಿಕೊಂಡು, ನಂತರ ಶ್ರೀಪುರುಷನ ಕಾಲದಲ್ಲ ನೆಲಮಂಗಲ ತಾಲ್ಲೂಕಿನ ಮಾನ್ಯಪುರವು 
ನಾಲ್ಲನೇಯ ರಾಜಧಾನಿಯಾಗಿತ್ತು. ಗಂಗರ ಕಾಲದಲ್ಲ ಈಡೀ ಜಲ್ಲೆಯು ಕ್ರಿ. ಶ.೮೭೦ ರ ವರೆಗೆ ಗಂಗ 
ಆರುಸಾಸಿರ"', ನಂತರ ಕ್ರಿ.ಶ.€೮೯೦ ರಲ್ತ ಗಂಗರ ಪೂರ್ಣಪ್ರದೇಶವಾದ ಗಂಗವಾಡಿ ೮6೦೦೦” ಎಂಬ 


ಪ್ರದೇಶದಲ್ಲ ಅನವಾಗಿತ್ತು. 


ಕ್ರಿ.ಶ.೧೧ನೇ ಶತಮಾನದ ಆರಂಭದಲ್ಲ ಜಲ್ಲೆಯು ಚೋಳರ ವಶವಾಗುವುದರೊಂದಿಗೆ, 
ಚರ್ತುವೇದಿಮಂಗಲ. ಚೋಳಕಮಂಡಲ. ವಳನಾಡು. ನಾಡು. ಗ್ರಾಮ ಎಂಬ ಕ್ರಮದಲ್ಲ ತಮ್ಮ 
ಸಾಮ್ರಾಜ್ಯವನ್ನು ವಿಭಾಗಿಸಿ ಕೊಂಡು ಆಡಳತವನ್ನು ನಡೆಸಿದ್ದಾರೆ. ಗಂಗರ ಕಾಲದ ದಡಿಗಾವಳ 
ಪದೇಶವನ್ನು ಚೋಳರು ವಿಕ್ರಮಚೋಳ ಮಂಡಲವನ್ನಾಗಿ ನಂತರ ನಿಗರಿಆ ಚೋಳಮಂಡಲವನ್ನಾಗಿ 
ಪರಿವರ್ತಿಸಿಕೊಂಡರು. ಕ್ರಿ. ಶ.೧೦೮೬೭ರಲ್ಲ ವಿಕ್ರಮ ಚೋಳಮಂಡಲ" (ದೇವನಹಳ್ಳ ಭಾಗ) 
ಕ್ರಿ.ಶ.೧೧೧೦ರಲ. ರಾಜೇಂದ್ರ ಚೋಳವಲನಾಡು” ನಂತರ ಕ್ರಿ.ಶ.೧೧೬೫ರಲ್ಲ ನಿಗಿರಿಂ ಚೋಳಮಂಡಲ” 
ಮೊದಲಾದ ನಾಡು. ಒಳನಾಡುಗಳಲ್ಲ ಜಲ್ಲೆಯು ಐಕ್ಯವಾಗಿತ್ತು. ಮುಡಿಗೊಂಡ ಚೋಳಕಮಂಡಲದಲ್ಲ 
ರಾಜೇಂದ್ರ ಜೋಳವಳನಾಡು, ಕರಿಕಾಲ ಚೋಳಕವಳನಾಡುಗಳು ಅಂತರ್ಗತವಾಗಿದ್ದವು, ವಿಕ್ರಮ 
ಚೋಳಮಂಡಲದಲ್ಲ ಸಣ್ಣಿನಾಡು. (ದೇವನಹಳ್ಳ ಮತ್ತು ಹೊಸಕೋಟಿ ತಾಲ್ಲೂಕಿನ ಕೆಲವು ಭಾಗಗಳನ್ನು 
ಒಳಗೊಂಡ ಪ್ರಾಂತ್ಯ.) ಕುಕ್ಕನೂರುನಾಡು, (ನೆಲಮಂಗಲ ಕೇಂದ್ರವಾದ ಕುಕ್ಕನೂರುನಾಡು. 
ಬೆಂಗಳೂರು ಉತ್ತರ ತಾಲ್ಲೂಕಿನ ಪಶ್ಚಿಮ ಭಾಗ, ಮಾಗಡಿ ತಾಲ್ಲೂಕಿನ ಪೂರ್ವ ಭಾಗ, ಬೆಂಗಳೂರು 


pS 


“ಎರ, ಹೊರ್ತಾ,ಕ್ರಿ.ಶ.೮೭೦, ಜೋಡಿದಳಸಿಗೆರೆ. 

೨ ಎ.ಕ-೯,ಬೆಂ.೮೩, ಕ್ರಿ.ಶ .೮೯೦, ಬೇಗೂರು. 

ನ ಎರ, ದೇ.ತಾ.೭೫, ಕ್ರಿ.ಶ.೧೦೪೬, ತಮಿಳು, ಗಂಗವಾರ. 

” ಎರ, ಬೆಂ.೮ಜಸಿ, ಕ್ರಿ.ಶ.೧೧೧೦, ತಮಿಳು, ಬೇಗೂರು. 
 ಎಕ,ಹೊ.ತಾ.೪೦, ಕ್ರಿ.ಶ.೧೧೪೫, ತಮಿಳು, ವೋಬಳಹಳ್ಳಿ. 


೪೧ 


ದಕ್ಷಿಣ ತಾಲ್ಲೂಕಿನ ಕೆಲವು ಭಾಗಗಳನ್ನು ಒಳಗೊಂಡ ಪ್ರದೇಶ.) ಮಣ್ಣೆನಾಡು (ನೆಲಮಂಗಲ ತಾಲ್ಲೂಕಿನ 
ಪೂರ್ವ ಭಾಗದಲ್ಲ ಮಣ್ಣೆಯನ್ನು ಕೇಂದ್ರವಾಗಿಟ್ಟು ಕೊಂಡ ಪ್ರದೇಶ) ಮತ್ತು ನಿಗರಿಅ 
ಚೋಕಮಂಡಲದಲ್ಲ ಮಣ್ಣಿನಾಡು. ರಾಜೇಂದ್ರ ಚೋಳಕವಳಕನಾಡು, (ರಾಜೇಂದ್ರ ಚೋಳವಳನಾಡುವಿನಲ್ಲ 
ಹೊಸಕೋಟಿ ತಾಲ್ಲೂಕಿನ ಕೆಲವು ಭಾಗಗಳನ್ನು ಒಳಗೊಂಡ ಕೈವಾರನಾಡು) ಹುಲ್ಲೂರುನಾಡು., 
ಇಲ್ಯೆಪಾಕ್ಕನಾಡು. (ದೊಡ್ಡಬಳ್ಳಾಪುರ, ದೇವನಹಳ್ಳ ತಾಲ್ಲೂಕಿನ ದಕ್ಷಿಣ ಭಾಗಗಳನೊಳಗೊಂಡ 
ಯಲಹಂಕನಾಡು) ವೆಪ್ಪುರುನಾಡು (ಬೇಗೂರುನಾಡು) ಮುಂತಾದ ನಾಡುಗಳು 
ಸಮಾವೇಶಗೊಂಡಿದ್ದವು. 


ಚೋಳರ ನಂತರ ಹೊಯ್ದಳರು ಮಂಡಲ, ವಳನಾಡು, ನಾಡುಗಳ ವಿಭಾಗದಲ್ಲೇ ಆಡಳತ 
ಮುಂದುವರೆಸಿದರು ಯಾವುದೇ ಬದಲಾವಣೆಗಳನ್ನು ಮಾಡಲಲ್ಲ. ವೀರಬಲ್ಲಾಳನ ಹೆಸರ್‌ ಕುಂದಾಣಿ 
ರಾಜ್ಯದಲ್ಲಿ ವಿರಿವಿನಾಡು, ಮಾಸಂದಿನಾಡು, ಮೊರಸುನಾಡು, ಪೆನ್ಕೆಯಂದರಮನಾಡು. 
ಎಲವೂರುನಾಡು, ಕೈವಾರನಾಡು., ಕುವಲಾಲನಾಡು. ಸೊಂಕನಾಯಪರ್ಪರು. ಐಂಬುಲುಗುರುನಾಡು, 
ಇಲ್ಯೆಪಕ್ಷನಾಡು ಇನ್ನು ಮುಂತಾದ ಚಾಲ್ರಯಲ್ಲದಂತಹ ಹಲವಾರು ನಾಡುಗಳಾದ ಬಗ್ದೆ ವಿವರವನ್ನು 
ಗು೦ಜೂರಿನ ಹೋಮೇಶ್ವರ ದೇವಾಲಯದಲ್ಲನ ಕ್ರಿ.ಶ.೧೩೦೧ರ ಶಾಸನದಲ್ಪ" ಕಾಣಬಹುದು. 


ಚೋಳರ ಕಾಲದಲ್ಲ ಅನೇಕ ಗ್ರಾಮಗಳನ್ನು ಚತುರ್ವೇದಿ ಮಂಗಲಗಳನ್ನಾಗಿ / 
ಅಗ್ರಹಾರಗಳನ್ನಾಗಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಿರುವ ಪದ್ಧತಿಯನ್ನು ಹೊಯ್ದಕರ ಕಾಲದಲ್ಲಿ 
ಮುಂದುವರೆಸಿರುವುದು. ದಾನವಾಗಿ ನೀಡಿರುವ ಗ್ರಾಮಕ್ಕೆ ಪ್ರತಿನಾಮಪೊಂದನ್ನು ನೀಡಿರುವುದು. 
ಹಾಗೆಯೇ ಗಂಗರ ಕಾಲದಲ್ಲ ಪ್ರಚಅತವಿದ್ಧ ಅನೇಕ ನಾಡುಗಳಾದ ಮೊರಸುನಾಡು, ಕೈವಾರನಾಡು, 
ಸಣ್ಣಿನಾಡು, ಮಣ್ಣಿನಾಡು ಮುಂತಾದವುಗಳು ಚೋಕ, ಹೊೋಯ್ದಕ ಕಾಲದಲ್ಲೂ ಅದೇ ಹೆಸರಿನಿಂದ 
ಮುಂದುವರೆದಿರುವುದನ್ನು ಕಾಣಬಹುದು. 


ವಿಜಯನಗರ ಅರಸರು ವಿಶಾಲವಾದ ಸಾಮ್ರಜ್ಯವನ್ನು ಆಡಳತದ ಅನುಕೂಲಕ್ಸಾಗಿ ಅನೇಕ 
ರಾಜ್ಯಗಳಾಗಿ ವಿಂಗಡಿಸಿ, ಅರಸು ಮನೆತನದವರನ್ನೇ ಅಧಿಕಾರಿಗಳಾಗಿ ನೇಮಿಸುತ್ತಿದ್ದರು. ಬೆಂಗಳೂರು 
ಜಲ್ಲಾ ಪ್ರದೇಶದಲ್ಲ ದೊರೆತಿರುವ ಶಾಸನಾಧಾರಗಳ ಮೇಲೆ ರಾಜ್ಯ, ಚಾವಡಿ / ವೇಂಠೆ. ನಾಡು/ಸೀಮೆ. 
ಸ್ಥಳ, ಗ್ರಾಮ ಎಂಬುದಾಗಿ ಇದಲ್ಲದೆ ಪಟ್ಟಣ, ಅಗ್ರಹಾರ, ವೃತ್ತಿಯಾಗಿ ನೀಡಲಾಗಿದ್ದ ಸ್ಥಳಗಳು ಆಡಳತ 
ಘಟಕಗಳಾಗಿದ್ದುವೆಂದು ರಾಜವಂಶಕ್ಕೆ ಸೇರಿದ ವ್ಯಕ್ತಿಗಳನ್ನು ರಾಜ್ಯಗಳ ಪ್ರಾಂತ್ಯಾಧಿಕಾರಿಗಳನ್ನಾಗಿ 


“ ಎಕ, ಬೆಂ.೫ಗ೧, ಕ್ರಿ.ಶ.೧೩೦೧, ತಮಿಳು, ಗುಂಜೂರು. 


೪೨ 


ನೇಮಿಸುತ್ತಿದ್ದರು. ಈ ಪ್ರಾಂತ್ಯಾಧಿಕಾರಿಗಳನ್ನು ಒಡೆಯ ಅಥವಾ ಒಡೆಯರ್‌ ಎಂಬ ಬರುದಿನಿಂದ ಸಹ 
ಕರೆಯುತ್ತಿದ್ದರು. ಮೊದಲನೇ ಹರಿಹರನು ಸಾಮ್ರಾಟನಾಗಿ ವಿಜಯನಗರವನ್ನು(ಹಂಪಿ), ಕಂಪಣ್ಣನು 
ಉದಯಗಿರಿ ರಾಜ್ಯವನ್ನು. ಒಂದನೇ ಬುಕ್ಕನು ದ್ವಾರಸಮುದ್ರದ ಸುತ್ತಅನ ಪ್ರದೇಶವನ್ನು. ಮಾರಪ್ಪನು 
ಮಲೆ ರಾಜ್ಯ ಎನಿಸಿದ ಚಂದ್ರಗುತ್ತಿಯನ್ನು. ಮುದ್ದಪ್ಪನು ಮುಳಬಾಗಿಲು ಸುತ್ತಅನ ಪ್ರದೇಶವನ್ನು 
ಆಳುತ್ತಿದ್ದರು. ಸಾಕುವ ಇಮ್ಮಡಿ ನರಸಿಂಹನು ವಿಜಯನಗರದ ದೊರೆಯಾಗಿದ್ದಾಗ ಅವನು ಕುಲಪುತ್ರ 
ಸಾಳುವ ದೇವಪ್ಪನಾಯಕನು ತಿಪ್ಪೂರು ಸೀಮೆಯ ಪ್ರಾಂತ್ಯಾಧಿಕಾರಿಯಾಗಿದ್ದನು ಎಂಬುದನು 


ಶಾಸನದಲ್ಲ ಕಾಣಬಹುದು. 


ಮುಳಬಾಗಿಲು ರಾಜ್ಯ ಮತ್ತು ಹೊಯ್ತ್ದಕ ರಾಜ್ಯಗಳು ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭ 
ಕಾಲದಿಂದ ತುಳುವ ವಂಶದ ಅಳ್ವಕೆಯ ಕಾಲದವರೆಗೂ ಹೆಚ್ಚು ಪ್ರಬಲ ರಾಜ್ಯಗಳಾಗಿ ಈ ಪ್ರದೇಶದಲ್ಲನ 
ನಾಡು/ಸೀಮೆಗಳು ಮೇಲೆ ಅಧಿಕಾರವನ್ನು ಪಡೆದಿದ್ದವು. ಮುಳುಬಾಗಿಲು ರಾಜ್ಯದಲ್ಲ ಮುಳುಬಾಗಿಲು. 
ಮಾಲೂರು, ಹೊಸಕೋಟಿ, ಆನೇಕಲ್ಲು ತಾಲ್ಲೂಕುಗಳ ಪ್ರದೇಶಗಳ ಜೊತೆಗೆ ತಮಿಳುನಾಡಿನ 
ಧರ್ಮಪುರಿ ಜಲ್ಲೆಯ ಅನೇಕ ಭಾಗಗಳು ಅಂತರಗತವಾಗಿದ್ದವು. ಬೇಹೂರುನಾಡು ೩ 
ತುರೈವಳನಾಡುಗಳಗೆ ಸಾರಕ್ಕಿ, ಬೇಹೂರು(ಬೇಗೂರು). ಬೇಲೂರು, ಬೆಟ್ಟದಹಳ್ಳ. ವೊಗಟ್ಟ (ವಾಗಟ) 
ಮುಂತಾದ ಗ್ರಾಮಗಳು ಸೇರಿದವು. 


ಪೊಯಸಣನಾಡು ಅಥವಾ ಹೊಲುಸಣನಾಡೆಂದು ಕರೆಯಲ್ಲಟ್ಟರುವ ಹೊಯ್ದಕ ದೇಶದಲ್ಲಿ 
ಬೆಂಗಳೂರು ಜಲ್ಲೆಯ ಪಶ್ಲಿಮ ದಿಕ್ಕಿನ ಚನ್ನಪಟ್ಟಣ, ರಾಮನಗರ, ಮಾಗಡಿ ತಾಲ್ಲೂಕಿನ ಭಾಗಗಳ 
ಸೇರಿದ್ದವು. ತಮಿಳುನಾಡಿನ ಹಲವು ಭಾಗಗಳು ಸಹ ಸೇರಿದ್ದವು. ವಿಜಯನಗರ ಕಾಲದ ಆಡಳತ 
ವಿಭಾಗಗಳಲ್ಲ ಹೊಯ್ದಳ ರಾಜ್ಯವು ಬಹು ವಿಸ್ತಾರವಾಗಿದ್ದ ಪ್ರಾಂತ್ಯವಾಗಿತ್ತು. 


ದೇವನಹಳ್ಳ, ಹೊಸಕೋಟೆ, ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಸುತ್ತ ಮುತ್ತಅನ ಪ್ರದೇಶಗಳು ಸಾದಲ 
ರಾಜ್ಯಕ್ಕೆ ಒಳಪಲ್ಣದ್ದರೆ. ಕ್ರಿ.ಶ.೧೫೩೫ ರ ನಂತರ ಪೆನುಗೊಂಡೆ ರಾಜ್ಯದ ಪ್ರಸ್ತಾಪ ಕಂಡು ಬರುತ್ತದೆ”. 
ತುಮಕೂರು ಜಲ್ಲೆಯ ಸಿರಾ. ಪಾವಗಡ ತಾಲ್ಲೂಕು. ಕೋಲಾರ ಜಲ್ಲೆಯ ಬಾಗೇಪಲ್ತ. ಆಂಧ್ರಪ್ರದೇಶದ 
ಪೆನುಗೊಂಡೆಯು ಸೇರಿದಂತೆ ಅನಂತಪುರ ಜಲ್ಲೆಯ ಭಾಗಗಳು, ನೆಲಮಂಗಲ, ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಕೆಲವು ಭಾಗಗಳು ಪೆನುಗೊಂಡ ರಾಜ್ಯಕ್ಕೆ ಒಳಪಟ್ಟತ್ತು ಎಂಬುದನ್ನು ಶಾಸನಗಳಂದ 
ಗುರುತಿಸ ಬಹುದು. ತ್ಯಾಮಗೊಂಡ್ಲು. ಗಂಡನಹಳ್ಳ. ವಿಶ್ವನಾಥಪುರ, ಜಬನಹಳ್ಳ. ಹರಿವೇಸಂದ್ರ. 


“ ಎರ,ನೆತಾ.೨,ಕ್ರಿಶ.೧೫೩೫, ಬಿನ್ನಮಂಗಲ. 


ಕೋಡಿಹಳ್ಳ. ತಿಲಗಟ್ಟ ಶ್ರೀನಿವಾಸಪುರವೆಂಬ ನೃಸಿಂಹ್ಯಪುರ ಗ್ರಾಮ. ಜಲನಕೋಟಿ, ಹೊಸಹಳ್ಳ (ದೇವರ 
ಹೊಸಹಳ್ಳ) ಜನ್ನಮಂಗಲ ಮುಂತಾದ ಗ್ರಾಮಗಳು ಪೆನುಗೊಂಡೆ ರಾಜ್ಯದಲ್ಲ ಅಂತರ್ಗತವಾಗಿದ್ದವು. 
ಕ್ರಿ.ಶ.೧೫೫೧ ರಲ್ಲ ಪೆನುಗೊಂಡೆ ರಾಜ್ಯದಲ್ಲಿ” ಮರುಗುಳನಾಡು. ಗೂಳೂರು ಸೀಮೆಗಳು ಸೇರಿತ್ತು. 


ಹೊಸಕೋಟಿ ಮತ್ತು ನೆಲಮಂಗಲ ತಾಲ್ಲೂಕಿನ ಕೆಲವು ಶಾಸನಗಳಲ್ಲ ರಾಜ್ಯದ ನಂತರ ನಾಡಿನ 
ಮೇಲನ ಸ್ಪರದಲ್ಲ ಚಾವಡಿ ಪದ ಬಳಕೆಯಾಗಿದೆ. ಪಟ್ಟಡಿ ಎಂಬ ಆಡಳತ ವಿಭಾಗವು ಸಣ್ಣ ಪ್ರಾದೇಶಿಕ 
ವಿಭಾಗ, ಪಟ್ಟ ಎಂಬ ಪದವು ಪಟ್ಟವಾಡಿ, ಪಟ್ಟಡಿ ಆಗಿರಬೇಕೆಂದು. ಹೊಸಕೋಟಿ ಸೀಮೆಯ, ಹುಲ್ಲೂರು 
ಪಣ್ಟಡಿಯ ಮುಗುಬಾಳು ಎಂಬ ಗ್ರಾಮಕ್ಷೆ ಪ್ರತಿನಾಮವಾದ ವೀರಭದ್ರಪುರ ಗ್ರಾಮ". ಸೀಮೆ ಅಥವಾ 
ನಾಡುಗಳು ವೆಂಠಶೆಯದೊಳಗೆ ಅಂತರ್ಗತವಾಗಿರುತ್ತದೆ. ಕ್ರಿ.ಶ.೧೧೬೦ ರ ದೊಮ್ಮಲೂರಿನ ಶಾಸನದಲ್ಲಿ 
ಸೊಂಡೆಕೊಪ್ಪ ವೇಂಠೆಯ"” ಪ್ರಸ್ತಾಪವಿದೆ. ನಾಡು ಅಥವಾ ಸೀಮೆಯ ಕೆಳಸ್ತರದಲ್ಲ ಅಂದರೆ ಸ್ಥಳಕ್ಕೆ 
ಸಮಾನ ಸ್ತರದ ಪ್ರಯೋಗವು ಕ್ರಿ.ಶ.೧೬೮೬ ನಂತರ ಅವಧಿಗೆ ಸೇರಿದವಾಗಿದೆ. 


ಗಂಗ, ಚೋಳ, ಹೊಯ್ದಳರ ಕಾಲದಿಂದಲೂ ಎಲಹಂಕನಾಡು. ಕಿಕಲ್ಕನಾಡು, ಕುಕ್ಕಲನಾಡು., 
ಕೈವಾರನಾಡು,  ಪುಲ್ಲಯೂರುನಾಡು, ತುರೈವಳನಾಡು. ವೆಪ್ಟೂರುನಾಡು, ಮೊರಸುನಾಡು, 
ಸೀಗಲನಾಡು, ಹೊಂಮ್ಮಳಗೆನಾಡು., ಸಣ್ಣಿನಾಡು. ಮಣ್ಣಿನಾಡು. ನಲ್ಲೂರುನಾಡು. ಹುಲುಕಡಿನಾಡು 
ಮುಂತಾದ ನಾಡುಗಳು ಪ್ರಚಅತದಲ್ಲದ್ದವು. ಸೀಮೆ ಎಂಬುದು ತೆಲುಗು ಪ್ರದೇಶಗಕಲ್ಲ ಹೆಚ್ಚು 
ಪಚಲತವಿದ್ದ ಪ್ರಾದೇಶಿಕ ವಿಭಾಗ ಸೀಮೆ ಎಂಬುದು ಸಂಸ್ಥೃತದ ಸೀಮಾ ಪದವೇ ನಾಡು ಅಥವಾ 
ಸೀಮೆಯಾರ್ಥದಲ್ಲ ಬಳಕಕೆಯಾಗಿರುವುದಕ್ಕೆ ೧೬೦೦ ರ ನಂತರ ಶಾಸನಗಕಲ್ಲ ವಿಜಯನಗರದ 
ಅಧೀಕಾರವಧಿಯಲ್ಲ ಹೊಸದಾಗಿ ರಚನೆಯಾದ ನಾಡುಗಳು ಹಾಗೂ ಕೆಲವೊಂದು ಹಕೇನಾಡುಗಳನ್ನು 
ಸೀಮೆಯಾಗಿ ಬದಲಾಯುಸಿದ್ದರು. ಹೊೋಯ್ದಕ ಕಾಲದ ಮಣ್ಣೆನಾಡು ವಿಜಯನಗರ ಕಾಲಕ್ಕೆ 
ಮಣ್ಣಿಸೀಮೆಯಾಗಿ ಮಾರ್ಪಬಟಾಯುತ್ತು. ಇದರ ಜೊತೆಗೆ ಹಣಬೆಸೀಮೆ, ನೆಲಮಂಗಲಸೀಮೆ. 
ಹೆಜ್ಞಾಜಸೀಮೆ,  ಹೊಸಕೋಟಿಸೀಮೆ, ತಿಪ್ಪೂರುಸೀಮೆ.  ಗೂಳೂರುಸೀಮೆ, ನೆಲವಾಗಿಲುಸೀಮೆ 
ಮುಂತಾದ ಸೀಮೆಗಳು ಜಲ್ಲೆಯಲ್ಲ ಅಸ್ಪಿತ್ತದಲ್ಲದ್ದವು. 


[n) 


ಸೀಮೆ ಕೆಳಸ್ತರದಲ್ಲಿ ಸ್ಥಳ ಮತ್ತು ಗ್ರಾಮಗಳು ಬರುತ್ತದೆ. ಅನೇಕ ಗ್ರಾಮಗಳ ಸಮೂಹವೇ ಸ್ಥಳ 
ಅಥವಾ ಅಷ್ಟಗ್ರಾಮ ಸೀಮೆಯಾಗಿರುತ್ತದೆ. ಕಾಳೋಳುಸ್ಪಳ, ಕೂಡಲೂರುಸ್ಸಳ, ಸಿಜಗಲ್ಲುಸ್ಪಳ. 


5 ಎರ, ನೆ.ತಾ.೪೨, ಕ್ರಿ.ಶ.೧೫೫೧, ಬೂದಿಹಾಳು. 
"ಎಕ, ಹೊರ್ತಾ೯೪, ಕ್ರಿ.ಶ.೧೫೬೪, ಮುಗಬಾಳೆ. 
ಎ ಕ-೯, ಬೆಂ.೮, ಕ್ರಿ.ಶ.೧೧೪೦, ಚೊಕ್ಕನಾಥ ದೇವಸ್ಥಾನದ ಮುಂದೆ, ದೊಮ್ಮಲೂರು. 


ಅಲ 


ನಂಜಗುಳಸ್ಥಳ. ಬಾಣವಾಡಿಸ್ಟಳ, ಹಲಸೂರುಸ್ಥಳ ಇತ್ಯಾದಿ ಸ್ಥಳಗಳನ್ನು ಜಲ್ಲಾಂದ್ಯಾಂತ ಕಾಣಬಹುದು. 
ವಿಜಯನಗರ ಅರಸರ ಆಡಳತದ ಕೊನೆಯ ಅವಧಿಯಲ ಸ್ಥಳೀಯ ಮುಖಂಡರು ತಲೆಯೆತ್ತಿ 
ಕೆರೆಕಲ್ಲೆಗಳ ರಚನೆ ಮುಂತಾದ ಕೃಷಿ-ವಾಣಿಜ್ಯಕ್ಕೆ ಪೂರಕವಾದ ಕಾರ್ಯಗಳಕಲ್ಲ ತೊಡಗಿಸಕೊಂಡ 
ವಿವರ ವ್ಯಕ್ತವಾಗಿದೆ. 


ವಿಜಯನಗರ ಆಡಳತದ ವಿಭಾಗಗಳನ್ನು ಜಲೆಯ ಶಾಸನಗಳಲ್ಲನ ನೋಡುವುದಾದರೆ, 
ಕ್ರಿ.ಪ.೧೮೯೩ರಲ್ಲ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಪಶ್ಚಿಮ ಮತ್ತು ನೈರುತ್ಯ ಭಾಗದಲ್ಲನ ಹೆಜ್ಞಾಜ. 
ವರದೋಹಳ್ಳ, ಬಯುರಪುರ ಗ್ರಾಮಗಳು ತಿಪ್ಪೂರಸ್ಸ್ಥಕದ ಹುಲುಕಡಿನಾಡುವಿನಲ್ಲ"'”, ಕ್ರಿ.ಶ.೧೬೯೫ರಲ್ಲಿ 
ನೆಲಮಂಗಲ ತಾಲ್ಲೂಕಿನ ದಕ್ಷಿಣ ಭಾಗದಲ್ಪ್ಲನ ಕೆಂಪಬಸವಯ್ಯನಹಳ್ಟ. ಕಾಚುಹಳ್ಳ, ಹಾರೋಹಳ್ಳಿ, 
ಬಸಹಳ್ಳ, ಗಂಗಾಧರಪುರ, ಗೊಂಗಡಿಹಳ್ಳ. ತಿಂಮಣರಾಜಪುರ ಗ್ರಾಮಗಳು ಕಂನೆಲ್ಲಸ್ಸ್ಥಳದ 
ಕುಕ್ಕಲನಾಡುವಿನಲ್ಪ'”,  ಕ್ರಿ.ಶ.೧೮೯೯ರಲ್ಲ ಎಳಸಿಗೆ,  ಕೋಡಂಬಳಜ್ಜ ಗ್ರಾಮಗಳು ನಿಟ್ಟೂರು 
ಭಟ್ಟವೃತ್ತಿಯಪ್ಪಕದ, ಕೋಂಡಬಳ್ಜ ಸೀಮೆಯು, ಪೆನುಗೊಂಡೆಯ ಚನ್ನಪಟ್ಟಣ ರಾಜ್ಯದಲ್ಲಿ", 
ಕ್ರಿ.ಶ.೧೫೦೬ರ್ತ ಹೊಸಕೋಟಿ ತಾಲ್ಲೂಕಿನ ದಕ್ಷಿಣ ಭಾಗದಲ್ಪ್ಲನ ಹನ್ನೆರಡುಹಳ್ಳ ಪೊಳಗಾದ 
ಸಿದಮುಂದೂರಸ್ಪ್ಸಕದ ಕೊಳಾಲು ಚಾವಡಿಯಲ್ಲ””, ಕ್ರಿ.ಶ.೧೫೩೫ರಲ್ಲ ನೆಲಮಂಗಲ ತಾಲ್ಲೂಕಿನ ಪೂರ್ವ 
ಭಾಗದಲ್ಲನ ಕಾಕೋಳು ಗ್ರಾಮವು ಕಾಕೋಳಸ್ಸಕದ, ಪಿವಸಮುದ್ರಸೀಮೆಯ, ಎಲಹಂಕನಾಡಿನ, 
ಬೇಲೂರು ಚಾವಡಿಯಲ್ಲ"”, ಕ್ರಿ.ಶ.೧೫೩೩ರಲ ನೆಲಮಂಗಲ ತಾಲ್ಲೂಕಿನ ದಕ್ಷಿಣ ಭಾಗದಲ್ಲನ 
ಹಾರೋಕೇತನಹಳ್ಳಯು ಸೊಂಡೆಕೊಪ್ಪಸ್ಥಕ, ಸೊಂಡೇಕೊಪ್ಪ ವೇಂಠೆಯಲ್ಲ"”, ಕ್ರಿ.ಶ.೧೫೮೭ರಲ್ಲಿ 
ನೆಲಮಂಗಲ ತಾಲ್ಲೂಕಿನ ಪಶ್ಚಿಮ ಭಾಗದಲ್ಪ್ಲನ ರಾಮಾಪುರವು ಬಾಣವಾಡಿಸ್ಸಕದಲ್ಲ"”, ಕ್ರಿ.ಪ.೧೫೮೯ರಲ್ಲ 
ಓಬಕಹಳ್ಳಗೆ ಪ್ರತಿನಾಮವಾದ ತಿಪ್ಲಸಮುದವು ನೆಲವಾಗಿಲ ಸೀಮೆಯ ಎರ್ಲನಾಡೋಳಕಗಣದಲ್ಲ 
ಬೇಲೂರು ಚಾವಡಿಗೆ", ಕ್ರಿ.ಶ.೧೫೫೯ರಲ್ಲ ಹೊಸಕೋಟಿ ತಾಲ್ಲೂಕಿನ ಉತ್ತರ ಭಾಗದಲ್ಲನ ವಿಟ್ಟಸಂದ 


Ry 


ಗ್ರಾಮವು ನಂಜಗುಆ೪ಯಸ್ಥ್ಸಕದಲ್ಲ"”, ಕ್ರಿ.ಶ.೧೬೭೨೦ರಲ್ಲ ಹೊಸಕೋಟಿ ತಾಲ್ಲೂಕಿನ ಉತ್ತರ ಭಾಗದಲ್ಲನ 


 ಎ.ಕ೯,ದೊ.ತಾ೪೨ ಹಿ ೪೫, ಕ್ರಿ.ಶ.೧೪೯೩, ಪುಟ್ಟಿಯನ ಆಗ್ರಹಾರ. 

% ಎ.ಕ-€೯, ಬೆಂ.೧೨೩, ಕ್ರಿ.ಶ.೧೪೯೫, ಗೊಂಗಡಿಪುರ. 

 ಎ.ಕ-೯, ಚ.ತಾ.೫೨, ಕ್ರಿ.ಶ.೧೪೯೯, ಕೊಡಂಬಳ್ಳಿ. 

 ಎ.ಕ-೯, ಹೊ.ತಾ.೧೨೧, ಕ್ರಿ.ಶ.೧೫೦೬, ಜ್ಯೋತಿಪುರ. 

 ಎ.ಕ-€,ನೆ.ತಾ.೩೧, ಕ್ರಿ.ಶ.೧೫೩೫, ಹೆಸರುಘಟ್ಟ. 

 ಎ.ಕ-೯, ನೆ.ತಾ.೧೦, ಕ್ರಿ.ಶ.೧೫೩೩, ಹಾರೋಕ್ಕಾತನಹಳ್ಳಿ & ಬೆಂ.೮, ದೊಮ್ಮಲೂರು. 
 ಎ.ಕ-೯, ಮಾ.ತಾ.೭೪, ಕ್ರಿ.ಶ.೧೫೪೭, ಬಾಣವಾಡಿ. 

ಎಕ, ಹೊ.ತಾ.೩೯, ಕ್ರಿ.ಶ.೧೫೪೯, ವೊಬಳಹಳ್ಳಿ. 

7 ಎ.ಕ-೯,ಹೊ.ತಾ.೨, ಕ್ರಿ.ಶ.೧೫೫೯, ನಂದಗುಡಿ. 


ಅಹ 


ಅನುಪುಹಳ್ಳಯು ನೆಲುವಾಗಿಲಸ್ಥಳ, ನೆಲುವಾಗಿಲಸೀಮೆಯಲ್ಲ*”, ಕ್ರಿ.ಶ.೧೭೬೩ರಲ್ಲ ನೆಲಮಂಗಲ 
ತಾಲ್ಲೂಕಿನ ದಕ್ಷಣ ಭಾಗದಲ್ಲನ ಸೊಂಡೆಕೊಪ್ಪ, ದಾಬನಾಯಕನಹಳ್ನ. ಮಟ್ಟನಕುರುಚಿ ಗ್ರಾಮಗಳು 
ನೆಲವಂಗಲಸ್ಥಳಕದ,  ನೆಲವಂಗಲ ಸೀಮೆ”'ಯಲ್ಲಅೀನವಾಗಿತ್ತು. ವಿಜಯನಗರ ಕಾಲದಲ್ಲಿ 
ಸೊಂಡೆಕೊಪ್ಪವು ಸ್ಥಳ ಮತ್ತು ವೇಂಠೆಯಾಗಿದ್ದು, ಮೈಸೂರು ಒಡೆಯರ ಕಾಲದಲ್ಲ ಸಾಮನ್ಯ 


ಗ್ರಾಮವಾಗಿ ನೆಲವಂಗಲ ಸ್ಥಳ, ಸೀಮೆಯಲ್ಲ ವಿಅೀನವಾಗಿದೆ. 


ಅರಸು ಮನೆತನದ ಹೆಸರಿನೊಂದಿಗೆ ಅವರ ರಾಜ್ಯವನ್ನು ಗುರುತಿಸುವ ಪದ್ಧತಿಯು ಪ್ರಾಚೀನ 
ಕಾಲದಲ್ಲ ಜಾರಿಯಲ್ಲರುವು ಜಲ್ಲಾ ವ್ಯಾಪ್ತಿಯಲ್ಲ ಕಾಣಬಹುದು. ಗಂಗವಾಡಿ-೧೦೦೦, ಗಂಗವಾಡಿ- 
೩€೦೦೦, ಗಂಗವಾಡಿ-೯೩80೦೦೦, ನೊಳಂಬವಾಡಿ-೩೬0೦೦೦ ಈ ತೆರನಾದ ಅಂಕಗಳನ್ನು ಬಳಸುವುದು 
ಕನ್ನಡ ಅರಸು ಮನೆತನಗಳ ಒಂದು ಪ್ರಧಾನ ಅಂಶವಾಗಿದ್ದು. ಊರುಗಳ ಮುಂದೆ ಇರುವ ಸಂಖ್ಯೆಗಳು 
ಆ ಆಡಳತ ಪ್ರಾಂತ್ಯದ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮಗಳ ಸಂಖ್ಯೆಯಾಗಿದ್ದು, ಈ ಸಂಖ್ಯಾಗಳು ಸಾಮ್ರಜ್ಯದ 
ವಿಸ್ತಾರಣಿ ಹಾಗೂ ಆದಾಯಗಳನ್ನು ಗಣನೆಗೆ ತೆಗೆದುಕೊಳ್ಳಲು ನೆರವಾಗುತಿತ್ತು. ಹಾಗೇಯೆ 
ಪ್ರತಿಯೊಂದು ನಾಡುಗಳು ಹಲವಾರು ಉಪವಿಭಾಗಗಳನ್ನು ಹೊಂದಿದ್ದು, ಒಂದೊಂದು ವಿಭಾಗದಲ್ಪ 
ನಿರ್ದಿಪ್ಪ ಪ್ರಮಾಣದ ಹಳ್ಳಗಳನ್ನು ಹೊಂದಿರುತಿತ್ತು. 


ಗಂಗ ಅರುಸಾಸಿರ (40೦೦೦) 


ದೇವನಹಳ್ಣ ತಾಲ್ಲೂಕಿನ ಗಂಗವಾರ ಗ್ರಾಮವೇ ಗಂಗ-8೦೦೦ ವಿಭಾಗದ ಮುಖ್ಯ 
ಪಟ್ಟಣವಾಗಿದ್ದು, ಆಂಧ್ರಪ್ರದೇಶದ ಅನಂತಪುರ ಜಲ್ಲೆಯು ಆರಂಭದಲ್ಲ ನೊಳಂ೦ಬವಾಡಿಗೆ ಸೇರಿತ್ತು. 
ನಂತರ ಇದರ ಕೆಲವು ಭಾಗ, ರಾಜೇಂದ್ರ ಚೋಳವಳನಾಡಿನ ಭಾಗವೆಂದು ಬೆಂಗಳೂರು, ರಾಮನಗರ, 
ಚಿಕ್ಕಬಳ್ಳಾಪುರ, ಕೋಲಾರ ಜಲ್ಲೆ. ಆಂಧ್ರಪ್ರದೇಶದ ಚಿತ್ತೂರು ಜಲ್ಲೆಯ ಹುಂಗನೂರು ಮತ್ತು 
ತಮಿಳುನಾಡಿನ ಧರ್ಮಪುರಿ ಜಲ್ಲೆಯ ಅನೇಕ ಪ್ರಾಚೀನ ಶಾಸನಗಳೂ ಗಂಗ 80೦೦ ಪ್ರದೇಶದ 


ಉಲ್ಲೇಖವಿದೆ. 


ಜಲ್ಲೆಗೆ ಸಂಬಂಧಿಸಿದಂತೆ ಈ ಪ್ರದೇಶದಲ್ಲ ಗಂಗ ಆರು ಸಾಸಿರ ಒಂದು ದೊಡ್ಡ ಪ್ರಾದೇಶಿಕ 
ವಿಭಾಗವಾಗಿದ್ದು, ಕುಂದನಾಡು-ಎಪ್ಪತ್ತು, ಕುಣುಂಗಿ-೫೦೦, ಕುಣಿಗಲ್ಲುನಾಡು, (ಇಡಿಗೂರು ವಿಷಯ, 
ಏಳುನಾಡು, ದೇವಗುಂಡನಾಡು ಮಳೆಗಳನಾಡು) ಕೊಳಾಲನಾಡು-೩೦೦ (ಅವನಿನಾಡು-೩೦, 


5 ಎ.ಕ-೯, ಹೊ.ತಾ ೭೩, ಕ್ರಿ.ಶ.೧೬೨೦, ಅನುಪುಹಳ್ಳಿ. 
೨9 ಎ.ಕ-೯, ನೆ.ತಾ.೮, ಕ್ರಿ.ಶ.೧೭೬೩, ಸೊಂಡೆಕೊಪ್ಪ. 


ಕೈವಾರನಾಡು, ಪುಅನಾಟ್ಟು-80)  ಕೆರೆಕುನ್ಬ ಮುನೂರು. (ಎಲಹಂಕನಾಡು. ಕರಿಕನಾಡು. 
ನೆಕ್ಲುಂದಿನಾಡು. ಪುನ್ಯಣಿಗನಾಟ್ಟು. ಬೆಂಪೂರು-೧೨. ಮಾಶಂದಿನಾಡು, ಮೊರಸುನಾಡು) ಮಣ್ಣೆನಾಡು- 
೩೦೦(ಕುಕ್ಕಲನಾಡು) ಮತ್ತು ಸಕ್ಷೆ-ಮೂನೂರು ಸೇರಿ ಒಟ್ಟು ೧೭೦೦ ವಿಭಾಗಗಳ"” ಬದ್ದೆ ಶಾಸನಗಳಲ್ಪ 
ಕಾಣಬಹುದು. 


ಈ ಪ್ರದೇಶವು ಸಾಮಾನ್ಯವಾಗಿ ನೊಳಂ೦ಬರ ಅಧೀನದಲ್ಲತ್ತು. ನೆಲ್ಲಗೆರೆಯ ತುರುಗೊಣ್ಣಲ್ಲ 
ತುರುವನ್‌ ಇಕ್ಕಿ ಪೊಸ ಮೆಂದಿಯು ಪ್ರರ್ಗಕ್ಕೆ ಹೋದ ವಿಷಯವನ್ನು ಹೇಳು ಶಾಸನದಲ್ಲ 
ನೊಳ೦ಬವಂಶದ ೧ನೇ ಮಹೇಂದನು ಕ್ರಿ.ಶ.೮೭೦ರಲ್ಲ ಗಂಗ ಆರು ಸಾಸಿರದಲ್ಲ ಆಳುತ್ತಿದ್ದು"”, 
ಕ್ರಿ.ಶ.೮೭೮ರಲ್ಲ ಎಲೆಮಂಡಲ, ತಲಕಾಡು ಮೊದಲಾದ ಊರುಗಳನ್ನು ಕಲ್ಲಾಡಾಗಿ ನೀಡಿದ ವಿವರನ್ನು 
ಚಿತ್ತೂರು ಜಲ್ಲೆ ಕಲಕತ್ತೂರು ಶಾಸನ ತಿಳಸಿದೆ. 


ಗಂಗವಾಡಿ ೯೬0೦೦ 


ಶಾತವಾಹನರ ಅವನತಿಯ ನಂತರ  ಕ್ರಿ.ಶ.೨ನೇ ಶತಮಾನದ ಗಂಗವಾಡಿ ವಿಭಾಗ 
ಹುಟ್ಲಕೊಂಡಿರ ಬೇಕು. ಗಂಗ ಅರಸರ ಆಳ್ವಕೆಗೆ ಒಳಪಟ್ಟ ಪ್ರದೇಶವನ್ನು (ಗಂಗ ರಾಜ್ಯ) ಗಂಗಪಾಡಿ, 
ಗಂಗವಾಡಿ. ಗಂಗಮಹ., ಗಾಂಗೇಯ ರಾಜ್ಯೇ, ಗಂಗವಾಡಿ ತೊಂಛತ್ತಾರು ಸಾಸಿರ, 
ಷಣ್ಣವತಿ(ಷಣ್‌ನವತಿ) ಸಹಸ್ರ ವಿಷಯ (ಶ್ರೀಪುರುಷನ ಕಾಲದ ತಾಮ್ರ ಶಾಸನದಲ್ಲ ಪ್ರಸ್ತಾಪ) ಎಂದು 
ಕರೆಯುತ್ತಿದ್ದು, ಗಂಗವಾಡಿ ೯೬೦೦೦ ದ ಉತ್ತರಕ್ಕೆ ಮರುಂದಲೆ, ಪೂರ್ವಕ್ಕೆ ತೊಂಡೂರು, ಪಶ್ಚಿಮಕ್ಕೆ 
ಚೇರನಾಡು ಮತ್ತು ದಕ್ಷಿಣಕ್ಷೆ ಕೊಂಗುದೇಶವಿತ್ತು. 


ಬೆಕ್ಟೊಲ-೩೦೦, ಬನವಸೆ-೧೨೦೦೦, ಪುಲಗೆರೆ-೨೦೦, ಬಾಗೆನಾಡೆಳ್ತತ್ತು. ಕೊಂಗುನಾಡು- 
೮೦೦೦, ಮಲೆಸಾಸಿರ, ಮಂಡಲಸಾಸಿರ, ಕೋಲಾರ ಸಾಸಿರ, ಎಡೆನಾಡೆಳ್ತತ್ತು. ಪುನಾಡು-8 0೦೦೦, 
ಅರಿದಾಳೆ ಎಳ್ವತ್ತು, ಬೆದ್ದೊರೆಗೆರೆ ಎಳ್ತತ್ತು. ನೀರ್ಗುಂದ ಮೂನೂರು, ಮಗರ ಮೂನೂರು, ಬಯಲ್ಲಾಡು. 
ಎಡತೊರೆನಾಡು. ಕಾರೆಗಾಡು. ಕೊಂಗಲ್ಲಾಡು. ಕಿಕಲೆ. ಕೆಕ್ಲಲನಾಡು. ಕುಕ್ಕಲನಾಡು. ಹೊಮ್ಮಿಳಗೆನಾಡು 
ಮೊದಲಾದ ನಾಡುಗಳು ಗಂಗವಾಡಿಯಲ್ಲ ಸಮಾವೇಶಗೊಂಡಿದ್ದವು””. 


ಸೌ ಡಾ.ಚನ್ನಬಸವಯ್ಯ ಹಿರೇಮಠ :- ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪು.ಸಂ-೨೬೩. 
> ಎಕ, ಹೊರ್ತಾ,ಕ್ರಿಶ.೮೭೦, ಚೋಡಿ ದಳಸಿಗೆರೆ. 
೨ ತಮಿಳ್‌ಸೆಲ್ಪಿ :- ಗಂಗರ ಶಾಸನಗಳು ಒಂದು ಸಾಂಸ್ಕೃತಿಕ ಅಧ್ಯಯನ, ಪು.ಸ೦-೨೨, ೨೪. 


ಅ೭ 


ಸಾವಿರಹಳ್ಳಗಳಂದ ಪ್ರಾರಂಭದ ಆಡಳತ ಪ್ರಾಂತ್ಯವು ಮುಂದೆ 80೦೦೦ ಹಳ್ಳಗಳಗೆ 
ವಿಸ್ತಾರವಾಯಿತು. ನಂತರ ಗಂಗರ ಆಳ್ವಕೆ ವಿಸ್ತರಿಸಿದಂತೆ ಅವರ ಆಡಳತ ಪ್ರದೇಶವು ೯80೦೦೦ 
ಹಳ್ಳಗಳಗೆ ಮುಟ್ಟತು. ಗಂಗವಾಡಿ ತೊಂಭತ್ತಾರು ಸಾವಿರದ ವ್ಯಾಪ್ತಿಗೆ ಬೆಂಗಳೂರು. ಕೋಲಾರ, 
ಮೈಸೂರು, ತುಮಕೂರು. ಮುಂತಾದ ಜಲ್ಲೆಗಳ ಒಳಪಣ್ಪದಕ್ಷೆ ಶಾಸನಗಳಕಲ್ಲ ಉಲ್ಲೇಖವಾಗಿದೆ. 


ಪುನ್ನಾಟರು ಇವರೊಂದಿಗೆ ಮೈತ್ರಿಯುಂದ ಇದ್ದು ದುರ್ವಿನೀತನ ಕಾಲದಲ್ಲ ತಮಿಳುನಾಡಿನವರೆಗೆ 
ರಾಜ್ಯ ವಿಸ್ತರಿಸಿತ್ತು. ಸೇಲಂ. ಉತ್ತರ ಅರ್ಕಾಟನ ಪಕಶ್ಲಿಮ ಭಾಗ. ಚಿತ್ತೂರು ಜಲ್ಲೆ. ಕರೂರು ಹೊರತು 
ಪಡಿಸಿ ತಿರುಚಿನಾಡಹಳ್ಳ ಜಲ್ಲೆ. ತಂಜಾವುರ ಪಾಪನಾಶ - ಮುನ್ನೂರ ಗುಡಿ. ಪುದುರಾಜ್ಯದ ಪೂರ್ವ 
ಭಾಗ ಇತ್ಯಾದಿ ಭಾಗಗಳು ಗಂಗವಾಡಿಗೆ ಸೇರಿಕೊಂಡವು. ತಲಕಾಡು ಪಟ್ಟಣವು ೯೬೦೦೦ ಹಳ್ಳಗಳ 
ರಾಜಧಾನಿ, ಇಂದಿನ ಬೆಂಗಳೂರು, ಮೈಸೂರು ಮಹಾನಗರಗಳಂತೆ ದೊಡ್ಡ ಪಟ್ಟಣವಾಗಿರಬೇಕು. 
ಸಮಗ್ರವಾದ ೯8೦೦೦ ಹಳ್ಳಗಳ ಆಡಳತ ಮತ್ತು ತಲಕಾಡು ಪಟ್ಟಣಕ್ಷೆ ಸೀಮಿತವಾದ ಆಡಳತವೆಂದು 
ವಿಭಾಗವಾಗಿರಬೇಕು. ಏಕೆಂದರೆ ಕ್ರಿಿಶ೯೩೫ ರ ಶಾಸನದ ಗಂಗ ನೀತಿಮಾರ್ಗನು (೩ನೇಯ 
ರಾಚಮಲ್ಲ) ತಲಕಾಡು ಮಹಾನಗರಮುಂ ಪಟ್ಟಣದಲ್ಲ ಆಳುತ್ತಿರಲು*” ಎಂದು ಉಕ್ತವಾಗಿದೆ. ಕ್ರಿ.ಶ.೮೯೦ 
ರ ಬೇಗೂರು ವೀರಗಲ್ಲು ಶಾಸನದಲ್ಲ ಎರೆಯಪ್ಪ ಅರಸರು ಗಂಗವಾಡಿ ತೊಂಭತ್ತಾರು ಸಾವಿರವನ್ನು 
ಏಕಛತ್ರಾಧಿಪತಿಯಾಗಿ ಆಕುತ್ತಿರಲು”. ಬೆಂಗಳೂರು ಮ್ಯೂಸಿಯಂನಲ್ಲರುವ ಕ್ರಿಶ೧೧೦೫ ರ 
ಚಾಲುಕ್ಕ್ಯಾರಸರ ತಾಮ್ರ ಶಾಸನದಲ್ಲ ಗಂಗವಾಡಿ ತ್ರೊಂಭತ್ತಾರು ಸಾವಿರ ಪ್ರಾಂತ್ಯವು ಕಲ್ಯಾಣಪುರದಲ್ಲಿ 


ಆಳುತ್ತಿರುವ ನೊಳಂಬ ಚಕ್ರವರ್ತಿಯ”*” ಅಧಿನದಲ್ಪತ್ತು ಎಂಬುದನ್ನು ತಿಆಸುತ್ತದೆ. 


ತಿ.ನರಸೀಪುರ ತಾಲ್ಲೂಕಿನ ಕಅಯೂರು ಗ್ರಾಮದ ಚೋಳ ೧ನೇಯ ರಾಜರಾಜನ ಸಾಮಂತ 
೩ ಸೇನಾನಿಯಾಗಿದ್ದ ಅಪ್ರಮೇಯನ ಸಾಹಸ ಜಯಸ್ವಂಬ ಗಂಗವಾಡಿಯನ್ನು ಚೋಳರು ಆಕ್ರಮಿಸಿದಾಗ 
ಹೊಯ್ಸಳರು, ನೊಳಂಬ. ಶಬರ, ಶಾಂತರ, ಸೇನಾವಾರ ಮೊದಲಾದವರು ಒಟ್ಟುಗೂಡಿ ಕಅಮಾರ 
ಸ್ಥಕದಲ್ಲ ಕ್ರಿ.ಶ.೧೦೦೬ ರಲ್ಲ ದಾಳ ಮಾಡಿದಾಗ, ಇವರೆಲ್ಲರನ್ನು ಧೈರ್ಯದಿಂದ ಹಿಮ್ಮೆಟ್ಟಸಿದ ವಿವರವನ್ನು 
ತಡಿಮಾಅಂಗಿ ಗ್ರಾಮದ ಶಾಸನದಲ್ಲ ಕಾಣಬಹುದು. ಆ ಊರು ಗಂಗಪಾಡಿಯ ದಕ್ಷಿಣಕ್ಕಿರುವ 
ಗಂಗೈಕೊಂಡ ಚೋಳವಳಕಳನಾಡೊಳಗಣ ಇಡ್ಕೆನಾಡಿನಲ್ಲದೆ. ಗಂಗೈಕೊಂಡಚೋಳ ಎಂಬುದು ಒಂದನೇ 


ರಾಜೇಂದ್ರನ ಜರಿದ್ದಾಗಿದ್ದು, ಅವನ ಹೆಸರಿನಿಂದಲೇ ಈ ಪ್ರದೇಶವನ್ನು ಕರೆಯಲಾಗಿದೆ. ಈ ಪ್ರದೇಶವನ್ನು 


* ಡಾ.ಚನ್ನಬಸವಯ್ಯ ಹಿರೇಮಠ :- ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪು.ಸಂ-೨೨೧. 
ಎಕ, ಬೆಂ.೮೩, ಕ್ರಿ.ಶ.೮೯೦, ಬೇಗೂರು. 
°“ ಎರ, ಬೆಂ.೧೪೨, ಕ್ರಿ.ಶ.೧೧೦೫, ವರ್ತೂರು. 


ಅಲ 


ಗೆದ್ದುಕೊಂಡ ಮೇಲೆ ಮುದಿಗೊಂಡ ಚೋಳಮಂಡಲ ವಿಭಾಗಕ್ಷೆ ಸೇರಿಸಲಾಲಯುತು. ಮುದಿಗೊಂಡ 
ಚೋಳಮಂಡಲವು ತಮಿಳುನಾಡು. ಕರ್ನಾಟಕದ ಮೈಸೂರು. ಮಂಡ್ಯ ಜಲ್ಲೆಗಳನ್ನೊಳಗೊಂಡ ದೊಡ್ಡ 
ವಿಭಾಗವಾಗಿದೆ. ಅದರಲ್ಲ ಮತ್ತೆ ಗಂಗೈಕೊಂಡ ಚೋಳಕವಳವೆಂ೦ಬ ಉಪವಿಭಾಗವಿದ್ದು ಅದರಲ್ಲಿ 
ಇಡ್ಯೆನಾಡು (ಎಡೆದೊರೆ ನಾಡು-೧೦೦೦) ಸೇರಿತ್ತು. 


ಹೊಯ್ಸಳರ ಆಳ್ವಕೆಗೆ ಹೊಯ್ದಕ ದೇಶ, ಹೊಯ್ದಕನಾಡು ಹೆಚ್ಚು ಪ್ರಸಿದ್ದಿಯಾಗಿದ್ದು, ಚೋಳರ 
ನಂತರ ಈ ಪ್ರದೇಶವು ಹೊಯ್ಸಳರ ಆಳ್ವಕೆಗೆ ಒಳಪಟ್ಟ ನಂತರ ಹೊಯ್ಸಳರ ಶಾಸನಗಳಲ್ಲ ಹೊಯ್ದಳ 
ದೇವರು ಗಂಗವಾಡಿ €೬೦೦೦ ಸಾಯುರಮನೇಕಚ್ಚತ್ರದಿಂ ರಾಜ್ಯಂಗೆಯುತ್ತಮಿರೆ ಎಂದು 
ಉಲ್ಲೇಖವಾಗಿದೆ. ವಿಷ್ಣುವರ್ಧನನು ಗಂಗವಾಡಿ ೯೬೦೦೦ವನ್ನು ಏಕಚ್ಛತ್ರಾದಿಂದ ಆಳುತ್ತಿದ್ದಾಗ 
ತಳವಳಪುರ, ಕೊಂಗವಿಷಯ. ನೊಕಂಬವಾಡಿ. ಕೋಳಾಲಪುರ, ಕೂವತ್ತೂರು. ವಲ್ಲೂರ, ನಂಗಲ, 


ಗಂಗರಾಜ್ಯ ಮತ್ತು ತಲಕಾಡು ಹೊಯ್ದಕರ ಅಧೀನದಲ್ಪತ್ತು””. 
ನೊಳಂಬವಾಡಿ-೩. ೨೦೦೦ 


ಶಾಸನಗಕಲ್ಲ ನೊಣಂಬವಾಡಿ, ನೊಕಂಬವಾಡಿ ಎಂದು ತಮಿಳನಲ್ಲ ನೊಳಂ೦ಬವಾಡಿ ಪದಕೆ 
ದೊಡ್ಡಭಾಗ ಎಂಬ ಅರ್ಥವಿದೆ. ರಾಷ್ಟ್ರಕೂಟರ ಆಳ್ವಕೆಯಲ್ಲ ಸಾವಿರ ಹಳ್ಳಗಳ ಆಡಳತ ವಿಭಾಗವಾಗಿತ್ತು 
ಎಂಬುದನ್ನು ಚಿಕ್ಕ ಮಧುರೈ ಶಾಸನ "ನೊಳಂಬಳ್ಳೆ ಸಾಸಿರಮಂ” ಎಂದು ನಂತರ ಕಲ್ಯಾಣಿ 
ಚಾಲುಕ್ಯರ ಆಳ್ವಕೆಯ ವೇಳಗೆ ಮೂವತ್ತೆರಡು ಸಾವಿರ ಹಳ್ಳಗಳವರೆಗೆ ಬೆಳೆುತು. ಆಂಧ್ರಪ್ರದೇಶದ 
ಅನಂತಪುರ ಜಲ್ಲೆಯ ಮಡಕಶಿರ ತಾಲ್ಲೂಕಿನ ಹೇಮಾವತಿಯ ಪ್ರಾಚೀನ ಹೆಸರು ಹೆ೦ಜೇರು (ಪೆಂಜೆರು) 
ನೊಕಂಬವಾಡಿಯ ರಾಜಧಾನಿಯಾಗಿತ್ತು. ಉತ್ತರದಲ್ಲ ತುಂಗಭದ್ರ ನದಿಯುಂದ ದಕ್ಷಣದಲ್ಲ ಪಾಪಾಗ್ದಿ, 
ವೇದಾವತಿ, ನದಿಯವರೆಗಿನ ಭೂ ಪ್ರದೇಶವನ್ನು ಒಳಗೊಂಡಿತ್ತು. ಆಂಧ್ರಪ್ರದೇಶದ ಕರ್ನೂಲು, 
ಅನಂತಪುರ, ಕಡಪ ಜಲ್ಲೆಗಕ ತುಮಕೂರು ಜಲ್ಲೆಯ ಪಾವಗಡ, ಮಧುಗಿರಿ, ಸಿರಾ ತಾಲ್ಲೂಕು, 
ಚಿತ್ರದುರ್ಗ. ದಾವಣಗೆರೆ, ಬಳ್ಳಾರಿ. ಗ್ರಾಮಾಂತರ ಜಲ್ಲೆಗಕ ವ್ಯಾಪ್ತಿಯನ್ನು ಹೊಂದಿತ್ತು. 


Ra ಡಾ.ಚೆನ್ನಬಸವಯ್ಯ ಹಿರೇಮಠರ :- ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪು.ಸಂ೦-೨೨೪, ೨೨೨, ೨೨೩. 
ಸ್‌ ಡಾ.ಚೆನ್ನಬಸವಯ್ಯ ಹಿರೇಮರ :- ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪು.ಸಂ-೨೫೩, ೧೩೮. 


೪೯ 


ಮಣಿನಾಡು 
[5 


ಜಲ್ಲೆಯ ತಾಲ್ಲೂಕಿನಲ್ಲಿ ಒಂದಾದ ನೆಲಮಂಗಲ ತಾಲ್ಲೂಕಿನಿಂದ ಸುಮಾರು ೨೧ 
ಕಿ.ಮೀ.ದೂರದಲ್ಲರುವ ತ್ಯಾಮಗೊಂಡ್ಲು ಹೋಬಳಯುಂದ ೫.೨ ಕಿ.ಮೀ. ದೂರದಲ್ಲರುವ ಗಂಗರ 
ರಾಜಧಾನಿಗಳೊಂದಾದ ಮಣ್ಣೆ ಗ್ರಾಮವಿದೆ. ಆದರೆ ಶ್ರೀಪುರುಷನ ಕಾಲದಿಂದ ಒಂದನೇ ರಾಚಮಲ್ಲನ 
ಕಾಲದವರೆಗೆ ಗಂಗರ ಯಾವುದೇ ಶಾಸನಗಳಲ್ಲ ಮಣ್ಣಿಯನ್ನು ಗಂಗರ ರಾಜದಾನಿ ಎಂದು ಕರೆದಿಲ್ಲ. 
ರಾಷ್ಟ್ರಕೂಟರೊಡನೆ ಯುದ್ಧ ಸಾರಿದಾಗ ಮಣೆಯನ್ನು ತಾತ್ಲಾಅಕ ಯುದ್ಧ ನೆಲೆವೀಡನ್ನಾಗಿ 
ಮಾಡಿಕೊಂಡಿರಬೇಕು”. ಗಂಗರ ಹಲವಾರು ಶಾಸನಗಳಲ ಮಣ್ಣೀಗ್ರಾಮಾಧಿವಸತಿ 
ವಿಜಂುಸ್ಥಂಧಾವಾರೇ, ಮಾನ್ಯಪುರಮಾಧಿವಸತಿ ವಿಜಯುಸ್ಥಂಧಾವಾರೇ"” ಎಂದು ಅಧಿವಸತಿ ಎಂದು 
ಉಪರಾಜಧಾನಿಗೆ ಬಳಸಿರುವುದು ಕಾಣಬಹುದು. ಗಂಗರ, ರಾಷ್ಟ್ರಕೂಟರ ಅಧಿನದಲ್ಪದ್ದ ಮಣ್ಣೆಯು 
೧೧ನೇ ಶತಮಾನದಲ್ಲ ಚೋಳರ ಅಕ್ರಮಣದಿಂದ ನಾಶ ಹೊಂದಿತ್ತು"”. ನಂತರ ಹೊಯ್ದಳಕರ"” ವ್ಯಾಪ್ತಿಗೆ 
ಒಳಪಟ್ಟತ್ತು.  ಮಣ್ಣೆಯನ್ನು ಗಂಗರ", ರಾಷ್ಟ್ರಕೂಟರ ಪ್ರಭೂತವರ್ಷನ"” ಶಾಸನಗಳಲ್ತ 
ಮಾನ್ಯಪುರವೆಂದು. ರಾಷ್ಟ್ರಕೂಟರ ಕನ್ನರದೇವನ ಕ್ರಿ.ಶ.6688 ರ ಕಾಲದಲ್ಲ ಮಣ್ಣೆನಾಡು ಮುನ್ನೂರು" 
ಎಂದು.  ಜೋಳರ ಕಾಲಕ್ಕೆ ಮಣ್ಣಿ ಕಡಕ್ಕಮ್‌"” ಎಂದು, ಹೊಯ್ದಕರ ಕಾಲದಲ್ಲ 
ಮಣ್ಣೆನಾಟ್‌(ಮಣ್ಣಿನಾಡು)"” ಆಗಿದ್ದು. ವಿಜಯನಗರ ಕಾಲಕ್ಕೆ ಮಣ್ಣಿ ಸೀಮೆ"” ಎಂದು ಕರೆಯಲಾಗಿದೆ. 
ಹಾಗೇಯೇ ಮಣ್ಜೆಯು ಯುದ್ಧಭೂಮಿ ಜೊತೆಗೆ ಶಾಸನೊಕ್ತ ವ್ಯಾಪಾರ ಕೇಂದವಾಗಿತ್ತು*”. ಮಣ್ಣೆ 
ಗ್ರಾಮವೇ ಮಣ್ಣಿನಾಡಿನ ಕೇಂದ್ರವಾಗಿದ್ದು, ಮಾಗಡಿ, ನೆಲಮಂಗಲ, ದೊಡ್ಡಬಳ್ಳಾಪುರ ತಾಲ್ಲೂಕುಗಳು. 
ಹೆಸರುಘಟ್ಟ. ದಾಸನಪುರ ಹೋಬಳಗಳು ಮಣ್ಣಿನಾಡಿನ ವ್ಯಾಪ್ತಿಗೆ ಒಳಪಟ್ಟತ್ತು. 

ಮಣ್ಣಿಯಲ್ಲ ಅಲ್ಲಲ್ಲ ಕೆಲವು ಕಡೆ ಬೂದಿ ಕೊಂಡಗಳದ್ದು ಅಕ್ಷ-ಪಕ್ಷದಲ್ಲನ ಗ್ರಾಮದ ಜನರು ಈ 


“ ಡಾ. ದೇವರ ಕೊಂಡಾ ರೆಡ್ಡಿ :- ತಲಕಾಡಿನ ಗಂಗರ ದೇವಾಲಯಗಳು- ಒಂದು ಅಧ್ಯಯನ, ಪು.ಸಂ-೧೭೯. 
 ತಮಿಳ್‌ಸೆಲ್ಲಿ :- ಗಂಗರ ಶಾಸನಗಳು ಒಂದು ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೨ ೨. 

ನೌ ಸೂರ್ಯನಾಥ್‌ ಯು ಕಾಮತ್‌ ರವರ ಕರ್ನಾಟಕ ರಾಜ್ಯ ಗೆಜಿಟಿಯರ್‌, ಪು.ಸಂ-೮೪೫. 

 ಎ.ಕ-೯, ನೆಲಮಂಗಲ ೫೭, ಕ್ರಿ.ಶ.೧೩೧೯ರ ಬಲ್ಲಾಳರಾಯನ ತಾಮ್ರಶಾಸನ. ಹೆಚ್‌.ಎಸ್‌. ಗೋಪಾಲರಾವ್‌-ಐ.ದ.ಸಂ.೧೮, ಪು.ಸಂ-೬೭. 
ನ ಎ.ಕ-೯,ನೆ.ತಾ.೬೦,ಕ್ರಿ.ಶ.೭೯೭, ಗಂಗರ ಮಾರಸಿಂಹನ ಶಾಸನ, ಮಣ್ಣೆ. 

 ಎ.ಕ-೯, ನೆ.ತಾ.೬೧, ಕ್ರಿ.ಶ.೮೦೨, ರಾಷ್ಟಕೂಟರ ಪ್ರಭುತವರ್ಷನ ತಾಮ್ರಶಾಸನ, ಮಣ್ಣೆ. 

“ ಎ.ಕ೯, ಮಾ.ತಾ.೭೫, ಕ್ರಿ.ಶ.೯೬೬, ಮುಜರೆ ಮೂಡ್ಗುಪಾಳ್ಯ. 

“ಸೂರ್ಯನಾಥ್‌ ಯು ಕಾಮತ್‌ ರವರ ಕರ್ನಾಟಕ ರಾಜ್ಯಗೆಜಿಟಿಯರ್‌, ಪು.ಸಂ-೮೪೨. 

ನ ಕ, ನೆ.ತಾ.೬೭, ಕ್ರಿಶ.೧೧೧೫, ತಮಿಳು, ನಿಜಗಲ್ಲು. 

 ಎ.ಕ-೯,ನೆ.ತಾ.ಜ೮, ಕ್ರಿ.ಶ.೧೫೨೭, ಮಣ್ಣೆ. 

9 ಹೆಚ್‌.ಎಸ್‌. ಗೋಪಾಲರಾವ್‌ :- ಇ.ದ.ಸಂ.೧೯, ಪು.ಸಂ-೩೯,೪೧. 


೫೦ 


ಗಂಗ ಗಚ್ಚಿಯ ಹಿರಿಯ ಮಗನಾದ ದಡಿಗನು ಕ್ರಿ. ಶ€88 ರಲ್ಪ ಮಣ್ಣಿನಾಡು-೩೦೦ ಮತ್ತು 
ಮಣ್ಣೆ ಸೀಮೆಯ ಮುಡ್ಗುಪಾಳ್ಯದಲ್ಲ ದಡಿಗೇಶ್ವರ ದೇಗುಲ ನಿರ್ಮಾಣ ಮಾಡಿ"', ರಾಜೇಂದ್ರ ಚೋಳನ 
ಆಳ್ವಕೆಯ ಕ್ರಿ. ಶ.೧೦೨೯ರಲ್ತ ದಾನ ನೀಡುವಾಗ ಮಣ್ಞೆನಾಡ ಬಾಳೆವಾಡಿಯ ಸಾಕ್ಷಿಯನ್ನು” 
ಪಡೆಯುವಷ್ಟು ಮಣ್ಣಿನಾಡು ಪ್ರಮುಖ್ಯತೆಯನ್ನು ಪಡೆದಿರಬೇಕು. ಕ್ರಿ.ಶ.೧೦೫೦ರಲ್ಲ ವಿಕ್ಸರದಮ ಚೋಳ 
ಮಂಡಲದ ಮಣ್ಣಿನಾಡುವಿನಲ್ಲ"” ದಾನ ನೀಡಿರುವ ಮಾಹಿತಿಯನ್ನು ಮಂಡಿಗೆರೆಯ ಶಾಸನದಲ್ಪ 
ಕಾಣಬಹುದು. 


ಹೊಯ್ಸಳರ ವಿಕ್ಕಿರಮಚೋಳಮಂಡಲದ ಮಣ್ಣಿನಾಡನ್ನು ಕ್ರಿ.ಶ.೧೧೧೫ರಲ್ಲ ಗಾಮುಂಡನಾದ 
ವಿರುಂತರಾಯ ಭಯಂಕರನು*”ಆಳುತಿದ್ದು. ಅದೇ ವರ್ಷದಲ್ಲ ವಿಕ್ಕಿರಮಚೋಳಕಮಂಡಲದ 
ಮಣ್ಣೆನಾಡನ್ನು ನಿಗರಿಆ ಜಹೋಳಮಂಡಲ ವ್ಯಾಪ್ತಿಗೆ ವರ್ಗಾಯುಸಿ ಸಾಮಗಾವುಂಡನಿಗೆ”” ಮಣ್ಣಿನಾಡಿನ 
ಆಡಳತವನ್ನು ನೀಡಲಾಗಿದೆ, ವಿಜಯನಗರ ಕಾಲದ ಕ್ರಿ. ಶ೧೫೨೭ರಲ್ಲ ಅಂಬಲಗೆರೆಯ 
ತಿರುವೆಂಗಕನಾಥ ದೇವರ ಕಾರ್ಯಗಳಗಾಗಿ ಶಿವಗಂಗೆಯ ಗುಳೂರು ಮಣ್ಣೆ ಸೀಮೆಯಲ್ಲ"”, 
ಕ್ರಿ.ಶ.೧೫೮೬೫ರಲ್ಲ ಸದಾಶಿವದೇವರು ಮಲೆನಾಡ ಗೂಳೂರು ಮಣ್ಣೆ ಸೀಮೆಯ ಅಧಿಕಾರವನ್ನ ಭಂಡಿಯ 
ಬಸವಣ್ಣನಾಯ್ದರಿಗೆ ಪಾಅಸಿದರು*”. ಕ್ರಿ.ಶ.೧೫೫೧ರಲ್ಲ ಗೂಳೂರು ಮಣ್ಣಿಸ್ಥಳದ ಜಲನಕೋಟವೆ 
ಗ್ರಾಮವನ್ನು ಸರ್ವಮಾನ್ಯವಾಗಿ ದಾನ ನೀಡಿದ್ದರು”. ಗಂಗ. ಜೋಳ, ಹೊಯ್ಸಳರ ಕಾಲಗಳಲ್ಲ 
ನಾಡಾಗಿದ್ದಂತಹ ಮಣ್ಣಿಯು ವಿಜಯನಗರ ಕಾಲಕ್ಕೆ ಸೀಮೆ, ಸ್ಥಕಗಳಗೆ ಸೀಮಿತವಾಯುತ್ತು. ೧೬-೧೫ನೇ 
ಶತಮಾನಕ್ಗಾಗಲೇ ಯಲಹಂಕ ನಾಡಪ್ರಭುಗಕ ಪ್ರಬಲ್ಯದಿಂದಾಗಿ ಯಲಹಂಕನಾಡು ಹೆಚ್ಚು 
ಸ್ಥಿರತೆಯನ್ನು ಕಾಣುತ್ತಾ ಸುತ್ತ ಮುತ್ತಲನ ಪ್ರದೇಶಗಳು ಅಭವೃದ್ಧಿಯಾಗುತ್ತಾ ಕುಕ್ಕಲನಾಡು ತನ್ನ 
ಅಸ್ತಿತ್ವವನ್ನು ಕಳೆದು ಕೊಂಡಿದ್ದರಿಂದಾಗಿ ಕ್ರಿ.ಶ.೯8೬೬ ರಲ್ಲ ೩೦೦ ಹಳ್ಳಗಳ ಕೇಂದ್ರವಾಗಿದ್ದ ಮಣ್ಣಿಯು ಸಹ 
ನಾಡಿನ ಸ್ಥಾನದಿಂದ ಸೀಮೆಗೆ ಕೆಲವು ವರ್ಷಗಳ ನಂತರ ಸ್ಥಳಕ್ಕೆ ಇಆಕೆಯಾಗುತ್ತಾ ಕೊನೆಗೆ ಮಣ್ಣೆಯು 


ಗ್ರಾಮಕ್ತೆ ಬಂದು ನಿಂತ್ರಿದೆ. 
ಆವತಿನಾಡು 


ಎ.ಕ-೯, ಮಾ.ತಾ.೭೫, ಕ್ರಿ.ಶ.೯೬೬, ಮುಜರೆ ಮೂಡ್ಗುಪಾಳ್ಯ. 
ನ ಎ.ಕ-೯, ನೆ.ತಾ.೧, ಕ್ರಿ.ಶ.೧೦೨೯, ಸೋಲದೇವನಹಳ್ಳಿ. 

ಎ ಕ-€೯,ನೆ.ತಾ.೨೫, ಕ್ರಿ.ಶ.೧೦೫೦, ತಮಿಳು, ಮಂಡಿಕೆರೆ. 

ಎ ಕ-೯,ದೊ.ತಾ.೧೧, ಕ್ರಿ. ಶ೧೧೧೫, ಹುಲುಕಡಿ. 

“ಎ .ಕ-€೯,ನೆ.ತಾ.೬೭, ಕ್ರಿ.ಶ.೧೧೧೫, ತಮಿಳು, ನಿಜಗಲ್ಲು. 

* ಎ.ಕ-€, ನೆ.ತಾ.ಜ೮, ಕ್ರಿ.ಶ.೧೫೨೭, ಮಣ್ಣೆ. 

ಎ ಕ-€೯,ನೆ.ತಾ.೮೧, ಕ್ರಿ.ಶ.೧೫೪೫, ಶಿವಗಂಗೆ. 

“ನ ಕ, ನೆ.ತಾ.೭೨, ಕ್ರಿ.ಶ.೧೫೫೧, ಬಿಲ್ಲನಕೋಟೆ. 


೫೧ 


ದೇವನಹಳ್ಳಯುಂದ ಎಸ್‌.ಹೆಚ್‌. ಅಆ ರಲ್ಲ ೬.೭ ಕಿ.ಮೀ. ಉತ್ತರಕ್ಷಿರುವ ಆವತಿಗ್ರಾಮವೇ 
ಆವತಿನಾಡಿನ ಕೇಂದ್ರ ಸ್ಥಳವಾಗಿ, ದೇವನಹಳ್ವ ತಾಲ್ಲೂಕಿನ ಉತ್ತರಭಾಗ, ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ಉತ್ತರಭಾಗ, ಶಿಡ್ಛಘಟ್ಟ ತಾಲ್ಲೂಕು, ಚಿಂತಾಮಣಿ ತಾಲ್ಲೂಕು. ಗೌರಿಬದನೂರು ತಾಲ್ಲೂಕು, 
ಚಿಕ್ಕಬಳ್ಳಾಪುರ ತಾಲ್ಲೂಕು. ಭಾಗೇಪಲ್ಲ ತಾಲ್ಲೂಕುಗಳ ಬಹುಭಾಗಗಳ ವರೆಗೆ ಆವತಿನಾಡ ವ್ಯಾಪ್ಲಿಯು 
ಹಬ್ಬತ್ತು. 


ಆವತಿನಾಡಿನಲ್ಲ ಶಿವನಸಮುದ್ರ ಸೀಮೆ, ಹಣಬೆತಿಷಪ್ಟೂರು ಸೀಮೆ, ಹೊಸೂರುನಾಡು, 
ಹೆಂಬೆನಾಡು, ಜೆಲೆದೋಡುನಾಡು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮಂಚಂಡಹಳ್ಳ ಮತ್ತು ಕೆಂಗೇರಿ 
ಎಂಬ ಒಂಬತ್ತು ಆಡಳತ ಘಟಕಗಳು ಇದ್ದವೆಂದು ಹಾಗೂ ಪೂರ್ವದಲ್ಲ ಸುಗಟೂರು, ಪಶ್ತಿಮದಲ್ಲಿ 
ಯಲಹಂಕ, ಹುಲುಕಡಿ. ಕುಕ್ಕಲನಾಡು, ಉತ್ತರದಲ್ಲ ಪೆನುಗೊಂಡ ರಾಜ್ಯ, ದಕ್ಷಿಣದಲ್ಲ ಯಲಹಂಕ 
ಮಹಾನಾಡುಗಳು ಎಲ್ಲೆಯಾಗಿದ್ದವು. ಚಿಕ್ಕಬಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ಕೆಲವು 
ಭಾಗಗಳನ್ನು ನಂದಿ ಮಂಡಲವೆಂದು ಕರೆದಿದ್ದಾರೆ. ಈ ಪುರಾತನ ನಂದಿ ಮಂಡಲದಲ್ಲ ಸಣ್ಣೆನಾಡು. 
ಕೈವಾರನಾಡು. ಕೊಳಾಲನಾಡು, ಆವತಿನಾಡು ಇನ್ನು ಮುಂತಾದ ಆಡಳತ ಘಟಕಗಳು ಅಸ್ತಿತ್ತ್ರದಲ್ಲದ್ದವು. 


ಪಶ್ಲಿಮದಲ್ಲನ ದೊಡ್ಡಬಳ್ಳಾಪುರವು ಸಹ ಆವತಿನಾಡಪ್ರಭುಗಳ ಆಳ್ವಕೆಗೆ ಒಳಪಣ್ಟತ್ತು ಎಂಬುದಕ್ಕೆ 
ಶಿಥಿಲವಾದ ಕೋಟಿ, ಜೀರ್ಣೋದ್ದಾರ ಮಾಡಿಸಿದ ದೇವಾಲಯಗಳು ಕುರುವುಗಳಾಗಿವೆ. 
ದೊಡ್ಡಬಳ್ಳಾಪುರ ಆವತಿನಾಡ ಪ್ರಭುಗಳ ಸೈನ್ಯದ ನೆಲೆಯಾಗಿದ್ದಂತೆ ಅವರ ಯುದ್ಧಗಳ ವರ್ಣನೆಯಿಂದ 
ತಿಆಯತ್ತದೆ"್‌. 


ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ. ದೇವನಹಳ್ಳ. ಕುಡುವತಿ., ಬೈಚಾಪುರ. ಇಮ್ಮಡಿ ಭೈರಾಪುರಾ. 
ಮುಚುಳಪುರ, ಕಾರೇಪುರ, ಮುದಿಗೆರೆ, ದೇವನಹಳ್ಳ, ಮಾವಳ್ಳಪುರ, ಸೀಗೇಕೋಟೆ, ಮಂಚಂಡಹಳ್ಳ. 
ಆವತಿ, ವಡಿಗೇನಹಳ್ಳ, ಸೋಮನಹಳ್ನ, ಬೇಗೂರು, ಸೆಟ್ಟಹಳ್ಳ, ಅಂಗಟ್ಟ ಗ್ರಾಮ. ನಲ್ಲೂರು, ಸಿಂಗರಹಳ್ಳ. 
ತಿಪ್ರೂರು. ನಾಗೇನಹಳ್ಳ, ದೊಡ್ಡಬಳ್ಳಾಪುರ, ಕೊಲುರಾ. ನಂದಿ, ಬೂದಿಹಾಳು. ವೆಂಕಲಾಪುರಾ. 
ಪೊಕ್ಸಾವಾರಪಲ್ತ. ಮಳೂರು. ಮೇಲೂರು. ಬುರ್ರೋನಕುಂಟಿ. ಮಾರಗಾನಕುಂಟಿ, 
ಸೋರನಾಯಕನಹಳ್ಳ, ಅಂತರಹಳ್ಳ, ಸಾವಕನಹಳ್ಳ, ಗೋಪಾಲಸಾಗರ, ಹೊಸಪೇಟಿ, ಸೋಮತ್ತನಹಳ್ಳ. 


ಕುರುಬರಹಳ್ಳ, ಸಾದಲ, ಶಿಡ್ಲಘಟ್ಟ. ಬಾಗೇಪಲ್ತ್ಲ. ಗೌರಿಬದನೂರು, ಚಿಂತಾಮಣಿ, ಬೋಂಡಪಲಿ, 


 ಹೆಚ್‌.ಎಂ.ಬೋರಯ್ಯ :- ಅವತಿನಾಡಪುಭುಗಳು, ಪು.ಸಂ-೧೦, ೧೧. 


೫೨ 


ಹೊಸಕೆರೆ, ಕೋಣಕುಂಟಿ ಮುಂತಾದ ಗ್ರಾಮಗಳಕಲ್ಲ ಆವತಿನಾಡುಗಕಳ ಉಲ್ಲೇಖವಿರುವ ಶಾಸನಗಳನ್ನು 
ಗಮನಿಸಿದರೆ ಈ ಗ್ರಾಮಗಳ ವರೆಗೂ ನಾಡಿನ ಎಲ್ಲೆ ಹಜ್ಜತ್ತು ಎಂದೆನಿಸುತ್ತದೆ. 


ಆವತಿನಾಡ ಪ್ರಭುವಾದ ರಣಭ್ಯೆರೇಣೌಡನಿಂದಾಗಿ ಹಾವು-ಹತ್ತಿಯು ಆವತ್ತಿಯೂರಾಲುತು 
ಎಂಬ ಐತಿಹ್ಯ ಹುಟ್ಟುವ ಮೊದಲೇ ಕ್ರಿ.ಶ.೧೧೩೩ ರ ವೇಳೆಗಾಗಲೇ ಆವತ್ತಿಯೂರು ಅಸ್ಪಿತ್ವದಲ್ಲತ್ತು 
ಎಂಬುದಕ್ಷೆ ಆವತ್ತಿ ಗ್ರಾಮದ ವೀರಗಂಗನ ತಮಿಳು ಶಾಸನದಲ್ಲ ಕಾಣಬಹುದು. ಹೋಯ್ದಕರ 
ಕ್ರಿ.ಶ.೧೧೩೩ ರಲ್ಲ ಸಣ್ಣಿನಾಡಿನ ಆವತ್ತಿಯೂರ ಭೂ ಒಡೆಯರಾದ ಗಂಗ ವಂಶಸ್ಥನಾದ 
ಮಚ್ಚಗಾವುಂಡನು*” ಆಕುತಿದ್ದು, ಹೊಯ್ದಳರ ಕಾಲದಲ್ಲ ಸಾಮನ್ಯ ಗ್ರಾಮವಾಗಿದ್ದ ಆವತ್ತಿಯೂರು 
ವಿಜಯನಗರ ಅವಧಿಯಲ್ಲ ಆವತಿನಾಡಾಗಿ ಬದಲಾಗಿ ನಾಡಪ್ರಭುಗಳು ಆಳ್ವಕೆಯನ್ನು ನಡೆಸಿರುವುದಕ್ಕೆ 
ಹಲವಾರು ಶಾಸನಗಳು ಮಾಹಿತಿ ಒದಗಿಸುತ್ತದೆ. ಕ್ರಿ.ಶ.೧೬೨೮ ರಲ್ಲ ವಿಜಯನಗರದ ಅರಸರು 
ದೊಡ್ಡ್ಯೆರೇಗೌಡನಿಗೆ  ನಂದಿಮಂಡಲವನ್ನು ಕರುಣಿಸಿರುವ ಬಣ್ಣೆ ಕುಡುವತಿಯ ಶಾಸನದಲ್ಲಿ 
ಕಾಣಬಹುದು”. ಕ್ರಿ.ಶ.೧೫೧೮ ರಲ್ಲ ಸೊಣಪಗೌಡ ಅಯ್ಯನವರು”*”. ಕ್ರಿ.ಶ.೧೫೭೫ರಲ್ಲ ಮೊಲೆಯ 
ಬಂಖರಯ ಗಾವುಂಡರ ಕುಮಾರ ಬಯುರಾಗೌಡರ ತಮ್ಮಂದಿರು ಮಾರಯಗೌಡರು*”, ಕ್ರಿ.ಶ.೧೫೮೮ 
ರಲ್ಲ ಭೈರವದೇವನು*”, ಕ್ರಿ.ಶ.೧೫೮೬ ರಲ್ಲ ಹಾವಳ ಬಯ್ಯಪ್ಪ ಗೌಡರು””, ಕ್ರಿ.ಶ.೧೫೯೫ ರಲ್ಲ ಇಮ್ಮಡಿ 
ಹಾವಳಗೌಡಯ್ಯ””, ಕ್ರಿ.ಶ.೧೬೧೦ ರಲ್ಲ ಬಂಯುರೇಗೌಡ ಅಯ್ಯನವರ ಪುತ್ರರಾದ ಇಮ್ಮಡಿ ಹಾವಳ 
ಬಲಖುರಪ್ಪಗೌಡರು*”, ಕ್ರಿ.ಶ.೧೬೧೦ ರಲ್ಲ ಇಮ್ಮಡಿ ಹಾವಳ ಬಲಯುರೇಗೌಡರು””, ಕ್ರಿ.ಶ.೧೭೯೭ ರಲ್ವ 
ಮುದ್ದು ಭೈರೇಗೌಡಯ್ಯನವರ ಪೌತ್ರರಾದ ಇಮ್ಮಡಿ ಸೊಂಣಬಯುರೇಗೌಡರ ಪುತ್ರರಾದ ಗೋಪಾಲ 
ಗೌಡಯ್ಯನವರು*" ಆವತಿನಾಡ ಪ್ರಭುವಾಗಿ ಅಳ್ಞಕೆಯನ್ನು ನಡೆಸಿದ್ದಾರೆ. 


ಬ ಎಕ-೯,ದೇ.ತಾ.೨೦, ಕ್ರಿ.ಶ.೧೧೩೩, ತಮಿಳು, ಆವತ್ತಿ. 
 ಎ.ಕ-೧೦, ಚಿ.ತಾ.೪೦, ಕ್ರಿ. ಶ೧೪೨೮, ಕುಡುವತಿ. 
 ಎ.ಕ-೧೦,ಗೌ.ತಾ.೫೨, ಕ್ರಿ.ಶ.೧೫೬೫, ಮುದಿಗೆರೆ. 

™ ಎ .ಕ-೧೦, ಚಿ.ತಾ.೨೭, ೨೮, ಕ್ರಿ.ಶ.೧೫೭೫, ನಂದಿ. 

™ ಎ.ಕ-,ದೇ.ತಾ.೮೨, ಕ್ರಿ.ಶ.೧೫೮೪, ದೇವನಹಳ್ಳಿ. 

ರ, ದೊ.ತಾ.ಜ, ೬, ಕ್ರಿ.ಶ.೧೫೮೬, ತಿಪ್ಪೂರು. 

* ಎ.ಕ-೯, ಅನುಬಂಧ, ದೊ.ತಾ ೬೯, ಕ್ರಿ.ಶ ೧೫೯೮, ದೊಡ್ಡಬಳ್ಳಾಪುರ. 
“ಎ.ಕ,ದೊ.ತಾ.ರ೯, ಕ್ರಿ.ಶ.೧೬೧೦, ನಾಗೇನಹಳ್ಳಿ. 

ನ ಎ.ಕ-೯, ಅನುಬಂಧ, ದೊ.ತಾ.೭೦, ಕ್ರಿ.ಶ.೧೬೧೦, ದೊಡ್ಡಬಳ್ಳಾಪುರ. 
೫ ಎ ಕ-೯,ದೇ.ತಾ.೫೧, ಕ್ರಿ.ಶ.೧೬೯೭ , ಬೇಗೂರು. 


೫೩ 


ಯಲಹಂಕನಾಡು 


ಬೆಂಗಳೂರು ನಗರದಿಂದ ೧೬ ಕ.ಮಿ ದೂರದಲ್ಲನ ಯಲಹಂಕವು ಪ್ರಾಚೀನ ಕಾಲದಿಂದಲು 
ಒಂದು ಪ್ರಮುಖನಗರವಾಗಿ, ಹೊಯ್ದಳ ಆಳ್ವಕೆ ಕೊನೆಯ ಹಂತದಲ್ಲ ವಿಭಾಗವೊಂದರ ಮುಖ್ಯುಸ್ಥಕವಾಗಿ 
ವಿಜಯನಗರ ಕಾಲದಲ್ಪ ವಿಸ್ನಾರವಾಗಿ ಮಹಾ ನಾಡಾಗಿ ಬೆಳೆಯಿತು. ಯಲಹಂಕದ ಪಶ್ಚಿಮ ಭಾಗವು 
ಅರ್ಕಾವತಿ ಸೀಮೆಯಾದರೆ, ಪೂರ್ವ & ದಕ್ಷಿಣ ಭಾಗಗಳು ನರವಣ ತೊರೆಯ ಪ್ರದೇಶಗಳಾಗಿದೆ. ಈ 
ತೊರೆಯು ದಕ್ಷಿಣಾಭಿಮುಖವಾಗಿ ಹರಿದು ಮುಂದೆ ಹೆಬ್ಬಾಳ. ನಾಗವಾರ ಕೆರೆ ಸೇರಿ ದಕ್ಷಣ ಪಿನಾಕಿನಿ 
ನದಿಯನ್ನು ಸೇರುತ್ತದೆ. 


ಗಂಗರಸರ ಕಾಲದಿಂದಲೂ ಎಲಹಂಕವು ಪ್ರಚಅತದಲ್ಲ ಇದ್ದಿರ ಬಹುದು. ಆದರೆ ಯಾವುದೇ 
ಆಧಾರಗಳು ದೊರೆತಿಲ್ಲ. ಚೋಳರ ಕಾಲದಲ್ಲ ಎಲಹಂಕ ಸ್ಥಳದ ಛಾಯೆಯನ್ನು ನೆನಪಿಸುವ ಎಲವೂರು 
ಎ೦ಬ ಹೆಸರನ್ನು ಸೋಲದೇವನಹಳ್ಳಯ ಕನ್ನಡ ಶಾಸನದಲ್ಲ ಕಾಣಬಹುದು. ಹೆಸರುಘಟ್ಟ ಶಾಸನದಲ್ಲಿ 
ಎಲ್ಲಾವಿಷಯ ಎಂದು. ಗಂಗವಾರದ ಸೋಮೇಶ್ವರ ದೇವಾಲಯದ ಗೋಡೆ ಮೇಅನ ತಮಿಳು 
ಶಾಸನದಲ್ಲ ಮೊದಲ ಬಾರಿಗೆ ಇಲೈೆಪಾಕ್ಕನಾಡು ಎಂದು ಉಲ್ಲೇಜಖಸಿರುವುದನ್ನು ಕಾಣಬಹುದು. ಆದರೆ 


ಕ್ರಿ.ಶ.೧೨೬೭ರ ದೊಡ್ಡಬಳ್ಳಾಪುರದ ಶಾಸನದಿಂದ ಎಲಹಂಕದ ಉಲ್ಲೇಖ ಪ್ರಾರಂಭವಾಗುತ್ತದೆ. 


ಎಲ್ಲ, ಎಲವ ಎಂಬ ಶುದ್ಧ ಕನ್ನಡ ರೂಪಗಳು ಚೋಳರು ಗಂಗರನ್ನು ಆಕ್ರಮಿಸಿದ ನಂತರ 
ಇಲ್ಯೇಆಗಿ, ತಮಿಳು ಶಾಸನಗಕಲ್ಲ ಇಲೈಪ್ಪಾಕ್ಸ್ಷ ಎಂದು ಹೊಯ್ದಕ ಕಾಲಕ್ಕೆ ಎಲಹಂಕವಾಗಿ 
ವಿಜಯನಗರದ ಅವಧಿಗೆ ಯಲಹಂಕವಾಯುತ್ತು. ಎಲಹಂಕ ಎಂಬುದು ಎಲವ ಮತ್ತು ಹಕ್ತ ಎಂಬ 
ಎರಡು ರೂಪಗಳ ಸಂಯುಕ್ತ ಪದದಲ್ಲ ಎಲವ ಸಂಸ್ಥೃತದಾರ್ಥ ಬೂರಗ ವೃಕ್ಷ ಅಥವಾ ಪಾಲ್ಕಲೀ ವ್ಯಕ್ಷ 
ಎಂದು. ಹಕ್ಕ ಎಂದರೇ ಸಮೂಹ. ಈ ಬುರುಗದ ಮರಗಳು ಇದ್ದಿದ್ದರಿಂದ ಸಸ್ಯ ಮೂಲದ ಹೆಸರಿಂದ 
ಎಲಹಂಕ ಎಂದು ನಿಷ್ಟತ್ತಿಯಾಗಿರಖೇಕು. 


ಟ 


ಉತ್ತರಕ್ಕೆ ಚಿಕ್ಕಜಾಲ, ದಕ್ಷಿಣಕ್ಕೆ ದೊಮ್ಮಲೂರು, ಪಶ್ಲಿಮದಲ್ಲ ಹೆಸರುಘಟ್ಟ, ಪೂವಕಕ್ಕೆ 
ಗಂಗವಾರದೊಂದಿಗೆ ಎಲ್ಲೆಯನ್ನು ಹಂಚಿಕೊಂಡಿರುವ  ಯಲಹಂಕನಾಡಿನಲ್ಲನ ಗಂಗವಾರ, 
ಸುರಧೇನುಪುರ, ಯಂಬ್ರಹಳ್ಳ, ದೊಮ್ಮಲೂರು, ಐಗಂಡಪುರ, ದೊಡ್ಡಬಳ್ಳಾಪುರ, ಜಕ್ಕೂರು, ಹೆಬ್ಬಾಳ, 
ಕಟ್ಟಗೇನಹಳ್ವ. ಕಾಡಿಗಾನಹಳ್ವ, ಜಾಲ, ಚಿಕ್ಕಜಾಲ. ನಾಗಸಂದ್ರ, ಅಗರ, ಬಯುರತ್ತಿ, ಸಾದೇನಹಳ್ಳ. 


ಹಾಡೋನಹಳ್ಳ. ಗುಂಜೂರು, ನಂದಿ, ಸಿಂಗನಾಯ್ದರನಹಳ್ಳ. ಮಡಿವಾಳ, ಬೇಚರಾಖ್‌ ದ್ಯಾವಸಂದ್ರ. 


೫೪ 


ಬಂಡೆಕೊಡಗೆಹಳ್ಳ. ಕ್ಯಾಅಮಾರನಹಳ್ಳ. ತಿಂಡ್ಲು, ಕಿತ್ತಗನೂರು. ಅಲ್ಲಾಳಸಂದ್ರ. ಗಾಣಿಗರಹಳ್ಳ. 
ಹೆಸರುಘಟ್ಟ. ನಾಗಸೆಟ್ಟಹಳ್ಳ. ಸಾದಹಳ್ಳಿ. ಕೊಡಿಗೆಹಳ್ಳ, ದಾಸರಹಳ್ಳಿ, ಬಾಗಲೂರು. ಚಿಕ್ಟಪೇಟೆ. 
ಬಳ್ಳಾಪುರಪೇಟಿ ಮುಂತಾದ ಪ್ರದೇಶಗಕಲ್ಲ ದೊರೆತ ಶಾಸನಗಳಲ್ಲನ ಇಲ್ಯೆಪಾಕ, ಇಲ್ಯೈಪಾಕ್ಸನಾಡು. 
ಇಲ್ಯೆಪಾಕ್ಷನಾಟ್ಟು. ಎಲಹಕನಾಡು, ಎಲಹಕ್ಷನಾಡು. ಎಲಹಂಕನಾಡು. ಯಲಹಕ್ಷನಾಡು, 
ಯಲಹಂಕನಾಡು, ಎಲಹಂಕರಾಜ್ಯ ಎಂದು ವಿವಿಧ ಕಾಲಾವಧಿಯಲ್ಲ ಮಾರ್ಪಟ್ಟುಗಳನ್ನು ಗಮನಿಸಿದರೆ 
ಬಹುಶಃ ಈ ಪ್ರದೇಶಗಳೆಲ್ಲಾ ಯಲಹಂಕನಾಡಿನಲ್ಲ ಅಂತರ್ಗತವಾಗಿದ್ದ  ಗ್ರಾಮಗಳಾಗಿದ್ದವು 


ಎಂದೆನಿಸುತ್ತದೆ. 


ಕ್ರಿ.ಶ.೧೨೫೩ ರ ದೊಮ್ಮಲೂರು (ಬೆಂ.೬ಎ. ಕ್ರಿ.ಶ.೧೨೫೩, ಬೆಂ.೧೦. ೧೨೬೬, ಬೆಂ.೧೧. 
ಕ್ರಿ.ಶ.೧೨೯೦), ಕ್ರಿ.ಶ.೧೩೦೧ ರ ಗುಂಜೂರು (ಬೆಂ.೫೧), ನಂದಿ (ಎ.ಕ.೧೦, ಚಿ.ತಾ.೨೦). ಮಡಿವಾಳ 
(ಬೆಂ೦.೬ಆ೫). ಕ್ರಿ. ಶ/೧೩೭೬೭ರ ಐಬೇಚಿರಾಖ್‌ ದ್ಯಾವಸಂದ್ರ (ಬೆಂ.೧೩೨). ಕ್ರಿ. ಶ೧೩೦೫ ರ 
ಸಿಂಗನಾಯ್ದನಹಳ್ಳಯ (ಬೆಂ.೨೩) ತಮಿಳು ಶಾಸನಗಳಲ್ಲ ಇಲೈೆಪಾಕ್ಷನಾಡು ಎಂದು, ದೊಡ್ಡಬಳ್ಳಾಪುರ 
ಕನ್ನಡ ಶಾಸನದ ನಂತರ ಕ್ರಿ.ಶ.೧೩೬೨ರ ಜಕ್ಕೂರು (ಬೆ.೨೧), ಕ್ರಿ.ಶ.೧೩೦೮ ರ ಹೆಬ್ಬಾಳ (೧೩೮೬). 
ಕ್ರಿ.ಶ.೧೩೨೯ ರ ದೊಮ್ಮಲೂರು (ಬೆಂ. ೧೬೩, ೧೬೫, ಅನುಬಂಧ). ಕಲ್ಲುಕೆರೆಯ (ಬೆಂ.೧೩೩, 
ಅನುಬಂಧ) ಶಾಸನದಲ್ಲ ಎಲಹಕನಾಡು ಎಂದು. ದೊಮ್ಮಲೂರು (ಬೆಂ. ೧೬೨, ಅನುಬಂಧ) ರ 
ಶಾಸನದಲ್ಲಿ ಎಲಕ್ಷನಾಡು, ಕ್ರಿ.ಶ.೧೩೮೨ರ ನಾಗಸಂದ್ರ (ಬೆಂ.೩೮). ಕ್ರಿ.ಶ.೧೩೬೩ ಅಗರದ (ಬೆಂ.೮) 
ಶಾಸನದಲ್ಲ ಎಲಹಂಕನಾಡು. ಕ್ರಿ.ಶ.೧೩೬೦ ರ ಅಲ್ಲಾಕಸಂದ (ಬೆಂ.೩೧), ಕ್ರಿ.ಶ.೧೩೮೬ ರ 
ಕ್ಯಾಅಮಾರನಹಳ್ಳಯ (ಬೆಂ.೧೩೯) ಶಾಸನದಲ್ಲ ಯಲಹಕ್ಕನಾಡು. ಕ್ರಿ.ಶ.೧೩೬೨ ರ ಗಾಣಿಗರಹಳ್ಳ 
(ಬೆಂ.೨೬) ಶಾಸನದಲ್ತ್ಲ ಯಲೆಯಕನಾಡು ಎಂದು, ಕ್ರಿ.ಶ.೧೬೩೧ ರ ಕೊಡಿಗೆಹಳ್ಳ (ಬೆ೦.೧೨೭) ಮತ್ತು 
ಕ್ರಿ.ಶ.೧೩೮೨ರ ನಾಗಶೆಟ್ಟಹಳ್ಳಿ (ಬೆ೦.೧೨೯). ಕ್ರಿ.ಶ.೧೬೭೮ ರ ಸುಲ್ಲ್ದಾನ್‌ಪಾಳ್ಯದ (ಬೆ೦.೧೬೧, ಅನುಬಂಧ) 
ಶಾಸನದಲ್ಲ ಯಲಹಕನಾಡು ಎಂದು. ಜಕ್ಕರಾಯನ (ಬೆಂ.೧೫೮, ಅನುಬಂಧ) ಶಾಸನದಲ್ಲಿ 
ಯಲಹಂಕನಾಡು ಎಂದು. ಕ್ರಿ.ಶ.೧೫೬೦ ರ ಅಲ್ಲಾಕಸಂದ (ಬೆಂ.೩೦), ಯಶವಂತಪುರದ (ಬೆಂ.೧೭೦, 
ಅನುಬಂಧ) ಶಾಸನದಲ್ಲ ಎಲಹಕನಾಡು ಎಂದು, ಕ್ರಿ.ಶ.೧೫೩೨ ದಾಸರಹಳ್ಳಯ (ಬೆಂ.೫೭) ಶಾಸನದಲ್ಲಿ 
ಎಲಹಂಕರಾಜ್ಯ, ಕ್ರಿ.ಶ.೧೬೨೮ ರ ಬಳ್ಳಾಪುರ ಪೇಟಿಯ (ಬೆಂ.೧) ಶಾಸನದಲ್ಲ ಯಲಹಂಕನಾಡು, 
ಕ್ರಿ.ಶ.೧೭೩೩ ರ ಚಿಕ್ಕಪೇಟಿಯ (ಬೆಂ.೨) ಶಾಸನದಲ್ಲ ಯಲಹಂಕ ಎಂದು ಉಕ್ತವಾಗಿದೆ. ಹೀಗೆ 
ಇಲೈಪ್ಪಾಕ್ಷನಾಟ್ಟು. ಎಲಹಂಕನಾಡಾಗಿ, ನಂತರ ಮಹಾ ಎಲಹಂಕನಾಡಾಗಿ ವಿಸ್ತಾರಿಸಿಕೊಂಡು 


ಎಲಹಂಕರಾಜ್ಯವಾಗಿ ಹಂತ ಹಂತವಾಗಿ ಬೆಳೆದರ ಬಗ್ಗೆ ಶಾಸನಗಳಲ್ಲ ಕಾಣಬಹುದು. 


೫೫ 


ಜಲ್ಲಾ ವ್ಯಾಪ್ತಿಯಲ್ಲ ಹಲವಾರು ಗ್ರಾಮಗಳು ಯಲಹಂಕನಾಡಿಗೆ ಸೇರಿರುವ ಬಗ್ದೆ 
ಚೋಳರಸರಿಂದ ವಿಜಯನಗರದ ಅರಸರವರೆಗಿನ ವಿವಿಧ ಕಾಲ ಘಟ್ಟಗಕಲ್ಲನ ಶಾಸನಗಳನ್ನು 
ಕಾಣಬಹುದು.  ಯಲಹಂಕನಾಡು ಪ್ರಾರಂಭದಲ್ಲ ಚೋಳ ಅಧೀನದಲ್ಲ ಕ್ರಿ.ಶ.೧೦೬೭ ರಲ್ಪ 
ಇಲೈೆಪಾಕ್ಕನಾಡು ವಳನಾಡಿನ ಒಂದು ಭಾಗಿವಾಗಿದ್ದರ"” ಬಣ್ಣೆ ಉಲ್ಲೇಜಖಸುತ್ತದೆ. ಒಂದು ಪ್ರದೇಶವಾಗಿದ್ದ 


ಇಲೈೆಪಾಕ್ಕ ವಿಭಾಗವು ೧೨೦೦ ರಲ್ಲ ಇಲೈೆಪಾಕ್ಷನಾಟ್ಟು ವಿಭಾಗವಾಗಿ ರೂಪುಗೊಂಡಿತು. 


ಚೋಳರ ನಂತರ ಹೊಯ್ದಕ ಅಧಿನದಲ್ಲ ಕನ್ನಡ ಶಾಸನದಲ್ಲ ಎಲಹಕ ಹಾಗೂ ತಮಿಳು 
ಶಾಸನದಲ್ಲ ಇಲೈೆಪಾಕ್ಕನಾಡು ಎಂದು ಉಲ್ಪೀಖಸಿರುವುದನ್ನು ಕಂಡರೆ ಈ ನಾಡಿಗೆ ೨ ಹೆಸರಿರಬೇಕು 
ಅಥವಾ ಸಮೀಪದಲ್ಲ ೨ ನಾಡು ಗಆರಬೇಕು. ಮೊದಲ ಬಾರಿಗೆ ಎಲಹಂಕವೆಂಬ ಕನ್ನಡ ಹೆಸರಿನ 
ಬಳಕೆಯ ಉಲ್ಲೇಖವಿರುವ ೪೭ ಸಾಲುಗಳುಳ್ಳ ಕ್ರಿ.ಶ.೧೨೬೭ ರ ಶಾಸನದಲ್ಲ ದೇವರಸರು ಎಲಹಕದಲ್ಲ"” 
ಆಜ್ವಕೆ ನಡೆಸುತಿದ್ದರು. 


ರಾಮನಾಥ ದೇವರ ಹಲವು ತಮಿಳು ಶಾಸನದಲ್ಲ ಇಲ್ಯೆಪಾಕ್ಕನಾಡಿನ ಉಲ್ಲೇಬವನ್ನು 
ಗಮನಿಸಿದರೆ ಈ ಭಾಗದಲ್ಲ ರಾಮನಾಥನು ಹೆಚ್ಚು ಕಾಲ ಅಆಳ್ವಕೆಯನ್ನು ನಡೆಸಿರಬೇಕು. 
ಇಲೈೆಪ್ಪಾಕ್ಟ್ಷನಾಡಿನ ನಾಡಾಧಿಕಾರಿಯಾಗಿ ಕ್ರಿ.ಶ.೧೨೮೭ ರಲ್ಲ ಮ.ಹವನಾಯಕನು"”. ಕ್ರಿ.ಶ.೧೨೮೮ ರಲ್ಲ 
ವಲ್ಲಾಳನು"* ಹಲವಾರು ದಾನ ದತ್ತಿಗಳನ್ನು ನೀಡಿದ್ದಾರೆ. ಇಲ್ಯೆಪಕ್ನನಾಡಿನ ಕ್ರಿ.ಶ.೧೨೯೦ರಲ್ಲಿ 
ದೊಮ್ಮಲೂರಿನ ಶ್ರೀ ಚೊಕ್ಕನಾಥ ಪೆರುಮಾಳು ದೇವಾಲಯದಲ್ಲನ ತಮಿಳು ಶಾಸನದಲ್ಪ"”, ಕ್ರಿ.ಶ.೧೨೯೧ 
ರ ಸುರಥಧೇನುಪುರದಲ್ಲನ ದೇವಾಲಯದಲ್ಲನ ತಮಿಳು ಶಾಸನದಲ್ಲ"”, ಕ್ರಿ.ಪ.೧೨೯೨ರ ಇವರು 
ಕಂಡೀಶ್ರರ ದೇವಾಲಯದ ಮುಂದಿರುವ ತಮಿಳು ಶಾಸನದಲ್ಲ"” ದಾನ ನೀಡಿರುವುದನ್ನು ಕಾಣಬಹುದು. 
ಬಹುಶಃ ಆ ಕಾಲಕ್ಲಾಗಲೇ ದೊಮ್ಮಲೂರು ಇಲ್ಯೈೆಪಾಕ್ಕನಾಡಿನಲ್ಲನ ಪ್ರಮುಖ ನಗರವಾಗಿತ್ತೆಂದು ಈ 
ದೇವಾಲಯದ ಆವರಣದಲ್ಲ ದೊರೆತಿರುವ ಹಲವಾರು ಶಾಸನಗಳಂದಾಗಿ ಊಹಿಸಬಹುದು. 


ಬ ಕ-೯, ದೇ.ತಾ.೭%, ಕ್ರಿ.ಶ.೧೦೪೬, ತಮಿಳು, ಗಂಗವಾರ. 

“ ಎ.ಕ-4,ದೊ.ತಾ.೩೧, ಕ್ರಿ.ಶ.೧೨೬೭, ದೊಡ್ಡಬಳ್ಳಾಪುರ. 

ನ್‌ ಎಕ, ದೇ.ತಾ.ಜ೫೩, ಕ್ರಿ.ಶ.೧೨೮೭, ತಮಿಳು, ಬಯನಹಳ್ಳಿ. 

“ ಎ.ಕ-4೯,ದೇ.ತಾ.೨೪, ಕ್ರಿ.ಶ.೧೨೮೮, ತಮಿಳು, ಯಂಬ್ರಹಳ್ಳಿ. 

“ ಎ.ಕ-೯, ಬೆಂ.೧೧, ಕ್ರಿ.ಶ.೧೨೯೦, ತಮಿಳು, ದೊಮ್ಮಲೂರು. 

“೫ ಎ .ಕ-೯, ದೇ.ತಾ.೪೫, ಕ್ರಿ.ಶ.೧೨೯೧, ತಮಿಳು, ಸುರಧೇನುಪುರ. 
“೬ ವ .ಕ-೯, ನೆ.ತಾ.೩ಲೆಬಿ, ಕ್ರಿ.ಶ.೧೨೯೨, ತಮಿಳು, ಅಯಿಗಂಡಪುರ. 


ಪೆರುಮಾಳೆ ದೇವ ದಂಡನಾಯಕರ ಮಗ ಚಕ್ರವರ್ತಿ ದಂಡನಾಯಕರ ಮರು ದಾನವನ್ನು 
ಅಲ್ಲಾಕನಾಥನ ಸಹಿಯೊಂದಿಗೆ ನೀಡಿದನು" ಶೀ ಅಲ್ಲಾಕನಾಥನ ಹೆಸರಿನ ಅಲ್ಲಾಕನಾಥ ದೇವಾಲಯ 
ನಿರ್ಮಾ ಣವಾಗಿರಬೇಕು. 


ವೀರ ಬಲ್ಲಾಕನ ಮಹಾ ಪ್ರಧಾನಿಯಾಗಿದ್ದ ಪೊಂನಣನ ೩ ಮಕ್ಷಳು ಯಲಹಂಕನಾಡಿನಲ್ಲ 
ಆಳ್ತಕೆಯಲ್ಪ್ಲ ನಡೆಸಿದ್ದಾರೆ. ಪೊಂನಣನವರ ಮಕ್ಕಳು ಶ್ರೀಮೆಯ ದಂಣಾಯಕರು ಕ್ರಿ.ಶ.೧೩೨೬ರಲ್ತ"”, 
ಮತ್ತೊಬ್ಬ ಮಗನಾದ ಕಾಮೆಯ ದಣಾಯಕರ ಕಾಲದಲ್ಲ ಕ್ರಿ.ಶ.೧೩೨೭ರಲ್ಲ ಮಲುಲೇಗೌಡ, 
ಮಾರೇಗೌಡ, ಮಲ್ಲಯ್ಯಗೌಡ, ತಾಯಪ್ಪ ಗೌಡರು"*. ೩ನೇಯ ಮಗನಾದ ಹೊಯ ದಂಣಾಯಕರ 
ಕ್ರಿ.ಪ.೧೩೨೮ರಲ್ತ.  ಮಲಖುಲಗೆಗೌಡ,  ಮಾರಗಗೌಡ,  ಮಲಯಗೌಡ, ತಾಮಿಯಪ್ಪಗೌಡ"”, 
ಸಾಮಂತಾಧಿಪತಿಯಾಗಿ ಮಹಾಪ್ರಧಾನ ಬೆಟ್ಟರಸ ದಣ್ನಾಯಕರು*”, ಕ್ರಿ.ಶ.೧೩೮೨ರ ಶ್ರೀ ಮನ್ಯಹಾ 
ಎಲಹಂಕನಾಡ ಪ್ರಭುಗಳಾದ ಬಯುರದೇವ, ಮಾರಗವಡ, ತಾಯಪ್ಪ, ಮಾಚಿದೇವ, ಕನ್ನಗೌಡ"”, 
ಅದೇ ವರ್ಷ ಮಹಾಸಾಮಂತಾಧಿಪತಿ ಚಿಕ್ಕಭೈರಯ್ಯನಾಯಕರ ಮಗ ಹೊನ್ನಮಾರಯ್ಯ ನಾಯಕರು" 
ಎಲಹಕ್ಕನಾಡಾಧಿಕಾರಿಯಾಗಿ ಆಡಳತ ನಡೆಸಿದ್ದಾರೆ. ಅಲ್ಲಾಕಜೀಯನು ಶಾನುಭೋಗನಾಗಿ ಕ್ರಿ.ಶ.೧೩೨೭ 
ರಿಂದ ಹಲವಾರು ಸಾಮಂತರು. ದಂಡನಾಯಕನ ಕಾಲದಲ್ಲ ತಮ್ಮ ಸೇವೆಯನ್ನು ಸಲ್ಲರುವದನ್ನು 
ಗಮನಿಸಬಹುದು. 


ಹೊಯ್ದಕ ನಂತರ ಎಲಹಂಕನಾಡು ವಿಜಯನಗರ ಅರಸರ ಆಳ್ವಕೆಗೆ ಒಳಪಟ್ಟ ಮೇಲು ಆಗಲೂ 
ಶ್ರೀಮನ್ಯಹಾ ಎಲಹಂಕನಾಡಪ್ರಭುಗಳಾಗಿ ಭೈರಿದೇವ, ಮಾಚಿದೇವ. ಗೋಪಾಲಸ್ವಾಮಿಯಪ್ಪ, 
ಕಂನಗೌಡದೇವ, ಭೈೈಯಪ್ಪ, ಶಾನುಭೋವನಾಗಿ ಅಲ್ಲಾಕಜೀಯರನ್ನು ಅಧಿಕಾರವನ್ನು ಮುನ್ನೆಡೆಸಿದ್ದರ 
ಬಗ್ದೆ. ಕ್ರಿ. ಶ.೧೩೬೮ರ ಕಟ್ಟಗೇನಹಳ್ಳಯ ಶಾಸನ"” ತಿಆಸುತ್ತದೆ. ಇವರೆಲ್ಲಾ ಹೊಯ್ದಕ ಬಲ್ಲಾಳನ 
ಅಧಿನದಲ್ಲದ್ದು. ವಿಜಯನಗರ ಅರಸರ ಅವಧಿಯಲ್ಲಿಯೂ ಸಾಮಂತರಾಗಿ, ಶಾನುಭೋವರಾಗಿ, 
ಎಲಹಂಕನಾಡಪ್ರಭುವಾಗಿ ಅಧಿಕಾರ ಮುಂದುವರೆಸಿರುವುದನ್ನು ಶಾಸನಾಧರಗಳಂದಾಗಿ ತಿಆಯ 
ಬಹುದು. ಹೊಯ್ದಕರ ಪತನ ನಂತರ ವಿಜಯನಗರ ಅರಸರೊಂದಿಗೆ ತಮ್ಮ ಒಲವನ್ನು ತೋರಿಸಿದ್ದಾರೆ 


“ ಎ.ಕ-೯,ಬೆ.೨೩, ಕ್ರಿ.ಶ.೧೩೦೫, ತಮಿಳು, ಸಿಂಗನಾಯ್ದನಹಳ್ಳಿ. 

ನ ಎ.ಕ-೯, ದೇ.ತಾ.೧೪, ಕ್ರಿ.ಶ.೧೩೨೬, ಹಾಡೋನಹಳ್ಳಿ. 

“ ಎ.ಕ-೯, ಬೆಂ.೧೬೫, ಅನುಬಂಧ, ಕ್ರಿ.ಶ.೧೩೨೭, ದೊಮ್ಮಲೂರು. 
 ಎ.ಕ-೯, ದೇ.ತಾ.೬೦, ಕ್ರಿ.ಶ.೧೩೨೮, ಚಿಕ್ಕಜಾಲ. 

“ ಎ.ಕ-೯, ಅನುಬಂಧ, ದೇ.ತಾ.೯ ೨, ಜೋಡಿ ಅರದೇಶಹಳ್ಳಿ ಅಗ್ರಹಾರ. 
= ಎ.ಕ-€, ಬೆಂ.೨೪. ಕ್ರಿ.ಶ.೧೩೪೨, ಗಾಣಿಗರಹಳ್ಳಿ. 

“ ಎ.ಕ-೯, ಬೆಂ.೨೧, ಕ್ರಿ.ಶ.೧೩೪೨, ಜಕ್ಕೂರು. 

“ ಎ.ಕ-4,ದೇ.ತಾ ೫೦. ಕ್ರಿ.ಶ.೧೩೪೮, ಕಟಗೇನಗಹಳ್ಳಿ. 


೫೭ 


ಎನ್ನಬಹುದು. ಆಡಳತ ಪಕ್ಷದ ಕಡೆಗೆ ಪಂಚಾಲುತಿಯಿಂದ ಎಂ.ಪಿ, ಎಂ.ಎಲ್‌.ಎ ವರೆಗೆ ಹೇಗೆ 
ಅಧಿಕಾರ, ಹಣಕ್ಷೆ ವಲಸೆ ಹೊಗುವಂತೆ ಇವರೆಲ್ಲ ಹೋಗಿರಬಹುದು. ಹೊಯ್ದಕ ಕಾಲದಲ್ಲಿ 
ಸಾಂತಾಧಿಪತಿ, ಅಧಿಕಾರಿ, ದಂಡನಾಯಕರಾಗಿದ್ದಂತ ನಾಡಗೌಡರ ಸ್ಥಆಳಯ ಆಡಳತದಲ್ಲ ಗಣನೀಯ 
ಪಾತ್ರವಹಿಸುತ್ತಿದ್ದರರೆನಿಸುತ್ತದೆ. ಇಲ್ಲವೇ ನಿಷ್ಠಾವಂತ ಅಧಿಕಾರಿಗಳಾಗಿರ ಬೇಕು. ಅದಕ್ಕೆ ವಿಜಯನಗರ 
ಅರಸರು ವರನ್ನು ಅಧಿಕಾರದಲ್ಲ ಮುಂದುವರೆಸಿರ ಬೇಕು. ಕ್ರಿ.ಶ.೧೩೬೮ರಲ್ಲ ನರಲೋಕಗಂಡ ಮಲೆಯ 
ನಾಯ್ದರು ಮಹಾ ಸಾಮಂತಾಧಿಪತಿಯಾದರು. ಈ ಮಯುಲೆಯ ನಾಯಕ ಮೊದಲು ಹೊಯ್ದಕ 
ಕಾಲದಲ್ಲ ಕುಕ್ಕಲನಾಡಿನ ಸಾಮಂತನಾಗಿದ್ದನು. ಕ್ರಿ.ಶ.೧೩೬೨ ರಿಂದ ೧೩೬೭” ರ ವರೆಗೂ ಭೈರಿದೇವನು 
(ಬಯುರಿದೇವನು) ಎಲಹಂಕನಾಡಿನಲ್ಲ ಅಧಿಕಾರ ನಡೆಸಿದನು. ಕ್ರಿ.ಶ.೧೩೩೬೩ರಲ್ಲ ಬುಕ್ತಣ ಒಡೆಯನ 
ಕುಮಾರ ಕಂಪಣ್ಣ ಒಡೆಯರು ಮುಳಬಾಗಲ ಪಟ್ಟಣದಲ್ಲ ರಾಜ್ಯವಾಳುತ್ತಿರು ವಾಗ ಅವನ ಕುಮಾರ 
ಕಾಮಯ್ಯನಾಯಕರು ಎಲಹಂಕನಾಡ ಅಲ್ಲಾಕಜೀಯರ ಮಗ ತಣಿಯಪ್ಪನಿಗೆ ತೊರವಳನಾಡನಲ್ಲ 
ಸರ್ವಮಾನ್ಯವಾಗಿ"” ಕೊಟ್ಟರು. ಕ್ರಿ.ಶ.೧೩೮೨ರಲ್ಲ ಹೊಯ್ದಳ ವೀರ ಬಲ್ಲಾಳನ ಕಾಲದಲ್ಲ ತಂದೆಯಾದ 
ಅಲ್ಲಾಕಜೀಯು ದಾನ ಪಡೆದು ಕೊಂಡಿದ್ದರೇ ಈಗ ಮಗನಾದ ತಣಿಯಪ್ಪನು ವಿಜಯನಗರದ 
ಕಂಪಣ್ಣನ ಕಾಲದಲ್ಲ ದಾನ ಪಡೆದು ಕೊಂಡಿದ್ದಾನೆ. ಆದರೆ ಯಾವ ಕಾರಣಕ್ಷೆ ಎಂದು ನಿಖರವಾಗಿ ತಿಆದು 
ಬಂದಿಲ್ಲ. ಒಂದು ವೇಳೆ ಶಾನುಭೋಗಕಾರಿಯಲ್ಲ ವೃತ್ತಿಯನ್ನು ಮುಂದುವರೆಸಿರಬೇಕು. 


ಕ್ರಿ.ಶ.೧೩೬೭ ರಲ್ಪ್ಲ ಯಲಹಂಕನಾಡ ಪ್ರಭುವಾಗಿ ಸೊಣತಮ್ಮೆಗೌಡರ ಮಕ್ಕಳಗೆ ಅಧಿಕಾರ" 
ಲಭಿಸಿತ್ತು. ಕ್ರಿ.ಶ.೧೩೮೨ ರಲ್ಲ ಎಲಹಂಕನಾಡ ಸುಂಕದ ಅಧಿಕಾರಿಯಾಗಿ ರಾಮರಸರ ಮಕ್ಕಳು 
ದೇವಲ್ನರು"” ಕರ್ತವ್ಯ ನಿರ್ವಾಹಿಸುತಿದ್ದರು. ಕ್ರಿ.ಶ.೧೬೭೧ ರಲ್ಲ ಎಲಹಕ್ಕನಾಡನು ಅಳ್ವಕೆ ನಡೆಸುತ್ತಿದ್ದ. 
ಬಲಯುರೇಗೌಡನ ಮಗ ಮಂಚೆಗೌಡನಿಗೆ ನಂದಿಗುಂದದ ಚತುಸ್ಲೀಮೆಯನ್ನು ದಾನವಾಗಿ” ಈ 
ಶಾಸನದಲ್ಲ ಯಲಹಂಕವಂಶದ ರಾಜರ ಮೂರನೇಯ ತಲೆಮಾರಿನ ಬಂಡೆಕುಲತಿಲಕ ಭೈರದೇವನಿಗೆ 
ರಣಭ್ಯರೇಗೌಡನೆ೦ಬ ಹೆಸರಿದ್ದಂತೆ ಕಂಡು ಬರುವುದಿಲ್ಲ. ಈ ರಣಭ್ಯೆರೇಗೌಡನು ಹೊಳವನಹಳ್ಣಯಲ್ಲ 
ಅಳುತ್ತಿದ್ದು, ಯಲಹಂಕ ರಾಜ ವಂಶದ ಮೂಲ ಪುರುಷನೆಂದು ಹೇಳಲು ಬರುವುದಿಲ್ಲ. ಹಾಗೇಯೆ 
ನಾಡಗೌಡಗಳ ಜೊತೆಯಲ್ಲನ ಒಡನಾಡಿಯಾಗಿದಂತ ಶಾನಭೋಗ ಅಲ್ಲಾಜೀಯ ಮಗ ತಣಿಯಪ್ಪ 
ಮತ್ತು ಎಲಹಂಕನಾಡ ಹಿರೀಭ್ಯರೇಗೌಡನ ಮಗ ಮಂಚಜೇಗೌಡನಿಗೆ ದಾನ ನೀಡಿರುವುದನ್ನು 


೭೫ 


ಎ.ಕ-೯, ಹೊ.ತಾ.೧೧೭. ಕ್ರಿ.ಶ.೧೩೬೭, ಕಿತಗನೂರು 

= ಎ ರ-೯,ಬೆಂ.೮೧, ಕ್ರಿ.ಶ.೧೩೬೩, ಬೇಗೂರು. 

= ಎ ಕ-೯, ಅನುಬಂಧ, ನೆ.ತಾ.೧೧೦, ಕ್ರಿ.ಶ.೧೫೬೭, ಶಿವಗಂಗೆ. 
“ ಎ.ಕ-೯, ದೇ.ತಾ.ಜಲ್ರ, ಕ್ರಿ.ಶ.೧೩೮೨, ಚಿಕ್ಕಜಾಲ. 

5 ಎ ಕ-೯,ದೇ.ತಾ.೯, ಕ್ರಿ.ಶ.೧೪೭೧, ನಂದಗುಡಿ. 


ಜಲ 


ಗಮನಿಸಬಹುದು. ಕ್ರಿ.ಶ.೧೬೫೯ ರಲ್ತ್ಲ ದೇವರಾಯನ ಕಾಲಕ್ಲಾಗಲೇ ಕುಕ್ಕಲನಾಡು ವಿಭಜನೆಗೊಂಡು 
ಇಂದಿನ ಬೆಂಗಳೂರು ಉತ್ತರ ತಾಲ್ಲೂಕ್‌ ಎಲಹಕ್ಷನಾಡಿನ ಭಾಗವಾಗಿ ಪರಿಣಮಿಸಿತ್ತು”. ಹೀಗೆ 
ವಿಜಯನಗರ ಅರಸರ ಸಂಗಮರ ಅಆಳ್ವಕೆಯಲ್ಲ ಹೆಚ್ಚು ಪ್ರಾಧಾನತ್ಯೆಯನ್ನು ಪಡೆದು ಕೊಂಡಂತ 
ನಾಡಗೌಡರ ಆಧಕಾರ ಸಾಳ್ವ ಅರಸರ ಆಳ್ವಕೆಯಲ್ಲ ೪೦ ವರ್ಷಗಳ ಕಾಲ ಪ್ರಾಬಲ್ಯ ಇಲ್ಲದಂತಾಯುತ್ತು. 
ಎಲಹಂಕವು ಚೋಳರ ಕಾಲದಲ್ಲ ತಲೆ ಎತ್ತಿ ಪ್ರದೇಶವು ಹೊಯ್ದಳ, ವಿಜಯನಗರ ಕಾಲದಲ್ಲ 


ವಿಸ್ತಾರವಾದ ಆಡಳತ ಪ್ರಾಂತ್ಯವಾಯುತ್ತು. 
ಕೈವಾರನಾಡು 


ಚಿಕ್ಕಬಳ್ಳಾಪುರ ಜಲ್ಲೆಯ ಚಿಂತಾಮಣಿ, ಶಿಡ್ಲಘಟ್ಟ ತಾಲ್ಲೂಕಿನ ದಕ್ಷಿಣ ಭಾಗ, ಕೋಲಾರ 
ತಾಲ್ಲೂಕಿನ ವಾಯುವ್ಯ ಭಾಗ, ಹೊಸಕೋಟಿ ತಾಲ್ಲೂಕಿನ ಈಶಾನ್ಯ ಭಾಗವು ಕೈವಾರನಾಡಿಗೆ ಸೇರಿದ್ದು, 
ಗುಂಜೂರು. ಮಡಿವಾಳ, ನೆಲವಾಗಲುಹಳ್ಳ. ಬೇಚಿರಾಖ್‌ ಮಾರೇನಹಳ್ಳ, ಕೋಲಾರ ತಾಲ್ಲೂಕಿನ 
ಮಲ್ಲಂದಹಳ್ಳಿ (ಕೋ.ತಾ.೧೭, ತಮಿಳು), ಸೂಲದೇನಹಳ್ಣ (ಕೋ.ತಾ.೨೭, ತಮಿಳು), ಮಾಡಿವಾಳ 
(ಕೋ.ತಾ.೨೮, ತಮಿಳು), ಸೀತಿಬೆಟ್ಟ (ಕೋ.ತಾ.೩೯,೬೮,೮೯, ತಮಿಳು), ಕದಗತ್ತೂರ್‌ (ಕೋ.ತಾ.೫೫, 
ತಮಿಳು). ಸೊಲೂರು(ಕೋ.ತಾ.€೧, ತಮಿಳು), ಬೇಲೂರು(ಕೋ.ತಾ.೯೨, ತಮಿಳು), ಕೋಲಾರದಮ್ಮ 
ದೇವಾಲಯ (ಕೋ.ತಾ.೧೧೧, ತಮಿಳು). ಶಿಡ್ಲಘಟ್ಟ ತಾಲ್ಲೂಕಿನ ಸುಗಟೂರು (ಶಿ.ತಾ.೮ ೩ 6, 
ತಮಿಳು). ಹೊಸಪೇಟಿ (ಶಿ.ಈತಾ.೧೬, ತಮಿಳು) ಶಿಡ್ಲಘಟ್ಟ (ಶಿ.ತಾ.೩೦, ತಮಿಳು), ಹಿತ್ತಲಹಳ್ನ (ಶಿ.ತಾ.೩. 
ತಮಿಳು), ಚಿಂತಾಮಣಿ ತಾಲ್ಲೂಕಿನ ಕೈವಾರ (ಚಿಂ.ತಾ.೮೮, ೮೯, ೯೮, ತಮಿಳು), ಮುಂತಾದ 
ಸ್ಥಳಗಳಲ್ಲ ಕೈವಾರನಾಡಿನ ಉಲ್ಲೇಖದ ಶಾಸನಗಳನ್ನು ಕಾಣಬಹುದು. ಆಲಂಗಿರಿ (ಚಿ೦.ತಾ.೫೮೪, ಕನ್ನಡ), 
ಮತ್ತು ಕೈವಾರದ (ಚಿಂ.ತಾ€೫, ಕನ್ನಡ) ಈ ಶಾಸನಗಳು ಕನ್ನಡ ಭಾಷೆಯಲ್ಪದ್ದು, ಉಳದೆಲ್ಲ 
ಶಾಸನಗಳು ತಮಿಳು ಭಾಷೆಯಲ್ಲದೆ. 


೭, ೮. ೮೯ ನೇ ಶತಮಾನಗಳ ಒಂದು ಪ್ರಾದೇಶಿಕ ವಿಭಾಗವಾಗಿ ರೂಪುಗೊಂಡಿತ್ತು. ಉತ್ತರಕ್ಕೆ 
ಪಾಪಾಗ್ದಿ. ಆಗ್ನೇಯಕ್ಕೆ ಪಾಲಾರ್‌, ಪಶ್ಲಿಮದಲ್ಲ ದಕ್ಷಿಣ ಪಿನಾಕಿನ ನದಿಗಳು ಹರಿಯುತ್ತದೆ. ಗಂಗರ 
ಕಾಲಕ್ಷೆ ಕಯ್ದರವಿಷಯವೆಂದು, ರಾಷ್ಟ್ರಕೂಟ, ನೊಕಂಬರ ಶಾಸನಗಳಲ್ಲ ಕಯ್ತರನಾಡು., ಚೋಳರ 
ಕಾಲದಲ್ಲ ನಿಗರಿಂ ಚೋಳ ಮಂಡಲದ ಕೈವಾರನಾಡೆಂದು ಅನಂತರ ಹೊಯ್ದಕರ ಶಾಸನಗಳಲ್ಲಿ 


ಕೈವಾರನಾಡು ನಿಗರಿಆ ಚೋಲಮಂಡಲದ ಒಂದು ನಾಡಾಗಿತ್ತು. ಕ್ರಿ.ಶ.೧೦೬೫ ರ ನೆಲವಾಗಿಲು 


9 ಪಿ.ವಿ.ಕೃಷ್ಣಮೂರ್ತಿ:- ಕುಕ್ಕಲನಾಡು ಒಂದು ಪ್ರಾಚೀನ ಪ್ರಾದೇಶಿಕ ವಿಭಾಗ, ಇ.ದ.ಸಂ-೭, ೧೯೯೨, ಪು.ಸಂ-೧೪೬ 


ರ೯ 


ಗ್ರಾಮದ ಶಾಸನವು ಕೈವಾರನಾಡು ವಿಜಯರಾಜೇಂದ್ರ ಮಂಡಲದ ಭಾಗವೆಂದು ಉಲ್ಲೇಬಸಿದೆ. 
ಹೊಯ್ದಕಳ ವೀರ ಬಲ್ಲಾಳ ಕ್ರಿ.ಶ.೧೩೦೧-೦೨ ರ ಅನೇಕ ಶಾಸನಗಕಲ್ಲ ಕೈವಾರನಾಡು ಒಳಗೊಂಡಂತೆ 
ಅನೇಕ ನಾಡುಗಳು ಹೆಸರ್‌ ಕುಂದಾಣಿ ರಾಜ್ಯದ ಭಾಗವೆಂದು ೧೬೦೦ ನಂತರದಲ್ಲ ಕೈವಾರನಾಡಿನ 
ಸ್ಥಾನದಿಂದ ನಾಗಣನ ಚಾವಡಿಯರಸು ನಾಡೊಳಗಣ ಕೈವಾರಸ್ಟಳವಾಗಿ 
ಮಾರ್ಪಾಡುಗೊಂಡಿರುವುದನ್ನು ಆಲಂಗಿರಿಯ ಕನ್ನಡ ಶಾಸನದಲ್ಲ ಕಾಣಬಹುದು". 


ಕೈವಾರನಾಡು ಪಾಳೇಗಾರರ ಆಡಳತದ ಕೇಂದ್ರವಾಗಿತ್ತು. ಕೈವಾರದಿಂದ ೭ ಕಿ.ಮೀ. 
ದೂರದಲ್ಪ್ಲನ ಅಲಂಬಗಿರಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು, ವಿಶಾಲವಾದ ಪ್ರದೇಶದಲ್ಲ 
ಕೋಟಿಯನ್ನು ನಿರ್ಮಾಣ ಮಾಡಿಕೊಂಡು ಅಳ್ವಕೆ ನಡೆಸುತ್ತಿದ್ದರು. ನಲ್ಲೂರು ರಾಜ್ಯದಿಂದ 
ಆನೇಕಲ್‌ವರೆಗೆ.; ಬೂದಿಗೆರೆ, ವರ್ತೂರು. ಸರ್ಜಾಪುರ, ಕಾಡುಗೋಡಿ, ಶಿಡ್ಲಘಟ್ಟ. ಬೂದಿಹಾಳು 
ಚೀಮಂಗಲ, ಜಂಗಮಕೋಟಿ ಹಾಗೂ ಸುತ್ತಮುತ್ತಅನ ಹಳ್ಳಗಳನ್ನು ಒಳಗೊಂಡ ಪ್ರದೇಶವಾದ 
ಕೈವಾರನಾಡಿಗೆ ಅಧಿಕಾರಿಗಳನ್ನು ನೇಮಿಸಿದ್ದರು. ಸುಮಾರು ೧೬ನೇ ಶತಮಾನಕ್ಲಾಗಲೇ ಕೈವಾರ ಒಂದು 


ಪ್ರವಾಸಿ ತಾಣವಾದ ಪ್ರಮುಬಖನಾಡಾಗಿತ್ತು. 


ಚೋಳರ ಕಾಲದಲ್ಲನ ನಿಗರಿಆ ಚೋಳಮಂಡಲದ ಕೈವಾರನಾಡನ್ನು ಕ್ರಿ.ಶ.೧೦೭೫ ರಲ್ಲಿ 
ಸೋಮರೈಸನ್‌, ನಾಗಮರೈಸನ್‌, ಗಂಗ್ಯೈಗೊಂಡ ಅರಸನ್‌””, ಹೊಯ್ದಳ ಶ್ರೀ ನರಸಿಂಹ ದೇವರ 
ಆಳ್ತಕೆಯಲ್ಲ ನಸಿಗರಿಆಂ ಜೋಳ ಮಂಡಲದ ಕೈವಾರನಾಡನು ಕ್ರಿ.ಶ.೧೧೨೮ ರಿಂದ" ಕ್ರಿ.ಶ.೧೧೬೫ ರ 
ವರೆಗೆ ಬ್ರಹ್ಯಧಿರಾಜನು"”್‌, ವಿಜ್ಯರಾಜೇಂದ್ರ ಮಂಡಲದ ಕೈವಾರನಾಡನ್ನು ಕ್ರಿ.ಶ.೧೧೬೮ ರಲ್ಲ 
ಬಹ್ಮಮಾರಯನು"” ಆಳುತ್ತಿದ್ದರು. 


ಸಣ್ಣಿನಾಡು (ಸಳ್ತಿ-೩೦೦) 


ಸಳ್ಳೆ-೩೦೦ ಎಂಬುದು ೩೦೦ ಹಳ್ಳಗಳ ಆಡಳತ ಕೇಂದ್ರವಾಗಿದ್ದು, ನಂದಿ, ಅವತಿ, ಚಿಕ್ಕಸಣ್ಣೆ, 


ದೊಡ್ಡಸಣ್ಣಿ. ಎಲಹಂಕ, ಹೆಬ್ದಾಕ, ಗಂಗವಾರ, ಕಾಡುಗೋಡಿ, ಪಟ್ಟಂದೂರು ಮುಂತಾದ ಗ್ರಾಮಗಳು 


ಆ ಅ 


ಸಣ್ಣಿನಾಡಿನಲ್ಲನ ಗ್ರಾಮಗಳಾಗಿದ್ದು, ಸಣ್ಣಿನಾಡು ಸುಮಾರು ಉತ್ತರದಿಂದ ದಕ್ಷಿಣಕ್ಕೆ ೮೦ ಕಿ.ಮೀ 


[3] 


ಎ .ಕ-೯, ಚಿಂ.ತಾ.೫೪, ಕ್ರಿ.ಶ. ೧೫೮೫, ಕನ್ನಡ, ಆಲಂಗಿರಿ. 

ನ ಎ.ಕ-೯, ಹೊ.ತಾ.೧೦೧, ಕ್ರಿ.ಶ.೧೦೭೫, ತಮಿಳು, ಬೇಚಿರಾಖ್‌ ಮಾರೇನಹಳ್ಳಿ. 
 ಎ.ಕ-೯, ಹೊ.ತಾ.೧೮, ಕ್ರಿ.ಶ.೧೧೨೮, ತಮಿಳು, ಸಿದ್ದನಹಳ್ಳಿ. 

 ಎ.ಕ-4, ಹೊ.ತಾ.೪೦, ಕ್ರಿ.ಶ.೧೧೪೫, ತಮಿಳು, ವೋಬಳಹಳ್ಳಿ. 

 ಎ.ಕ-, ಹೊ.ತಾ.೩೬, ಕ್ರಿ.ಶ.೧೧೬೫, ತಮಿಳು, ಹೊಸಹಳ್ಳಿ. 


ವ್ಯಾಪಿಯಲ್ಲ ಉತ್ತರದಲ್ಲ ನಂದಿದುರ್ಗದ ದಕ್ಷಿಣ ತಪ್ಪಅನಲ್ಲರುವ ಕೊಡವತ್ತಿ ಗ್ರಾಮದಿಂದ" ದಕ್ಷಿಣ ಗಡಿ 
ಗ್ರಾಮವಾಗಿ ಕಾಡುಗೋಡಿಯವರೆಗೆ ವಿಸ್ತಾರವನ್ನು ಹೊಂದಿತ್ತು". ಉತ್ತರಕ್ಕೆ ಕಕವರನಾಡು (ಸ್ಥಂಧಗಿರಿ) 
ಮತ್ತು ಕೆರೆಕುಂದ ೩೦೦, ದಕ್ಷಿಣಕ್ಕೆ ಮೊರಸುನಾಡಿನ ಭಾಗವಾಗಿದ್ದ ಮಾಶಂದಿನಾಡು, ಬೆಂಪೂರು-೧೨ 
(ಪಟ್ಟಂದೂರು. ಕಾಡುಗೋಡಿ ಗ್ರಾಮಗಳು) ಪೂರ್ವಕ್ಕೆ ತೊರವಳನಾಡು. (ದಕ್ಷಿಣ ಪಿನಾಕಿನಿ ಜಲಾಯನ 
ಪ್ರದೇಶ) ಪಶ್ಲಿಮಕ್ಷೆ ಮಣ್ಣಿನಾಡು (ಅರ್ಕಾವತಿ) ಎಂಬುದು ಸಣ್ಣಿನಾಡಿನ ಎಲ್ಲೆಗಳಾಗಿದ್ದವು. 


ಚಿಕ್ಕಸಣ್ಣೆಯೇ ಬಹುಶಃ ಸಣ್ಣಿನಾಡಿನ ಕೇಂದ್ರ ಸ್ಥಕವಾಗಿರಬೇಕು. ಈಗಿನ ಚಿಕ್ಕಸಣ್ಷೆಯಲ್ಲನ 
ಶಾಸನಗಳು. ಕೋಟಿಯ ಅವಶೇಷಗಳು, ಗುಡ್ಡಕ್ಕೆ ಹೊಂದಿಕೊಂಡಂತೆ ವಾಯುವ್ಯ ದಿಸೆಯಲ್ಲ 
ವಿಶಾಲವಾದ ಕೆರೆಯ ಹಿಂಭಾಗ ಪ್ರದೇಶವು ಹಳೆಯ ಊರಾಗಿದ್ದು, ಈಗ ಬೇಚರಾಕ್‌ ಆಗಿದೆ. ಅಲ್ಪ 


ಈಗಲೂ ಗ್ರಾಮದ ಅವಶೇಷಗಳವೆ. ಬಹುಶಃ ಈ ಗ್ರಾಮದ ಜನರೇ ಕಾಲಾಂತರದಲ್ಲ ಚಿಕ್ಕಸಣ್ಣೆ. 
ದೊಡ್ಡಸಣ್ಣೆ ಎ೦ದು ಎರಡು ಪ್ರತ್ಯೇಕ ಗ್ರಾಮಗಳಾಗಿ ರಚನೆಯಾಗಿರಬೇಕು. 


ಗಂಗರ ಆಳ್ವಕೆಯ ಚಿಕ್ಕ ಸಣ್ಣೆಯ ಶಾಸನದಲ್ಲ ಸಳ್ಳೆ... ಎಂದು, ನಂತರ ರಾಷ್ಟ್ರಕೂಟರ 
ಅಕಾಲವರ್ಷನ ಕ್ರಿ. ಶ೯೦೦ ರ ಅರಡದೇಶನಹಳ್ಳಯ ಶಾಸನದಲ್ಲ ಸಳ್ನೆ ಮುನ್ನೂರು, ಚೋಳರ 
ಕ್ರಿ.ಶ.೧೦೨೯ರ ಸೋಲದೇವನಹಳ್ಳಯ ಕನ್ನಡ ಶಾಸನದಲ್ಲ ಸಣ್ಣಿನಾಡು ಹಾಗೂ ಸಣ್ಣಿನಾಡಿನ 
ಸಮಕಾಲೀನ ನೆರೆಹೊರೆಯ ನಾಡುಗಳಾದ ಕುಕ್ಕನೂರುನಾಡು, ಕುರುಕುನ್ಹಾಚ್ಚಿನಾಡು. ಮಣ್ಣೆನಾಡುಗಳು 
ವಿಕ್ರಮ ಚೋಳ ಮಂಡಲದ ದಡಿಗಾವಳಯ ವ್ಯಾಪ್ತಿಗೆ ಒಕಪಟ್ಟತು. ಗಂಗರ ಶ್ರೀಪುರುಷ, ಮಾರಸಿಂಹ. 
ಪೆರ್ಮನಡಿಗಳ್‌. ರಾಷ್ಟ್ರಕೂಟರ ಅಕಾಲವರ್ಷ, ಚೋಳರ ರಾಜೇಂದದೇವ, ರಾಜಾಧಿರಾಜದೇವ, 
ವೀರರಾಜೇಂದ್ರ. ಕುಲೋತ್ತುಂಗ ಚೋಳ, ಹೊಯ್ಸಳರ ವಿಷ್ಣುವರ್ಧನ, ಇಮ್ಮಡಿವೀರ ಬಲ್ಲಾಳ, ವೀರ 
ರಾಮನಾಥ, ಮುಮ್ಮಡಿ ವೀರ ಬಲ್ಲಾಕ. ವಿಜಯನಗರದ ವೀರ ಹರಿಯಪ್ಪ ಒಡೆಯ ಮುಂತಾದ 
ಆಳರಸರ ಆಡಳತದ ಕುರುಹುಗಳಾಗಿ ಶಾಸನಗಳನ್ನು ಕಾಣಬಹುದು. 


ಕಿ.ಪ.೫೧೭ ರ ದುರ್ವಿನೀತನ ಮಲ್ಲೋಹಳ್ಳ ತಾಮ್ರಶಾಸನದಲ್ಲ"ನ ಮತ್ತು ರಾಷ್ಟಕೂಟರ 


ಆಜ್ತಕಾವಧಿಯ ಅಕಾಲವರ್ಷನ ಕ್ರಿ.ಪ೯೦೦ ರ ಅರದೇಶನಹಳ್ಳ ಶಾಸನದಲ್ಲ"” ಪುನ್ನಾಟ-೭೦ ರ 


ಪ್ರಸ್ತಾಪವಿದ್ದು. ಈ ಪುನ್ನಾಟ-೭೦ ಮತ್ತು ಪೆ್ಲೊಳಲ್‌-೩೦ (ಅಂದರೆ ಹೆಬ್ದಾಳ ೩೦ ಗ್ರಾಮಗಳ ಕೇಂದ್ರ 


 ಎ.ಕ.-೯, ದೇ.ತಾ.೨೮, ಕ್ರಿ.ಶ.೧೨೮೩, ತಮಿಳು, ಕಾರಹಳ್ಳಿ. 
 ಎ.ಕ-೯, ಹೊ.ತಾ.೧೪೭, ಕ್ರಿ.ಶ.೧೩೪೨, ಪಟ್ಟಂದೂರು. 
 ಎ.ಕ-೯,ದೊ.ತಾ.೬೭, ಕ್ರಿ.ಶ.೫೧೭, ತಾಮ್ರಶಾಸನ, ಮಲ್ಲೋಹಳ್ಳಿ 
ನ ಎ.ಕ-4೯,ದೇ.ತಾ.೪೩, ಕ್ರಿ.ಶ.೯೦೦, ಅರದೇಶನಹಳ್ಳಿ. 


ಸ್ಥಳವಾಗಿ ದೊಡ್ಡ ಪಟ್ಟಣವಾಗಿ ೮ನೇ ಶತಮಾನಕ್ಷಾಗಲೇ ಅಭವೃದ್ಧಿ ಶೀಲ ಪಟ್ಟಣವಾಗಿರುವುದನ್ನು ಗಂಗ 
ಶ್ರೀಪುರುಷನ ಶಾಸನದಿಂದ ಮನಗಣಬಹುದಾಗಿದೆ.)) ಎಂಬುದು ಸಣ್ಣಿನಾಡು-೩೦೦ ರ ಒಳಗಿನ 


ಥ್‌ 


ಉಪವಿಭಾಗಗಳಾಗಿದ್ದವು. 


ದಡಿಗಾವಕಯಾದ ವಿಕ್ರಮ ಚೋಳಕಮಂಡಲದ ಸಳ್ನೆನಾಡನ್ನು ಕ್ರಿ. ಶ.೮೦೦ ರಲ್ಲ ಗಂಗರ 
ಪೆರ್ಮ್ಯನಡಿಗಳ್‌"”, ಕ್ರಿ.ಶ ೮೯೦೦ ರಲ್ಲ ಗೋಪವಿಂದರನ್‌ನು"". ಕ್ರಿ.ಶ.೧೦೬೩ ರಲ್ಲ ರಾಜ ರಾಜವೆಲನು"”, 
ಕ್ರಿ.ಶ.೧೦೬೬ ರಲ್ಲ ಜಯಗೊಂಡ ಚೋಳವೇಳಾನ್‌್‌”, ಕ್ರಿ.ಶ.೧೦೫೦ ರಲ್ಲ ರಾಜಾಧಿರಾಜದೇವನ್‌””, 
ಕ್ರಿ.ಶ.೧೦೮೦ ರಲ್ಲ ಅಧಿಪತಿ ಕಾಡೆನ ನಾಯಕನು"”, ಸಣ್ಣನಾಡಿನ ಕ್ರಿ.ಶ.೧೦೬೭ ರಲ್ಲ ತಿಪ್ತೂರಿನ 
ಒಡೆಯನಾದ ವಸವ್ಯೆಯನು"" ಕ್ರಿ.ಶ.೧೧೩೩ ರಲ್ಲ ಆವತ್ತಿಯೂರಿನ ಒಡೆಯನಾಗಿದ್ದ ಗಂಗರ 
ಪೆರ್ಗಡೆಮಾಚ್ಞ ಗಾಮುಂಡನು"*, ವಿಶಾಲವಾದ ಸಣ್ಣಿನಾಡನ್ನು ಉತ್ತರ ಮತ್ತು ದಕ್ಷಿಣ ವಿಭಾಗವಾಗಿ 
ಮಾಡಿ ಬೇರೆ ಬೇರೆ ನಾಯಕರು ಆಳುತಿದ್ದರು ಎಂಬುದಕ್ಕೆ ಕ್ರಿ.ಶ.೧೨೮೩ ರಲ್ಲ ಮಹಾಮಂಡಳೇಶ್ವರ 
ನಂಜದೇವನು ಉತ್ತರ ಭಾಗವನ್ನು'”,  ಮಹಾಸಾಮಂತಾಧಿಪತಿ ಚಿಕ್ಕಕಳಯ ನಾಯಕರು 
ತೆಂಕಣಭಾಗವನ್ನು'” ಪ್ರತಿಪಾದಿಸುತ್ತಿದ್ದರು. ವಿಕ್ರಮ ಚೋಳಮಂಡಲದಲ್ಪದ್ದ ಸಣ್ಣಿನಾಡು ಕ್ರಿ.ಶ.೧೩೯೯ 
ರಲ್ಲ ನಿಗಿರಿಂ  ಚೋಳನಾಡಕ್ಕೆ ವರ್ಗಾವಣಿಯಾದ ಸಣ್ಯಿನಾಡಿನೊಳಗಿನ ತೆಂಕೂರುನಾಡಿನ 
ಅಧಿಕಾರಿಯಾದ ಕರಕಿರೈನ ದಾಮೋದರ ಶೆಟ್ಟಯಾರ್‌"”. ಕ್ರಿ.ಶ.೧೬೦೧ ರ ಆಳ್ವಕೆಯಲ್ಪ ಸಣ್ಣೆನಾಡಿನ 
ದಕ್ಷಿಣ ವಿಭಾಗದ  ಕಿತ್ಯೈನೂರು”””  ಹರಿಹರರಾಯನ ವ್ಯಾಪ್ತಿಗೆ ಒಳಪಟ್ಟತ್ತು. ಬಹುಶಃ 
ಯಲಹಂಕನಾಡಿನೊಂದಿಗೆ ಸಣ್ಣಿನಾಡು ಅನವಾಗಿರಬೇಕು. 


ಪ್ರಮುಖ ನಾಡುಗಳ ಜೊತೆಗೆ ಸಣ್ಣ ಸಣ್ಣ ನಾಡುಗಳು ಸಹ ಜಲ್ಲಾ ವ್ಯಾಪ್ತಿಯಲ್ಲ ಅಸ್ಪಿತ್ವದಲ್ಲತ್ತು 


[3] 


ಎಂಬುದನ್ನು ಸಹ ಗಮನಿಸಬಹುದು. ಗಂಗ ಶ್ರೀ ಪುರುಷನ ಕ್ರಿ.ಶ.೭2೨೦ ರ ಮಾರೇನಹಳ್ಜ ಶಾಸನದಲ್ಲಿ 


ರ್‌ [ae 


ಕೆರೆಕುನ್ಹಾ ಮುನೂರು ಎಂಬ ವಿಭಾಗದ ಉಲೇಖುವಿದು 


ಣ್‌ ದಿ” 


ಹೊಸಕೋಟಿ, ವರ್ತೂರು, ಯಲಹಂಕ 


"5 ದಪ್ಪ ಪಾಸೋಡಿ:- ಬೆಂಗಳೂರು ಪರಿಸರದ ಹೊಸ ಶಾಸನಗಳು, ಇ.ದ. ಸ೦೩೪, ೨೦೧೯, ಪು.ಸಂ-೧೬. 
° ಎ.ಕ-೯, ದೇ.ತಾ.೪೨, ಕ್ರಿ.ಶ.೯೦೦, ಅರದೇಶನಹಳ್ಳಿ. 

೨ ಎ.ಕ.-೯, ಹೊ.ತಾ.೧೪೨, ಕ್ರಿ.ಶ.೧೦೪೩, ತಮಿಳು, ಕಾಡುಗೋಡಿ. 

ಎ ಕ-೯,ದೇ.ತಾ.೭೫, ಕ್ರಿ.ಶ.೧೦೪೬, ತಮಿಳು, ಗಂಗವಾರ. 

ಕ, ದೇತಾ.೭೬, ಕ್ರಿ.ಶ.೧೦೫೦, ತಮಿಳು, ಗಂಗವಾರ. 

"ಎ ಕ.-೯, ಬೆಂ.೩.೨, ಕ್ರಿ.ಶ.೧೦೮೦, ಅಲ್ಲಾಳಸಂದ್ರ. 

“ ಎ.ಕ-೯,ದೇ.ತಾ.೧೪, ಕ್ರಿ.ಶ.೧೦೬೭, ತಮಿಳು, ಬ್ಯಾಡರಹಳ್ಳಿ. 

°- ಎ ಕ-೯,ದೇ.ತಾ.೨೦, ಕ್ರಿ.ಶ.೧೧೩೩, ತಮಿಳು, ಆವತಿ. 

ಎಕ, ದೇ.ತಾ.೨೮, ಕ್ರಿ.ಶ.೧೨೮೩, ತಮಿಳು ಕಾರಹಳ್ಳಿ. 

 ಎ.ಕ.-೯, ಬೆಂ.೪೧, ಕ್ರಿ.ಶ.೧೩೪೩, ಪಟ್ಟಂದೂರು. 

 ಮ್‌.ಎ.ಆರ್‌. ೧೯೧೧, ಪು.ಸಂ- ೫೨, ಹೊಸಕೋಟೆ ತಾಲ್ಲೂಕಿನ ಬಳಸಿಮಾಲೆ. 
ಎ.ಕ-೯, ಹೊ.ತಾ.೧೧೮, ಕ್ರಿ.ಶ.೧೪೦೧, ತಮಿಳು, ಕಿತಗನೂರು. 


€ 


೧೦೧ 


ತಾಲ್ಲೂಕಿನ ಹಳ್ಳಗಳು ಸೇರಿರಬೇಕು ನೆಕ್ಸುಂದಿನಾಡು ಸಹ ಉಪ ವಿಭಾಗವಾಗಿರಬೇಕು””. ಹೊಸಕೋಟಿ 
ತಾಲ್ಲೂಕಿನ ಕೊಂಡ್ರಹಳ್ಲ ಗ್ರಾಮದ ಕ್ರಿ. ಶ€೫೦ ರ ಶಾಸನದಲ್ಪ್ಲ ನೆಕ್ಸುಂದಿನಾಡಿನ ಉಲ್ಲೇಖವಾಗಿದೆ". 
ಹೊಸಕೋಟಿ ತಾಲ್ಲೂಕಿನ ಠಗಿನ ನೆಕ್ಲುಂದಿ ಗ್ರಾಮವನ್ನು ಕೇಂದ್ರವಾಗಿಟ್ಟುಕೊಂ೦ಡು ಸುತ್ತಲೂ ಅನೇಕ 
ಗ್ರಾಮಗಳನ್ನೊಳಗೊಂಡ ನೆಕ್ಸುಂದಿಗ್ರಾಮ ಮುಖ್ಯಪಟ್ಟಣವಾಗಿರಬೇಕು. ಕೋಲಾರ ಜಲ್ಲೆಯ ಚಿಂತಾಮಣಿ 
ತಾಲ್ಲೂಕಿನ ನೆಕ್ನುಂದಿ ಎಂಬ ಗ್ರಾಮವು ಕೂಡ ಪ್ರಾಚೀನವಾದುದು ಆಗಿದ್ದರು ನೆಕ್ಸುಂದಿನಾಡಿನ 
ಭಾಗವಾಗಿಲ್ಲ. ನೆಲಮಂಗಲ ಸಮೀಪದಲ್ಲ ದಾಸರಹಳ್ಜಯ ಕ್ರಿ. ಶ.೭೫೦ ರ ಶಾಸನದಲ್ಲ"””” ಕರಿಕಾಡು 
ಪ್ರಸ್ತಾಪವಿದ್ದು, ಬದಿರುಕಲ್ಲು ಗ್ರಾಮ ಈ ನಾಡಿನಲ್ಲದ್ದ ಸ್ಥಳವಾಗಿದ್ದು, (ಈಗಿನ ಯಶವಂತಪುರ 
ಹೋಬಳಯ ದೊಡ್ಡಬದಿರುಕಲ್ಲು ಗ್ರಾಮ) ಯಶವಂತಪುರ, ಯಲಹಂಕ ಪ್ರದೇಶಗಳನ್ನೊಳಗೊಂಡ 
ಪದೇಶವಿದ್ದಿರ ಬೇಕು. ಕ್ರಿ. ಶ.ಸು೯೦೦ರ ಅರದೇಶನಹಳ್ಳ ಶಾಸನದಲ್ಲ ಕುಣುಂಗಿ ಆಯ್ದೂರು 
ವಿಭಾಗಗಳನ್ನು ಹೇಆದ್ದು, ಇದರಲ್ಲ ವನ್ದಿಗುವ್ನ. ನನ್ಲಿಯಸ್ತಾನಗಳ"”” ಪ್ರಾಸ್ತಪವಿದೆ. ಬಾಜಹೊಸಹಳ್ಳಯ 
ಶಾಸನದಲ್ಲ ಕೊಳಕುನ್ಹಾಳ್ಜೆ ಮೂನೂರು"””” ಎಂದು ಮೊದಲ ಬಾರಿಗೆ ಉಲ್ಲೇಖವಿದ್ದು, ನಂತರ ಈ 
ನಾಡಿನ ಬಗ್ಗೆ ಮಾಹಿತಿಗಅಲ್ಲ. ಗಂಗವಾಡಿ-೬೦೦೦ ದಲ್ಲ ಮಗರ ಮುನ್ನೂರು. ಪುಅನಾಟ್ಟು-೬೦ 
(ಕೋಲಾರ). ಹೊಮ್ಮಳಗನಾಡು (ಬನ್ನೇರುಘಟ್ಟ). ಬೆಂದೂರು ೧೨. ಮಾಶಂಡಿನಾಡು. ಯಮರೆನಾಡು 
(ಆನೇಕಲ್ಲು) ಆದರೆ ಈ ಶಾಸನಗಳ ನಂತರ ಈ ನಾಡಿನ ಉಲ್ಲೇಖಗಳು ಕಂಡು ಬಂದಿಲ್ಲ. 
ಅಚ್ಚುತರಾಯನ ಕಾಲದಲ್ಲ ಹೆಸರುಘಟ್ಟಕ್ಕೆ ಪ್ರತಿನಾಮವಾಗಿ ಸಿವನಸಮುದ್ರ ಎಂದು ನಾಮಕರಣದ 
ನಂತರ ಸಿವನಸಮುದ್ರವು ಯಲಹಂಕನಾಡಿನೊಳಗಿನ ಪ್ರಮುಖ ಸೀಮೆಯಾಗಿರುವದರ ಬಣ್ಣೆ ಹಲವಾರು 
ಶಾಸನಗಳು ಮಾಹಿತಿ ವದಗಿಸುತ್ತದೆ. 


ಅಪ್ಪುವಿನ ಪತನದ ನಂತರ ೧೭೯೯ ರಲ್ಲ ಮೈಸೂರು ಸಂಸ್ಥಾನದ ಆಡಳತದಲ್ಲ ಕೋಲಾರ 
ಮತ್ತು ಬೆಂಗಳೂರು ಜಲ್ಲಾ ಪ್ರದೇಶಗಳನ್ನೊಳಗೊಂಡಂತೆ ಬೆಂಗಳೂರು ಫೌಜುದಾರಿಯನ್ನು 
ರೂಪಿಸಲಾಗಿತ್ತು. ಅನಂತರ ೧೮೬೩ ರಲ್ಲ ಕಮಿಷನರ್‌ಗಳ ಅಳ್ವಕೆಯಲ್ಲ ಹೊಸದಾಗಿ ಬೆಂಗಳೂರು 
ಜಲ್ಪೆಯನ್ನು ರೂಪಿಸಲಾಯುತು. ೧೮ನೇ ಶತಮಾನದ ನಂತರ ಆದಂತ ಸಾಮಾಜಕ ಹಾಗೂ ಆರ್ಥಿಕ 
ಬದಲಾವಣೆಗಳು ನಾಡುಗಳ ಮಹತ್ವವನ್ನು ತಗ್ಗಿಸಿದವು. 


ನೌ ಎ.ಕ-, ಹೊ.ತಾ.೮೬, ಕ್ರಿ.ಶ.೭೨೦, ಬೇಚಿರಾಖ್‌ ಮಾರೇನಹಳ್ಳಿ. 
 ಎ.ಕ-೯, ಹೊ.ತಾ.೩೭, ಕ್ರಿ.ಶ.4೯೫೦, ಕೊಂಡಹಳ್ಳಿ. 

ಎ.ಕ-4೯, ಹೊ.ತಾ.೩೭, ಕ್ರಿ.ಶ.4೯೫೦, ಕೊಂಡಹಳ್ಳಿ. 

ಎ.ಕ-೯, ದೇ.ತಾ.೪೨, ಕ್ರಿ.ಶ.೯0೦೦, ಅರದೇಶನಹಳ್ಳಿ. 

ಎ.ಕ-೯, ಅನುಬಂಧ, ಹೊ.ತಾ.೧೮೫, ಖಾಜಿಹೊಸಹಳ್ಳಿ. 


೧೦೪ 


೧೦೫ 


೧೦೬ 


ಪುರಾತತ್ತ ನೆಲೆಗಳು 


ಅರ್ಕಾವತಿ, ದಕ್ಷಿಣ ಪಿನಾಕಿನಿ, ವೃಷಭಾವತಿ. ಕಣ್ವ, ಕುಮುದ್ಧತಿ ನದಿಗಳ ಉಗಮದಿಂದಾಗಿ 
ಬಹುಶಃ ಬೆಂಗಳೂರು ಪರಿಸರದಲ್ಲ ಹಲವು ಸಂಸ್ಕೃತಿಗಳು ಉಗಮಕ್ಕೆ ಕಾರಣವಾಗಿದೆ. ಅರ್ಕಾವತಿ. ದಕ್ಷಿಣ 
ಪಿನಾಕಿನಿ ನದಿಗಳು ನಂದಿ ಬೆಟ್ಟದ ತಪ್ಪಅನಲ್ಲ ಉಗಮಗೊಂಡು, ವಿರುದ್ಧ ದಿಕ್ಕನಲ್ಲ ಸಂಚರಿಸುತ್ತದೆ. 
ದಕ್ಷಿಣ ಪಿನಾಕಿನಿ ನದಿಯ ವಿಶಾಲವಾದ ಮೈದಾನದಂತಿರುವ ಪ್ರದೇಶಗಕಳಲ್ಲ ಹಾಗೂ ಅರ್ಕಾವತಿ ನದಿ 
ತಾನು ಸಾಗುವ ೧೫೦ ಕಿ.ಮೀ. ಉದ್ದಕ್ಲೂ ಬೆಟ್ಟ ಗುಡ್ಡಗಳುಳ್ಳ ಕಣಿವೆ ಪ್ರದೇಶಗಳಲ್ಲ ಪ್ರಾಗೈತಿಹಾಸಿಕ 
ಸಂಸ್ಕೃತಿಯ ಭಿನ್ನ ರೂಪಗಳ ಲಕ್ಷಣಗಳನ್ನು ದೊರೆತ ಅವಶೇಷಗಳ೦ದ ಗುರುತಿಸಬಹುದು. ದಕ್ಷಿಣ 
ಪಿನಾಕಿನ ನದಿ ದಂಡೆಯ ಜಡಿಗೇನಹಳ್ಳಯಲ್ಲ ಮಣ್ಣಿನ ಪೆಟ್ಟಗೆ. ಅರ್ಕಾವತಿ ಕಣಿವೆಯಲ್ಲ ಇಟ್ಟಗೆ ಬೈಲು, 
ತರಬನಹಳ್ಳಯ ಕಾವಿಲೇಪನದಡಿ ಬಳ ಚಿತ್ರಗಳುಳ್ಳ ಮಡಕೆಗಳು ಹೀಗೆ ಈ ಎರಡು ನದಿಗಳ ಕಣಿವೆ 
ಪ್ರದೇಶದಲ್ಲ ಎರಡು ಅನ್ನು ಶೈಲ ಸಂಸ್ಕೃತಿಗಳು ಬೆಳೆದವು. ಈ ನದಿಗಳ ಬಯಲುಗಳಲ್ಲ ಕೆಂಪು ಅಲ್ಲಲ್ಲ 
ಕಪ್ಪು ಮಣ್ಣಿನ ಪ್ರದೇಶಗಳ ಫಲವತ್ತಾದ ಭೂಮಿಗಕಳಲ್ಲ ಉಳುಮೆ ಮಾಡಿಕೊಂಡು ಸಮೃದ್ಧವಾದ ಜೀವನ 
ನಡೆಸಿರುವ ಸಾಧ್ಯತೆಗಳನ್ನು ನದಿಗಳ ದಂಡೆಗಕಲ್ಲ ದೊರೆತಿರುವ ಮಣ್ಣಿನಿಂದ ಮಾಡಿದ ಮಡಿಕೆಗಳು. 
ಕಜ್ಬಣ ಲೋಹಗಳಾಧಾರದಿಂದ ತಿಆಯಬಹುದು. 


ಐತಿಹಾಸಿಕ ಅಥವಾ ಪ್ರಾಗ್‌ ಐತಿಹಾಸಿಕ ಕಾಲವನ್ನು ೩ ರೀತಿಯಲ್ಪ ವಿಂಗಡಿಸಲಾಗಿದೆ. 


೧.ಆದಿ ಶಿಲಾಯುಗ - ಪೇಅಯೋ ಅಧಿಕ್‌ ಏಜ್‌ (ಕ್ರಿಪೂ ೫ ಲಕ್ಷಗಳಂ೦ದ ಕ್ರಿ.ಪೂ ೧೦೦೦೦) 
೨.ಸೂಕ್ಷ್ಮ ಶಿಲಾಯುಗ - ಮೈಕ್ರೋಅಥಿಕ್‌ ಏಜ್‌ (ಕ್ರಿಪೂ.೧೦೦೦೦ ದಿಂದ ೩೦೦೦) 
೩.ನವಶಿಲಾಯುಗ - ನಿಯೋಲಅಧಿಕ್‌ ಏಜ್‌, (ಕ್ರ.ಪೂ.೨೫೦೦ ವರ್ಷಗಳ ಹಿಂದೆ ಅಸ್ತಿತ್ತದಲ್ಲತ್ತು) ಮತ್ತೆ 
ನವ ಶಿಲಾಯುಗವನ್ನು ಎರಡು ಭಾಗವಾಗಿ ಮಾಡಲಾಗುತ್ತದೆ. 

೧. ಪಿಲಾತಾಮ್ರಯುಗ - ಚಾಕೋಲಧಥಿನ್‌ ಏಜ್‌ 

೨ ಬೃಹತ್‌ ಶಿಲಾಯುಗ (ಕಜ್ಜಣದ ಯುಗ) - ಮೆಗಾಅಥಿಕ್‌ ಏಜ್‌ / ಐರನ್‌ ಏಜ್‌ (ಕ್ರಿ.ಪೂ 

೧೨೦೦ ರಿಂದ ಕ್ರಿ.ಪೂ ೩ನೇ ಶತಮಾನದ ವರೆಗೆ) 
ಭೌಗೋಳಆಕವಾಗಿ ಅನೇಕ ಬೆಟ್ಟ ಗುಡ್ಡಗಳ೦ಂದ ಕೂಡಿರುವ ಈ ಪರಿಸರದಲ್ಲ ಜೀವನ ಕ್ರಮದಲ್ಪ 

ಕಪ್ಪು ಶಿಲೆಯಲ್ಲ ನಯಗೊಳಸಿದ ಕೊಡಲಗಳನ್ನು ಮತ್ತು ಲೋಹಗಳಕಲ್ಲಯೇ ಹೆಚ್ಚು ಗಟ್ಟ ಹಾಗೂ 
ಹೇರಳವಾಗಿ ಸಿಗುವ ಕಜ್ಬಣ ಲೋಹವನ್ನು ಕಂಡು ಕೊಂಡು ಅದನ್ನು ಕೃಷಿಗೆ ಬಳಸಿಕೊಂಡು 
ಭೂಮಿಯ ಉಳುಮೆಗೆ ಹೆಚ್ಚಿನ ಬಲ, ಸಹಾಯ ದೊರೆತಂತಾಯುತು. ಜೊತೆಗೆ ಮರ ಅಥವಾ 


ಮೂಳೆಗಳನ್ನು ಬಳಸಿಕೊಂಡು ದಟ್ಟ ಅರಣ್ಯಗಳರುವ ಮರಗಳನ್ನು ಕಡಿದು ಕೃಷಿಗೆ ಯೋಗ್ಯವಾದ 
ಭೂಮಿಯನ್ನಾಗಿ ಮಾಡಿ. ದವಸ ಧಾನ್ಯಗಳನ್ನು ಬೆಳೆಯುವ ಕಸುಬನ್ನು ಹಾಗೆಯೇ ಕುಂಬಾರಿಕೆ, 
ಲೋಹಗಾರಿಕೆ, ಕಮ್ಮಾರಿಕೆ ಎಂಬ ಕೃಷಿಯೇತರ ಚಟುವಟಕೆಗಳನ್ನು ಅನುಸರಿಸುವ ನವಶಿಲಾಯುಗದ 
ಸಂಸ್ಕೃತಿಯು ಬೆಂಗಳೂರು ಪರಿಸರದಲ್ಲ ಪ್ರಚಲತದಲ್ಲತ್ತು ಎಂಬುದಕ್ಕೆ ಮರದ ಅಥವಾ ಮೂಳೆಗಳ 
ಹಿಡಿಕೆಗಳನ್ನು ಬಳಸಿ ಮಾಡಿದ ಚಿಕ್ಕ ಗಾತ್ರದ ಶಿಲಾಯುಧಗಳು ರೇಸ್‌ ಕೋರ್ಸ್‌ ನಿವೇಶನದಲ್ಲ. 
ಹೆಚ್‌.ಎ.ಎಲ್‌ ಬಯಲನಲ್ಲಿ, ಜಾಲಹಳ್ಳಯಲ್ಲೂ ಹಾಗೂ ಸರ್ಜಾಪುರ ರಸ್ತೆಯ ಸಮೀಪದಲ್ಲ ಹೆಚ್ಚನ 


ಸಂಖ್ಯೆಯಲ್ಲ ದೊರೆತಿದೆ. 


ನೈಸರ್ಗಿಕ ಗುಹೆಗಕಲ್ಲ ವಾಸ ಮಾಡುತ್ತಾ ಅರಣ್ಯಗಳಲ್ಲ ಬೇಟಿಯೊಂದಿಗೆ ಆಹಾರ ಸಂಗ್ರಹಿಸುವ 
ಪದ್ಧತಿಯನ್ನು ಅನುಸರಿಸುತ್ತಾ ಅಲೆಮಾರಿ ಜೀವನ ನಡೆಸುವ ಮಾನವರ ಸೂಕ್ಷ ಶಿಲಾಯುಗ 
ಸಂಸ್ಥತಿಯ ನೆಲೆಗಳ ಅವಶೇಷಗಳನ್ನು ಬಸವನಗುಡಿ ಸೂಡಸಂದ್ರ, ಸಿದ್ದಾಪುರ, ಸರ್ಜಾಪುರ ರಸ್ತೆ. 


ರಾಗಿಗುಡ್ಡ. ಜಾಲಹಳ್ಳ, ದೇವನಹಳ್ಳ ಇತ್ಯಾದಿ ಪ್ರದೇಶಗಳಲ್ಲ ದೊರೆತ ವರದಿಗಳ೦ದ ಗಮನಿಸ ಬಹುದು. 


ಆದಿ ಮಾನವರ ಬೃಹತ್‌ ಶಿಲಾಯುಗ ಸಂಸ್ಕೃತಿಗೆ ಸೇರಿದ ಮಾನವರು ಜಟ್ಟುಹೋದ ಹಲವಾರು 
ಅವಶೇಷಗಳಾದ ವಿವಿಧ ರೀತಿಯಲ್ಲ ನಿರ್ಮಿಸುತ್ತಿದ್ದ ಸಮಾಧಿಗಳು. (ಕಲ್ಲುಪ್ಪೆ. ಪಿಲಾವೃತ್ತ, ಕಲ್ಮನೆ. 
ಹಾದಿಕೋಣಿ, ರಂಥ್ರಕೋಣಿ, ಚಪ್ಪಡಿ ಮನೆಗಳು, ಪ್ರಸ್ತಿಕ್‌ ಆಕಾರದ ಗೋರಿಗಳು), ಸಮಾಧಿಗಳಗೆ 
ಬೃಹತ್‌ ಗಾತ್ರದ ಕಲ್ಲು ಚಪ್ಪಡಿಗಳನ್ನು ಬಳಸುತ್ತಿದ್ದರಿಂದ ಬೃಹತ್‌ ಶಿಲಾಯುಗ ಸಂಸ್ಥೃತಿ ಎಂದು 
ಕರೆಯುವ ಕಾಲದಲ್ಲ ಬೃಹತ್‌ ಶಿಲಾ ಸಮಾಧಿಗಕೇ ಪ್ರಧಾನವಾಗಿ ಹಾಗೂ ಹೆಚ್ಚನ ಪ್ರಮಾಣದಲ್ಲ 
ಕಜ್ಜಣದ ಬಳಕೆ ಕಂಡು ಬರುವುದರಿಂದ ಕಜ್ಜಣ ಯುಗ ಸಂಸ್ಕೃತಿ ಸಹ ಎನ್ನಲಾಗುತ್ತದೆ. ಸಮಾಧಿಗಳಲ್ಲನ 
ಮಡಕೆಗಳು (ಕೆಂಪು. ಕಪ್ಪು ಮಿಶ್ರಿತ). ಧಾನ್ಯಗಳು. ಕಲ್ಲನ ಪಾತ್ರೆ. ಪ್ರಾಣಿಗಕ ಮೂಳೆಗಳ, ಕಲ್ಪನ. 
ಕಜ್ರಣದ ಆಯುಧಗಳು, ರೇಖಾ ಚಿತ್ರಗಳು (ವಿವಿಧ ಪ್ರಾಣಿಗಳು), ನಿಲುಸುಗಲ್ಲುಗಳು. ಶವ ಸಂಸ್ಥಾರಕ್ಕೆ 
ಕಲ್ಲೋರಿ, ದೊಡ್ಡಗಾತ್ರದ ಮಡಕೆಗಳ ಇತ್ಯಾದಿ ರಚನೆಗಳ ಬಳಕೆ ಸತ್ತವರು ಅಂತ್ಯ ಸಂಸ್ಥಾರವನ್ನು 
ವಿಧಿವತ್ತಾಗಿ ಮತ್ತು ಅದ್ದೂರಿಯಾಗಿ ನೆರವೇರಿಸುತ್ತಿದ್ದ ಜನರ ಆರ್ಥಿಕ, ಸಾಮಾಜಕ, ಧಾರ್ನಿಕ, 
ನಂಜಕೆಗಳ ಕುರುಹುಗಳಾಗಿ ಉಳದಿರುವ ಸಾಕ್ಷಿಯಾಗಿದೆ. ಆನಂತರ ವಾಸಸ್ನಕವನ್ನು ವಸತಿ 
ನೆಲೆಯೆಂದು, ಶವ ಸಂಸ್ಥಾರದ ತಾಣಗಳನ್ನು ಸಮಾಧಿನೆಲೆಗಳೆಂದು ಗುರುತಿಸಲಾಗಿದೆ. 


ತಾವರೆಕೆರೆ ಪರಿಸರದ ಕೆಂಪೊಗೊಂಡನಹಳ್ಳಯ ಇಅಗರೆಂಬ ಸಮುದಾಯದವರು ಶವಗಳನ್ನು 
ಹೂಳುವುದಾಗಅ ಅಥವಾ ಸುಡುವುದಾಗಆ ಮಾಡದೆ ಬೆಟ್ಟ ಬಂಡೆಗಳಲ್ಲ ಇರಿಸುತ್ತಾರೆ. ವನ್ಯ ಪ್ರಾಣಿಗಳ 


ಆಹಾರವಾದ ನಂತರ ನಿಗಧಿತ ದಿನದಂದು ಆ ಭಾಗಕ್ಕೆ ಹೋಗಿ ಶವದ ಕಳೆಬರಹಗಳನ್ನು ಕಲೆಹಾಕಿ 
ಅನಂತರ ಹೂತಿಡುತ್ತಾರೆ. ಇಂತಹ ಕಲ್ಲು ಸೇವೆ ಪದ್ದತಿ ಇಂದಿಗೂ ಪ್ರಚಅತದಲ್ಪದೆ. ಪ್ರಾಚೀನ ಕಾಲದ 
ಶವ ಸಂಸ್ಥಾರದ ಪದ್ಧತಿ ಇಂದಿಗೂ ತನ್ನ ಅಸ್ತಿತ್ತವನ್ನು ಉಳಸಿಕೊಂಡಿರುವುದನ್ನು ಗಮನಿಸಬಹುದು. 


ಬಾಣಸವಾಡಿಯ, ಕಣ್ಣೂರು. ಜಾಲಹಳ್ಳಿ, ಭೈರಸಂದ್ರ, ಬೇಗೂರು, ಚಿಕ್ಕಜಾಲ, ದೊಡ್ಡಜಾಲ, 
ಬೆಳ್ಳಂದೂರು, ಹುಳಮಾವು. ಬನ್ನೆರುಘಟ್ಟ, ಚೌಡಸಂದ್ರ, ಬೂದಿಹೊಲ., ಜಡಿಗೇನಹಳ್ನ, ಇತ್ಯಾದಿ ಸ್ಥಕಗಳಲ್ಲ 
ಶಿಲಾಗೋರಿಗಳು ಅಧಿಕ ಸಂಖ್ಯೆಯಲ್ಲ ಪತ್ತೆಯಾಗಿವೆ. ಜಡಿಗೇನಹಳ್ಳಯಲ್ಲ ದೊರೆತಿರುವ ಭತ್ತದ 
ಹೊಟ್ಟನಿಂದ ದೃಢಪಡುತ್ತದೆ. ಬೆಳ್ಳಂದುರುವಿನಲ್ಲ ಕೆಂಪು, ಕಪ್ಪು ಮಿಶ್ರಿತ ಮಡಕೆ, ಕಪ್ಪು ಬಣ್ಣಗಳ 
ಅಧಿಕವಾಗಿ ನಯ ಮಾಡಲ್ಪಟ್ಟ ಮಡಕೆ ಚೂರುಗಳು ಮದ್ರಾಸ್‌ ವಸ್ತು ಸಂಗ್ರಹಾಲಯದಲ್ಲದೆ. 


ತರಬನಹಳ್ಟ, ಆನೇಕಲ್‌, ಸಾವನದುರ್ಗ, ಲಾಲ್‌ ಬಾಗ್‌ ಇತ್ಯಾದಿ ಕಡೆಗಳಲ್ಲ ಇತಿಹಾಸ ಆರಂಭ 
ಕಾಲದ ಅವಶೇಷಗಳು, ಪುರಾತನ ಮಡಕೆಗಳು. ಯಶವಂತಪುರ ರೈಲ್ವೆ ನಿರ್ಮಾಣ ಕಾರ್ಯದ 
ವೇಳೆಯಲ್ಲ, ಹೆಚ್‌.ಎ.ಎಲ್‌. ವಿಮಾನ ನಿಲ್ದಾಣದ ರನ್‌ ವೇ ನಿರ್ಮಾಣದ ವೇಳೆಯಲ್ಲ ರೋಮನ್‌ 
ಸಾಮ್ರಾಜ್ಯದ ಅರಸರಾದ ಆಗಸ್ಟನ್‌ (ಕ್ರಿ.ಪೂ. ೨೯ ರಿಂದ ೧೮೬) ಮತ್ತು ಟೈಬರಿಯಸ್‌ (ಕ್ರಿ.ಶ.೧೮೬ ರಿಂದ 
೨೭) ಅವರ ಕಾಲದ ರೋಮನ್‌ ನಾಣ್ಯಗಳು ದೊರೆತಿದೆ. ನಂದಿ, ತರಬನಹಳ್ಳ, ಲಾಲ್‌ ಬಾಗ್‌ ಹತ್ತಿರದ 
ಸಿದ್ದಾಪುರ, ಬೆಳ್ಳಂದೂರು, ಆನೇಕಲ್ಲು, ಇಟ್ಟಗೆಬೈಲು (ಮಾಗಡಿ) ಇತ್ಯಾದಿ ನಗರಗಳು ವೃಥದ್ದಿಸಿದಂತೆ 
ವ್ಯಾಪಾರ-ವಾಣಿಜ್ಯಗಳು ವೃದ್ಗಿಯಾಗುತ್ತಾ ಹೊರ ದೇಶದ ರೋಮನ್ನರ ಸಂಪರ್ಕವನ್ನು ವಾಣಿಜ್ಯ 
ಚಟುಚಟಕೆಗಳನ್ನು ಹೊಂದಿದ್ದರು ಎಂಬುದಕ್ಕೆ ದೊರಕಿರುವ ರೋಮನ್‌ ನಾಣ್ಯಗಳು ಕುರುಹುಗಳಾಗಿವೆ. 
ತರಬನಹಳ್ಳಯಲ್ಲ ದೊರೆತ ಕಾವಿ ಲೇಪನದಡಿ ಬಅಚಿತ್ರಗಳುಳ್ಳ ಮಡಕೆಗಳನ್ನು ಕೂಡ ದಕ್ಷಿಣ ಭಾರತದ 
ಇತಿಹಾಸ ಆರಂಭ ಕಾಲದ ಅನೇಕ ಪ್ರಾಚೀನ ನೆಲೆಗಳ ಶೋಧನೆಯಾಲಯುತು ವಿಶಿಷ್ಠ ಮಡಕೆಯ 
ರಚನೆಗಳಾಯುತು"”್‌*. 


ಬೆಂಗಳೂರು ಪರಿಸರದಲ್ಲ ಕಜ್ಜಣಯುಗ ಸಂಸ್ಕೃತಿಯ ಕಲ್ಲೋರಿ, ಮಡಕೆ. ಮಣ್ಣಿನ ಶವ 
ಪೆಟ್ಟಗೆಗಳು ಹಾಗೂ ಕಜ್ಜಣದಲ್ಲ ಮಾಡಲಾದ ವಿವಿಧ ಉಪಕರಣಗಳು ಮತ್ತು ಧಾನ್ಯಗಳನ್ನು 
ಶೇಕರಿಸಿಡುವ ದೊಡ್ಡ ಗಾತ್ರದ ಹಲವಾರು ಮಡಕೆಗಳ ತಯಾರುವಿಕೆಗಳು ಕೃಷಿ ಉತ್ಪಾದನೆಯ ಬಗ್ಯೆ 
ಬೆಳಕು ಚೆಲ್ಲುತ್ತದೆ. ಬೃಹತ್‌ ಶಿಲಾ ಸಮಾಧಿಯಲ್ಲ ಪುನರ್‌ ಜನ್ಯದ ಕಲ್ಲನೆಯುಳ್ಳ ಅಂಶವನ್ನು 
ಸಮಾಧಿಗಳನ್ನು ಪರೀಕ್ಷಿಸಿದಾಗ ಗೋಚರವಾಗುತ್ತದೆ. ಕಲ್ಲೋರಿಗಳು ಅನೇಕ ವಿಧಗಳಲ್ಲ 


ಇ: ಡ್ಞಾ.ಪಿ.ಎನ್‌.ನರಸಿಂಹಮೂರ್ತಿ:- ಐತಿಹಾಸ ಪೂರ್ವದ ಬೆಂಗಳೂರು, ಬೆಂಗಳೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ. ಪು.ಸ೦-೩೭, ೩೪. 


೬೬ 


ರಚನೆಯಾಗಿದ್ದು. ಅವುಗಳಲ್ಲ ಮಣ್ಣಿನ ಪಾತ್ರೆಗಳು. ಆಭರಣಗಳು. ಆಯುಧಗಳು, ರಾಗಿ ಕಾಳುಗಳು. 
ಮಣ್ಣಿನ ಮಡಕೆಗಳು ಸಹ ದೊರೆತಿದೆ. 


ಅವಿಭಾಜತ ಬೆಂಗಳೂರು ಪರಿಸರದ್ಲ ಶೋಧನಾ ಕಾರ್ಯವು ೧೭೯೧ ರಲ್ತ್ಲ ಜ್ರಟಷರು 
ಬೆಂಗಳೂರನ್ನು ವಶಪಡಿಸಿಕೊಂಡ ನಂತರ ೧೮೦೦ ರ ಸುಮಾರಿಗೆ ವಿದ್ವಾಂಸರಾದ ಕಾಲೀನ್‌ 
ಮೆಕೆಂಜೆಯವರ ಮೈಸೂರು ರಾಜ್ಯ ಭೂ ಸರ್ವೇಕಾರ್ಯದಿಂದಾಗಿ ನಾಡಿನಾದ್ಯಂತ ಚರಿತ್ರೆಯ 
ದಾಖಲೆಗಳನ್ನು ಸಂರ್ರಹಿಸಿದರು. ಬೆಂಗಳೂರು ಪರಿಸರದಲ್ಲ ಪ್ರಾಚೀನ ಆದಿ ಮಾನವನ ಅವಶೇಷಗಳ 


ಶೋಧನೆಯ ಕಾರ್ಯ ೧೮೩೦ರ ದಶಕದಿಂದ ಪ್ರಾರಂಭಗೊಂಡಿದ್ದು, ಕರ್ನಲ್‌ ಮಾರ್ಕ್‌ ವಿಲ್ಲ್ಸ್‌ ರವರು 


Historical sketches of the south India - In an Attempt to trace the History of 
Mysore from the origin of the Hindoo Govrnment of that state to the 


Extinction of the Mohammedan Dynasty in ೧೭೯೮೯ ಮತ್ತು ಪ್ರಾನ್ಸಿಸ್‌ ಬುಕಾನನ್‌ರವರು 
ರಚಿಸಿದ ಸಂಪುಟಗಳ ಬೃಹತ್‌ ವರದಿಗಳಾದ ೩ Journey from Madras through the 


countries of Mysore, canara, malbar ೧೮೦೭, ಎಂಬುದು ಬೆಂಗಳೂರು ಪರಿಸರ ಕುರಿತಾದ 


ಭೌದೋಜಕ ಮಾಹಿತಿ ಒಳಗೊಂಡ ಲೇಖನ ಪ್ರಥಮ ಬಾರಿಗೆ ಪ್ರಕಟಗೊಂಡಿದ್ದು. ಕ್ರಿ.ಶ.೧೮೩೯ ರ 
ಅವಧಿಯಲ್ಲ ಜಾನ್‌ ಕ್ಲಾಕ್‌ ಎ೦ಬ ವಿದ್ವಾಂಸ “Geology of Bangalore and some Portions 


of Mysore*ಎoಐ ಲೇಖನವನ್ನು ಮದ್ರಾಸ್‌ ನಿಂದ ಪ್ರಕಟಗೊಳ್ಳುತ್ತಿದ್ದ ವಿದ್ವತ್‌ ಪತ್ರಿಕೆಯಲ್ಲ ಪಕಟಸಿದ 
ಲೇಖನದಲ್ಲ ಬೆಂಗಳೂರು ಸುತ್ತಮುತ್ತಅನ ಪ್ರದೇಶದ ಪ್ರಾಗೈತಿಹಾಸಿಕ ವಿಷಯಗಳಗೆ ಸಂಬಂಧಿಸಿದ 
ಪೂರಕವಾದ ಮಾಹಿತಿಗಳನ್ನು ಒಳಗೊಂಡಿದೆ. ನಂತರ ಜ್ರಟಷ್‌ ಅಧಿಕಾರಿಯಾಗಿದ್ದ ರಾಬರ್ಟ್‌ 
ಕೊಲ್‌ರವರು ಚಿಕ್ಕ ಜಾಲದ ಬೆಟ್ಟದ ಬಂಡೆಯಲ್ಲರುವ ಕಜ್ಜಣಯುಗದ ಶಿಲಾ ಸಮಾಧಿಗಳ 
ಮಾಹಿತಿಯನ್ನು ಒಳಗೊಂಡ ಲೇಖನವನ್ನು ಇಂಡಿಯನ್‌ ಅಂಟಕ್ಷ್ವೆರಿ ನಿಯತಕಾಅಕೆಯ ೨ನೇ 
ಸಂಪುಟದಲ್ಲ ಪಕಟಸಿದ್ದ ಲೇಖನವು ಬೆಂಗಳೂರು ಪರಿಸರದ ಪ್ರಾಗೈತಿಹಾಸಿಕ ಅವಶೇಷಗಳನ್ನು 
ಉಲ್ಲೇಖಸಿದ ಪ್ರಥಮ ಪ್ರಕಟಣೆಯಾಗಿದೆ. ಜ.ಎಲ್‌. ರೈಸ್‌ ರವರ ಮಾರ್ಗದರ್ಶನದಲ್ಲ ಮೈಸೂರು 
ರಾಜ್ಯದಲ್ಲ ಪುರಾತತ್ಯ ಇಲಾಖೆಯು ೧೮೮೫ ರಲ್ಲ ಅಸ್ತಿತ್ತದಲ್ಲ ಬಂದ ನಂತರ ೧೮೯೧ರಲ್ಲ 
ಯಶವಂತಪುರದಲ್ಲ ರೋಮನ್‌ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಹಳೆಯ ನಾಣ್ಯಗಳರುವ ಒಂದು ಕುಡಿಕೆ 
ಪತ್ತೆಯಾಲುತು. ೧೮೬೫ರಲ್ಲ ಹೆಚ್‌.ಎ.ಎಲ್‌ ನ ವಿಮಾನ ನಿಲ್ದಾಣದ ನೂತನ ರನ್‌ ವೇ 


ಕಾಮಗಾರಿಯಲ್ಲ ಕೆಂಪು ವರ್ಣದ ದೊಡ್ಡ ಮಡಕೆಯಲ್ಲ ದೊರೆಕಿರುವ ಸು.೨೫೬ ರೋಮನ್‌ 


ನಾಣ್ಯಗಳು ಕ್ರಿ.ಶ.೧ನೇ ಶತಮಾನದ ರೋಮನ್‌ ಚಕ್ರವರ್ತಿಗಳಾದ ಆಗನ್ಟಸ್‌ ಹಾಗೂ ಟ್ಯಿಜರಿಯಸ್‌ 
ಅವರ ಅಳ್ವಕೆಯ ನಾಣ್ಯಗಳು ಬೆಂಗಳೂರು ಪರಿಸರದ ಪ್ರಾಮುಖ್ಯತೆಯನ್ನು ಇಮ್ಮಡಿಗೊಳಸಿದವು. ಈ 
ನಾಣ್ಯಗಳ ಜೊತೆಗೆ ಕಾವಿಲೇಪಿತ ಜಳ ಚಿತ್ರವುಳ್ಳ ಮಡಕೆ ದೊರೆಕಿದ್ದು. ಜ.ಎಲ್‌. ರೈಸ್‌ ರವರು ಪ್ರಕಟಸಿದ 
ಎಲ್ಲಾ ವರದಿಗಳನ್ನು ಪ್ರೊ.ಜ. ಸುಂದರ ೧೯೮೯ರಲ್ಲ ಸಂಪಾದಿಸಿದ ಗ್ರಂಥದ ಮುನ್ನುಡಿಯಲ್ಲ 


ವಿವರಿಸಿದಾರೆ. 
(೧) 


೧೯೦೯ ರಲ್ಲ ಮಿಥಿಕ್‌ ಸೊಸೈೆಟ ಸ್ಥಾಪನೆಯೊಂದಿಗೆ ಬೆಂಗಳೂರು ಪರಿಸರದಲ್ಲ ಪುರಾತತ್ವ 
ಅಧ್ಯೇಯನಗಳಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯುತು. ೧೯೧೦ ರಲ್ಲ ಆರ್‌.ನರಸಿಂಹಾಚಾರ್‌ ಮೈಸೂರು 
ಪುರಾತತ್ವ ಇಲಾಖೆಯ ಮುಖ್ಯಸ್ಥರಾದ ಮೇಲೆ ೧೯೧೫ ರಲ್ಲ ಬೆಂಗಳೂರಿನ ನೈರುತ್ಯಕ್ಕಿರುವ 
ಬೆಳ್ಳಂದೂರಿನಲ್ಲ ಪೂರ್ಣ ಪ್ರಮಾಣದ ಉತ್ಸನಗಳನ್ನು ಕೈಗೊಂಡು ಪ್ರಾಗೈತಿಹಾಸಿಕ ಶಿಲಾಗೋರಿಯ 
ನಿರ್ಮಾಣದ ವಿಧಾನ ಮತ್ತು ಅವುಗಳೂ ದೊರೆತ ವಿವಿಧ ರೀತಿಯ ಮಡಕೆಗಳು ಹಾಗೂ ಇತರ 
ಅವಶೇಷಗಳ ಕುರಿತಾದ ಒಂದು ಚಿಕ್ಕ ಟಪ್ಪಣಿಯನ್ನು ಇಲಾಖೆಯ ವಾರ್ಷಿಕ ವರದಿಯಲ್ಲ ಪ್ರಕಟಸಿದರು. 


ಆರ್‌.ನರಸಿಂಹಾಚಾರ್‌ ಅಧಿಕಾರಾವಧಿಯ ಎಂ.ಹೆಚ್‌.ಕೃಷ್ಣರವರು ಮೈಸೂರು ಪುರಾತತ್ತ್ವ 
ಇಲಾಖೆಯ ಮುಖ್ಯುಸ್ಸರಾಗಿದರು ೧೯೩೨ ರಲ್ಲ ಬೆಂಗಳೂರಿನ ಲಾಲ್‌ ಬಾಗ್‌ ಅಆವರಣಕ್ಷೆ 
ಹೊಂದಿಕೊಂಡಂತಿರುವ ಬಯಲನಲ್ಲ ಶೋಧಿಸಲಾದ ಬೃಹತ್‌ ಶಿಲಾ ಸಂಸ್ಕೃತಿಯ ಗೋರಿಗಳನ್ನು, 
೧೯೬೫ರಲ್ಲ ಡಿ.ಹೆಚ್‌. ಗೊರ್ಡಾನ್‌ ಎಂಬುವರು ಸರ್ಜಾಪುರ, ಹೆಚ್‌.ಎ.ಎಲ್‌. ಕಾರ್ಬಾನೆ ಸಮೀಪದಲ್ಲಿ 
ಸೂಕ್ಷ ಶಿಲಾಯುಗಕ್ಕೆ ಸೇರಿದ ಎರಡು ಪ್ರತ್ಯೇಕ ನೆಲೆಗಳನ್ನು. ೧೯೬೮ರಲ್ಲ ಮ್ಯಾನ್‌ ಎಂಬ 
ಅಂತರಾಷ್ಟ್ರೀಯ ನಿಯತಕಾಅಕೆಯಲ್ಲ ಜಾಲಹಳ್ಳ ಗ್ರಾಮದ ಬಳಯ ಬೆಟ್ಟಗಳ ಪ್ರದೇಶದಲ್ಲ ಸೂಕ್ಷ 
ಶಿಲಾಯುಗದ ಆಯುಧಗಳನ್ನು ಕೆ.ಆರ್‌.ಯು.ಬಾಡ್‌ರವರು ಶೋಧಿಸಿ ಪ್ರಕಟಸಿದರು. ಹೀಗೆ ಜಾಲಹಳ್ನ 
ಶೋಧಿಸಿದ ಶಿಲಾಯುಧಗಳು, ಮಡಕೆ ಚೂರುಗಳು ಇಂದ್ಬೇಡಿನ ಬ್ರಟೀಷ್‌ ಮ್ಯೂಸಿಯಂ 
ಸಂಗ್ರಹಾಲಯದಲ್ಲ ಇಲ್ಲರುವ ಅವಶೇಷಗಳನ್ನು ೧೯೫೬ರಲ್ಲ ಇಲಾಖೆಯ ಮುಖ್ಯಸ್ಥರಾದ 
ಎಂ.ಶೇಷಾದ್ರಿಯವರು ಅಧ್ಯಯನ ಮಾಡಿದ ವಿವರಗಳನ್ನು ಪ್ರಕಟಸಿದರು. 


೧೯೭೫ ರಲ್ಲ ಭಾರತೀಯ ಪುರಾತತ್ತ್ವ ಸರ್ವೆಕ್ಷಣ ಇಲಾಖೆಯು mid southern cirtcle 
ಹೆಸರಿನ ತನ್ನ ನೂತನ ವಲಯದ ಕೇಂದ್ರವನ್ನು ಬೆಂಗಳೂರಿನಲ್ಲ ಸ್ಥಾಪನೆ ಮಾಡಿತು. ೧೯೭೫ರಲ್ಲ 
ಎಸ್‌.ಆರ್‌.ರಾವ್‌ ರವರ ಜೊತೆಗೂಡಿ ಕೆ.ಪಿ.ಪೂಣಚ್ಚ ಅವರು ದೇವನಹಳ್ಳ ಬಳ ಸೂಕ್ಷ್ಮ ಶಿಲಾಯುಗದ 
ಆಯುಧಗಳನ್ನು ಶೋಧಿಸಿದರು. ೧೯೭೯ ರಲ್ಪ ಕೇಂದ ಪುರಾತತ್ರ್ತ ಇಲಾಖೆಯ ಎಂ.ವಿ.ವಿಶ್ಲೇಶ್ವರರವರು 


೬೮ 


ಆನೇಕಲ್‌ ತಾಲ್ಲೂಕಿನ ಮುತ್ಯಾಲಮುಡು ಪ್ರದೇಶದಲ್ಲ ನವಶಿಲಾಯುಗದ ಆಯುಧಗಳನ್ನು 
ಶೋಧಿಸಿದರು". 


೧೯೮೬ ರಲ್ತ್ಪ ಕರ್ನಾಟಕ ಇತಿಹಾಸ ಅಕಾಡೆಮಿ ಸ್ಥಾಪನೆಯುಂದಾಗಿ ಬೆಂಗಳೂರು ಪರಿಸರದಲ್ಪ 
ಹೆಚ್ಚನದಾಗಿ ಹಿರಿಯ ಸಂಶೋಧಕರಿಂದ ಕಿರಿಯ ಸಂಶೋಧಕರು ಹಲವಾರು ಪುರಾತನ ನೆಲೆಗಳನ್ನು 
ಶೋಧಿಸಿದ್ದರು. ದೇವರ ಕೊಂಡಾರೆಡ್ಡಿಯವರು (೧೯೯೩). ಹೆಚ್‌.ಎಸ್‌.ಗೋಪಾಲ್‌ ರಾವ್‌ (೧೯೯೪೬). 
ಎಂ.ಜಿ. ಮುಂಜುನಾಥ್‌ (೧೯೯, ೧೯೯೮). ಲೋಕೇಶ್‌ (೧೯೯೯), ಸಾಸಲು (೧೯೯೯, ೨೦೦೩), 
ಜಯರಾಮಯ್ಯ, (೧೯೯೮), ಎಂ.ಭೈರೇಗೌಡ, (೨೦೦೨) ಸ್ಕಿತಾರೆಡ್ಡಿ (೨೦೧೦) ಮುಂತಾದ 
ಸಂಶೋಧಕರು ಅರ್ಕಾವತಿ ನದಿ ಕಣಿವೆಯ ಪ್ರದೇಶದಲ್ಲ ಶಿಲಾಗೋರಿಗಳನ್ನು, ನಿಲುವುಗಳನ್ನು 
ಶೋಧಿಸಿರುವುದನ್ನು ಇತಿಹಾಸ ದರ್ಶನ ಸಂಪುಟದ ವಾರ್ಷಿಕ ವರದಿಯಲ್ಲ ಲೇಖನ ರೂಪದಲ್ಪ 
ಪಕಟಗೊಂಡಿರುವುದನ್ನು ಕಾಣ ಬಹುದು. 


ಪುರಾತತ್ವ ಇಲಾಖೆಯುಂದ ಅವಿಭಾಜತ ಬೆಂಗಳೂರಿನ ೬ ಸ್ಥಕಗಳಲ್ಲ ಮಾತ್ರ ಉತ್ಸನಗಳು 
ನಡೆದಿದ್ದು ಸಾವನದುರ್ಗದ ಇಣ್ಟಗೆಬೈಲು, ಬೆಳ್ಳಂದೂರು, ಮನಗೊಂಡನಹಳ್ಳ, ಜಾಲಹಳ್ಳ, ಜಡಿಗೇನಹಳ್ಳ. 
ರಾಜಘಟ್ಟ ಮಾತ್ರ ನಡೆದಿದ್ದು, ಇನ್ನು ಹೆಚ್ಚಿನ ಶೋಧನೆಯಾಗ ಬೇಕಾಗಿದೆ. ಇವುಗಳಲ್ಲ ೪ ನೆಲೆಗಳು 
ಕಜ್ಬಣಯುಗದ ಬೃಹತ್‌ ಶಿಲಾಗೋರಿಗಳು, ಸೂಕ್ಷ್ಮಶಿಲಾಯುಗ, ನೆಲೆಗಳು ಶೋಧನೆಗೊಂಡಿದೆ. 
ಅರ್ಕಾವತಿ ಕಣಿವೆಯ ಸಾವನದುರ್ಗದ ಇಲ್ಲಗಬ್ಯೆಲು. ದಕ್ಷಿಣ ಪಿನಾಕಿನಿ ಕಣಿವೆಯ ಜಡಿಗೇನಹಳ್ವ ಕಲ್ಣಣ 
ಯುಗದ ಸಂಸ್ಕೃತಿಯನ್ನು ಕಾಣಬಹುದು. ಬೆಂಗಳೂರು ಪರಿಸರದ ಪೂರ್ವಭಾಗದ ಸಂಸ್ಕೃತಿಯನ್ನು 
ಜಡಿಗೇನಹಳ್ಳಯಲ್ಲ ದೊರಕಿದರೆ, ಪಶ್ಲಿಮ ವಲಯದ ಸಂಸ್ಕೃತಿಯಾಗಿ ಸಾವನದುರ್ಗ ಬಳಯ ಇಲ್ಪಗೆ 
ಬೈಲುನಲ್ಲ ದೊರೆತಿದೆ. 


೧೯೧೭ ರಲ ದೇವನಹಳ್ಳ ತಾಲ್ಲೂಕಿನ ಮನಗೊಂಡನಹಳ್ಣ ಬಳಯ ಬೃಹತ್‌ ಶಿಲಾಗೋರಿಗಳನ್ನು 
ಸಣ ಪಮಾಣದಲ ಕೊಗೊಂಡ ಉತನದಲ ಬೆಳಂದೂರು ಉತನನಗಳಗಿಂತಲೂ ಹೆಚು ಮೆಜಾನಿಕ 
೧ ಲ [se 5) FN) [se ಅ [NW ಚ ) [2] 
ಹಾಗೂ ಅವಶೇಷಗಳ ಪೂರ್ಣ ಮಾಹಿತಿ ಒದಗಿಸುವ ವಿಧಾನಗಳ ಉತ್ಸನನದಲ್ಲ ಶೋಧಿಸಿದ ಸಿಅ೦ಡರ್‌ 
ಆಕಾರದ ಮಣ್ಣಿನ ಮಡಕೆಗಳು ನೇರವಾಗಿ ನಿಲ್ಲುವುದಕ್ಕೆ ತಳಭಾಗದಲ್ಲಿ ಅಡ್ಡಣಿಗೆಯಂತಹ ೩ 
ಕಾಲುಗಳನ್ನು ಮಾಡಲಾಗಿದೆ. ಧಾನ್ಯಗಳನ್ನು ಶೇಕರಿಸಲು ರಚಿಸುವ ದೊಡ್ಡ ಗಾತ್ರದ ಮಡಕೆಗಳು ಕೂಡ 


ದೊರೆತಿವೆ. ಅಂದರೆ ಸುಮಾರು ೧ ಲಕ್ಷ ವರ್ಷಗಳಂದ ನಿರಂತರವಾಗಿ ಈ ಪರಿಸರದಲ್ಲ ಹಲವು 


೧೦೮ 


ಎಸ್‌.ಕೆ. ಅರುಣಿ, ಅವಲೋಕನ, ಏಪ್ರಿಲ್‌- ಜೂನ್‌ ೨೦೧೩, ಇ. ದರ್ಪಣ ಸಂ.೧೭, ಪು.ಸ೦-೮ ರಿಂದ ೧೨. 


೬೯ 


ಸಂಸ್ಕೃತಿಗಳು ಬೆಳೆದು ಬಂದಿದೆ. ಮಡಕೆಗಕ ಛಾಯಚಿತ್ರ ಸಹಿತ ಪ್ರಕಟಗೊಂಡ ವರದಿಯಲ್ಲ 
ನರಸಿಂಹಾಚಾರ್‌ ರವರು ಅವಶೇಷಗಳ ಮಹತ್ತ್ವ ವಿವರಿಸಿದ್ದಾರೆ. ೧೯೭೦-೭೧ರಲ್ಲ ಕೇಂದ್ರ ಪುರಾತತ್ವ 
ಇಲಾಖೆಯ ಸಿ.ಕೃಷ್ಣಮೂರ್ತಿಯವರು ಮನಗೊಂಡನಹಳ್ಳ ಬಳ ಅಂತ್ಯತ ಹಳೆ ಶಿಲಾಯುಗದ 
ಆಯುಧಗಳನ್ನು ಶೋಧಿಸಿದರು. ಕೆಲವು ಶಿಲಾಯುಧಗಳನ್ನು ಶೋಧಿಸುವುದರೊಂದಿಗೆ ಸುಮಾರು ೧ 
ಲಕ್ಷ ವರ್ಷಗಳ ಪುರಾತನವಾದ ಶಿಲಾಯುಧಗಳು ಬೆಂಗಳೂರು ಪರಿಸರದಲ್ಲ ದೊರೆತ ಅತ್ಯಂತ 
ಪುರಾತನವಾದ ಪಶಿಲಾಯುಗವಾಗಿದೆ. 


೧೯೫೬-೫೭ ರಲ್ಲ ಎಂ.ಶೇಷಾದ್ರಿರವರು ಜಡಿಗೇನಹಳ್ಳರಲ್ಲ ದೊಡ್ಡ ಪ್ರಮಾಣದ ಕಜ್ಜಣಯುಗದ ೮ 
ಪ್ರಮುಖ ಸಮಾಧಿಗಳನ್ನು ಹೊರ ತೆಗೆದರು ಮಣ್ಣಿನಲ್ಲ ಮಾಡಿದ ಶವಪೆಟ್ಟಗೆ. ಮಡಕೆಗಳು, ಕಜ್ಜಣದ 
ಆಯುಧಗಳನ್ನು ಶೋಧಿಸಿದರು. ಕಾವೇರಿ ಸೀಮೆಯ ಪ್ರಾಚೀನ ಸಂಸ್ಕೃತಿಗಿಂತಲೂ ಭಿನ್ನವಾದ ಸಂಸ್ಕೃತಿ 
ಜಡಿಗೇನಹಳ್ಳ ಪರಿಸರ ಹೊಂದಿತ್ತು ಎಂಬು ಈ ಉತ್ಸನನಗಳ ಅವಶೇಷಗಳ೦ದ ಸ್ರಷ್ಟವಾಯಿತು. 


೧೯೮೬ ರಲ್ಪ ದೇವನಹಳ್ನ ತಾಲ್ಲೂಕಿನ ತರಬನಹಳ್ಳ ಗ್ರಾಮದ ಬಳಯಲ್ಲನ ಚರಿತ್ರೆಯ ಆರಂಭ 
ಕಾಲದ ಅವಶೇಷಗಳನ್ನು ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದ ಸಹಯೋಗದೊಂದಿಗೆ 
ಶೋಧಿಸಿ. ಚಂದ್ರವಳ್ಣಯ ಅವಶೇಷಗಳೂಂದಿಗೆ ತಾಕೆಹಾಕಿ ಮಹತ್ವವನ್ನು ವಿವರಿಸಿದ್ದಾರೆ. ೧೯೮೬ ರಲ್ಲ 
ತರಬನಹಳ್ಳಯಲ್ಲ ಅನ್ನೇಷಣಿ ಕೈಗೊಂಡು ಒಂದು ಚಿಕ್ಕ ಟಪ್ಪಣಿಯನ್ನು ವಾರ್ಷಿಕ ವರದಿಯಲ್ಲ 
ಪ್ರಕಟಸಿದರು. ಎಂ.ಶೇಷಾದ್ರಿರವರು ದೇವನಹಳ್ಳ ಹತ್ತಿರ ಕಣ್ಣೂರಿನಲ್ಲ ಬೃಹತ್‌ ಶಿಲಾಗೋರಿಗಳನ್ನು 


ನೆಲಮಂಗಲ ತಾಲ್ಲೂಕಿನ ಹೆಗ್ಗುಂದ ಗ್ರಾಮದ ಬಳ ಕಬ್ಣಣಯುಗ ಹಾಗೂ ಇತಿಹಾಸ ಆರಂಭ 
ಕಾಲದ ಮಡಕೆಗಳ ಹಾಗೂ ಇತರ ಅವಶೇಷಗಳನ್ನು ಕೇಂದ್ರ ಪುರಾತತ್ವ ಇಲಾಖೆಯ ೧೯೮೧ರಲ್ಲಿ 
ಶೋಧಿಸಿದರು. ೧೯೮೩ ರಿಂದ ೮೭ ರವರೆಗೆ ಕೇಂದ್ರ ಪುರಾತತ್ವ ಇಲಾಖೆಯ ಎಲ್‌.ಕೆ. ಶ್ರೀನಿವಾಸ್‌, 
ಸಿ.ಕೃಷ್ಣಮೂರ್ತಿ ಮತ್ತು ಜ.ನರಸಿಂಹಯ್ಯ ಅವರ ತಂಡದವರು ದಕ್ಷಿಣ ಪಿನಾಕಿನಿ ನದಿ ಕಣಿವೆಯ 
ಬನಹಳ್ಳಯಲ್ಲ ಉತ್ಸನ ನಡೆಸಿದರು. 


ಅರ್ಕಾವತಿ ಕಣಿವೆಯಲ್ಲನ ರಾಜಘಟ್ಟದಲ್ಲ ೨೦೦೧ ರಿಂದ ೨೦೦೬ರವರೆಗೆ 


[xX] 
ಎಂ.ಎಸ್‌.ಕೃಷ್ಣಮೂತ್ತಿೀಯವರ ನೇತೃತ್ವದಲ್ಲಿ ಮೈಸೂರು ವಿಶ್ವ ವಿದ್ಯಾಲಯ ಹಾಗೂ ರಾಜ್ಯ ಪುರಾತತ್ತ 


೭0 


ಇಲಾಖೆಗಳಿೆರಡು ಉತ್ಸನನ ಕೈಗೊಂಡು ಚೈತ್ಯಾಲಯ ಹಾಗೂ ಮತ್ತಿತರ ಮಹತ್ವದ ಅವಶೇಷಗಳನ್ನು 
ಶೋಧಿಸಿದರು”. 


ಬೆಂಗಳೂರು ಗ್ರಾಮಾಂತರ ಜಲ್ಲೆಯಲ್ಲ ಬೃಹತ್‌ ಶಿಲಾಯುಗಕ್ಕೆ ಸೇರಿದ ಹಲವಾರು 
ನಿವೇಶನಗಳು ಪತ್ತೆಯಾಗಿದ್ದವು. ಸಾವನದುರ್ಗದ ಇಲ್ಪಗೆಬೈಲು. ಹೂಜಗಲ್ಲು. ಸೋಲೂರು ಹೋಬಳಯ 
ಕಲ್ಯಾಣಪುರ, ನೆಲಮಂಗಲ ತಾಲ್ಲೂಕಿನ ಜಲ್ಲನಕೋಟಿ ಬಳಯ ಅಆಲದಹಳ್ಳ. ಮಹಿಮರಂಗನ ಬೆಟ್ಟ. 
ಮೈಲನಹಳ್ಳ. ಎಲೆಕ್ಕ್ಯಾತನಹಳ್ಳ. ಬಂಡಿ ಚಿಕ್ಕನಹಳ್ಳ. ಶ್ರೀನಿವಾಸಪುರ. ಮಹದೇವಪುರ, ಮಾದೀಪುರ. 
ರಾಮನಗರದ ಹತ್ತಿರವಿರುವ ಬಸವಹುರ, ಗಂಗರಾಜರಹಳ್ಳ, ಕೆಂಚಿಗರಹಳ್ಳ., ವಡೇರಹಳ್ಳ, ಅರಳೀಮರದ 
ದೊಡ್ಡಿ. ದೊಡ್ಡಬಳ್ಳಾಪುರ ತಾಲ್ಲೂಕಿನ ಉಜ್ಜನಿ, ಹೊಸಹಳ್ಳಿ. ಜಾಲಗೆರೆ, ಸೋಲುಕುಂಟೆ, ಹಾಲು ಚಿಲುಮೆ. 
ಬೆಣಚಿನ ಮಡುಗು, ಕಲ್ಲುಂಟೆ. ಆಲಪನಹಳ್ಳ. ಭಕ್ತರಹಳ್ಳ. ಏಳಟ್ಟ. ಮಾಡೇಶ್ರರ, ಕನಕೇನಹಳ್ಳಿ, ಸಾಸಲು. 
ಬೂಚನಹಳ್ಳ, ಬೊಮ್ಮನಹಳ್ಳಿ. ಭೈರಾಪುರ, ಮಾಕಳ, ಸೊಣ್ಣೇನಹಳ್ಳ. ಲಗುಮೇನಹಳ್ನ, ಕಲ್ಲುಕೋಟೆ, 
ಮೆಳೆಕೋಟಿ ಹೆಗ್ಗಡಿಹಳ್ಳ. ಗುಂಜೂರು. ಕಸಬಾ ಹೋಬಳ ಅರಳು ಮಲ್ಪಗೆ, ಜಕ್ಕಸಂದ್ರ, ದೇವನಹಳ್ಣ 
ತಾಲ್ಲೂಕಿನ ಅರದೇಶನಹಳ್ಳ. ಕೊಣ್ಣೂರು. ಕೊಯುರಾ. ಚಿಕ್ಕಜಾಲ. ಜ್ಯೋತಿಪುರ, ದೇವನಹಳ್ಳಿ. 
ಬ್ಯಾಡರಹಳ್ಳ. ಮನಗೊಂಡನಹಳ್ಳ. ಹೊಸೂರು ಮುಂತಾದ ಹಾಗೂ ಹೊಸಕೋಟಿ ತಾಲ್ಲೂಕಿನ 
ಜಡಿಗೇನಹಳ್ಳ ಮುಂತಾದ ಸ್ಥಳಗಳಲ್ಲ ನೂರಾರು ಬೃಹತ್‌ ಶಿಲಾಯುಗದ ಅವಶೇಷಗಳಾದ ವಿಭನ್ನ 
ಮಾದರಿಯ ಸಮಾಧಿಗಳ ಜೊತೆಗೆ ನಿಲುಸುಗಲ್ಲುಗಕಳು. ದೊರೆತಿರುತ್ತದೆ. ರೇಖಾಚಿತ್ರಗಳು ಬೆಳಕಿಗೆ 
ಬಂದಿದೆ. ಬೃಹತ್‌ ಶಿಲಾಯುಗದ ಕಾಲದಲ್ಲ ಕಜ್ಣಣದ ಆಯುಧಗಳು ಸಮಾಧಿಗಕಲ್ಲ ದೊರೆಯುವುದು 
ಸಾಮಾನ್ಯವಾದ ಸಂಗತಿ, ಆದರೆ ಈ ಪ್ರದೇಶಗಳಲ್ಪ ಕಬ್ಣಣದ ಆಯುಧಗಳಗೆ ಬದಲಾಗಿ ಕಬ್ಣಣದ 
ಉಂಡೆಗಳು ಕಂಡು ಬರುತ್ತದೆ. ನೆಲಮಂಗಲ ತಾಲ್ಲೂಕಿನ ಮಾದಿಪುರದಲ್ಲ ಹೆಚ್ಚನದಾಗಿ ದೊರೆತ ಕಣ್ಣಣ 
ಉಂಡೆಗಳನ್ನು ಗಮನಿಸಿದರೆ ಬಹುಶಃ ಮಾದಿಪುರದ್ಲ ಲೋಹದ ವಸ್ತುಗಳ ತಯಾರಿಕಾ 
ಕೇಂದವಾಗಿತ್ತೆಂದೆನಿಸುತ್ತದೆ. 


ನಿಲುವುಗಲ್ಲುಗಳು 


ಬೃಹತ್‌ ಶಿಲಾಯುಗದ ಸಮಾಧಿಗಳನ್ನು ನಿರ್ದೇಶಿಸಲು ಎತ್ತರೂಪ ಕಲ್ಲುಗಳನ್ನು ನಿಲ್ಲಸುತ್ತಿದ್ದರು. 
ಇಂಗ್ಲೀಷ್‌ನಲ್ಲ ಮೆನ್‌ಹಿರ್‌ ಎಂದು ಕರೆಯುವ ಈ ನಿಲುವುಗಲ್ಲುಗಳನ್ನು ವ್ಯವಸ್ಥಿತವಾಗಿ ಶವವನ್ನು 
ಅಥವಾ ಶವದ ಅವಶೇಷವನ್ನು ಮುಚ್ಚದ ಮೇಲೆ ನೆಡುತ್ತಿದ್ದ ಕಲ್ಲುಗಳನ್ನು ನೆಲಮಂಗಲ. 


ಡಾ.ಎಂ.ಎಸ್‌. ಕೃಷ್ಣಮೂರ್ತಿ ಮತ್ತು ಡಾ.ಎಂ.ಪಿ.ಮಹದೇವಯ್ಯ :- ಕರ್ನಾಟಕದ ಬೌದ್ದದ ಧರ್ಮದ ಮೇಲೆ ಹೊಸಬೆಳಕು-ರಾಜಫಟ್ಟ ಉತ್ಪನನ, ಇ.ದ.ಸಂ ೧೭, 
ಪು.ಸಂ- ೧ರಿಂದ ೧೧. 


೭೧ 


ದೊಡ್ಡಬಳ್ಳಾಪುರ ತಾಲ್ಲೂಕಿನಲ್ಲ ಕಾಣಬಹುದು. ಈ ನಿಲುವುಗಲ್ಲು ಕೆಳಭಾಗದಲ್ಲ ಅಗಲವಾಗಿದ್ದು. 
ಮೇಲ್ಭಾಗದಲ್ಲ ಕ್ರಮೇಣ ಚಿಕ್ಕದಾಗಿದ್ದು, ಕಠಾರಿಯ ಆಕಾರದಲ್ಲದೆ. ಉಜ್ಜನಿಬೆಟ್ಟ, ಹುಲುಕಡಿಬೆಟ್ಟ, ಮಾಕಳ 
ಬೆಟ್ಟಗಳ ಶ್ರೇಕಿಯ ತಪ್ಪಅನಲ್ಲ ಈ ನಿಲುವುಗಲ್ಲುಗಳು ಹೆಚ್ಚಾಗಿ ಕಂಡು ಬಂದಿದೆ. ಠ ಬೆಟ್ಟದ ತಪ್ಪಅನಲ್ಲ 
ನೀರಿನ ಕಾಲುವೆಗಳದ್ದು, ನೈಸರ್ಗಿಕ ಗುಹೆಗಳು ಮೃಗ ಸಂಕುಲ, ಮಾನವ ಸಂಕುಲದ ವಾಸಕ್ಕೆ 
ಯೋಗ್ಯವಾದ್ದರಿಂದಾಗಿ ಈ ಬೆಟ್ಟಗಳ ಶ್ರೇಕಿಯಲ್ಲ ಜನರು ಅಧಿಕವಾಗಿ ವಾಸಿಸುತ್ತಿದ್ದಾರೆಂದು 
ಹೇಳಬಹುದು. 

ಬೆಣಚಿನಮಡಗು. ಕಲ್ಲುಂಟಿ, ಭಕ್ತರಹಳ್ಳ. ಏಳಟ್ಟ, ಹೊಸಹಳ್ಟ, ಆಲಪನಹಳ್ಳ. ಭೂಚನಹಳ್ಟ, 
ಕನಕೇನಹಳ್ಳ. ಬೊಮ್ಮನಹಳ್ಳ. ಭೈರಾಪುರ. ಶ್ರೀರಾಮಹಳ್ಳ, ಅಕ್ಕತಮ್ಮನಹಳ್ಳ ಮುಂಥಾದ ಗ್ರಾಮಗಳಲ್ಲ 
ನಿಲುವುಗಳು ದೊರೆತಿದೆ. 


ತೋಡಲಬಂಡೆ ಪೂರ್ವ ದಿಕ್ಕಿನಲ್ಪ ೧೦ ರಿಂದ ೨೦ ಅಡಿ ಎತ್ತರ. ೩-೮ ಅಡಿ ಅಗಲವಿರುವ ೩ 
ನಿಲುವುಗಲ್ಲುಗಳವೆ. ತೂಬಗೆರೆ ಹೋಬ ಮೇಲೆಕೋಟಿಯ ಹೊಲಪವೊಂದರಲ್ಲ ೬ ಅಡಿ ಎತ್ತರ, ೨ ೧/೨ 
ಅಡಿ ಅಗಲ ಇದರ ಮೇಲೆ ಕಲ್ಪನಿಂದ ಗೀಜಿದ ಮಾನವರ ರೇಖಾಚಿತ್ರವಿದೆ. ತಲೆ ಮೇಲೆ ಛತ್ರಿ ಇದೆ. 
ಹೆಗ್ಗಡಿಹಳ್ಳಗಳಲ್ಲ ೨ ನಿಲುವುಗಳು ೮-೧೦ ಅಡಿ ಎತ್ತರ ೨-೩ ಅಡಿ ಅಗಲದವು. ಒಂದು ನಿಲುವುಗಲ್ಲು 
ವಾಲದ್ದರೆ, ಇನ್ನೊಂದು ನೆಲದ ಮೆಲೆ ಜದ್ದಿದೆ. ಲಗುಮೇನಹಳ್ಳ ಕಲ್ಲುಕೋಟಿ ಕಣಿವೆ ಪದೇಶದಲ್ಲ ಅನೇಕ 
ನಿಲುವುಗಲ್ಲು, ಮಾಕಳಗ್ರಾಮದಲ್ಲ ೩ ನಿಲುಸುಗಲ್ಲುಗಳು, ೩ ರಿಂದ ೬ ಅಡಿ ಎತ್ತರದ ೨ ೧/೨ ಅಡಿ 
ಅಗಲದ ಮಾಕಳ ಗ್ರಾಮದ ಪಕ್ಷದಲ್ಲ ಸೊಣ್ಣೇನಹಳ್ಳ ಕೆರೆಯ ಮುಂದಿನ ಹೊಲವೊಂದರಲ್ಲ ಬೃಹತ್‌ 
ನಿಲುಸುಗಲ್ಲು ಸಮಾಧಿ ೨೦ ಅಡಿ ಎತ್ತರ, ೪ ಅಡಿ ಅಗಲ ಸಮಾಧಿಯ ಸುತ್ತಲೂ ವೃತ್ತಕಾರವಾಗಿ 
ಜೋಡಿಸಿಟ್ಟ ಚಪ್ಪಡಿಕಲ್ಲು ಎಲ್ಲವೂ ಸ್ಪಷ್ಟವಾಗಿ ಕಾಣಬಹುದು. ಅರಳು ಮಲ್ಲಗೆ ಗ್ರಾಮದ ಸಮೀಪದಲ್ಲರುವ 
ಬೇಜರಾತ್‌ ಜಕ್ಕಸಂದ್ರ ಗ್ರಾಮದಲ್ಲ ೨ ೧/೨ ಅಡಿ ಎತ್ತರದ ೨ ನಿಲುವುಗಲ್ಲುಗಳವೆ. ಮಾದಿಪುರದಲ್ಲ 
ಸುಮಾರು ೩ ಅಡಿ ಎತ್ತರವಾದ ನಿಲುವುಗಲ್ಲು ಕಾಣಬಹುದು. 


ಸಾಸಲು ಹೋಬಳಯ ಸಾಸಲಅನ ದಕ್ಷಿಣ ದಿಕ್ಕಿನಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್‌ 
ದೂರದಲ್ಲನ ತೋಡಲುಬಂಡೆ ಎಂಬ ಗುಡ್ಡದ ಪೂರ್ವ ದಿಕ್ಷನಲ್ಲ ೩ ನಿಲುವುಗಲ್ಲುಗಳವೆ. 
ಮೊದಲನೇಯದು ೧೨ ಅಡಿ ಎತ್ತರ, ೩ ಅಡಿ ಅಗಲ, ಎರಡನೇಯದು ೧೦ ಆಡಿ ಎತ್ತರ, ಎರಡೂವರೆ 
ಅಡಿ ಅಗಲ, ಮೂರನೇಯದು ೮ ಅಡಿ ಎತ್ತರ, ೩ ಅಡಿ ಅಗಲವಾಗಿದೆ. ಒಂದು ಮತ್ತು ಎರಡನೇಯ 
ನಿಲುವುಗಳ ಅಂತರ 8೬ ಅಡಿ ಇದ್ದರೆ, ಮೂರನೇಯದು ಮೂವತ್ತೈದು ಅಡಿಗಳಷ್ಟು ದೂರದಲ್ಲದೆ. 


೭೨ 


ಇಲ್ಲಂದ ಉತ್ತರಕ್ಷೆ ಒಂದೂವರೆ ಕಿಲೋಮೀಟರ್‌ ದೂರದಲ್ಲ ಮತ್ತೊಂದು ನಿಲುವುಗಲ್ಪದೆ. ಇದು 
೧೮ ಅಡಿ ಎತ್ತರ, 8 ಅಡಿ ಅಗಲವಾಗಿದ್ದು. ಸಲ್ಪ ಎಡಕ್ಕೆ ಭಾಗಿದೆ. ಮೇಲ್ಲೋಟಕ್ಷೆ ಕಲ್ಪನಿಂದ ನಿರ್ಮಿಸಿದ 
ಬಡ್ಡದಂತೆ ಕಾಣುತ್ತದೆ. ಇದರ ಸಮೀಪದಲ್ಲಯೇ ಶಿಲಾವೃತ್ತಗಳುಳ್ಳ ೧೦ ಸಮಾಧಿಗಳವೆ. ಈ ೫ 
ನಿಲುವುಗಲ್ಲುಗಳು ಕಣಶಿಲೆಯ ಚಪ್ಪಡಿಬುಂದ ನಿರ್ಮಿಸಲ್ಪಟ್ಟವೆ. 


ಸೂಲುಕುಂಟಿ ಗ್ರಾಮದ ಬಳಯುರುವ ಪಾಂಡವರ ದಿನ್ನೆ ಎಂದು ಕರೆಯುವ ಕರು 
ಕಾಲುವೆಗಳ೦ಂದ ಕುರುಚಲು ಗಿಡಗಳ೦ದಲೇ ಅವೃತ್ತವಾಗಿರುವ ಪ್ರದೇಶದಲ್ಲ ಒಟ್ಟು ಹತ್ತಕ್ಲೂ ಹೆಚ್ಚು 
ನಿಲುವುಗಲ್ಲುಗಳವೆ. ಬಹುತೇಕ ನಿಧಿಗಳದಿದ್ದರಿಂದ ನೆಲಕ್ಷೆ ಬದ್ದಿದೆ. ೧೨ ಅಡಿ ಎತ್ತರ ೨ ೧/೨ ಅಡಿ 
ಅಗಲದ ನಿಲುವುಗಲ್ಲು ಮಾತ್ರ ನಿಂತಿದೆ. ಇದರ ಕೆಳಗೆ ಸಮಾಧಿಗೆ ಹಾಸಿರುವ ಹಾಸು ಬಂಡೆಯನ್ನು 
ನಿಧಿಗಳ್ಲರು ನಾಶ ಮಾಡಿದ್ದಾರೆ. ಸಮಾಧಿಯಲ್ಲ ಮಡಕೆಯ ಚೂರುಗಳು, ಎಲುಬುಗಳು ಕಂಡು 
ಬಂದವು, ಚೌಡಪ್ಪನ ಹೊಲದಲ್ಲ ೨ ನಿಲುವುಗಲ್ಲುಗಳವೆ. ೧೧ ಅಡಿ ಎತ್ತರ, ೩ ಅಡಿ ಅಗಲವಿದೆ. 


ಉಜ್ಯೆನಿಬೆಟ್ಟಕ್ಕೆ ತೆರಳುವ ಮಾರ್ಗದಲ್ಲರುವ ಗಂಗಮ್ಮದೇವಿಯ ಹಾಲು ಚಿಲುಮೆ ಪ್ರದೇಶದಲ್ಲ 
೧೦ ಅಡಿ ಎತ್ತರದ ೨ ಅಡಿ ಅಗಲದ ಒಂದು ನಿಲುವುಗಲ್ಲು ಸುನ್ಲಿತಿಯಲ್ಲದೆ. ಊರ ಹೊರಗಿನ ಉಜ್ಜನಿ 
ಅರಣ್ಯ ಪರಿಸರದಲ್ಲ ೨೬ ನಿಲುವುಗಲ್ಲುಗಳು ಒಂದು ಕಡೆ ಕಂಡು ಬರುತ್ತವೆ. ಶವ ಕುಣಿಯ ಮೇಲೆ 
ಮುಚ್ಚಲ್ಪಟ್ಟ ಹಾಸು ಬಂಡೆಯ ಮುಂದೆ ನಿಲುವುಗಳ ಅಂತರ ೨೦-೨೫ ಅಡಿಯುದ್ದು, ೨೦ ೧/೨ ಅಡಿಗಳ 
ಎತ್ತರವಿರುವ ಹಾಗೂ ನೆಲಕ್ಕೆ ಜದ್ದಿರುವ ತುಂಡಾಗಿರುವ ಕೆಲವು ಕಿರುಗಲ್ಲುಗಳು ಸಹ ಇದೆ. ಇವುಗಳ 
ಸುತ್ತಮುತ್ತ ಎಲ್ಲ ನೋಡಿದರೂ ಕೆಂಪು ಅಥವಾ ಬಳ ಬಣ್ಣದ ಬೆಣಚುಗಲ್ಲುಗಕ ರಾಶಿಯುದೆ. ಇವು 
ಕಲ್ಲುಪ್ರೆ ಸಮಾಧಿಗಳು ಇಲ್ಲನ ನಿಲುವುಗಲ್ಲುಗಳನ್ನು ಪಾಂಡವರ ಕಲ್ಲುಗಳು ಎಂದು. ಆನಗಳನ್ನು ಕಟ್ಟಲು 
ನೆಟ್ಟರುವ ಕಲ್ಲುಗಳೆಂದು ಸ್ಥಳೀಯರು ಹೇಳುತ್ತಿದ್ದಾರೆ. 


ಉಜ್ಕೆನಿ ಬೆಟ್ಟದ ತಪ್ರಅನಲ್ಲ ೧೨ ಅಡಿ ಉದ್ದ. ಆ ಅಡಿ ಅಗಲದ ಒಂದು ನಿಲುಸುಗಲ್ಲು, ಇಲ್ಲಂದ 
ಮುಂದೆ ೩ ಅಡಿ ಯಂದ ೨೨ ಅಡಿಯ ಉದ್ದದ, ೨ ಅಡಿ ಯುಂದ 8 ಅಡಿವರೆಗಿನ ಅಗಲದ ೨೧ 
ನಿಲುವುಗಲ್ಲುಗಳದ್ದು, ಆ ನಿಲುವುಗಲ್ಲು ಬದ್ದಿವೆ. ೬ ನಿಲುವುಗಲ್ಲು ವಾಲದ್ದರೆ, ಆ ನಿಲುವುಗಲ್ಲು 
ಸುಸ್ಲಿತವಾಗಿದೆ. ಇಷ್ಟು ನಿಲುವುಗಲ್ಲು ಒಂದೇ ಪ್ರದೇಶದಲ್ಲ ಇರುವುದು ದಾಖಲೆ ನೂರಾರು ಶಿಲಾವೃತ್ತ, 
ಕಲ್ಲುಪ್ಪೆ. ಹಾದಿಕೋಣಿ ಸಮಾಧಿಗಳು ಸುಳ್ಳಿತಿಯಲ್ಲದೆ. ಬೆಟ್ಟದ ಶ್ರೇಕಿಯ ದಟ್ಟ ಕಾಡಿನಲ್ಲ ಶಿಲಾಯುಗ 
ಮಾನವ ವಾಸಿಸುವ ಪ್ರದೇಶವಾಗಿದೆ. 


೭೩ 


ಉಜ್ಜಿನಿ ಬೆಟ್ಟದ ತಪ್ರಅನಲ್ಲರುವ ಕಾಡಂಚಿನ ಜಾಲಗೆರೆ ಗ್ರಾಮದಲ್ಲ ಅನೇಕ ನಿಲುವುಗಲ್ಲುಗಳನ್ನು 
ಕಾಣಬಹುದು. ಪೂಜಪ್ಪನಿಗೆ ಸೇರಿದ ಹೊಲದಲ್ಲ ೮-೧೧ ಅಡಿ ಉದ್ದ. ೩-ಆ ಅಡಿ ಅಗಲವಿದ್ದ ೬ 
ನಿಲುವುಗಲ್ಲು ಇದ್ದು ಪ್ರಸ್ತುತ ಒಂದು ಕಲ್ಲು ಇದ್ದು, ಹೊಲವನ್ನು ಹಸನು ಮಾಡುವಾಗ ತೆಗೆದು 
ರಸ್ತೆಯಾಂಚೆಗೆ ಜಸಾಡಿದೆ. ಹಾಗೆ ಇನ್ನೊ೦ದು ಹೊಲದಲ್ಲ ೧೨ ಅಡಿ ಎತ್ತರದ ೨ ನಿಲುವುಗಳದ್ದವು. 


ಹೊಸೂರು ಗ್ರಾಮದಲ್ಲ ೧೨ ನಿಲುಸುಗಲ್ಲುಗಳು ಹಾಗೂ ಸುತ್ತಮುತ್ತಲನ ಪ್ರದೇಶದಲ್ಲ ನೂರಾರು 
ಸಮಾಧಿಗಳವೆ. ಸನಿಹದಲ್ಪ ನಿಲುವುಗಳಲ್ಪ್ಲ ೨ ನಿಲುವುಗಲ್ಲುಗಳು ೨೨ ಅಡಿ ಎತ್ತರವಾಗಿದೆ. ಉಳದವು ೮ 
ರಿಂದ ೧೧ ಅಡಿ ಎತ್ತರವಾಗಿದೆ. ಕೊಯುರಾದ ಒಂದು ಹೊಲದಲ್ಲ ೫ ನಿಲುವುಗಲ್ಲುಗಳದ್ದು. ಒಂದು ೧೬ 
ಅಡಿ, ಇನ್ನೆರಡು ೧೦ ಅಡಿ. ಒಂದು ೭ ಅಡಿ ಎತ್ತರವಿದೆ ಇಲ್ಲರುವ ಸಮಾಧಿಗಳ ಸುತ್ತ ೩ ರಿಂದ ೯ 
ಶಿಲಾವೃತ್ತಗಳವೆ. ಕಲ್ಲುಂಟಿ ಗ್ರಾಮದ ಬಳ ೧೦ ಅಡಿ ಉದ್ದ ಅಆ ಅಡಿ ಅಗಲ ನಿಲುವುಗಲ್ಲು ಇದರ 
ಸುತ್ತಲೂ ೧೦ ಶಿಲಾವೃತ್ತ ಸಮಾಧಿಗಳವೆ. 


ಶಿಲಾವೃತ್ತಗಳು 


ಸಮಾಧಿ ನೆಲೆಗಕಲ್ಲ ಶಿಲಾವೃತ್ತ ಅಥವಾ ಕಲ್ಲು (ಸ್ಹೋನ್‌ ಸರ್ಕಲ್‌) ಮಾದರಿಯ ಸಮಾಧಿಯ 


[ae ಟ 


ಸುತ್ತಲೂ ಅನಿರ್ಧಿಷ್ಟ ಆಕಾರದ ಕಣ ಶಿಲೆಯ ಸಣ್ಣ ಸಣ್ಣ ಗುಂಡು ಕಲ್ಲು ನೆಲಮಟ್ಟದಲ್ಲ ಸುಮಾರು ೧೫ 
ರಿಂದ ೨೦ ಅಡಿಗಳ ವ್ಯಾಸವುಳ್ಳ ವೃತ್ತಾಕಾರವಾಗಿ ಜೋಡಿಸಿರುತ್ತಾರೆ. ಒಂದು ಸಮಾಧಿಗೆ ಒಂದೇ ಕಲ್ಲು 
ವೃತ್ತವಿದ್ದು, ಸಮಾಧಿಯು ಚೌಕಾಕಾರ, ಆಯತಾಕಾರ, ಪ್ರಸ್ತಿಯಾಕಾರ, ಕಲ್ಲು ತೊಟ್ಟುಗಳ ಮಾದರಿಯ 


ರಚನೆಯನ್ನು ಹೊಂದಿದ್ದು, ಅದರ ಮೇಲೆ ಟೊಪ್ಪಿ ಕಲ್ಲು ಅಥವಾ ತಲೆ ಕಲ್ಲು ಇರುತ್ತದೆ. 


ಉಜ್ಜನಿ ಬೆಟ್ಟದ ತಪ್ಪಅನಲ್ಲ ಜಾಲಗೆರೆ, ಸೂಲುಕುಂಟಿ, ಪಾಂಡವರ ದಿನ್ನೆ ಕಲ್ಲುಂಟಿ. ಭೈರಾಪುರ, 
ಹುಲುಕಡಿ ಬೆಟ್ಟದ ತಪ್ಪಅನ ಗ್ರಾಮಗಳಾದ ಹಾಲುಚಿಲುಮೆ. ಏಕಟ್ಟ. ಮಾಡೇಶ್ವರ, ಬೂಚನಹಳ್ಳ. 
ಗಲಜಲಅಕೋಟಿ, ಮಾಕಳಬೆಟ್ಟದ ಶ್ರೇಕಿಯಲ್ಲ. ಮಾಕಳ ಗ್ರಾಮ. ಹೊಸಳ್ನ, ಲಗುಮೇನಹಳ್ಳ, ಕಲ್ಲು ಕೋಟಿ, 
ಹಿರೇಮುದ್ದನಹಳ್ಳ. ಅರಳುಮಲ್ಲಗೆ ಮುಂತಾದ ಗ್ರಾಮಗಳಕಲ್ಪ ಕಲ್ಲು ವೃತ್ತ ಸಮಾಧಿಗಳು ಪತ್ತೆಯಾಗಿದೆ. 
ಈ ಶಿಲಾವೃತ್ತ ಸಮಾಧಿಗಳನ್ನು ಪಾಂಡವರ ಗುಡಿಗಳು ಎಂದು ಕರೆಯುವುದರ ಜೊತೆಗೆ ಸಮಾಧಿಗಳಗೆ 
ಕೆಲವು ಕಡೆ ಪಿತೃಪಕ್ಷದಲ್ಲ ಎಡೆ ಇಡುವ ಪದ್ಧತಿ ಪ್ರಚಅತದಲ್ತದೆ. 


ಬಂಡಿಚಿಕ್ಷನಹಳ್ಳಯ ಪಕ್ನದಲ್ಲ ಗುಡ್ಡಗಕಲ್ಲ ಸಮಾಧಿಗಳನ್ನು ಪಾಂಡವರ ಗುಡಿಗಳೆಂದು ಸ್ಥಳೀಯ 
ಕರೆಯುವ ಕ್ರಿ.ಪೂ.೧ನೇ ಶತಮಾನಕ್ಷೆ ಸೇರಿರಬಹುದಾದ ೭೫ ಶಿಲಾಯುಗದ ಸಮಾಧಿಗಳು ಹಾಗೂ 


೭೪ 


ಹಳ್ಳಯ ಸುತ್ತ ಮುತ್ತಅನ ಹೊಲಗಳಲ್ಲಯು ಶಿಲಾವೃತ್ತಗಕಳು ಕಂಡು ಬರುತ್ತದೆ. ಕೆಲವು ಕಡೆ ನಿಧಿಯ 
ಆಸೆಯಿಂದ ಹಾಳು ಮಾಡಿರುವ ಸಮಾಧಿಯೊಂದರ ಮೇಲ್ದಾಗದ ಚಪ್ಪಡಿಯು ೧೨ ಅಡಿ ಉದ್ದ, ೬ ಅಡಿ 
ಅಗಲ, ೦.೫ ಅಡಿ ಗಾತ್ರವುಳ್ನದ್ದಾಗಿರುತ್ತದೆ. ಈ ಶಿಲಾಗೋರಿಯು ೨೫ ಅಡಿಗಳಷ್ಟು 
ವೃತ್ತಾಕಾರವಾಗಿರುತ್ತದೆ. ಈ ಸಮಾಧಿಯ ಸುತ್ತಮುತ್ತ ಮಡಕೆಯ ಚೂರುಗಳು, ಬೂದಿ, ಕಿಟ್ಟಗಳು 
ಕಂಡು ಬರುತ್ತದೆ. ಕಪ್ಪು. ಕೆಂಪು ಬಣ್ಣದ ಮಡಕೆಗಳು ಕಂಡು ಬರುತ್ತದೆ. ಕೆಲವು ಮಡಿಕೆ ಚೂರುಗಳ 
ಮೇಲೆ ಕೆಂಪು ಬಣ್ಣದ ರೇಖೆಗಳು ಕಂಡುಬರುತ್ತದೆ. 


ಶ್ರೀನಿವಾಸಪುರ ಬಳ ೫ ವೃತ್ತಾಕಾರದ ಸಮಾಧಿಗಳು ರಸ್ತೆಗೆ ಹತ್ತಿರದಲ್ಲಯೇ ಕಾಣಸಿಗುತ್ತದೆ. 
ಕಸಬಾ ಹೋಬಳಯ ಮೈಲನಹಳ್ಳ ಎಂಬ ಗ್ರಾಮದಲ್ಲ ಒಂದು ಬೃಹತ್‌ ಶಿಲಾಯುಗದ ನಿವೇಶನ 
ಪತ್ತೆಯಾಗಿದೆ. ೧೦೯ ರಂದ ಕೋಣಿ ಗೋರಿಗಳು ಹಾಗೂ ೧೨ ಹಾದಿ ಕೋಣಿ ಗೋರಿಗಳವೆ. ಇವುಗಳಕಲ್ಲ 
ಹತ್ತಾರು ಗೋರಿಗಳು ಅಗೆಯಲ್ಲಟ್ಟವೆ. ಅವುಗಕಲ್ಲನ ಮಡಿಕೆಗಕಲ್ಲ ರಾಗಿ ಕಾಳುಗಳು ಹಾಗೂ 
ಮೂಳೆಗಳು ದೊರೆತವೆಂದು ಸ್ಥಳೀಯರು ಹೇಳದರು. 


ಸೋಂಪುರ ಹೋಬಳಯ ಒಚಲ್ಲನಕೋಟಿ ಬಳಯಲ್ಪರುವ ಆಲದಹಳ್ಳ ಬೆಟ್ಟದ ಹಿಂಭಾಗದಲ್ಲಿ 
ಒಂದು ನಿವೇಶನದಲ್ಪ್ಲ ೪೨ ಹಾದಿ ಕೋಣೀ ಗೋರಿಗಳ ೧ ಗೋರಿ ಮಾತ್ರ ಹಾಳಾಗಿದೆ. ಈ 
ನಿವೇಶನದ ಪಕ್ಷದಲ್ಲಯೇ ಇರುವ ಬೆಟ್ಟದಲ್ಲ ಆ ಗವಿಗಳು, ೬ ಕಲ್ಲಾಸರೆಗಳು ಇವೆ. ಮಹಿಮಾಪುರದ 
ಮಹಿಮರಂಗನ ಬೆಟ್ಟದ ಬಳ ೨೬೭ ರಂದ ಕೋಣೀ ಗೋರಿಗಳವೆ. ಒಂದು ಗೋರಿಯು ಶಿಥಿಲವಾಗಿದ್ದು, 
ಉಳದೆಲ್ಲವೂ ಅತ್ಯಂತ ಸುಭದವಾಗಿದೆ. 


ಹುಲುಕಡಿಬೆಟ್ಟದ ತಪ್ಪಅನ ಬೂಚನಹಳ್ಳಯ ಹೊಲಪವೊಂದರಲ್ಲ ಕಲ್ಲುವೃತ್ತಗಳು ಸಂಪೂರ್ಣವಾಗಿ 
ಮಣ್ಣು ಮಳೆ ನೀರಿನಿಂದ ಕೊರೆದು ಕೊಚ್ಚಹೋಗಿ ಅದರ ಚಪ್ಪಡಿ ಗೋಡೆಗಳು ಹೊರಗೆ ಕಾಣುತ್ತಿರುವ 
ಸಮಾಧಿಯೊಂದಿಗೆ ಸ್ರಸ್ತಿಕ್‌ ಆಕಾರದ ರಚನೆಯನ್ನು ಹೊಂದಿರುವ ಅ ಅಡಿ ಅಗಲ, ೧೦ ಅಡಿ 
ಉದ್ದವಿರುವ ಸಮಾಧಿಯ ಟೊಪ್ಲಿಕಲ್ಲು ಚೂರುಗಳಾಗಿ ಒಂದೆರಡು ತುಂಡುಗಳು ಮಾತ್ರ ಕಾಣಿಸುತ್ತದೆ. 
ಮಣ್ಣಿನ ಬೋಗುಣಿಗಳು, ಗಂಟಿಯಾಕಾರದ ಮುಚ್ಚಕಗಳುಳ್ಳ ಅವುಗಳ ಮೇಲೆ ಗೀರು ರೆಂಬೆಗಳು ಸಹ 
ಕಾಣಿಸಿಕೊಂಡಿವೆ. 


ಬೂಚಿನಹಳ್ಳಯಲ್ಲ ಕುಂಭವು ಮೃತ ವ್ಯಕ್ತಿಯ ಅಸ್ಪಿ ಅವಶೇಷಗಳನ್ನು ಕಾಣಬಹುದು. ಮೃತ 
ವ್ಯಕ್ತಿಯ ಅಫ್ಪಿ ಅವಶೇಷಗಳನ್ನು ಬೃಹತ್‌ ಕುಂಭದೊಳಗೆ ಇಟ್ಟು ಹೂಳಲಾಗುತ್ತಿತ್ತು, ಈ ಕುಂಭವು 
ಗುಡಾಣದಂತೆ ದೊಡ್ಡದಾಗಿರುವುದರಿಂದ ಇದರ ತಕವು ನೆಲದ ಮೇಲೆ ನಿಲ್ಲದ ಕಾರಣ ಭೂಮಿಯೊಳಗೆ 


೭೫ 


ಹೂಳುತ್ತಿದ್ದರು ಮಡಕೆಯ ಸುತ್ತಲೂ ದೊಡ್ಡಕಲ್ಲು ಚಪ್ಪಡಿಗಳ೦ದ ಆಯತಾಕಾರದಲ್ಲ ಕಲ್ಲುಗಳನ್ನು ನಿಲ್ಪಸಿ 
ಅದರ ಮೇಲೆ ಚಪ್ಪಡಿ ಕಲ್ಪನಿಂದ ಮುಚ್ಚುತ್ತಿದ್ದರು. ಕರ್ನಾಟಕದ ಮೊಟ್ಟ ಮೊದಲನೆಯ ಶವ ಕುಂಭ 
ಸಮಾಧಿಯಾಗಿರುವ ಬೂಚನಹಳ್ಳ ನೆಲೆಯು ಒಂದು ಪ್ರಮುಖ ಪ್ರಾಚ್ಯ ನೆಲೆಯಾಗಿದೆ”. 


ಅರಕಳುಮಲ್ಪಗೆ ಗ್ರಾಮದ ರಾಮಕೃಷ್ಣರವರ ಹೊಲದಲ್ಲ ಕಷ್ಟು ಕಲ್ಪನ ನಾಲ್ದಾರು ಶಿಲಾವೃತ್ತ 
ಸಮಾಧಿಗಳವೆ. ಬೆಟ್ಟದ ತಪ್ಪಅನಲ್ಲರುವ ಬಹುತೇಕ ಸಮಾಧಿಗಳು ಬೆಟ್ಟದಿಂದ ಹರಿದು ಬರುವ ನೀರು. 
ಮಣ್ಣಿನಿಂದಾಗಿ ಹಲವಾರು ನೆಲೆಗಳು ಮುಚ್ಟಹೋಗಿವೆ. ಕೆಲವೆಡೆ ಜಮೀನಿನ ಮಾಲೀಕರು ನೆಲವನ್ನು 
ವ್ಯವಸಾಯಕ್ಕೆ ಬಳಸಲು ಈ ಸಮಾಧಿಗಳನ್ನು ಕಲ್ಲುಗಳನ್ನು ಹೊರಗೆ ಜಸಾಡಿರುವುದನ್ನು ಸಹ 
ಕಾಣಬಹುದು. 


ಅರದೇಶನಹಳ್ಳ ಸಹ ಸ್ಥಳಿಯರು ಪಾಂಡವರ ಗುಡಿ ಎಂದೇ ಕರೆಯುವುದು ರೂಢಿಯಲ್ಪದೆ. 
ಹಳೆಯ ಸಮಾಧಿಗಕಲ್ಲ. ಹಳೆಯ ದೇವಾಲಯಗಕಲ್ಲ ನಿಧಿ ಇರಬಹುದೆಂದು ನಿಧಿಗಳ್ಳರು ನಾಶ 
ಮಾಡಿದ್ದಾರೆ. ಊರಿನ ಕೆರೆಯ ಕೋಡಿ ಬಯಲನಲ್ಲ ವೃತ್ತಾಕಾರದಲ್ಲರುವ ಶಿಲಾಯುಗದ ಸಮಾಧಿಗಳು 
ಕಂಡು ಬಂದಿದೆ ಒಂದು, ಎರಡು ವೃತ್ತಗಳರುವ ೫ ಸಮಾಧಿಗಳನ್ನು ಕದಲಸಲಾಗಿದೆ. ಅದರಿಂದ ಹೊರ 
ತೆಗೆದ ಮಣ್ಣಿನ ಮಡಕೆ, ಕಪ್ಪು ಮತ್ತು ಕಂದು ಮಿಶ್ರಿತ ಮಡಕೆ ಚೂರುಗಳು ಮತ್ತು ಮೂಳೆಯ 
ಚೂರುಗಳು ಕಂಡು ಬರುತ್ತವೆ. ಈ ಸ್ಥಳದ ಸುತ್ತಲೂ ಬೂದಿ ಮಿಶ್ರಿತ ಮಣ್ಣು ಕಂಡು ಬರುತ್ತದೆ. 
ವೃತ್ತಾಕಾರದ ಶಿಲಾ ಗೋರಿಗಳದ್ದು, ಇವುಗಳಲ್ಲ ಕೆಲವನ್ನು ಅಗೆದು ತೆಗೆಯಲಾಗಿದೆ. ಮಡಕೆ 
ಚೂರುಗಳು, ಕೆಂಪಾದ ಮಡಕೆಯ ಚೂರುಗಳ ಮೇಲೆ ಜಳ ಬಣ್ಣದಿಂದ ಗೆರೆ ಮತ್ತು ಚುಕ್ಕೆಗಳನ್ನು 
ಹಾಕಿದೆ. ಸಮಾಧಿಯಲ್ಲ ನಿಧಿ ಇದೆ ಎಂಬ ತಪ್ಪು ಕಲ್ಲನೆಯುಂದಾಗಿ ನಾಶಮಾಡಿರುವುದು ಕಂಡು 
ಬರುತ್ತದೆ. ಕಲ್ಲು. ತೊಟ್ಟಯನ್ನು ಮುಚ್ಚದ ಕಲ್ಲು ೫೦ ಸೆಂ.ಮೀ.ದಪ್ಪ, ೬ ಮೀ ಅಗಲ, ೫ ಮೀಟರ್‌ 
ಉದ್ದವಾಗಿರುತ್ತದೆ. ಮುಚ್ಚಕದ ಕಲ್ಲು ಪೂರ್ವಕ್ಕೆ ಪ್ರಲ್ಲ ಮುಂದಕ್ಕಿದೆ, ಕಪ್ಪು ಬೀಡುಗಲ್ಲುಗಳನ್ನು ವೃತ್ತಕ್ಷೆ 
ಬಳಸಲಾಗಿದೆ. ೨, ೩, ವೃತ್ತಗಕಲ್ಲ ಇದು ಕಂಡುಬರುತ್ತದೆ. 


ಕಲ್ಬುಪ್ರೆಗಳು(ಕೇಯುರ್ನ್‌) 


ಸಮಾಧಿಯ ಮೇಲೆ ಗುರುತಿಗಾಗಿ ಸಣ್ಣ ಸಣ್ಣ ಕಲ್ಪನ ರಾಶಿಯೇ ಕಲ್ಲುಪ್ಪೆಗಳು. 
ನಿಲುಸುಗಲ್ಲುಗಳು, ಶಿಲಾವೃತ್ತ ಸಮಾಧಿಗಳಲ್ಲ ಇರುವಂತೆ ಕಲ್ಲನ ರಾಶಿಯ ಕೆಳಗೆ ಟೊಪ್ಪಿ ಕಲ್ಲು ಕಂಡು 


ನೌ ಡಾ.ಎಸ್‌.ವೆಂಕಟೇಶ್‌ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೧೪ 


ಬರುತ್ತದೆ. ಅದರ ಒಳಗೆ ಮಾನವನ ಅಸ್ಲಿಯ ಅವಶೇಷಗಳು. ಮಡಿಕೆಗಳು ಸಾಮಾನ್ಯವಾಗಿ 
ಕಂಡುಬರುತ್ತದೆ. 


ತಾವರೆಕೆರೆ ಹೋಬ ಬಸವನ ಬೆಟ್ಟದ ತಪ್ಪಅನಲ್ಲ ೬ ರಂದ್ರ ಕೋಣಿ ಕಲ್ಲುಪ್ರೆ ಸಮಾಧಿಗಳು 
ಪತ್ತೆಯಾಗಿದೆ. ಇವುಗಕಳಲ್ಲ ನಾಲ್ಲು ಕಲ್ಲುಗಳು ೧೨ ಅಡಿ ಉದ್ದ, ೧೦ ಅಡಿ ಅಗಲ, ೧ ಅಡಿ ದಪ್ಪ ಗ್ರಾನೈಟ್‌ 
ರಣ ಶಿಲೆಯುಂದ ನಿರ್ಮಿಸಿದವುಗಳಾಗಿವೆ. ಇನ್ನುಳದ ಎರಡು. ೧೦ ಅಡಿ ಉದ್ದ. ೮ ಅಡಿ ಅಗಲ, ೧ ಅಡಿ 
ದಪ್ಪವಾಗಿದೆ. ಪ್ರಕ್ಲಿಕ್‌ ಆಕಾರದ ಕಣ ಶಿಲೆಬುಂದ ಮಾಡಿದವುಗಳಾಗಿವೆ. ಈ ಸಮಾಧಿಯ ಪರಿಸರದಲ್ಲಿ 
ಕೆಂಪು, ಕಪ್ಪು ಮಣ್ಣು ಮಿಶ್ರಿತ ಮಡಿಕೆಯ ಚೂರುಗಳು ದೊರೆತಿವೆ. ಬಸವನ ಕಟ್ಟೆ ಸಮೀಪ ೧೦ ಅಡಿ 
ಉದ್ದ, ೮ ಅಡಿ ಅಗಲದ, ೧ ಅಡಿ ದಪ್ಪನಯ ಮತ್ತೆರಡು ಕಲ್ಲುಪ್ಪೆ ಸಮಾಧಿಗಳವೆ. ಇದೇ ಗ್ರಾಮದ 
ತೂತುಕೆರೆ ಸಮೀಪದ ಪರಿಸರದಲ್ಲ ವಿಶಾಲವಾದ ೧೮೬ ಅಡಿ ಉದ್ದ. ೧೧ ಅಡಿ ಅಗಲ, ೧ ಅಡಿ ದಪ್ಪನೆಯ 
ಮತ್ತೆರಡು ಕಲ್ಬುಪ್ಪೆ ಸಮಾಧಿಗಳವೆ. ಇವುಗಳ ಪೂರ್ವ ದಿಕ್ಕಿನಲ್ಲ ರಂಥ್ರವಿದ್ದು ಪಾಂಡವರ ಮನೆಗಳೆಂದು 
ಸ್ಥಳೀಯರು ಕರೆಯುತ್ತಾರೆ. 


ಮಾದಾಪಟ್ಟಣದ ಚಿಕ್ಕರಂಗಯ್ಯ ಕೆಂಚಪ್ಪ, ಅಂದಾನಪ್ಪ ಹೊಲಗಳ ಪರಿಸರದಲ್ಲ ೮ 
ಶಿಲಾವೃತ್ತವುಳ್ಳ ಸಮಾಧಿಗಳವೆ. ಇವುಗಕಲ್ಲ ಆ ಏಕಶಿಲಾವೃತ್ತ ಸಮಾಧಿಗಳಾಗಿವೆ. ೩ ಪಂಚಶಿಲಾವೃತ್ತ 
ಸಮಾಧಿಗಳಾಗಿವೆ. ೧ ಒಂಭತ್ತು ಶಿಲಾವೃತ್ತನಿರುವ ಅತಿದೊಡ್ಡ ಶಿಲಾಸಮಾಧಿಯಾಗಿದೆ. ಶಿಲಾವೃತ್ತಕ್ಕೆ 
ಚಪ್ಪಡಿಯಾಕಾರದ ಕಲ್ಲುಗಳನ್ನು ಬಳಸಿದ್ದಾರೆ. ಬೆಟ್ಟದ ತಪ್ಪಅನಲ್ಪರುವುದರಿಂದ ಬೆಟ್ಟದ ಗ್ರಾನೈಟ್‌ 
ಕಲ್ಲುಗಳನ್ನು ಬಳಸಿದ್ದಾರೆ ಮಡಿಕೆ ಚೂರುಗಳು ಹೇರಳವಾಗಿ ದೊರೆತರೂ ಈ ಪರಿಸರದಲ್ಲ ಒಂದೂ 
ನಿಲುವುಗಲ್ಲೂ ಪತ್ತೆಯಾಗಿಲ್ಲ. ಇಂತಹ ಮಡಕೆಗಳು ನವಶಿಲಾಯುಗದ ಪ್ರಾರಂಭದ ಕಾಲದಲ್ಲ 
ತಯಾರಿಸಲ್ಪಟ್ಟವೆಂದು ಬ್ರೂಸ್‌ಪೂಟ್‌ರವರು ಅಭಪ್ರಾಯ ಪಟ್ಟರುತ್ತಾರೆ. ಇದರಿಂದಾಗಿ ಈ ಸಮಾಧಿಗಳು 
ಕ್ರಿ.ಪೂ.೧ನೇಯ ಶತಮಾನಕ್ಷೆ ಸೇರಿರಬಹುದಾಗಿಬೆ. ಪಕ್ಕದಲ್ಲ ಹೇರಳವಾಗಿ ದೊರೆಯುವ ಬಂಡೆಗಳ 
ಕಲ್ಲುಗಳನ್ನು ಈ ಸಮಾಧಿಗಳ ನಿರ್ಮಾಣಕ್ಷೆ ಉಪಯೋಗಿಸಲಾಗಿದೆ. 


ಸೂಲುಕುಂಟಿ ಗ್ರಾಮದ ಬಳಯುರುವ ಪಾಂಡವರ ದಿನ್ನೆಯಲ್ಲ ಕೆಂಪು ಮತ್ತು ಬಳ ಬಣ್ಣದ 
ಬೆಣಚುಕಲ್ಲನ ರಾಶಿಗಳ೦ದ ಕೂಡಿವೆ. ಸುತ್ತಹಳ್ಳಯ ಸುತ್ತಮುತ್ತಅನ ಉಜ್ಜನಿ ಕಾಡಿನಲ್ಲ ನಿಲುವುಗಲ್ಲುಗಳ 
ಜೊತೆಗೆ ಬಳ ಕೆಂಪು ಮಿಶ್ರಿತ ಬೆಣಚು ಕಲ್ಲುಗಳ ರಾಶಿಬುಂದ ಕೂಡಿರುವ ನೂರಕ್ಕೂ ಹೆಚ್ಚು ಕಲ್ಬುಪ್ಪೆ 
ಸಮಾಧಿಗಳನ್ನು ಕಾಣಬಹುದು. ಹಾಲುಚಿಲುಮೆಯ ಹತ್ತಿರ ೧೯ ಮೇಲ್ಬುಪ್ಪೆ ಸಮಾಧಿಗಳವೆ. ಜಾಲಗೆರೆ 
ಗ್ರಾಮದ ಸಮೀಪದ ಹೊಲಗಕಲ್ಪ ೧೧ ಕಲ್ಲುಪ್ಪೆ ಸಮಾಧಿಗಳವೆ. ಒಂದು ಕಲ್ಲುಪ್ಪೆ ಸಮಾಧಿಯ ಮುಚ್ಚಳ 


೧೮೪ 


೭೭ 


ವೃತ್ತಾಕಾರವಾಗಿದ್ದು ೧೧ ಮೀಟರದ ವ್ಯಾಸವನ್ನು ೨ ಅಡಿ ದಪ್ಪವನ್ನು ಹೊಂದಿದೆ. ಪಾಂಡವರ ದಿನ್ನೆಯಲ್ಲ 
ಹೆದ್ದಾರಿಯ ೨ ಬದಿಗಳಲ್ಲ ನೂರಾರು ಕಲ್ಲುಫ್ಪೆ. ಶಿಲಾವೃತ್ತ ಸಮಾಧಿಗಳವೆ ಈ ಶಿಲಾವೃತ್ತ ಸಮಾಧಿಗಳು 
ಸ್ಪಸ್ತಿಕ್‌ ಆಕಾರದ ತೊಟ್ಟಗಳ ಮಾದರಿಯಲ್ಲ ರಚಿತವಾಗಿ ಪೂರ್ವ ದಿಕ್ಕಿನಲ್ಲ ರಂಧ್ರಗಳನ್ನು ಒಳಗೊಂಡಿದೆ. 


ಸೂಲುಕುಂಟಿ ಗ್ರಾಮದ ಪಕ್ಷದಲ್ಲಿ ಕಾಡಿನ ಮಧ್ಯೆ ೧೩ ಅಡಿ ಉದ್ದ. ೩ ಅಡಿ ಅಗಲದ 
ನಿಲುವುಗಲ್ಲು ಹಾಗೂ ಈ ಪರಿಸರದ ೧೫೦ ಕ್ಲೂ ಹೆಚ್ಚು ಕಲ್ಬುಪ್ಪೆ ಸಮಾಧಿಗಳವೆ. ಸ್ಥಳೀಯರು 
ಪಾಂಡವರ ದಿಣ್ಣೆ ಎಂದು ಕರೆಯುತ್ತಾರೆ. 


ಕಲ್ಕುನೆಗಳು 


ಕಲ್ಬುಪ್ಪೆ. ಶಿಲಾವೃತ್ತ, ನಿಲುಸುಗಲ್ಲುಗಕ ಕೆಕಗಡೆಯುರುವ ಸಮಾಧಿಗಳೆಲ್ಲಾ ನೆಲದೊಳಗಿನ 
ಕಲ್ಕನೆಗಳೇ ನೆಲದ ಮೇಲನ ಕಲ್ಕನೆಗಳು ಎಂಬ ಎರಡು ವಿಧಗಳರುತ್ತವೆ. ಹಾದಿಕೋಣಿ, ಕ೦ಡಿಕೋಣಿ 
ಸಾಮಾನ್ಯವಾಗಿ ಕಲ್ಕನೆಗಕಲ್ಲ ಕಂಡುಬರುತ್ತವೆ. ನಾಲ್ಲು ಚಪ್ಪಡಿಕಲ್ಲುಗಳನ್ನು ಆಯತಾಕಾರದಕಲ್ಲು 
ಚಪ್ಪಡಿಯ ಮೇಲೆ ಚಪ್ಪಡಿ ಕಲ್ಲನಿಂದ, ನೆಲಹಾಸುಗಲ್ಪದೆ. ಯಾವುದಾದರೊಂದು ಬದಿಯ 
ಗೋಡೆಯಂತಿರುವ ಚಪ್ಪಡಿ ಕಲ್ಲನಲ್ಲ ಸುಮಾರು ಒಂದು ಅಡಿ ವ್ಯಾಸವುಳ್ಳ ವೃತ್ತಾಕಾರದ 
ಕಿಂಡಿಯುರುತ್ತದೆ. ಕಿಂಡಿಕೋಣಿ ಕಲ್ಲೋರಿಗಳು ಎನ್ನುವರು. 


ಮಾದೀಪುರದಲ್ಲ ಬೃಹತ್‌ ಶಿಲಾಯುಗ ಕೋಣಿ ಗೋರಿಗಳದ್ದು, ಬೆಂಗಳೂರು ಕುಣಿಗಲ್‌ 
ನಡುವೆ ಹೊಸದಾಗಿ ರಸ್ತೆ ನಿರ್ಮಿಸುವಾಗ ಭಗ್ಗವಾಗಿರುವ ಗೋರಿಗಕಲ್ಲ ಕಪ್ಪು, ಕೆಂಪು ಹಾಗೂ 
ಕೆಂಪುವರ್ಣದ ಮೃತ್‌ ಪಾತ್ರೆಗಳು ದೊರೆತಿವೆ. ಸಮಾಧಿಗಳ ಸುತ್ತ ಶಿಲಾ ವೃತ್ತವನ್ನು ರಚಿಸಲಾಗಿದೆ. 
ದಾರಿ ಕೋಣಿಯ ಸಮಾಧಿಗಳು ಹೆ್ಚನ ಸಮಾಧಿಗಳಲ್ಲ ಕಿಂಡಿಗಳು ಪೂರ್ವಾಭಿಮುಖವಾಗಿ ಭಗ್ಗ 
ಗೊಂಡಿರುವ ೩ ಸಮಾಧಿಗಳ ಸುತ್ತಲೂ ಸಣ್ಣ ಸಣ್ಣ ಕಲ್ಲುಗಳನ್ನು ಇಟ್ಟು ವೃತ್ತಾಕಾರವನ್ನು ರಚಿಸಲಾಗಿದೆ. 
ಇನ್ನುಳದ ಸಮಾಧಿಗಳು ಅ ಅಡಿಗಳಷ್ಟು ಅಗಲ ಹಾಗೂ ೫ ೧/೨ ಅಡಿಗಳಷ್ಟು ಉದ್ದವಾಗಿದೆ. 
ಭಗ್ಗಗೊಂಡಿರುವ ಸಮಾಧಿಗಳು ರಸ್ಟೆಯ ಎಡಭಾಗದಲ್ಲ ಕಂಡು ಬಂದರೆ, ರಸ್ಟೆಯ ಬಲಭಾಗದ ನೀರಿನ 
ಕಟ್ಟೆಯ ಬಳಯಲ್ಲ ಹಾಸುಬಂಡೆಯೊಂ೦ದು ಕಂಡುಬರುತ್ತದೆ. ಬಂಡೆಯ ಮೇಲೆ ಕಲ್ಲುಗಳನ್ನು ಜೋಡಿಸಿ 
ಇದರ ಮೇಲೆ ವಿಶಾಲವಾದ ಹಾಸು ಚಪ್ಪಡಿಯನ್ನು ಹಾಕಲಾಗಿದೆ. ಇದು ಸುಮಾರು ೧ ಅಡಿ ದಪ್ಪ, ೧೩ 
೧/೨ ಅಡಿ ಉದ್ದ. ೧ ೧/೨ ಅಡಿಯಷ್ಟು ಅಗಲವಿದ್ದು ಒಬ್ಬ ಮನುಷ್ಯ ನುಸುಆ ಬರಬಹುದಾಗಿದೆ. ಬೃಹತ್‌ 
ಶಿಲಾಯುಗದ ಸಂಸ್ಥೃತಿಯ ಗೋರಿ ನೆಲೆಯುದ್ದು, ಗೋರಿಗಳಲ್ಲ ಕಿಂಡಿಗಳು ಪೂರ್ವಭಿಮುಬವಾಗಿದೆ. 


೭೮ 


ಭಗ್ಗವಾಗಿರುವ ಗೋರಿಗಕಲ್ಲ ಕಪ್ಪು, ಕೆಂಪು ಹಾಗೂ ಕೆಂಪು ವರ್ಣದ ಮೃತ್‌ ಪಾತ್ರೆಗಳು ದೊರೆತಿವೆ. 
ಸಮಾಧಿಗಳ ಸುತ್ತ ಶಿಲಾವೃತ್ತವನ್ನು ರಚಿಸಲಾಗಿದೆ. 


ಎಲೆಕ್ಕ್ಯಾತನಹಳ್ಳ ನಿವೇಶನದಲ್ಲ ೮ ರಂಧ್ರಕೋಣಿ ಗೋರಿಗಳವೆ. ಅದರಲ್ಲ ೨ ಗೋರಿಗಳನ್ನು 
ಅಗೆದು ಹಾಳು ಮಾಡಿದ್ದಾರೆ, ಉಳದೆರೆಡು ಸುಳ್ಳಿತಿಯಲವೆ. ಇಲ್ಲ ಹತ್ತಾರು ಗೋರಿಗಳ ಅವಶೇಷಗಳನ್ನು 
ಕಾಣ ಬಹುದು. ಮಹದೇವಪುರದ ಬಳಯ ಹನುಮಯ್ಯನ ಪಾಳ್ಯದ ಬಳಯಲ್ಲ ೮ ಹಾದಿಕೋಣಿ 
ಗೋರಿಗಳವೆ ತುಂಬ ದೊಡ್ಡ ಗೋರಿಗಳಾಗಿವೆ. ಮೇಲ್ಭಾಗದಲ್ಲ ೨೦ ಅಡಿ ಉದ್ದ. ೧೫ ಅಡಿ 
ಅಗಲವಾಗಿದೆ. 


ಫಾಟ ಸಮೀಪದ ಲಗುಮೇನಹಳ್ಳಯ ಹೊಲದಲ್ಲ ಚೌಕಾಕಾರದ ಪ್ರಸ್ಪಿಕ್‌ ಆಕಾರದ ಕಂಡಿ 
ಕೋಣಿಗಳು ವ್ಯವಸಾಯ. ಮನೆಗಳ ನಿರ್ಮಾಣ ಹಾಗೂ ನಿಧಿಗಳ್ಳರಿಂದಾಗಿ ಬಹುತೇಕ ಘೋರಿಗಳು 
ನಾಶವಾಗಿರುವ ಅವಶೇಷಗಳನ್ನು ಕಾಣಬಹುದು. ೧೬ ಬೃಹತ್‌ ಶಿಲಾಗೋರಿಗಳನ್ನು ಕಾಣಬಹುದು 
ಇವುಗಳ ಉದ್ದ ೮ ಅಡಿ. ಅಗಲ ೩ ಅಡಿ ಇದೆ. ಮೇಲ್ಭಾಗದ ಚಪ್ಪಡಿಯ ಕಲ್ಲುಗಳು ಇಲ್ಲ. ಅಂದಾಜು 
ಸುಮಾರು ೮ ಅಡಿ ಉದ್ದ. ೧ ೧/೨ ಅಡಿ ದಪ್ಪವಿರಬೇಕು. ಶಿಲಾಗಣೋರಿಗಳ ಕೋಣಿಯ ಕಿಂಡಿಯು 
ಸುಮಾರು ೧ ಅಡಿ ವ್ಯಾಸವನ್ನು ಹೊಂದಿದೆ. 


ಲಗುಮೇನಹಳ್ಳಯ ಪೂರ್ವ ದಿಕ್ಕಿನ ಬೆಟ್ಟದ ಮೇಲೆ ಬೃಹತ್ತಾದ ನೈಸರ್ಗಿಕವಾದ ಒಂದು 
ಕಲ್ಕನೆಯುದ್ದು. ೧೮೬ ಅಡಿ ಉದ್ದ. ೧೦ ಅಡಿ ಅಗಲವಿದೆ. ೨ ೧/೨ ಅಡಿಗಳಷ್ಟು ದಪ್ಪವಿದೆ. ಮುಂಭಾಗವೂ 
ಸುಮಾರು ೩ ಅಡಿಗಳಗಿಂತಲೂ ಹೆಚ್ಚು ದಪ್ಪವನ್ನು ಹೊಂದಿದೆ. ಈ ಕಲ್ಕನೆಯ ಕೆಳಗೆ © ಮಂದಿ 
ಮಲಗಬಹುದು. ಇದರ ಸಮೀಪದಲ್ಲಿ ನಾಲ್ದು ಶಿಲಾ ಸಮಾಧಿಗಳವೆ. 


ಲಗುಮೇನಹಳ್ಳಯಲ್ಲ ೧೫ ಕ್ಲೂ ಹೆಚ್ಚು ಕಿಂಡಿಕೋಣಿ ಸಮಾಧಿಗಳು ಲಗುಮೇನಹಳ್ಣ 
ಹೊಲಗಳಲ್ಲ ಅಥವಾ ಮನೆಗಳ ಅಕ್ಷ ಪಕ್ತದಲ್ಲಯೇ ಹಲವಾರು ಚೌಕಾಕಾರದ ಕ8೦ಡಿಕೋಣಿ 
ಶಿಲಾಗೋರಿಗಳವೆ. ನಿಧಿಗಳ್ನರು, ಕೃಷಿಕಾರ್ಯ. ಮನೆ ನಿರ್ಮಾಣಗಳಂದಾಗಿ ಹಲವಾರು ಸಮಾಧಿಗಳು 
ಭಗ್ನಾ ವ್ಯವಸ್ಥೆಯಲ್ಲದೆ. ೮ ಅಡಿ ಉದ್ದ ಮತ್ತು ೩ ಅಡಿ ಅಗಲವಾಗಿರುವ ಮೇಲ್ಲಾಗದ ಚಪ್ಪಡಿ ಕಲ್ಲುಗಳುಳ್ಳ 
ಸಮಾಧಿಯು ಒಡೆದು ಚೂರಾದ ಸಮಾಧಿಯ ಕಿಂಡಿಯು ಸುಮಾರು ೧ ಅಡಿ ವ್ಯಾಸವನ್ನು ಹೊಂದಿದೆ. 


ಪಾಂಡವರ ದಿನ್ನೆಯಲ್ಲ ೬ ಕಿಂಡಿ ಕೋಣಿ ಸಮಾಧಿಗಳ ಮೇಅನ ಯಾವುದಕ್ಕೂ ಮುಚ್ಚಳ 
ಕಲ್ಲುಗಅಲ್ಲ. ನಿಧಿಗಳ್ಳರಿಂದಾಗಿ ಮೇಲಅನ ಮುಚ್ಚಳ ಹಾಳಾಗಿದೆ. ಕೆಲವು ಸಮಾಧಿಗಳಗೆ ಪಶ್ಚಿಮ ಭಾಗದಲ್ಲ 


೭೯ 


ಕಿಂಡಿಗಳವೆ.  ಮಾಡೇಶ್ವರದಲ್ಲನ ಕಲ್ಕನೆ ಸುಳ್ಳಿತಿಯಲ್ಲದೆ ಗತಿಸಿದವರ ಆತ್ಕ ಶವಕುಣಿಕೆಯಲ್ಲೇ 
ಅವಿತಿರುತ್ತದೆ ಎಂದು ನಂಜದ ನಮ್ಮ ಪೂರ್ವಜರು ಪ್ರತಿ ವರ್ಷ ಪಿತೃಗಳಗೆ ಆಹಾರ ಪದಾರ್ಥ. 
ಪಾನೀಯ, ಆಯುಧ ಇತ್ಯಾದಿ ಅಗತ್ಯ ವಸ್ತುಗಳನ್ನು ಸಮಾಧಿಗಳಲ್ಲ ಇಡಲು ಕಿಂಡಿಗಳನ್ನು 
ಮಾಡಿರಬೇಕೆಂದು ತೋರುತ್ತದೆ. 


ರಾಜಘಟ್ಟ ೬೦ ಎಕರೆ ಬೂದಿಗುಂಡಿ ಪ್ರದೇಶದಲ್ಲ ಕ್ರಿಿಪೂ.೧೨೦೦ ಕಾಲಕ್ಷೆ ಸೇರಿಸಲಾಗಿರುವ 
ಬೃಹತ್‌ ಶಿಲಾಯುಗ ಸಂಸ್ಕೃತಿಗೆ ಸೇರಿದ ರಂಧ್ರಕೋಣಿ ಸಮಾಧಿಗಳು, ಕಲ್ಲುಪ್ಪೆ ಸಮಾಧಿಗಳು ೫ ಕಲ್ಕುನೆ 
ಸಮಾಧಿಗಳಲ್ಲ ೩ ರಂಥಕೋಣಿ (ಕಿಂಡಿಕೋಣಿ) ಸಮಾಧಿಗಳು ಸ್ರಸ್ತಿಕ್‌ ಆಕಾರದಲ್ಲ ಪೂರ್ವ ದಿಕ್ಕಿನ 
ಗೋಡೆ ಕಲ್ಲನಲ್ಲ ರಂಥ್ರವಿದೆ. ೨.೭೦ ಮೀಟರ್‌ ಉದ್ದ. ೧.೭೦ ಮೀಟರ್‌ ಅಗಲ, ೧.೬ ಅಡಿ ಎತ್ತರವಿರುವ 
ಚೌಕಲ್ದಾದ ಸಮಾಧಿಯ ಕೋಣಿಯಲ್ಲ ಪೂರ್ವ ದಿಕ್ಕಿಗೆ ೮೦ ಸೆಂ.ಮೀ. ವ್ಯಾಸದ ಕಿಂಡಿಯನ್ನು 
ಹೊಂದಿರುವ ಹಾದಿಕೋಣಿ ಸಮಾಧಿ ಎಂದು ಗುರುತಿಸಲಾಗಿದೆ. ನಿಧಿಗಳ್ಳರಿಂದ ಹಾಳಾಗಿರುವ 
ಸಮಾಧಿಯಲ್ಲ ಮಣ್ಣಿನ ಮಡಕೆ, ಅದರ ಮೇಲೆ ಮುಚ್ಚುವ ತಟ್ಟಯೊಂದು ದೊರಕಿದೆ. ರಂಥ್ರಕೋಣಿ 
ಸಮಾಧಿಯ ಹಾಗೆ ಚಿಕ್ಕದಾದ ಶಿಲಾಗೋರಿಯೊಂದಿದೆ. ಈ ಕಲ್ಲನ್ನು ಗೊಡ್ಡುಕಲ್ಲು ಎಂದು ಪ್ರತಿ ವರ್ಷವು 
ಬೇವಿನಸೊಪ್ಬು, ಅರಿಪಿನ ಕುಂಕುಮ ಪಂಚ ಭಕ್ಷ್ಯಗಳ ಎಡೆಯುಟ್ಟು ಆರಾಧಿಸುವ ಪದ್ದತಿ ಇಂದಿಗೂ 
ಆಚರಣೆಯನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ. ಈ ಊರ ಜನ ಪ್ರಾಚೀನ ಸ್ಕಾರಕಗಳನ್ನು 
ಪೂರ್ವಜರ ನೆಲೆಗಳಾಗಿ ಹಿರಿಯರ ನೆನಪಿಗೆ ಪ್ರತಿವರ್ಷ ಪಿತೃಪಕ್ಷದಲ್ಲಿ ಎಡೆಯಿಟ್ಟು ದೀಪ ಹೊತ್ತಿಸಿ ಹಬ್ಬ 
ಆಚರಿಸುವ ಪದ್ಧತಿಯನ್ನು ಕಾಣಬಹುದು. 


ಅರದೇಶನಹಳ್ಳಯಲ್ಲ ಕಂಡುಬಂದ ಶಿಲಾಯುಗದ ಸಮಾಧಿಗಳನ್ನು ಜನರು ನಿಧಿ ಇದೆ ಎಂದು 
ಹಾಳು ಮಾಡಿರುವುದಲ್ಲದೆ. ಚಪುೂಡಿಯಾಕಾರದಲ್ಪದ್ದ ಕಲ್ಲುಗಳನ್ನು ಒಡೆದು ದ್ರಾಕ್ಷಿ ತೋಟಗಳಗೆ. ತಮ್ಮ 
ಉಪಯೋಗಕ್ಷೆ ಬಳಸಿಕೊಂಡಿರುವುದರಿಂದ ಹೆಚ್ಚನ ಸಮಾಧಿಗಳು ನಾಶವಾಗಿದೆ. ಹಾಳು ಮಾಡಿರುವ 
ಒಂದು ಪಮಾಧಿಯು ೧.೩೭ ಮೀ.ಅಗಲ, ೧.೮೩ ಮೀ ಉದ್ದ ೧.೫.೨ ಮೀ.ಗಳಷ್ಟು ಎತ್ತರವುಳ್ಳದಾಗಿದೆ. 
ಆ ಕಡೆಗಳಲ್ಲ ನಿಲ್ಲಸಿರುವ ಕಲ್ಲುಗಳು ಸುಮಾರು ೨೨-೨೩ ಸೆಂ.ಮೀ. ದಪ್ಪವಾಗಿದೆ. ಮೇಲ್ಭಾಗದಲ್ಲ 
ಹಾಕಿದ್ದ ಚಪ್ಪಡಿಯು ೧೨ ೧/೨ ಅಡಿಗಳಷ್ಟು ಉದ್ದ. ೮ ಅಡಿ ಅಗಲವಾಗಿದೆ. ಈ ಸಮಾಧಿಯಲ್ಲ ೩ 
ಮಡಕೆಗಳು ದೊರೆತಿದ್ದು. ಅದರಲ್ಲ ಬೂದಿ ತುಂಜದೆ. ಸಮಾಧಿಯಲ್ಲ ಕಲ್ಪನ ಹಾಸುಗಲ್ಲು. ಅರೆಯುವ 
ಕಲ್ಲುಗಳು ದೊರೆತಿವೆ. ಈ ಮಡಿಕೆಗಕಲ್ಲ ಒಂದು ಮಡಕೆಯ ಮೇಲೆ ಬಣ್ಣದ ಸಾಲುಗಳು ಚಿತ್ರಿಸಲಾಗಿದೆ. 


ಆಂ 


ಬೃಹತ್‌ ಶಿಲಾಯುಗದ ಕಾಲದಲಲ್ಲ ಬಣ್ಣವನ್ನು ಉಪಯೋಗಿಸಿ ಮಡಕೆಯ ಹೊರಭಾಗವನ್ನು 


ಚತ್ರಿಸಲಾಗುತ್ತಿತ್ತು 
ರೇಖಾಚಿತ್ರಗಳು 


ಇತಿಹಾಸ ಪೂರ್ವ ಕಾಲದ ರೇಖಾಚಿತ್ರಗಳು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಶ್ರೀರಾಮನಹಳ್ಟ, 
ಲಗುಮೇನಹಳ್ಳ. ಹುಲುಕಡಿಬೆಟ್ಟ. ಬೊಮ್ಮನಹಳ್ಳ. ಮೇಳೆಕೋಟಿಗಕಲ್ಲ ನೈಸರ್ಗಿಕ ಗುಹೆ. ಕಲ್ಲೂಟರೆ. 
ನಿಲುವುಗಲ್ಲನ ಮೇಲೆ, ವಿಶಾಲ ಬಂಡೆಗಳ ಕೆಕಭಾಗದಲ್ಲ ಪ್ರಾಣಿಗಳು, ಮಾನವರ ಹಾಗೂ 
ಅರ್ಥೈಸಲಾಗದ ಹಲವಾರು ಚಿತ್ರಗಳವೆ. 


ಮೇಕೇಕೋಟಿಯ ಹೊಲಪವೊಂದರಲ್ಲರುವ ಕಲ್ಲೋರಿ ಮೇಲಅನ ನಿಲುವುಗಲ್ಲನ ಮೇಲೆ ಕಲ್ಪನಿಂದ 
ಕೊರೆದು ರಚಿಸಿರುವ ಮಾನವರ ರೇಖಾಚಿತ್ರವೊಂದಿದೆ. ಬೊಮ್ಮನಹಳ್ಳಯ ಊರ ಹಿಂದಿರುವ ಗುಡ್ಡಗಳ 
ನಡುವಿನ ಹೊರಚಾಚಿರುವ ವಿಶಾಲ ಬಂಡೆಯೊಂದರ ಕೆಕಭಾಗದಲ್ಲ ಕೈ ಹಡಿದಿರುವ ಮಾನವರು. 
ಜಂಕೆಗಕಳು, ಹಾವು. ಕೆಲವೊಂದು ಪಕ್ಷಿಗಳು ವೃತ್ತಾಕಾರದ ರಚನೆಗಳರುವುದನ್ನು ಪತ್ತೆಹಚ್ಚಲಾಗಿದೆ. 
ಹುಲುಕಡಿ ಬೆಟ್ಟದ ಮೇಅನ ಕಲ್ಲಾಸರೆಯಲ್ಲ ಕೆಲವೊಂದು ಬಣ್ಣದ ಚಿತ್ರಗಳು ಕಂಡು ಬಂದಿದೆ. 


ಸಾಸಲು ಗ್ರಾಮದ ಬಳ ಬೃಹತ್‌ ಶಿಲಾಯುಗಕ್ಕೆ ಸೇರಿದ ೫ ನಿಲುವುಗಳು ಹಲವಾರು ರೇಖಾ 
ಚಿತ್ರಗಳು ಕಂಡು ಬಂದಿವೆ. ಸಾಸಲು ಗ್ರಾಮದ ಉತ್ತರ ದಿಕ್ಕಿನಲ್ಲ ಒಂದೂವರೆ ಕಿಲೋಮೀಟರ್‌ 
ದೂರದಲ್ಲ ೫ ಅಡಿ ಎತ್ತರ ಹಾಗೂ ೨ ೧/೨ ಅಡಿ ಅಗಲದ ಒಂದು ನಿಲುವುಗಲ್ತ್ಪದೆ. ಈ ನಿಲುವುಗಲ್ಪನ 
ಮೇಲೆ ಹಲವಾರು ರೇಖಾ ಚಿತ್ರಗಳವೆ. ಯಾವುದೇ ಅರ್ಥವನ್ನು ಸೂಚಿಸದೇ ವಿಚಿತ್ರವಾದ ಚಿತ್ರಗಳು. 
ವಿಚಿತ್ರವಾದ ದಳಗಳಂತಹ ಚಿತ್ರಗಳು ಮತ್ತು ಅವುಗಳ ಮೇಲ್ಲಾಗಲ್ಲ ಚೌಕಆ ಮನೆಗಳ ಚಿತ್ರಗಳವೆ. 


ಸಾಸಲು ಗ್ರಾಮದ ನಿಲುವುಗಲ್ಲುಗಳು ದೊರೆತ ಸ್ಥಳದಿಂದ ೨ ಕಿಲೋಮೀಟರ್‌ ದೂರದಲ್ಲ 
ನಿಲುವುಗಲ್ಲುಗಳು ಮತ್ತು ರೇಖಾ ಚಿತ್ರಗಳು ಒಂದೇ ನಿವೇಶನದಲ್ಲ ದೊರೆತಿವೆ ಸಾಸಲು ಗ್ರಾಮದ 
ಈಶಾನ್ಯ ದಿಕ್ಕಿನಲ್ಲರುವ ಕದರಿಕಂಭದ ಗುಡ್ಡದಲ್ಲನ ಬಂಡೆಗಳ ಮೇಲೆ ೧೮೬ ರೇಖಾಚಿತ್ರಗಳವೆ. ಇವು ೩-೮ 
ಚದರಡಿಯ ಕಪ್ಪು ಬಂಡೆಗಲ್ಲುಗಳ ಮೇಲೆ ಕಲ್ಪನಿಂದ ಕುಟ್ಟ ಕುಟ್ಟ ರಚಿಸಿದಂತಹ ಚಿತ್ರಗಕಲ್ಲ ನವಿಲು. 
ಆನೆ, ಜಂಕೆ. ಮನುಷ್ಯ, ನಕ್ಷತ್ರ ಮುಂತಾದ ಚಿತ್ರಗಳೇ ಅಲ್ಲದೇ ಕೆಲವೊಂದು ಅರ್ಥೈಸಲಾರದಂತ 
ಚಿತ್ರಗಳು ಸಾಕಷ್ಟಿವೆ. 


೮೧ 


ಶ್ರೀರಾಮನಹಳ್ಳಯ ಕಾಡಿನ ಗುಡ್ಡದಲ್ಲ ಬಂಡೆಗಳ ಮೇಲೆ ಕೆಲವು ರೇಖಾ ಚಿತ್ರಗಳವೆ. ಆನೆ, 
ಗೂ, ನವಿಲು. ಮನುಷ್ಯನ ಚಿತ್ರಗಳವೆ ಈ ಪ್ರದೇಶದಲ್ಲ ಮಡಕೆ ಚೂರುಗಳು ದೊರೆತಿವೆ. ಉಜ್ಯೆನಿ 
ಬೆಟ್ಟದ ಕಾಡಿನ ನಡುವೆ ಒಂದು ಗುಡ್ಡದ ಮೇಲೆ ೪-೫ ಚದುರಡಿಯ ದಪ್ಪ ಗ್ರಾನೈಟ್‌ ಬಂಡೆಗಳ ಮೇಲೆ 
ಕಲ್ಲನಿಂದ ಕಲ್ಲನ್ನು ಚಜ್ಜ ಕೆತ್ತಿದ ೧೭ ರೇಖಾ ಚಿತ್ರಗಳವೆ. ನವಿಲು. ಆನೆ, ಜಂಕೆ, ಕುರಿ, ಮಾನವ, ಗೂಳ 
ಇನ್ನು ಅರ್ಥವಾಗದ ರೇಖಾಚಿತ್ರಗಳವೆ. 


ಪಾಂಡವರ ದಿಣ್ಣೆಯ ಬುಡ್ಡೆಪುನ ಹೊಲದಲ್ಲ ೬ ಅಡಿ ಉದ್ದ. ೨ ಅಡಿ ಅಗಲದ ನಿಲುವುಗಲ್ಲು 
ಇದ್ದು. ಇದರ ಪಕ್ಷ ೧೫ ಕ್ಯಾಪ್‌ ಸ್ಟೋನ್‌ ಸಮಾಧಿಗಳವೆ. ಹಾಲುಜಿಲುಮೆಯಲ್ಲ ೬ ಅಡಿ ಕ್ಯಾಪ್‌ 
ಸ್ಟೋನ್‌ ಸಮಾಧಿಗಳು, ೧೨ ಅಡಿ ಉದ್ದ ೩ ೧/೨ ಅಡಿ ಅಗಲ ನಿಲುವುಗಲ್ಲು ಸುತ್ತಲೂ ೧೯ ಕಲ್ಲುಪ್ಪೆ 
ಸಮಾಧಿಗಳು. ಆದಿ ಮಾನವನ ವಾಸಕ್ಷೆ ಯೋಗ್ಯವಾದ ಕಲ್ಲಾಸರೆಗಳನ್ನು ಸ್ಥಳೀಯರು ಗೂಡ್ಡಲ್ಲು, 
ಕೋತಿಕಲ್ಲು, ಪಾಂಡವರ ಕಲ್ಲು ಎಂದು ಕರೆಯುತ್ತಾರೆ. ಉಜ್ಯೆನಿ ಬೆಟ್ಟದಲ್ಲ ಪ್ರಸ್ತಿಕ್‌ ಆಕಾರದಂತಿರುವ 
ಕಲ್ಲಾಸರೆಯ ಸಮಾಧಿಗಳು ನಿಧಿ ಶೋಧಕರಿಂದ ಹಾಳಾಗಿದೆ. ಭೈರಾಪುರ ಹೊಲಗಕಲ್ಲ ೩೨ ಶಿಲಾವೃತ್ತ 
ಸಮಾಧಿಗಳವೆ. ಜಾಲಗೆರೆ ೧೧ ಕಲ್ಲುಪ್ಪೆ ಸಮಾಧಿಗಳವೆ. 


ಜಾಲಗೆರೆ ಸಮೀಪ ೧೨ ಅಡಿ ಉದ್ದ ೩ ೧/೨ ಅಡಿ ಅಗಲದ ನಿಲುವುಗಲ್ತದೆ. ದೊಡ್ಡ ಬೆಳವಂಗಲ 
ಸಕ್ಕರೆ ಗೊಲ್ಲಹಳ್ಳ ಮಧ್ಯೆ ಅಕ್ಕತಮ್ಮನಹಳ್ಳ ಸಮೀಪ ಮಟಗುಂಟಿಯ ಹತ್ತಿರ ತುಂಡು ಕಲ್ಲನ ಸಮಾಧಿ 
ಇದೆ. ಒಂದು ಚಿಕ್ಸ ನಿಲುಸುಗಲ್ಲು ಇದೆ. ಭಕ್ತರಹಳ್ಳ ಆಲಪನಹಳ್ಣಿ ಮಧ್ಯೆ ೧೮೪ ಅಡಿ ಎತ್ತರ ೬ ಅಡಿ 
ಅಗಲದ ನಿಲುಸುಗಲ್ಲು ಹಾಗೂ ೧೭ ಬೃಹತ್‌ ಶಿಲಾ ಸಮಾಧಿಗಳವೆ. ರಾಜಘಟ್ಟದ ಬಳ 
ಬೂದಿಗುಂಡಿಯಲ್ಲ ೪ ಹಾದಿ ಕೋಣಿ ಸಮಾಧಿಗಳಲ್ಪ್ಲ ಒಂದು ಅಗೆದ ಸಮಾಧಿ ಹಾಳಾದ ರಂಧಥ್ರಕೋಣಿ 
ಊರಿಗರು ಕಲ್ಕನೆ ಎಂದು ಗುರುತಿಸಲ್ಲಡುತ್ತಿದ್ದ ಅ ಶಿಲಾವೃತ್ತ ಸಮಾಧಿಗಳು ನಿಧಿ ಶೋಧಕರಿಂದ 


ಹಾಳಾಗಿದೆ. 


ಹೊಸಕೋಟಿ ತಾಲ್ಲೂಕಿನಲ್ಲ ಕುಪಫ್ಪೆದೊಡ್ಡಿ, ಜಡಿಗೇನಹಳ್ಳಯಲ್ಲ ಬೃಹತ್‌ ಶಿಲಾಯುಗದ 
ಸಂಸ್ಕೃತಿಯ ಅವಶೇಷಗಳು ದೊರೆತಿವೆ. ದಕ್ಷಿಣ ಪಿನಾಕಿನಿ ನದಿ ಕಣಿವೆ ಪ್ರದೇಶದ ಸಂಸ್ಕೃತಿಯ 
ಕುರುಹುಗಳಾಗಿ ಹೊಸಕೋಟಿಯುಂದ ಮಾಲೂರಿಗೆ ಹೋಗುವ ಹೆದ್ದಾರಿಯ ಜಡಿಗೇನಹಳ್ಳಯಲ್ಲ ಆ 
ಸಮಾಧಿಗಳ ಅವಶೇಷಗಳನ್ನು ಉತ್ಸನನದ ಮೂಲಕ ಹೊರ ತೆಗೆದರು. ಸಮಾಧಿಗಳನ್ನು ನೆಲದಲ್ಲ ೧೦ 
ಅಡಿ ಆಳವಾದ ಕುಣಿಗಳನ್ನು ಮಾಡಿ ಮಣ್ಣಿನಲ್ಲ ರಚಿಸಿದ ಶವಪೆಟ್ಟಗೆ ಇರಿಸಿ, ಅದರ ಜೊತೆಗೆ ಹಲವಾರು 
ಪಾತ್ರೆಗಳು, ಕಜ್ಣಣದ ಆಯುಧಗಳನ್ನು ಇರಿಸಿ, ಕಲ್ಲು ಮಣ್ಣುಗಳ೦ಂದ ಮುಚ್ಚಿರುತ್ತಾರೆ. ಮಣ್ಣಿನಿಂದ 


೮೨ 


ಮುಚ್ಚಿದ ಸಮಾಧಿಯ ಮೇಲ್ಲಾಗದಲ್ಲ ಕಪ್ಪು ಕಲ್ಲುಗಳನ್ನು ವೃತ್ತಾಕಾರದಲ್ಲ ಜೋಡಿಸಲಾಗಿದೆ. ಗಾತ್ರದಲ್ಲ 
ದೊಡ್ಡದಾದ ಈ ಸಮಾಧಿಗಕಲ್ಲ ಮಣ್ಣಿನ ಶವ ಪೆಟ್ಟಗೆಗಳು ಇರುವುದು ಅತ್ಯಂತ ವಿಶೇಷ. ಶವ 
ಪಟ್ಟಗೆಗಳ ಜೊತೆಗೆ ಇರಿಸಲಾದ ಮಡಿಕೆಗಳನ್ನು ಹಲವಾರು ವಿನ್ಯಾಸ ವರ್ಣಗಕಲ್ಲ ರಚಿಸಲಾಗಿದೆ. ಕಪ್ಪು- 
ಕೆಂಪು ದ್ವಿವರ್ಣ ಮಡಿಕೆಗಳು ದೊರೆಕಿದೆ. ಶವಗಳ ಅಸ್ತಿ ಪಂಜರಗಳು ಕಳೆಬರಹಗಳು ದೊರೆತಿಲ್ಲ, ಬುಡ್ಡ. 
ಶೇಟ, ಅಡ್ಡಣಿಗ. ಗುಳ, ಕುಡುಗೋಲು ಇತ್ಯಾದಿಗಳು ಉತ್ಸನನದಲ್ಲ ದೊರೆತಿವೆ”””. ಮಡಕೆಗಳ ಮೇಲೆ 
ಗೀಚು ಕಾರದ ಗೆರೆಗಳವೆ. ಈ ರೀತಿಯಲ್ಲನ ಈ ಬೃಹತ್‌ ಕಿಲಾಯುಗದ ಸಮಾಧಿಗಳು ಈ ಸ್ಥಳ 
ಪ್ರಾಚೀನ ಜನವಸತಿಯ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ಸ್ಥಳವು ಶಿಲಾಯುಗದ ಸಂಸ್ಥೃತಿಯ ನೆಲೆಯಾಗಿ 
ರೂಪುಗೊಂಡಿತು. ಆದರೆ ಮಾಲೂರು ಹೊಡಕಕೋಟಿ ರಸ್ತೆಯನ್ನ ಮಾಡುವಾಗ ಸಮಾಧಿಗಳಲ್ಪ ತೆಗೆದು 
ರಸ್ತೆಯ ಬದಿಯಲ್ಲ ಹಾಕಿದ್ದಾರೆ. ಈಗ ಬರೀ ಕಲ್ಲುಗಳ ರಾಶಿಯನ್ನು ಕಾಣಬಹುದು ಅಷ್ಟೆ. 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಲಗುಮೇನಹಳ್ಳಯ ಬೆಟ್ಟದ ನಡುಭಾಗದಲ್ಲ ಸ್ತಾಭಾವಿಕವಾಗಿರುವ 
ಬೃಹತ್ತಾಕಾರದ ೨ ಕಲ್ಲು ಬಂಡೆಗಳ ಕೆಳಗೆ ದೊಡ್ಡಬಂಡೆಯ ಕೆಳಗೆ ಒಬ್ಬ ವ್ಯಕ್ತಿ ನುಸುಕಬಹುದಾದ ಸಣ್ಣ 
ಕಿಂಡಿಯ ಒಳಗೆ ಹೋದರೆ ೧೨ ಜನ ಮಲಗುವಷ್ಟು ವಿಶಾಲವಾದ ಸ್ಥಕದಲ್ಲ ಮಡಕೆ ಕುಡಕೆಗಳನ್ನಿಟ್ಟು 
ಪೂಜೆ ಮಾಡುವ ಪದ್ಧತಿ ಇಂದಿಗೂ ಇರುವುದನ್ನು ಗಮನಿಸಿದರೆ ಹಿಂದೆ ಈ ಸ್ಥಳದಲ್ಲ ಪ್ರಾಗೈತಿಹಾಸಿಕ 
ಕಾಲದಲ್ಲ ಮಾನವರು ವಾಸಿಸುತ್ತಿದ್ದಿರಬೇಕು. ಅದಕಾಗಿ ನವಶಿಲಾಯುಗದ ಕಾಲಕ್ಷೆ ಸೇರಿರುವ ಒಂದು 
ಶಿಲಾಯುಗ (ಕಲ್ಪನ ಗುಂಡು) ಬೆಣಚುಕಲ್ಲನ ಚೌಕಾಕಾರದಲ್ಲದೆ. ಈಗ ಪ್ರತಿ ಸೋಮವಾರ ಮುನೇಶ್ವರ 
ದೇವರ ಹೆಸರಿನಲ್ಲ ಪೂಜೆ ಮಾಡುತ್ತಾರೆ. ಬೆಟ್ಟದಿಂದ ಗ್ರಾಮಕ್ಕೆ ಇಳಯುವಾಗ ಒಂದು ಕಡೆ 
ಕಲ್ಲುಗಳನ್ನಿಟ್ಟು ಪೂಜಸಲಾಗುತ್ತದೆ. ಅಲ್ಲ ಒಂದು ಕಲ್ಲನ ಮೇಲೆ ಒಂದು ರೇಖಾ ಚಿತ್ರವು ಗೂಳಯ 
ಚಿತ್ರವನ್ನು ಹೊಲುತ್ತದೆ. 


ಲಗುಮೇನಹಳ್ಳಯ ದಕ್ಷಿಣಕ್ಕೆ ೨ ಕಿ.ಮೀ. ದೂರದಲ್ಲನ ಬೆಟ್ಟವನ್ನು ಹತ್ತುತ್ತಿದ್ದಂತೆಯೇ 
ಪ್ರಾರಂಭದಲ್ಲಯೇ ಉತ್ತರಾಭಿಮುಖವಾಗಿ ಸ್ತಾಭಾವಿಕವಾದ ಗುಹೆಯಲ್ಪ ದೊಡ್ಡ ಸುರಂಗ ರಚನೆಂಯುದೆ. 
ದೊಡ್ಡ ದೊಡ್ಡ ಕಲ್ಲು ಚಪ್ಪಡಿಗಳನ್ನು ಒಂದರ ಮೇಲೊಂದು ಜೋಡಿಸಿರುವಂತಿದೆ. ಅದನ್ನು 
ನೋಡಿದಾಕ್ಷಣವೇ ಇದು ಮಾನವನ ನೆಲೆಯಾಗಿತ್ತೆಂದು ಪ್ರಷ್ಟ್ಠವಾಗುತ್ತದೆ. ಹಾಗೆಯೇ ಬೆಟ್ಟದ ಮೇಲೆ 


ವಿಶಾಲವಾದ ಸಮತಟ್ದಾದ ಬಯಲು ಪ್ರದೇಶದ್ಲ ೨ ಪ್ರಾಕೃತಿಕ ದೊಣಿಗಳವೆ. ಮೇಲ್ಲಾಗದಲ್ಲ 


9 ಎಸ್‌.ಕೆ. ಅರುಣಿ, ಅವಲೋಕನ, ಏಪಿಲ್‌- ಜೂನ್‌ ೨೦೧೩, ಇ.ದರ್ಪಣ ಸಂ.೧೭, ಪು.ಸಂ-೨೮, ೩೦. 


ಆಪಿ 


ನಿಲುವುಗಲ್ಲೊಂದಿದೆ. ಪುಣ್ಯಕ್ಷೇತ್ರವಾಗಿರುವ ಘಾಟ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲನ ಪಿಲಾಗೋರಿ, ಕಲ್ಕುನೆ. 
ಗುಹೆಗಳು, ನಿಲುವುಗಳ೦ದ ಕ್ರಿ.ಪೂ.ದಿಂದ ಇಲ್ಲನ ಜನ ವಸತಿ ಕೇಂದ್ರವಾಗಿತ್ತೆಂದು ತಿಆಯಬಹುದು. 


ಒಟ್ಟನಲ್ಲ ಬೆಂಗಳೂರು ಪರಿಸರದಲ್ಲ ೧೮೭೩ರಲ್ಲ ರಾಬರ್ಟ್‌ ಕೊಲ್‌ ರವರಿಂದ ಹಿಡಿದ ಇತ್ತೀಚಿನ 
ಸಂಶೋಧಕರವರೆಗೂ ಸುಮಾರು ೧೮೬೭ ವರ್ಷಗಳ ಸುದೀರ್ವ೯ ಶೋಧನೆಯುಂದಾಗಿ ಇತಿಹಾಸ 
ಆರಂಭಕಾಲದ ಅವಶೇಷಗಳಂ೦ದ ಹಿಡಿದು ನಿಲುವುಗಲ್ಲುವರೆಗೆ ಹಲವಾರು ಅವಶೇಷಗಳು ದೊರೆತಿದ್ದು, 
ಬೆಂಗಳೂರಿನ ಪ್ರಾಗಿತಿಹಾಸವನ್ನು ಸುಮಾರು ಕ್ರಿ.ಪೂ.೧೨೦೦ ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯುತ್ತದೆ. 


ಆಅ 


ಅಧ್ಯಾಯ — ೩ 
ರಾಜಕೀಯ ಇತಿಹಾಸ 


೩.೧ ಗಂಗರು 

೩.೨ ರಾಷ್ಟ್ರಕೂಟರು 

೩.೩ ನೊಳ೦ಬರು 

೩.೮ ಚೋಳರು 

೩.೫ ಹೋಯ್ದಳರು 

೩.೬ ಕುಕ್ಷಲ ನಾಡಪ್ರಭುಗಳು 
೩.೭ ವಿಜಯನಗರದ ಅರಸರು 
೩.೮ ಆವತಿ ನಾಡಪ್ರಭುಗಳು 

೩.೮ ಸುಗಟೂರು ಪ್ರಭುಗಳು 
೩.೧೦ ಮರಾಠರು 

೩.೧೧ ಹುಲುಕಡಿ ನಾಡಪ್ರಭುಗಳು 
೩.೧೨ ಯಲಹಂಕ ನಾಡಪ್ರಭುಗಳು 
೩.೧೩೬ ತೊರವಳ ನಾಡಪ್ರಭುಗಳು 
೩.೧೮ ಮೈಸೂರು ಒಡೆಯರು 


೮೫ 


ಒಂದು ಪ್ರದೇಶದ ಪ್ರಾಚೀನ ರಾಜಕೀಯ, ಧಾರ್ಮಿಕ, ಸಾಮಾಜಕ, ಭೌಗೋಳಆಕ 
ಪರಿಸ್ಥಿತಿಯನ್ನು ತಿಆಯಲು ಶಾಸನಗಳೇ ಪ್ರಮುಖ ಆಧಾರವಾಗಿರುತ್ತದೆ. ಶಾಸನಗಳಲ್ಲ ಅವು ರಚಿತವಾದ 
ಕಾಲಘಟ್ಟದ ರಾಜಕೀಯ, ಧಾರ್ಮಿಕ, ಸಾಮಾಜಕ, ಆರ್ಥಿಕ ವಿವರಗಳಂದ ಒಂದು ನಾಡಿನ ಸಾಂಸ್ಕೃತಿಕ 


ಚರಿತ್ರೆಯನ್ನು ಪುನಾರಚನೆಗೆ ಅತ್ಯಂತ ನಂಬಲಾರ್ಹ ಆಕರಗಳಾಗಿವೆ. 


ಆಡಳತದ ಮುಖ್ಯುಸ್ಸನಾದ ರಾಜನನ್ನು ಧರ್ಮಮಹಾರಾಜರೆಂದು, ಮಂತ್ರಿಮಂಡಲ ರಾಜನಿಗೆ 
ಸಹಾಯಕರಾಗಿರುತ್ತಾರೆ. ಪ್ರಧಾನಮಂತ್ರಿಯನ್ನು ಸರ್ವಾಧಿಕಾರಿ, ವಿದೇಶಾಂಗಮಂತ್ರಿಯನ್ನು ಸಂಧಿ 
ವಿರ್ರಹಿ, ಸೈನ್ಯದ ಮುಖ್ಯಸ್ಥನನ್ನು ದಂಡನಾಯಕ / ಸೇನಾಧಿಪತಿ, ಖಜಾನೆ ಮುಖ್ಯಸ್ಥನನ್ನು ಹಿರಿಯ 
ಭಂಡಾರಿಕ, ಅರಮನೆ ಮೇಲ್ವಚಾರಕನನ್ನು ಮನೆವರ್ಗಡೆ, ಲೆಕ್ಕ ಪತ್ರಗಳಾಧಿಕಾರಿಯನ್ನು ಶ್ರೀಕರಣಿಕ 
ಎಂದು ಹೀಗೆ ಅರಮನೆಗೆ / ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿವಿಧ ವಲಯದಲ್ಲ ಅಧಿಕಾರಿಗಳದ್ದರೇ, 
ರಾಜ್ಯವನ್ನು ಆಡಳತಕ್ಸಾಗಿ ಹಲವಾರು ಪ್ರಾಂತ್ಯಗಳಾಗಿ ವಿಂಗಡಿಸಿ, ಪ್ರತಿಯೊಂದು ವಿಭಾಗಗಳ 
ಮುಖ್ಯುಪ್ಸರನ್ನು ಪ್ರಾಂತ್ಯಾಧಿಕಾರಿ (ಸಾಮಾನ್ಯವಾಗಿ ಪ್ರಾಂತ್ಯಾಧಿಕಾರಿಗಳಾಗಿ ರಾಜಕುಮಾರರನ್ನು 
ನೇಮಿಸುತ್ತಿದ್ದರು), ನಾಡು / ಸೀಮೆಗಳ ಮುಖ್ಯಸ್ಥನಾಗಿ ನಾಡಗೌಡ ಅಥವಾ ನಾಡಪ್ರಭು, ಪಟ್ಟಣದ 
ಮುಖ್ಯುಸ್ಸನಾಗಿ ಪಟ್ಟಣಸ್ವಾಮಿ, ಗ್ರಾಮಾಡಳತವನ್ನು ಗಾವುಂಡ / ಗೌಡ ಮು್ಯುನ್ಸನಾಗಿ ಆಳ್ವಕೆ 
ನಡೆಸುತ್ತಿದ್ದರು. 


ಆಡಳತದಲ್ಲ ರಾಜನು ಮೊದಲ ಸ್ಥಾನದಲ್ಲದ್ದರೆ. ಯುವರಾಜನು ಎರಡನೇಯ ಸ್ಥಾನದಲ್ಲ 
ನಂತರದ ಸ್ಥಾನದಲ್ಲ ಉಳದ ರಾಜಕುಮಾರರು, ಕುಮಾರ ವೃತ್ತಿಬುಂದ ಆಳುತ್ತಿದ್ದರು. ಗಂಗರ 
ಶಿವಕುಮಾರನ ಆಜ್ವಕೆಯಲ್ಲ ಮಾರಸಿಂಹನು ಯುವರಾಜನಾಗಿ ಮಣ್ಣೆಯನ್ನು ನೋಡಿ ಕೊಳ್ಳುತ್ತಿದ್ದನು. 
ಪಟ್ಟದ ರಾಣಿಯ ಅಥವಾ ಹಿರಿಯ ಮಗನನ್ನು ಯುವರಾಜನಾಗಿ ಉಳದವರು ಕುಮಾರರು ರಾಜ್ಯದ 
ಆಡಳತದಲ್ಲ ಭಾಗವಹಿಸುತ್ತಿದ್ದರು. ರಾಜರಿಗೆ ಬಹುಪತ್ನಿಯರಿದ್ದು ಪಿರಿಯರಸಿ, ಪಟ್ಟಮಹಾದೇವಿ. 
ರಾಣಿಯರೆಂದು ಕರೆಯುತ್ತಿದ್ದು ರಾಣಿಯರು ಕೆಲವೊಂದು ಸೀಮೆಗಳನ್ನು ಆಳುತ್ತಿದ್ದರು. 


ವಿವಿಧ ಪ್ರಾಂತಗಳಗೆ ಒಡೆಯರಾಗಿ ಆಳುತ್ತಿದ್ದ ಸಾಮಂತರು ಆಳುವ ದೃಷ್ಟಿಬುಂದ 
ಸ್ತಾತಂತ್ರರಾಗಿದ್ದರೂ ತಮ್ಮ ಮೇಅನ ಒಡೆಯರಿಗೆ ನಿಷ್ಠೆಯಿಂದ ಇದ್ದು. ಕಾಲಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು 
ಸಲ್ಲಸುವುದರ ಜೊತೆಗೆ ಚಕ್ರವರ್ತಿಯು ಯುದ್ಧಕ್ಕೆ ಹೋದಾಗ ಸೈನ್ಯದ ನೆರವನ್ನು ಒದಗಿಸಬೇಕಾಗಿತ್ತು. 
ತಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಹಾಮಂಡಕೇಶ್ವರನಾಗಿ ಪದೋನ್ನತಿ ಪಡೆಯುತ್ತಿದ್ದರು. 
ಸಾಮಂತ್ರವು ವಂಶ ಪಾರಂಪರೆಯಾಗಿ ಮುಂದುವರೆಯುತಿತ್ತು. 


ಕೇಂದ್ರಾಡಳತಕ್ಕೂ ಊರಿನ ಜನರ ಮಧ್ಯವರ್ತಿಯಾಗಿದ್ದ ಗಾವುಂಡರು ಅಥವಾ ಪ್ರಭು 
ಗಾವುಂಡರನ್ನು ರಾಜ್ಯದ ಅಧಿಕಾರಿಗಳೆಂದು ಭಾವಿಸುವುದಕ್ಕಿಂತ ಜನರ ಪ್ರತಿನಿಧಿಗಳಾಗಿದ್ದರು. ಮಹಾ 
ಸಾಮಂತರ ಕೆಳಗೆ, ಗಾವುಂಡರ ಮೇಅನ ಅಧಿಕಾರಿಗಳಾಗಿದ್ದವರನ್ನ ಹೊಯ್ದಕ ಕಾಲದಲ್ಲ ಸಮಸ್ತ ಪ್ರಭು 
ಗಾವುಂಡರೆಂದು ಕರೆಯಲಾಗುತಿತ್ತು. ಗ್ರಾಮಗಳೇ ಮೂಲ ಘಟಕಗಳಾಗಿ ಕೆಲವು ಗ್ರಾಮಗಳಗೆ 
ಉಪಗ್ರಾಮಗಳರುತಿತ್ತು. ಗ್ರಾಮಗಳನ್ನು ಗೌಡಾಳಕೆಗೆ ಜಟ್ಟು ಕೊಡುತ್ತಿದ್ದರು. ನಾಡು ಅಥವಾ ಸೀಮೆಯ 


ಮೇಲೆ ಅಧಿಕಾರವನ್ನು ನಾಡಪ್ರಭುಗಳ ಹಿಡಿತದಲ್ಲರುತಿತ್ತು. 


ಹಾಗೇಯೇ ಅನೇಕ ಅಧಿಕಾರಿಗಳನ್ನು ನೇಮಿಸುತ್ತಿದ್ದರು. ಸುಂಕದಾಧಿಕಾರಿ. ಪ್ರಧಾನ, 
ಮಹಾಪ್ರಧಾನ, ಮಹಾಸಾಮಂತಾಧಿಪತಿ, ದಂಡನಾಯಕರು ಸಾಮನ್ಯವಾಗಿ ಮುಖ್ಯುಸ್ಸರಾಗಿದ್ದರು. ಒಂದು 
ಸಾಮ್ರಾಜ್ಯದ ಇತಿಹಾಸವನ್ನು ರಚಿಸುವಾಗ ಸ್ಥಳೀಯವಾಗಿ ರಾಜರಿಗೆ ನೆರವಾದ ಸೈನಿಕರ, ಅಧಿಕಾರಿಗಳ. 
ಗ್ರಾಮಸ್ಸರ ವಿಷಯಗಳು ಪ್ರಮುಖವಾಗಿರುತ್ತದೆ. ಸ್ಥಳೀಯ ಜನರೊಂದಿಗೆ ಅವರ ಬಾಂಧವ್ಯ ಇರುವ 
ರೀತಿಯನ್ನು, ರಾಜಕೀಯ ಇತಿಹಾಸದಲ್ಲ ಕೇವಲ ರಾಜನನ್ನು ಮಾತ್ರ ಕೇಂದ್ರಿಕೃತವಾಗದೆ ಭೌದೋಳಆಕ 
ಪ್ರದೇಶದ ಜನರ ಕೊಡುಗೆಯು ಸಹ ಇತಿಹಾಸ ರಚನೆಗೆ ಅತ್ಯಂತ ಪ್ರಮುಖವಾಗಿರುತ್ತದೆ. 


ದೊಡ್ಡ ಸಾಮ್ರಜ್ಯಗಳ ಮೇಲೆ ಮಾತ್ರ ಅನೇಕ ಸಂಶೋಧನೆಗಳು ನಡೆದಿರುತ್ತದೆ. ಆದರೆ ಸಣ್ಣ 
ಪುಟ್ಟ ಮನೆತನಗಳ ಬಣ್ಣೆ ಮಂದಗತಿಯ ಅಧ್ಯಯನಗಳು ನಡೆದಿರುತ್ತದೆ. ಕೆಲವು ಮನೆತನಗಳ ಬಗ್ದೆ 
ಶೋಧನೆಯೇ ಆಗಿರುವುದಿಲ್ಲ. ಆಳರಸರ ನಿಷ್ಠೆಗೆ, ಸಾಮ್ರಾಜ್ಯಗಳ ವಿಸ್ತರಣೆ, ಅಭವೃದ್ಧಿಗೆ, ಉಳವಿಗೆಗಾಗಿ 
ಈ ಸಣ್ಣ ಪುಟ್ಟ ಅರಸರುಗಳೇ ಕಾರಣ ಕರ್ತರಾಗಿರುತ್ತಾರೆ. ಇವರ ಬಗ್ಗೆ ಪೂರ್ಣ ಶೋಧನೆಯಾಗದೆ 
ಒಂದು ನಾಡಿನ ಇತಿಹಾಸ ಬೆಳಕಿಗೆ ಬರುವುದಿಲ್ಲ. ಆತ ಸಮುದಾಯದ ಜೊತೆಗೆ ನೇರ 
ಸಂಪರ್ಕದೊಂದಿಗೆ ಜನ ಜೀವನದ ಆಗು ಹೋಗುಗಕಲ್ಲ ಗಣನೀಯವಾದ ಪಾತ್ರವನ್ನು ವಹಿಸಿರುತ್ತಾರೆ. 
ಪ್ರಧಾನ ರಾಜಮನೆತನಗಳ ಆಳ್ವಕೆಯು ಒಂದು ಮುಖವಾದರೆ, ಸ್ಥಳೀಯ ಮುಖಂಡರ ಆಳ್ವಿಕೆಯು 
ಇನ್ನೊ೦ದು ಮುಬವಾಗಿರುತ್ತದೆ. ಒಂದು ಪ್ರಾದೇಶಿಕ ಇತಿಹಾಸ. ಅಬಂಡತೆಯ ಜೀವ ದ್ರವ್ಯವಾದ 
ಸಾಂಸ್ಕೃತಿಕ ಪರಂಪರೆಯ ಅಧ್ಯಯನೊಂದಿಗೆ ಸೇರಿರುತ್ತದೆ. 


ಕರ್ನಾಟಕದ ಇತಿಹಾಸಕ್ಕೆ ಗ್ರಾಮಾಂತರ ಜಲ್ಲೆಯ ಕೊಡುಗೆಗಳು ಮಹತ್ತದ್ದಾಗಿದೆ. ಕರ್ನಾಟಕದ 
ಇತಿಹಾಸವು ಮೌರ್ಯರಿಂದ ಪ್ರಾರಂಭವಾದರೆ ಜಲ್ಲೆಯ ಇತಿಹಾಸವು ದಕ್ಷಿಣ ಭಾರತದ ಪ್ರಥಮ 
ಸಾಮ್ರಾಜ್ಯವಾದ ಶಾತವಾಹನರ ಕುರುಹುಗಳಾಗಿ ದೊಡ್ಡಬಳ್ಳಾಪುರ ತಾಲ್ಲೂಕಿನ ರಾಜಘಟ್ಟದಲ್ಲ 


ಉತ್ಸನನದಿಂದ ದೊರೆತ ಆಧಾರಗಳಂದ ಜಲ್ಲೆಯ ಚರಿತ್ರೆ ಆರಂಭವಾಗುತ್ತದೆ. ರಾಜಕೀಯ 


೮೭ 


ಇತಿಹಾಸವನ್ನು ತಿಃಯಲು ಶಾಸನಗಳು ಮೂಲಾಧಾರಗಳಾಗಿವೆ. ಗಂಗರಸರಿಂದ ಪ್ರಾರಂಭವಾಗಿ 
ರಾಷ್ಟ್ರಕೂಟರು, ನೊಳ೦ಬರು, ಜೋಳರು, ಹೊಯ್ದಳರು, ವಿಜಯನಗರ ಅರಸರು, ಮರಾಠರು, 
ಮೈಸೂರು ಒಡೆಯರು ಹಾಗೂ ನಾಡಪ್ರಭುಗಳಾದ ಕುಕ್ಷಲನಾಡ ಪ್ರಭುಗಳು. ಸುಗಟೂರು ಪ್ರಭುಗಳು. 
ಆವತಿನಾಡ ಪ್ರಭುಗಳು, ಹುಲುಕಡಿ ಪ್ರಭುಗಳು. ಯಲಹಂಕನಾಡ ಪ್ರಭುಗಳು. ತೊರವಳ 
ನಾಡಪ್ರಭುಗಳವರೆಗಿನ ರಾಜಕೀಯ ಇತಿಹಾಸದ ಜೊತೆಗೆ ವಿವಿಧ ಕಾಲಫಟ್ಟಗಕಲ್ಲ ಪ್ರತಿಯೊಂದು 
ರಾಜವಂಶವು ತನ್ನು ಸಂಸ್ಕೃತಿಯನ್ನು ಸ್ಥಿರದೊಳಸಿರುವುದನ್ನು. ಆಳರಸರ ಏಳು ಬೀಳುಗಳು, ಆಢಳತ, 
ಕೊಡುಗೆಗಳು ರಾಜಕೀಯ ಸ್ಥಿರತೆಯನ್ನು ಕಾಣಬಹುದು. 


೩.೧ ಗಂಗರು 


ಗ್ರಾಮಾಂತರ ಜಲ್ಲೆಯಲ್ಲ ಪ್ರಾರಂಭದ ಶಾಸನಗಳು ಲಭಸುವುದೇ ಗಂಗರಸರ ಶಾಸನಗಳಂ೦ದ 
ಕ್ರಿ.ಪ.ಆ೮೫೯ರ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಲ್ಲೋಹಳ್ಳಂಯ ತಾಮ್ರಶಾಸನದಿಂದ ಕ್ರಿ.ಶ.೧೨೯೮ರ 
ಬೇಗೂರು ಹೋಬಳಯ ಹೊಂಗಸಂದ್ರದ ಹೊಯ್ಸಳ ಕಾಲದಲ್ಲ ಸಾಮಂತನಾಗಿದ್ದ ಇರಾಜ್ಯರಾಜ 
ಕರ್ಕಾಟ ಮಹಾರಾಜನ್‌ನ ತಮಿಳು ಶಿಲಾಶಾಸನದ ವರೆಗೆ ದೊರೆತ್ತರೆ ಜಲ್ಲೆಯ ೪ನೇ ರಾಚಮಲ್ಲನ 
೧೦ನೇ ಶತಮಾನದ ಕಾಲದ ನಂತರದ ಯಾವುದೇ ಶಾಸನಗಳು ದೊರೆತಿಲ್ಲ. 

ಗಂಗರು ೪ನೇ ಶತಮಾನದಿಂದ ೧೦ನೇ ಶತಮಾನದವರೆಗೆ ಸುಮಾರು ೫೦೦-೬೦೦ ವರ್ಷಗಳ 
ತಮ್ಮ ಸುಧೀರ್ಪ ಅಳ್ವಕೆಯಲ್ಲ ಕ್ರಿ.ಶ.೩೩೫೦ ರಿಂದ ಕ್ರಿ. ಶ.೫೫೦ ರ ವರೆಗೆ ಪರಮಾಧಿಕಾರಿಗಳಾಗಿ 
ನಂತರದ ೧೦ನೇ ಶತಮಾನದವರೆಗೆ ಕದಂಬರು, ಬಾದಾಮಿ ಚಾಲುಕ್ಯರು. ಪಲ್ಲವರು. ರಾಷ್ಟ್ರಕೂಟರು 
ನಂತರ ಚೋಳಕ ರಾಜ ಮನೆತನಗಳೊಡನೆ ರಾಜಕೀಯವಾಗಿ ಮತ್ತು ರಕ್ತಸಂಬಂಧವನ್ನು ಹೊಂದಿ 
ಸಾಮಂತಾಧಿಪತಿಗಳಾಗಿ, ಮಾಂಡಲಕರಾಗಿ ನಂತರ ಹೊಯ್ತ್ದಕರೊಂದಿಗೂ ಸಹ ಮಾಂಡಲಕರಾಗಿ"', 
ಸೀಮಿತ ರಾಜ್ಯದಲ್ಲ ಸೀಮಿತ ಸ್ಟತಂತ್ರದೊಂದಿಗೆ ಅಳ್ವಕೆ ನಡೆಸುತ್ತಿದ್ದರು. ಚೋಳರೊಂದಿಗೆ 
ಸಾಮಂತರಾಗಿದ್ದರು ಎಂಬುದಕ್ಕೆ ಗಂಗರ ಶಾಸನದಲ್ಲ ತಮಿಳು ಪ್ರಭಾವ ಹಾಗೂ ಚೋಳರಸರಂತೆಯೇ 
ಹೋಲುವ ಗಂಗರಸರ ಹೆಸರುಗಳನ್ನು ಕಾಣಬಹುದು. ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವ 
ಸಾಮ್ರಾಜ್ಯಗಳ ನಡುವಿನ ಯುದ್ಧಗಳಲ್ಲ ಕೆಲವು ಸಂದರ್ಭದಲ್ಲ ಗಂಗರು ತಟಸ್ಥವಾಗಿ ಮಹತ್ವದ ಸ್ಥಾನ 
ಪಡೆದಿದ್ದರು. ಹ್ಹತಂತ್ರವಾಗಿ ಕ್ರಿ.ಶ.೩೫೦-೬೦೦ ರ ವರೆಗೆ. ಚಾಲುಕ್ಕರ ಸಾಮಂತರಾಗಿ ಕ್ರಿ.ಶ.೭೫೭-೯೭೩ 


ರ ವರೆಗೆ, ಕಲ್ಯಾಣ ಚಾಲುಕ್ಕರ ಸಾಮಂತರಾಗಿ ಕ್ರಿ.ಶ.€೭೩-೮೯€೦ ರ ವರೆಗೆ ಆಜ್ವಕೆಯನ್ನು ನಡೆಸಿದ್ದಾರೆ. 


° ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೩೪. 


೮೮ 


ಗ್ರೀಕ್‌ ಪ್ರವಾಸಿ ಬಾಲೆಮಿಯು ತನ್ನ ಬರಹದಲ್ಲ "ಗಂಗಾರಿಡೀ” ಜನಾಂಗ ಅಥವಾ ಪ್ರದೇಶವನ್ನು 
ಮತ್ತು ಅದರ ರಾಜಧಾನಿ "ಗಂಗೇ" ಎಂದು ಪ್ರಸ್ತಾಪಿಸಿದ್ದಾರೆ. ಪ್ಲೀನಿ ಎಂಬ ಮತ್ತೊಬ್ಬ ವಿದೇಶಿಯು 
ಗಂಗರಾಜ್ಯದ ಜನರನ್ನು ಗಂಗಾರಿಡೀ ಎಂದೇ ಸಂಬೋಧಿಸಿದ್ದಾರೆ”. ತಮಿಳು ಶಾಸನಗಳಲ್ಲ ಗಂಗರನ್ನು 
ಕೊಂಗಣಿ (ಕೊಂಕಣಿ) ಅರಸರೆಂದು ಕರೆಯುತ್ತಾರೆ". 


ಕರ್ನಾಟಕದ ಮೊದಲ ಸಾಮ್ರಾಜ್ಯವಾದ ಉತ್ತರದಲ್ಲ ಬನವಾಸಿಯನ್ನು ರಾಜಧಾನಿಯಾಗಿ 
ಮಯೂರಶರ್ಮ ಕದಂಬ ವಂಶವನ್ನು ಸ್ಥಾಪಿಸಿದರೆ, ಕದಂಬರ ಸಮಕಾಲೀನರಾಗಿ ದಕ್ಷಿಣದಲ್ಲಿ 
ಕೊಂಗಣಿವರ್ಮನು ಗಂಗ ಸಾಮ್ರಾಜ್ಯವನ್ನು ಸ್ಥಾಪಿಸುವುದರೊಂದಿಗೆ ಕುವಲಾಲದಲ್ಲ (ಕೋಲಾರ) 
ರಾಜಕೀಯವನ್ನು ಪ್ರಾರಂಭಿಸಿದನು. ನಂತರ ರಾಜಧಾನಿಯನ್ನು ಹರಿವರ್ಮನ ಕಾಲದಲ್ಲ ತಳವನಪುರಕ್ಕೆ 
(ಮೈಸೂರು ಜಲ್ಲೆ ತಿರುಮಕೂಡಲ ನರಸೀಪುರ ತಾಲ್ಲೂಕಿನಲ್ಲರುವ ದಟ್ಟವಾದ ಕಾಡಿನಿಂದ ಕೂಡಿದ 
ಪ್ರದೇಶವೇ ತಲಕಾಡು) ವರ್ಗಾವಣಿಯಾದ ಮೇಲೆ ತಲಕಾಡಿನ ಗಂಗರು, ಪಕ್ಲಿಮ ಗಂಗರು ಎಂದೇ 
ಖ್ಯಾತಿಗೊಂಡವರು. ಭೂ ವಿಕ್ರಮನ ಆಳ್ವಕೆ ಕಾಲದಲ್ಲ ಚನ್ನಪಟ್ಟಣ ತಾಲ್ಲೂಕಿನ ಮಾಕುಂದವನ್ನು 
ರಾಜಧಾನಿ ಮಾಡಿಕೊಂಡು, ನಂತರ ಕಾಲದಲ್ಲ ಶ್ರೀಪುರುಷನ ಕಾಲದಲ್ಲ ನೆಲಮಂಗಲ ತಾಲ್ಲೂಕಿನ 
ಮಾನ್ಯಪುರವನ್ನು ನಾಲ್ಕನೇ ರಾಜಧಾನಿಯಾಗಿ ಹೊಂದಿದ್ದ ಗಂಗರು ಮದಗಜವನ್ನು ಲಾಂಛನವಾಗಿ. 
ನವಿಲು ಗರಿಯ ಪಿಂಚ ಧ್ವಜವೇ ಪತಾಕೆಯಾಗಿ” ಹೊಂದಿದ ಗಂಗರು ತಮ್ಮ ರಾಜ್ಯಕ್ಕೆ ಗಂಗವಾಡಿ 
೯೬೦೦೦ ಎಂದು ಹೆಸರಿಟ್ಟರುವುದನ್ನು ಶಾಸನಗಕಲ್ಲ ಕಾಣಬಹುದು. ಬೆಂಗಳೂರು, ಕೋಲಾರ, 
ತುಮಕೂರು. ಮಂಡ್ಯ, ಮ್ಯಸೂರು. ಚಿಕ್ಕಬಳ್ಳಾಪುರ ಜಲ್ಲೆಯ ಕೆಲವು ಪ್ರದೇಶಗಳು ಗಂಗವಾಡಿ ೯8೦೦೦ 


ವ್ಯಾಪ್ತಿಗೆ ಒಳಪಟ್ಟತು. 


ಗಂಗರ ಕುಲ ಮತ್ತು ಗೋತ್ರದ ಬಗ್ಗೆ ಮಣ್ಣಿ ಮತ್ತು ಮಲ್ಲೋಹಳ್ಳಯ ತಾಮ್ರಶಾಸನಗಳಲ್ಲ 
ಗಂಗರು ತಮ್ಮನ್ನು ತಾವು ಜಾಹ್ನವೇಯ ಕುಲ ಮತ್ತು ಕಾಣ್ಹಾಯನ ಗೋತ್ರ್ತದವರೆಂದು ಹೇಳ 
ಕೊಂಡಿರುವುದನ್ನು ಗಮನಿಸಬಹುದು. ಸಾಗಕ್ಷರ, ಸಂಸ್ಕೃತ, ಪ್ರಾಕೃತ, ಹಳಗನ್ನಡ ಭಾಷೆಗಳಲ್ಲ ಗಂಗರ 
ಶಾಸನಗಳನ್ನು ಕಾಣಬಹುದು. ಗಂಗರ ತಾಮ್ರಶಾಸನಗಳಲ್ಪ ಹೆಚ್ಚಿನದಾಗಿ ಕೂಟ ಶಾಸನಗಳದ್ದು, ಶಕ 


ವರ್ಷ ಕಾಲದ ನಿಖರತೆ ತಪ್ಪಾಗಿ ಉಲ್ಲೇಖಸಲಾಗಿರುತ್ತದೆ.  ತಾಮ್ರಶಾಸನಗಕಲ್ಲ ಗಂಗರಸರ 


* ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೪೩. 


* Suryanath.U.Kamath :- Karnataka State Gazetter, Bangalore Rural District, 1989, Page.no-41. 
* ತಲಕಾಡಿನ ಗಂಗರು :- ಕರ್ನಾಟಕ ಪರಂಪರೆ ಸಂಪುಟ-೧, ಹು.ಸಂ-೧೩೯. 


೮೯ 


ವಂಶಾವಳಯು ತೇದಿಯ ವಿವರವನ್ನು ಸಂಸ್ಥೃತಭಾಷೆಯಲ್ಲಯೂ, ಅರಸರ ವರ್ಣನೆ, ದಾನಕ್ತೆ ಮತ್ತು 
ಗ್ರಾಮಗಳ ಸಂಬಂಧಿಸಿದ ವಿವರಗಳು ಹಳಗನ್ನಡ ರೂಪದಲ್ತದೆ. 


ಮಾರಸಿಂಹನ  ಕ್ರಿಶ೭೯೭ರ ಮಣ್ಣೆ ತಾಮ್ರಶಾಸನದಲ್ಲ ಗಂಗವಂಶಕ ಸ್ಥಾಪಕ 
ಕೊಂಗಣಿವರ್ಮನಿಂದ ಆರಂಭವಾಗಿ ೧ನೇ ಮಾಧವ, ಹರಿವರ್ಮ, ವಿಷ್ಣುಜೋಪ, ೨ನೇ ಮಾಧವ, 
ಶ್ರೀಕೃಷ್ಣವರ್ಮ, ಅವನೀತ, ದುರ್ನೀನೀತ, ಮುಷ್ಟರ, ಶ್ರೀ ವಿಕ್ರಮ, ಭೂವಿಕ್ರಮ, ೧ನೇ ಶಿವಮಾರ, 
ಶ್ರೀಪುರುಷ, ೨ನೇ ಶಿವಮಾರ, ಮಾರಸಿಂಹನವರೆಗೆ ಅವರವರ ಸಾಧನೆಗಳನ್ನು ವರ್ಣಿಸುವುದರ 
ಮೂಲಕ ನೀಡಿರುವ ಗಂಗರ ವಂಶಾವಳಯು ಆರಂಭದ ಅರಸರ ಇತಿಹಾಸದ ಮೇಲೆ ಬೆಳಕು 
ಚೆಲ್ಲುತ್ತದೆ. 


ಒಂದು ಪ್ರಾದೇಶಿಕ ಜನರ ಕೊಡುಗೆಯು ಸಹ ಇತಿಹಾಸ ರಚನೆಗೆ ಅತ್ಯಂತ 
ಪ್ರಮುಖಾಧಾರವಾಗಿರುತ್ತದೆ. ಸ್ಥಳೀಯವಾಗಿ ರಾಜಕೀಯ, ಸಾಮಾಜಕ. ಆರ್ಥಿಕ, ಧಾರ್ಮಿಕ ವಿಷಯಗಳ 
ಮೇಲೆ ಜರುವ ಪರಿಣಾಮವನ್ನು ಗಂಗರು ಮತ್ತು ಪಲ್ಲವರ ನಡುವಿನ ಸಂಬಂಧವನ್ನು ಹೊಸಕೋಟಿಯ 
ಅವನೀತ ಆಳಜ್ವಕೆಯ ತಾಮ್ರಶಾಸನದಲ್ಲ ಕಾಣಬಹುದು. ಪಲ್ಲವ ರಾಜಸಿಂಹ ವಿಷ್ಣುವಿನ ಮಡದಿಯೂ, 
ಇಮ್ಮಡಿ ಸಿಂಹವರ್ಮನ ತಾಯ ಆಗಿದ್ದಂತಹ ಜನನ್ಯ ರಾಣಿಯು ತನ್ನು ಭತ್ಸ್ವಕುಲದ ಯಶಸಪ್ಷಿಗಾಗಿ, 
ತನ್ನು ಶ್ರೇಯೋಭವ್ಯದ್ಧಿಗಾಗಿ ಕೋರಿಕುಂದ ಭಾಗದ ಪುಆಯೂರ್ತ ಅರ್ಹತ್‌ ದೇವಾಲಯ 
(ಬಸದಿ)ಯನ್ನು ನಿರ್ಮಿಸಿದಳು. ಯವನಿಕಾ ಸಂಘದ ಸದಸ್ಯರಿಂದ ಪೋಷಿಸಲ್ಪಟ್ಟ  ಅರ್ಹತ್‌ 
ದೇವಾಲಯಕ್ಷೆ ಅವನೀತನು ದಾನ ನೀಡುತ್ತಾನೆ. ಬೇರೊಂದು ರಾಜಮನೆತನದವರು ನಿರ್ಮಿಸಿದ 
ಬಸದಿಗೆ ಮತ್ತೊಂದು ರಾಜಮನೆತನದ ಆಳರಸ ದಾನ ನೀಡಿರುವುದು ಎರಡು ಮನೆತನಕ್ತಿರುವ 
ಸಾಮರಸ್ಯವನ್ನು ತೋರಿಸುತ್ತದೆ. ಹಾಗೂ ದೇವನಹಳ್ಳ ಸಮೀಪದ ಯಂಬ್ರಹಳ್ಳ. ಮುತ್ತನಲ್ಲೂರು. 
ಮನ್ನರ್‌ಪುರದಲ್ಲನ ಶಾಸನಗಳು. ವೀರಗಲ್ಲುಗಳು ಗಂಗರು ಮತ್ತು ನೊಕಂ೦ಬರ ಸಮ್ಮಿಲನಕ್ಕೆ 
ಸಾಕ್ಷಿಯಾಗಿದೆ. ೪ನೇ ಶತಮಾನದಲ್ಲ ಕೋಲಾರ ಮತ್ತು ನಂದಿಗಿರಿ ಸುತ್ತಮುತ್ತಅನ ಪ್ರದೇಶವನ್ನು 
ಗಂಗಾರಸು ಆಳುತ್ತಿದ್ದು, ನಂತರ ತಮ್ಮ ಸಾಮಂತರಾದ ನೊಳಂಬರಿಗೆ ತಮ್ಮ ಆಡಳತ ಪ್ರದೇಶಗಳನ್ನು 
ಬಟ್ಟು ಕೊಟ್ಟರಬೇಕು. ಇದರಿಂದಾಗಿ ೭, ೮, ೯ ಶತಮಾನ ಕಾಲಕೆ ನೊಳಂ೦ಬರು ಈ ಭಾಗದಲ್ಲ ಪ್ರಭಾವ 
ಶಾಅಯಾಗಿರುವುದಕ್ಕೆ ಸಾಕ್ಷಿಯಾಗಿ ಅವರ ಕೊಡುಗೆಗಕೇ ಕುರುವುಗಳಾಗಿವೆ. 


ಮಾರಸಿಂಹನು ಮಣ್ಣಿಯ ನಡೆದ ಯುದ್ಧದಲ್ಲ ಕಾದಾಡಿ ಸಾವನ್ನಪ್ಪುವುದರೊಂದಿಗೆ ಗ್ರಾಮಾಂತರ 
ಜಲ್ಲೆಯಲ್ಲ ಗಂಗರು ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಂಡರು. ಆ ನಂತರ ಗಂಗರು ಗ್ರಾಮಾಂತರ 


೯೦ 


ಜಿಲ್ಲೆಯಿಂದ ಅನೇಕಲ್‌ ತಾಲ್ಲೂಕಿನ ಕಡೆ ಸಾಗಿರುವುದನ್ನು ಸಹ ಅವರ ಶಾಸನಗಳಂದಲೇ ತಿಆಯ 
ಬಹುದು. 


೧೧ನೇ ಶತಮಾನದಲ್ಲ ಕ್ರಿ.ಸ.೧೦೦೬ರಲ್ಲ ಚೋಳರಿಂದ ಸಂಪೂರ್ಣ ಸೋತು ರಾಜಧಾನಿ 
ತಲಕಾಡನ್ನು ಕಳೆದು ಕೊಳ್ಳುವುದರೊಂದಿಗೆ ಗಂಗರ ಗಂಗವಾಡಿ ೮೯೬೦೦೦ದ ಅಧಿಪತ್ಯವು 
ಅಂತ್ಯವಾಯುತು. ಆದರೆ ಉಪಶಾಖೆಗಳಾದ ಶಿವಮೊಗ್ಗ. ಬೆಂಗಳೂರು. ಕೋಲಾರ ಜಲ್ಲೆಗಳಲ್ಲ 
ಅಧಿಕಾರವನ್ನು ಮುಂದುವರೆಸಿದರು. ತದ ನಂತರ ಹೊಯ್ದಕರ ಮಾಂಡಳಕರಾಗಿ ಕ್ರಿ.ಶ.೧೨೯೮ವರೆಗೆ 
ಬೆಂಗಳೂರು ನಗರದಲ್ಲ ಅಳ್ವಕೆ ನಡೆಸಿದ್ದಾರೆ. ಒಟ್ದಾರೆಯಾಗಿ ಸುಮಾರು ೩೦ ಮಂದಿ ರಾಜರ 
ಗಂಗಮನೆತನವು ಸುಮಾರು ಅರೇಕಳು ಶತಮಾನಗಳ ಕಾಲ ದಕ್ಷಣ ಕರ್ನಾಟಕದ ಬಹುಭಾಗದಲ್ಲಿ ಆಳ್ವಕೆ 
ನಡೆಸಿದ್ದರು. 


ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ನೆಲಮಂಗಲ ತಾಲ್ಲೂಕಿನ ತೋಟಗೆರೆ (ಈಗಿನ 
ಬೆಂಗಳೂರು ಪೂರ್ವ ತಾಲ್ಲೂಕು), ಮಣ್ಣೆ. ಅರಳಸಂದ್ರ., ದೊಡ್ಡಬಳ್ಳಾಪುರ ತಾಲ್ಲೂಕಿನ ರಾಜಘಟ್ಟ, 
ಕಂಚಿಗನಾಳ, ದೊಡ್ಡಬೆಳವಂಗಲ, ಅರಳುಮಲ್ಪಗೆ. ಕಲ್ಲುಕುಂಟೆ. ಶಿವಪುರ. ವೀರಾಪುರ, ಬೊಮ್ಮನಹಳ್ಳ. 
ದೇವನಹಳ್ಣ ತಾಲ್ಲೂಕಿನ ಯಂಬ್ರಹಳ್ಳಿ, ಕೊಲುರ, ಗಂಗವಾರ, ಅರದೇಶನಹಟ್ನ, ಸುರಧೇನುಪುರ, 
ಹೊಸಕೋಟೆ ತಾಲ್ಲೂಕಿನ ಬೇಚರಾಖ್‌ ಮಾರೇನಹಳ್ಳ, ಕಮ್ಮಸಂದ್ರ, ಪಿವನಾಪುರ ಮುಂತಾದ ಸ್ಥಳಗಳಲ್ಲ 
ತಾಮ್ರಶಾಸನ, ಶಿಲಾಶಾಸನ, ವೀರಗಲ್ಲುಗಳು, ನಿಷಿಧಿಕಲ್ಲುಗಳು ಹಾಗೂ ದೇವಾಲಯಗಳು, ಕೆರೆಗಳು. 
ಕಟ್ಟೆಗಳು, ಕೋಟಿಗಳ ಅವಶೇಷಗಳು ಗಂಗರಸರ ಆಡಳತದ ಕುರುಹುಗಳಾಗಿ ಉಳದುಕೊಂಡಿದೆ. 
ಗಂಗರಸರ ರಾಜಕೀಯದಲ್ಲನ ಏಳು-ಜೀಳು ಕಂಡಿರುವುದು ಶಾಸನಗಳನ್ನು ಅವಲೋಕಿಸುವುದರಿಂದ 
ತಿಆಯಬಹುದು. 


ಕೊಂಗಣಿವರ್ಮ (ಕ್ರಿ.ಶ.೩೫೦-೩೮೦) 
ಕರ್ನಾಟಕದ ಉತ್ತರದಲ್ಲಿ ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕದಂಬ 
ರಾಜಮನೆತನ ಸ್ಥಾಪಕ ಮಯೂರವರ್ಮನ ಸಮಕಾಲೀನನಾದ ಕೊಂಗಣಿವರ್ಮನು ದಕ್ಷಿಣದಲ್ಲ ತನ್ನ 
ಸ್ವತಃ ಭಜಬಲದಿಂದ ಗಂಗ ಕುಲಕ್ಕೆ ಅಡಿಕಲ್ಲು ಹಾಕಿ, ದಟ್ಟವಾದ ಅರಣ್ಯಗಳ೦ದ ಕೂಡಿದ ಅಪಾರವಾದ 
ಸಂಖ್ಯೆಯಲ್ಲ ಆನೆಗಳನ್ನು ಹೊಂದಿದ್ದ ಕುವಲಾಲವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಗಂಗ 
ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. 


೯೧ 


ಒಮ್ಮೆ ಜೈನಮುನಿ ಸಿಂಹನಂದಿಯನ್ನು ಭೇಟಮಾಡಿ ಅವರ ಆಶೀರ್ವಾದದಿಂದ ಪದ್ಯಾವತಿ 
ದೇವಿಯ ವರಪ್ರಸಾದವಾಗಿ ಬಡಪೊಂ೦ದನ್ನು ಪಡೆಯುತ್ತಾನೆ. ಈ ಬಡ್ಡದಿಂದ ಒಂದು ಕಲ್ಪನ ಕಂಬವನ್ನು 
ಒಂದೇ ಏಟಗೆ ಎರಡು ತುಂಡು ಮಾಡುತ್ತಾನೆ. ಇದನ್ನು ಶುಭ ಶಕುನವೆಂದು ಪರಿಗಣಿಸಿದ ಸಿಂಹನಂದಿ 
ಕರ್ಣಿಕಾರ ಪುಷ್ಟಗಳಂದ ಒಂದು ಕಿರೀಟ ಮಾಡಿ ಕೊಂಗಣಿವರ್ಮನ ತಲೆಯ ಮೇಅಟ್ಟು ತನ್ನ 
ಮಯೂರ ಪಂಬವನ್ನು ಲಾಂಛನವನ್ನಾಗಿ ಕೊಟ್ಟನು ಎಂಬುದು ಗಂಗವಂಶದ ಮೂಲದ ಬಗ್ಗೆ ಇರುವ 
ಪರಂಪರಾನುಗತವಾದ ಹೇಳಕೆಯನ್ನು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಲ್ಲೋಹಳ್ಳಯ ಶಾಸನದಲ್ಲಿ 
ಕಾಣಬಹುದು. 


ದಡಿಗನಿಗೆ ಕೊಂಗಣಿವರ್ಮ. ಕೊಂಕಣಿವರ್ಮ ಎಂಬ ಬರುದುಗಳದ್ದವು ಎಂಬುದನ್ನು 
ಶಿವಮೊಗ್ಗ ಮತ್ತು ನಗರ ತಾಲ್ಲೂಕಿನ ಶಾಸನಗಳು ಉಲ್ಲೇಜಸುತ್ತದೆ. ದಡಿಗನ ನಂತರ ಆಜ್ವಕೆ ಮಾಡಿದ 
ಎಲ್ಲಾ ಗಂಗರಸರು ಸಹ ಇದೇ ಜರುದನ್ನು ಹೊಂದಿರುವುದನ್ನು ಸಹ ಶಾಸನಗಕಲ್ಲ ಕಾಣಬಹುದು. 


ಜಲ್ಲೆಯಲ್ಲ ಕೊಂಗಣಿವರ್ಮನಿಗೆ ಸಂಬಂಧಿಸಿದ ಯಾವುದೇ ಶಾಸನಗಳು ದೊರೆಯದೇ ಇದ್ದರೂ 
ಸಹ ಹೆಸರನ್ನು ಉಲ್ಲೇಣಸುವ ಹಲವಾರು ತಾಮ್ರಗಳನ್ನು ಕಾಣಬಹುದು. ಅವನೀತನ ಮಲ್ಲೋಹಳ್ಳ. 
ಹೊಸಕೋಟಿಯ ತಾಮ್ರಶಾಸನಗಳು. ದುರೀನೀತನ ಮಲ್ಲೋಹಳ್ಳ. ಬಸನಹಳ್ಳ. ಕೊಂಡರಹಳ್ಳ ಹಾಗೂ 
ಮಾರಸಿಂಹನ ಮಣ್ಣಿಯ ತಾಮ್ರಶಾಸನಗಕಳಲ್ಲ ಗಂಗ ವಂಶಾವಳಯನ್ನು ವಿವರಿಸುವಾಗ 
ಕೊಂಗಣಿವರ್ಮನ ಆಡಳತ, ಕುಲ. ಗೋತ್ರ, ಶೌರ್ಯಗಳನ್ನು ವಿವರಿಸಿರುವುದನ್ನು ಕಾಣಬಹುದು. 


ಜಾಹ್ನನೇಯ ಕುಲದಲ್ಲ ಯಾವುದೇ ಕಪ್ಪು ಚುಕ್ಕೆಯಿಲ್ಲದ ಆಕಾಶದಲ್ಲ ಸೂರ್ಯನಂತೆ 
ಹೊಳೆಯುವನು”. ತನ್ನು ಭುಜಬಲದಿಂದ ಶತ್ರುಗಳನ್ನು ಜಂಯಖುಸಿ, ಅತ್ಯಂತ ದಾರುಣವಾದ ಯುದ್ಧಗಳಲ್ಲ 
ಭಾಗಿಯಾಗಿ, ಆಯುಧಗಳಂದಾದ ಗಾಯಗಳನ್ನೇ ಆಭರಣಗಳನ್ನಾಗಿ ಹೊಂದಿ ಅಲಂಕೃತನಾಗಿರುವ" 
ಕೊಂಗಣಿವರ್ಮನು ಕೋಲಾರ ಪ್ರದೇಶವನ್ನು ಆಳುತ್ತಿದ್ದ ಬಾಣರ ಮೇಲೆ ಕಾಢ್ಲಿಚ್ಛನೋಪಾದಿಯಲ್ಲ ಏರಿ 
ಹೋಗಿ ಗೆಲವು ಸಾಧಿಸುವುದರ ಮೂಲಕ "ಬಾಣಕುಲಾಂತಕ”, "“ಬಾಣವಂಶದಾವಾಲನ” ಎಂಬ 
ಜರುದನ್ನು ಪಡೆದನು. ಕೊಂಗಣಿವರ್ಮನು ತನ್ನ ಶತ್ರುಗಳಗೂ ಕೂಡ ಅತಿಥಿ ಸತ್ನಾರ ಮಾಡುವ ವಿಶಾಲ 
ಗುಣವುಳ್ಳವನು. 


"ಎ. ಕ-4,ದೊ.ತಾ.೬೭, ಕ್ರಿ.ಶ.೪೫೯೯, ಅವನೀತ, ಮಲ್ಲೋಹಳ್ಳಿ. 
“ ಎ.ಕ-೯, ಬೆಂ.೧೪೧, ಕ್ರಿ.ಶ.೪೮೧, ದುರ್ಮೀನೀತ, ಬೆಂಗಳೂರು ಮ್ಯೂಸಿಯಂ. 


೯೨ 


ಕೊಂಗಣಿವರ್ಮ ಮತ್ತು ದಡಿಗ ಎಂಬ ಹೆಸರುಳ್ಳ ಒಬ್ಬನೇ ವ್ಯಕ್ತಿಯ ಹೆಸರುಗಳು ಹಾಗೂ 
ಕೊಂಗಣಿವರ್ಮನೇ ಗಂಗವಂಶದ ಮೂಲಪುರುಷ, ಇವನ ಕಾಲಮಾನ ನಾಲ್ಲನೇಯ ಶತಮಾನದ 
ಮಧ್ಯಭಾಗ ಅಂದರೆ ಕ್ರಿ.ಶ.೩೩೫೦ ರಿಂದ ೩೭೦ ಎಂದು ಎಂ.ವಿ. ಕೃಷ್ಣರಾವ್‌, ಸತ್ಯನಾಥ ಅಯ್ಯರ್‌, 
ನೆಲಮಂಗಲ ಲಕ್ಷಿನಾರಾಯಣರಾವ್‌. ಡಾ.ಸೂರ್ಯನಾಥ್‌ ಕಾಮತ್‌, ಅ.ವಿ. ಮಹಾಅ೦ಂಗ೦ಂ ಮುಂತಾದ 


ವಿದ್ವಾಂಸರು ನಿಗದಿ ಮಾಡಿದ್ದಾರೆ”. 


ಒಂದನೇ ಮಾಧವ (ಕ್ರಿ.ಶ.೩೮೦-೬೦೦) 

ಕೊಂಗಣಿವರ್ಮನ ನಂತರ ಮಾಧವನನ್ನು ಅಧಿಕಾರಕ್ಕೆ ಬಂದರೂ ಇವನ ಯಾವುದೇ 
ಶಾಸನಗಳು ಜಲ್ಲೆಯಲ್ಲ ದೊರೆತ್ತಿಲ್ಲ. ಆದರೆ ಅವನೀತ, ದುರ್ವಿನೀತ ಮತ್ತು ಮಾರಸಿಂಹನ 
ತಾಮ್ರಶಾಸನಗಳಲ್ಪ ಉಲ್ಲೇಖಸಿರುವುದನ್ನು ಗಮನಿಸಬಹುದು. ಮಾಧವನು ತಂದೆ 
ಕೊಂಕಣಿವರ್ಮನಂತೆಯೇ ಒಳ್ಳೆಯ ಗುಣಗಳ೦ದ ಕೂಡಿದವನು. ಸಮರಗಳಂದಾದ ಗಾಯಗಳನ್ನೇ 
ಆಭರಣಗಳನ್ನಾಗಿ ಹೊಂದಿ ಅಲಂಕೃತನಾಗಿರುವವನು". ವಿದ್ಯೆ ವಿನಯವನ್ನು ಹೊಂದಿರುವ, 
ನಾನಾಶಾಸ್ತ್ರರ್ಥಗಳನ್ನು ಕಅತವನು. ವಿದ್ವಾಂಸರು, ಕವಿಗಳಗೆ ಒರೆಗಲ್ಪ್ಲನಂತಿರುವವನು. ನೀತಿಶಾಸ್ತ್ರವನ್ನು 
ತಿಆದುಕೊಂಡಿರುವವನು ಹಾಗೂ ಅದನ್ನು ಪ್ರಯೋಗಿಸುವುದರಲ್ಲಂತೂ ಕುಶಲನಾಗಿರುವವನು". 
ಒಳ್ಳೆಯ ಸೈನ್ಯ, ಕರ್ತವ್ಯ ನಿಷ್ಠೆಯಿಂದ ಕೂಡಿದ ಸೇವಕರ ಪರಿವಾರವನ್ನು””. ದತ್ತಕ ಬರೆದ ಶೃಂಗಾರ 
ರಂಥ ದತ್ತಕ ಸೂತ್ರಕ್ಕೆ ವ್ಯಾಖ್ಯಾನವನ್ನು ರಚಿಸಿದವನು". 

ಕೊಂಕಣಿವರ್ಮ ಮತ್ತು ಮಾಧವರು ಕಣ್ಣಮಾನಸ ಗೋತ್ರಕ್ಗೆ ಸೇರಿದವರು ಹಾಗೂ ಹಲವಾರು 
ಶಾಸ್ತ್ರ ಪಾರಂಗತವರೆಂದು ಶಾಸನಗಳಲ್ಲ ಉಲ್ಲೇಣಸಿರುವುದನ್ನು ಗಮನಿಸಿದರೆ ಗಂಗರ ಪ್ರಾರಂಭದ 
ಅರಸರು ಸಕಲಶಾಸ್ತ ಸಂಪನ್ನರಾಗಿ ರಾಜ್ಯವನ್ನು ಮುನ್ನೆಡೆಸುವಲ್ಲ ಯಶಸ್ವಿಯಾದರೆಂದು ಹೇಳಬಹುದು. 


ಹರಿವರ್ಮ (ಕ್ರಿ.ಶ.ಆ೦೦-ಆ೩) 


ಮಾಧವನ ನಂತರ ಮಗನಾದ ಹರಿವರ್ಮನು ಅಧಿಕಾರಕ್ಕೆ ಬಂದನು. ಇವನ ಬದ್ದೆನು ಸಹ 
ಜಲ್ಲೆಯ ವ್ಯಾಪ್ರಿಯಲ್ಲ ಯಾವುದೇ ಶಾಸನಾಧಾರಗಕು ದೊರೆತಿಲ್ಲವಾದರು. ತಾಮ್ರಶಾಸನಗಳಲ್ಲ 
ಹರಿವರ್ಮನ ಸಾಧನೆ. ಗುಣಗಳನ್ನು ವರ್ಣಿಸಿರುವುದನ್ನು ಕಾಣಬಹುದು. ಹರಿವರ್ಮನು ತಂದೆ. 


“ ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೪೭ ಹಿ ೪೮. 

° ಎ.ಕ-೯, ದೊ.ತಾ.೬೭, ಕ್ರಿ.ಶ.೪೫೯, ಅವನೀತ, ಮಲ್ಲೋಹಳ್ಳಿ. 

" ಎ.ಕ-೯, ಬೆಂ.೧೪೧, ಕ್ರಿ.ಶ.೪೮೧, ದುರ್ಮೀನೀತ, ಬೆಂಗಳೂರು ಮ್ಯೂಸಿಯಂ. 

 ಕ್ಷ.ವಿ.ರಮೇಶ್‌:- Inscriptions of the western Gangas, ಶಾಸನ ಸಂಖ್ಯೆ ೧೯, ೬ನೇ ಶತಮಾನ, ದುರ್ವಿನೀತ, ಬಿಸನಹಳ್ಳಿ. 
 ಎಂ.ಎ.ಆರ್‌, ೧೯೪೧, ಮೈಸೂರು, ೬ನೇ ಶತಮಾನ, ದುರ್ವಿನೀತ, ಕೊಂಡರಹಳ್ಳಿ, ಪು.ಸಂ-೧೨೭ ರಿಂದ ೧೨೮. 


೯೩ 


ತಾತರಿಂದ ಅನೇಕ ಗುಣಗಳನ್ನು ಮೈಗೂಡಿಸಿಕೊಂಡಿರುವ, ಇವರ ಕೀರ್ತಿ ದಶ ದಿಕ್ಷುಗಳಗೂ ಹರಡಿತ್ತು. 
ನಾಲು ಸಮುದ್ರಗಳ ನೀರಿನ ಸವಿರುಚಿಯನ್ನು ಕಂಡವರು. ಮದಗಜ. ಅಶ್ವಗಳನ್ನು ನಿಯಂತ್ರಿಸುವ, 
ಪಳಗಿಸುವ. ಸೂರೆ ಮಾಡುವ ನೈಪುಣ್ಯವನ್ನು ಕರಗತ ಮಾಡಿಕೊಂಡಿದ್ದನು”. ತನ್ನ ಶತ್ರುಗಳನ್ನು 
ನಾಶಗೊಳಸಿದವನು"”. ವಿಫುಲವಾದ ಸಂಪತ್ತನ್ನು ಹೊಂದಿರುವವನು, ದೇವರು, ಬ್ರಾಹ್ಮಣರು, ಗುರುಗಳ 
ಚರಣಗಳ ಪೂಜೆಯಲ್ಲ ಆಸಕ್ತಿಯುಳ್ಳವನು. ಇವನನ್ನು ಆರ್ಯವರ್ಮ ಮತ್ತು ವಿಜಯ ಕೃಷ್ಣವರ್ಮ 
ಎಂದು ಕರೆಯಲಾಗುತ್ತದೆ”. ಈ ಹರಿವರ್ಮನ ಕಾಲದಲ್ಲ ತಲಕಾಡು ೨ನೇ ರಾಜಧಾನಿಯಾಲುತ್ತು"”. 
ಹರಿವರ್ಮ ನಂತರ ಇಮ್ಮಡಿ ಮಾಧವನು ರಾಜಕೀಯ ಸೂತ್ರವನ್ನು ಹಿಡಿಯುತ್ತಾನೆ. ಎರಡನೇ 
ಮಾಧವನನ್ನು ಶಿವಮಾರ ಎಂಬ ಮತ್ತೊಂದು ಹೆಸರಿದ್ದು, ಪಲ್ಲವರ ಸ್ಥಂಧವರ್ಮನ ಸಹಾಯದಿಂದ 
ಗಂಗಸಿಂಹಾಸನವನ್ನು ಪಡೆದನು". ೨ನೇ ಮಾಧವನಿಗೆ ವಿಷ್ಣುಬೋಪ ಮತ್ತು ವೀರವರ್ಮರೆಂಬ 
ಸಹೋದರರು ಇದ್ದರು. 
ವಿಷ್ಣುಗೋಪ 

ಎರಡನೇ ಮಾಧವ ನಂತರ ವಿಷ್ಣುಗೋಪ ಅಧಿಕಾರಕ್ಷೆ ಬಂದನು. ವಿಷ್ಣುಜೋಪನು ಕೆಲವೊಂದು 
ಗುಣಗಳನ್ನು ಅನುವಂಶೀಯವಾಗಿ ಪಡೆದಿದ್ದನು. ರಾಜ್ಯಾಡಳತದಲ್ಲ ಬೃಹತ್ವತಿಗೆ ಸಮನಾದವನು. 
ಶೌರ್ಯದಲ್ಲ ಇಂದ್ರನಿಗೆ ಸಮನಾದ ಪರಾಕ್ರಮವುಳ್ಳವನು"”. ಬ್ರಾಹ್ಮಣರನ್ನು, ಗುರುಗಳನ್ನು 
ದೇವತೆಗಳನ್ನು ಪೂಜಸುವವನು. ನಾರಾಯಣ ಚರಣಗಕಲ್ಲ ಧ್ಯಾನಾಸಕ್ತನಾದವನು"”. ವಿಷ್ಣುಜೋಪನ 
ಒಲವು ಜೈನಧರ್ಮಕ್ಕೆ ಬದಲಾಗಿ ವೈದಿಕ ಧರ್ಮದ ಕಡೆಗಿತ್ತು ಎಂದೆನಿಸುತ್ತದೆ. 

೩ನೇ ಮಾಧವ (ಕ್ರಿ.ಶ.ಅಅಟಂ-೬೯) 


ವಿಷ್ಣುಜೋಪನ ನಂತರ ಮಗನಾದ ಮಾಧವನು ಅಧಿಕಾರಕ್ಕೆ ಬಂದನು. ಇವನನ್ನು ತಂಡಗಾಲ 
ಮಾಧವ ಎಂದು ಸಹ ಕರೆಯಲಾಗುತ್ತದೆ. ಮಾಧವನನ್ನು ವಿಷ್ಣುಜೋಪನ ಹುತ್ತನೆಂಬುದನ್ನು 
ಬಹುಮಂದಿ ವಿದ್ವಾಂಸರು ಒಪ್ಪುವುದಿಲ್ಲ. ಬದಲಾಗಿ ಮಾಧವನನ್ನು ಪೃಥ್ಲಿಗಂಗನ ಮಗನೆಂದೂ 
ವಿಷ್ಣುಗೋಪನ ಮೊಮ್ಮಗನೆಂದೂ ಹಯವದನರಾಯರು ತಮ್ಮ ವಾದವನ್ನು ಮುಂದಿಡುತ್ತಾರೆ. ಆದರೆ 


 ಎಂ.ಎ.ಆರ್‌, ೧೯೩೮, ಮೈಸೂರು, ೫ ನೇ ಶತಮಾನ, ಅವನೀತ, ಹೊಸಕೋಟೆ, ಪು.ಸಂ-೮೦ ರಿಂದ ೮೧. 

 ಎ.ಕ-೯,ದೊ.ತಾ.೬೭, ಕ್ರಿ.ಶ.೪೫೯, ಅವನೀತ, ಮಲ್ಲೋಹಳ್ಳಿ. 

 ಕೆ.ವಿ.ರಮೇಶ್‌ :- Inscriptions of the western Gangas, ಶಾಸನ ಸಂಖ್ಯೆ ೫, ೫ನೇ ಶತಮಾನ, ಅವನೀತ, ಬೆಂಡಿಗಾನಹಳ್ಳಿ. 
 ಎಂ.ಜಿ.ಭೈರಪ್ಪ :- ಬೆಂಗಳೂರು ಜಿಲ್ಲೆಯ ಗಂಗರ ಕಾಲದ ದೇವಾಲಯಗಳು ಒಂದು ಅಧ್ಯಯನ, ಪು.ಸಂ-೨೧. 

” ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕ್ರತಿಕ ಅಧ್ಯಯನ, ಪು.ಸಂ-೨೮. 

ಎಕ, ದೊ.ತಾ.೬೭, ಕ್ರಿ.ಶ.೪೫೯, ಅವನೀತ, ಮಲ್ಲೋಹಳ್ಳಿ. 

 ಎ.ಕ-೯,ನೆ.ತಾ.೬೦, ಕ್ರಿ.ಶ.೭೯೭, ಮಾರಸಿಂಹನ ತಾಮ್ರ ಶಾಸನ, ಮಣ್ಣೆ 


೯೪ 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಲ್ಲೋಹಳ್ಳಯ ತಾಮ್ರಪಟದ ಜೊತೆಗೆ ಚುಟುಕುರು ಮತ್ತು ಕೊಂಡು 
ಜೆರುವು ತಾಮ್ರಶಾಸನಗಕಳ ನೆರವಿನೊಂದಿಗೆ ಡಾ.ಬ.ಷೇಕ್‌ಅಅಲಯವರು  ಹಯವದನರಾಯರ 
ಅಭಿಪ್ರಾಯವನ್ನು ತಳ್ಜಹಾಕುತ್ತಾ ತಂಡಗಾಲ ಮಾಧವನು ವಿಷ್ಣುಗೋಪನ ಮಗನೆಂದು ಪ್ರಷ್ಟಪಡಿಸಿದ್ದಾರೆ. 

ಬನವಾಸಿಯ ಕದಂಬ ದೊರೆ ಕಾಕುಸ್ತವರ್ಮನ ಮಗಳು. ಒಂದನೇ ಕೃಷ್ಣವರ್ಮನ ಪ್ರಿಯ 
ಸಹೋದರಿಯಾದ ರಾಜ ಕುಮಾರಿಯನ್ನು ಮಾಧವನು ವರಿಸಿದನು"್‌. ಇದರಿಂದಾಗಿ ಬನವಾಸಿಗೂ, 
ಗಂಗವಾಡಿಗೂ ಉತ್ತಮ ಸಂಬಂಧಗಳು ಏರ್ಪಟ್ಪದ್ದವು. ಮಾಧವನು ಶೌರ್ಯ ಪರಾಕ್ರಮಗಳಕಲ್ಪ 
ಇಂದ್ರನಂತಿರುವವು. ಸಂಪತ್ತಿನಲ್ಲ ಕುಬೇರನಂತಿರುವುದು. ಅನೇಕ ಯುದ್ದಗಳಲ್ಲ ಭಾಗವಹಿಸಿ 
ಯುದ್ಧಗಳಲ್ಲ ತನ್ನ ಬಾಣಗಳಂದ ಸೈನಿಕರನ್ನು ನಾಶಗೊಳಸಿ ಸುತ್ತಅನ ಅಧಿಪತಿಗಆಗೆ ಯಮನಂತೆ 
ಇರುವವನು””. ಬಹುದಿನಗಳ೦ದ ನಷ್ಟವಾಗಿ ನಿಂತು ಹೋಗಿದ್ದ ದೇವಬೋಗ ಮತ್ತು ಬಹ್ಯದೇಯಗಳನ್ನು 
ಪುನಃ ಸ್ಥಾಪನೆಗೊಳಸಿದವನು. ಕೆಸರಿನಲ್ಪ್ಲ ಸಿಕ್ಕಿಗೊಂಡಿದ್ದ ಧರ್ಮ ದೇವತೆಯನ್ನು ಉದ್ದಾರ 
ಮಾಡಿದವನು. ತೈಂಬಕನ ಕಮಲ ಚರಣಗಳ ರಜವನ್ನು ಅಂದರೆ ವಿಭೂತಿಯನ್ನು ಹಣಿಯಲ್ಲ 
ಧರಿಸುವುದರ ಮೂಲಕ ಪವಿತ್ರವಾದ ಶಿರಸ್ಸವುಳ್ಳವನ್ನು*' ತೈಂಬಕನ ಭಕ್ತನಾಗಿದ್ದು. ಶಿವರಾಧನೆಯಲ್ಲ 
ಹೆಚ್ಚು ಆಸಕ್ತನಾಗಿದ್ದರೂ ಸಹ ಜೈನ ಮತ್ತು ಬೌಧ್ಧಧರ್ಮಗಳಗೆ ಉದಾರ ನೆರವು ನೀಡಿದ್ದನು. ಅನೇಕ 
ಯಜ್ಞ-ಯಾಗಾದಿಗಳನ್ನು ಮಾಡಿದವನು. ಮಲ್ಲಯುದ್ಧ ಪ್ರವೀಣನೂ, ಆಯುಧಗಳನ್ನು 
ಪ್ರಯೋಗಿಸುವಲ್ಲ”, ತನ್ನ ಯುದ್ಧ ಕೌಶಲ್ಯ, ಚತುರೋಕ್ತಿ, ಸಾಮರ್ಥ್ಯಗಳ೦ಂದ ಗಂಗರಾಜ್ಯವನ್ನು 
ವಿಸ್ತರಿಸಿದಲ್ಲದೆ. ರಾಜ್ಯವನ್ನು ಪಲ್ಲವರ ಹಸ್ತಕ್ಷೇಪದಿಂದ ಮುಕ್ತಗೊಳಸಿದನು. 


ಅವನೀತ (ಕ್ರಿ.ಶ.೮೬೯-೫ ೨೯) 
ತಂಡಗಾಲ ಮಾಧವನ ನಂತರ ಮಗನಾದ ಅವನೀತನು ಚಿಕ್ಷವಯಸ್ಸಿನಲ್ಲೇ ಅಧಿಕಾರಕ್ಕೆ 
ಬಂದಿದ್ದರಿಂದ ದೀರ್ಪ್ಷಕಾಲದವರೆಗೆ ಗಂಗ ಸಾಮ್ರಾಜ್ಯದ ಅಧಿಪತಿಯಾಗಿದ್ದನು. ಶ್ರೇಷ್ಠವಾದ ಕದಂಬಕುಲ 
ಎಂಬ ಆಕಾಶದಲ್ಲ ಸೂರ್ಯನಂತೆ ಹೊಳೆಯುತ್ತಿರುವ ಶ್ರೀಕೃಷ್ಣವರ್ಮ ಮಹಾಧಿರಾಜನ ಪ್ರಿಯ 
ತಂಗಿಯಾದ, ದೇವತೆಯಾದ ತನ್ನ ತಾಯಿಯ ತೊಡೆಯ ಮೇಅದ್ದಾಗಲೇ ರಾಜ ಭಕ್ತನಾದವನು””. 


 ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೪೯. 

ನ ಎ.ಕ-೯, ದೊ.ತಾ.೬೭, ಕ್ರಿ.ಶ.೪೫೯೯, ಅವನೀತ, ಮಲ್ಲೋಹಳ್ಳಿ. 

59 ಎಂ.ಎ.ಆರ್‌, ೧೯೪೧, ಮೈಸೂರು, ೬ನೇ ಶತಮಾನ, ದುರ್ವಿನೀತ, ಕೊ೦ಡರಹಳ್ಳಿ, ಪು.ಸಂ೦-೧೨೭ ರಿಂದ ೧೨೮. 
* ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ ಪು.ಸಂ-೪೦. 


ಕ್ಷ ವಿ ರಮೇಶ್‌:-Inscriptions of the western Gangas, ಶಾಸನ ಸಂಖ್ಯೆ ೧೯, ೬ನೇ ಶತಮಾನ, ದುರ್ವಿನೀತ, ಬಿಸನಹಳ್ಳಿ. 


೯೫ 


ಪುನ್ನಾಟದ ರಾಜ ಇಮ್ಮಡಿ ಸ್ಥಂದವರ್ಮನ ಮಗಳಾದ ಜೇಷ್ಠ ದೇವಿಯನ್ನು ಅವಳ ಇಚ್ಛೆಯಂತೆ 
ವಿವಾಹವಾದನು. ಶಾಸನೋಕ್ತ ಪುನ್ನಾಟ ರಾಜ್ಯವು ಕಪಿಲ ನದಿಯ ಹೆಗ್ಗಡದೇವನಕೋಟಿ ತಾಲ್ಲೂಕಿನ 
ಪ್ರದೇಶವಾಗಿದ್ದು, ತಮಿಳುನಾಡಿನ ಗಡಿ ಪ್ರದೇಶವನ್ನು ಒಳಗೊಂಡಿದ್ದ ರಾಜ್ಯವಾಗಿತ್ತು. ತಲಕಾಡನು 
ಖಾಯಂ ರಾಜ್ಯವಾಗಿ ಮಾಡಿದನು. ಅವನೀತನ ಬಗ್ಗೆ ಜಲ್ಲೆಯ ವ್ಯಾಪ್ತಿಯಲ್ಲ ಹಲವಾರು 
ತಾಮ್ರಶಾಸನಗಳು ದೊರೆತಿದ್ದು ಎಲ್ಲವೂ ದಾನ ಶಾಸನಗಳೇ ಆಗಿದೆ. 


ಅವನೀತನು ಕೀರ್ತಿಯಲ್ಲ ಇಂದ್ರಗಿಂತಲೂ ಮಿಗಿಲಾದವನು. ಅನೆ ಕುದುರೆಗಳನ್ನು 
ಪಳಗಿಸುವುದರಲ್ಲ ಸರಿಸಾಟಲಯುಲ್ಲದವನೂ ಯುದ್ಧ ಭೂಮಿಯಲ್ಲ ರಣಕಲಯೂ, ಸಂಪತ್ತಿನಲ್ಪ 
ಕುಖೇರರಿಗೆ ಸರಿಸಮಾನನೂ, ಶಿಕ್ಷೆ ವಿಧಿಸುವರ್ಲ ಯಮನಿಗಿಂತಲೂ ಮಿಗಿಲಾದವನೂ. 
ವರ್ಣಧರ್ಮಪಾಲಕನೂ ಆಗಿದ್ದನು. ವೈಯಕ್ತಿಕವಾಗಿ ಶಿವಭಕ್ತನಾಗಿದ್ದರೂ ಸಹ ಸರ್ವಧರ್ಮ ಸಹಿಷ್ಣು 
ಆಗಿದ್ದನು. ವಿಷ್ಣುವಿನ ಪಾದಾರವಿಂದಗಳಲ್ಲ ಭಕ್ತಿಯುಳ್ಳವನಾಗಿದ್ದು ತನ್ನು ೨೯ನೇ ಆಳಜ್ವಕೆಯ ಅವಧಿಯಲ್ಲಿ 
ಬ್ರಾಹ್ಮಣರಿಗೆ ಸರ್ವಬಾದಾ ಪರಿಹಾರವಾಗಿ ಸೀರಿನಧಾರೆಯನ್ನು ಎರೆದು ಕೊಟ್ಟನು”. ಒಂದು ರೀತಿಯಲ್ಲ 
ಆಕಾಶದಲ್ಲಿ ಸೂರ್ಯನಿದ್ದಂತೆ ಗಂಗಕುಲಕ್ಕೆ ಅವನೀತನು. ತಪ್ಪದೇ ಅಶ್ವಮೇಧ ಯಾಗವನ್ನು ಮಾಡಿ 
ಅವಿಭ್ಯೃದದಿಂದ ಅಭಿಷಿಕ್ಷನಾದವನು, ಪರಪ್ಪರ ಧರ್ಮ, ಅರ್ಥ, ಕಾಮ ಎಂಬ ೩ ವರ್ಗಗಳ ಸ್ವಾರಸ್ಯವನ್ನು 
ಹೊಂದಿರುವನು*”. ತನ್ನ ಹೆಂಡತಿ ಜೇಷ್ಣಾದೇವಿಯು ಜೈನಧರ್ಮದ ಆರಾಧಕಳಾಗಿರುತ್ತಾಳೆ. ತನ್ನ 
ಜೈನಧರ್ಮದ ಗುರುವಾದ ವಿಜಯಕೀತ್ತಿ"” ಶಿಷ್ಕೇಯಾಗಿರುತ್ತಾಳೆ. 


ಅವನೀತನು ತನ್ನು ೧೨ನೇ ವರ್ಷದ ಆಳ್ವಕೆಯಲ್ಲ ಪಲ್ಲವ ಅಧಿರಾಜ ಸಿಂಹ ವಿಷ್ಣುವಿನ 


ತಾಂಯು ತನ್ನು ಭಾರ್ತ್ರ್ವಕುಲದ ಯಶಸಪ್ಪಿಗಾಗಿ. ತನ್ನು 


ದೇವಾಲಯವನ್ನು ಕಟ್ಟಸಿದ ಬಸದಿಗೆ ಅವನೀತನು ಮಹಾಕೆರೆಯ ಕೆಳಗೆ ನೀರಾವರಿ ಭೂಮಿಯನ್ನು 


ಶ್ರೇಯೋಭವೃಧದ್ಧಿಗಾಗಿ ಅರ್ಹದ್‌ 


ದಾನ ನೀಡಿದನು””. ಜೈನಧರ್ಮಕ್ಕೆ ಹಲವು ದಾನದತ್ತಿಗಳನ್ನು ನೀಡಿದ್ದರೂ ಅದರ ಪ್ರಭಾವಕ್ಗೆ ಒಳಗಾಗದೆ 
ವೈದಿಕ ಧರ್ಮದಲ್ಲ ನಿಷ್ಠಾವಂತನಾಗಿದ್ದನು. 


ಎಕ, ದೊ.ತಾ.೬೭, ಕ್ರಿಶ.೪೫೯, ಅವನೀತ, ಮಲ್ಲೋಹಳ್ಳಿ. 

ಎಕ, ಬೆಂ.೧೪೧, ಕ್ರಿ.ಶ.೪೮೧, ದುರ್ವೀನೀತ, ಬೆಂಗಳೂರು ಮ್ಯೂಸಿಯಂ. 

*“ ಎ.ಕ-೯, ರೈಸ್‌ ಆವೃತ್ತಿ, ಪು.ಸಂ-೧೮. 

* ಎಂ.ಎ.ಆರ್‌, ೧೯೩೮, ಮೈಸೂರು, ೫ ನೇ ಶತಮಾನ, ಅವನೀತ, ಹೊಸಕೋಟೆ, ಪು.ಸಂ-೮೦ ರಿಂದ ೮೧. 


೯೬ 


ದುರ್ವಿನೀತ (ಕ್ರಿ.ಶ.೫೨೯-೫೭೯) 

ಅವನೀತನು ತನ್ನ ನಂತರ ಗಂಗಕುಲಕ್ಕೆ ಅಧಿಪತಿಯಾಗಿ ತನ್ನ ಎರಡನೇಯ ಪತ್ನಿಯ 
ಮಗನನ್ನು ನೇಮಿಸಲು ಬಯಸಿದಾಗ ಮೊದಲ ಪತ್ನಿ ಜೇಷ್ಠದೇವಿಯ ಮಗನಾದ ಅತ್ಯಂತ 
ಪ್ರತಿಭಾವಂತನಾದ ದುರ್ಪ್ವಿನೀತನು ತನ್ನು ಮಲ ಸಹೋದರನನ್ನು ಸೋಲಆಪಿ ಗಂಗಕುಲದ 
ಅಧಿಪತಿಯಾದನು”್‌. ದುರ್ಪ್ವಿನೀತನಿಗೆ ಅವನೀತಸ್ಪಿರ ಪ್ರಜ್ವಲ. ಅಸೀತ, ವಿನೀತ, ಅರಿನೃಪ ನಿರ್ವಿನೀತ 
ಎಂದು ಮುಂತಾದ ಜರುದುಗಳದ್ದವು”. ಪುನ್ನಾಟರಾಜ ಸ್ಥಂದವರ್ಮನ ಮಗಳಗಾಗಿಯೇ 
ಜನಿಸಿದವನಾದ ದುರ್ವಿನೀತನು ಅಧಿಕಾರಕ್ಕೆ ಬಂದ ಮೇಲೆ ಪುನ್ನಾಟರಾಜ ಸ್ಥಂದವರ್ಮನ ಮಗ 
ರವಿದತ್ತ ಅಕಾಅಕ ಮರಣಕ್ಕೆ ತುತ್ತಾದುದರಿಂದ ತಾತನಿಗೆ ಬೇರೆ ಯಾವ ಗಂಡು ಮಕ್ಕಅಲ್ಲದ ಕಾರಣ 
ಪುನ್ನಾಟ ರಾಜ್ಯವು ದುರ್ವಿನೀತನ ಅಳ್ವಕೆಗೆ ಸೇರಿತ್ತು ಎಂಬುದಕ್ಕೆ ಮಣ್ಣಿ ತಾಮ್ರಶಾಸನದಲ್ಲ 
ಪುನ್ನಾಡಾಧಿಪತಿ ಎಂದೇ ಉಲ್ಲೇಣಸಲಾಗಿದೆ"”. 

ದುರ್ವಿನೀತನು ತನ್ನ ಶತ್ರುಗಳಾದ ಪಲ್ಲವರನ್ನು ಕೊಯಮತ್ತೂರು ಜಲ್ಲೆಯ ಅಂದೇರಿ. 
ಆಲತ್ತೂರು, ಚೆಂಗಲಪೇಟಿ ಜಲ್ಲೆಯ ಪೊರುಳರೆ, ಸೇಲಂ ಜಲ್ಲೆಯ ಪೆನ್ನಾಗರ ಮುಂತಾದ ಯುದ್ಧಗಳಲ್ಲ 
ನಿರ್ಣಾಯಕವಾಗಿ ಸೋಆಸಿದನೆಂದು ಮಲ್ಲೋಹಳ್ಳಯ ತಾಮ್ರ ಶಾಸನ ತಿಆಸುತ್ತದೆ"'. ದುರ್ವಿನೀತನು 
ಪಲ್ಲವರನ್ನು ಸೋಅಸುವುದರೊಂದಿಗೆ ತಮಿಳುನಾಡಿನ ಕೆಲವು ಭಾಗಗಳನ್ನು ತನ್ನ ಸಾಮ್ರಾಜ್ಯಕ್ಕೆ 
ಸೇರಿಸಿಕೊಂಡು ಸಾಮ್ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿದನು. ದುರ್ನಿನೀತನು ಬಾದಾಮಿ 
ಚಾಲುಕ್ಯರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನು". ಎಲ್ಲಾ ಶತ್ರುಗಳನ್ನು ಸೋಆಸಿ ಸಮಸ್ತ 
ಸಾಮಂತರನ್ನಾಗಿ ಮಾಡಿ ಕೊಳ್ಳುತ್ತಿದ್ದನು"”. ಪೆನಬ್ದಾಣ. ಮುತ್ತಾರಸರ್‌, ಶಿಯವಲ್ಲವರಸರ್‌, ತೆಗೆಯರ್‌, 
ಮುನಿಯನ್‌. ನಮ್‌ದ್ಯಾಲರ್‌, ಶಿಯಬಾಲರ್‌"” ಮುಂತಾದ ವಿಸ್ತಾರವಾದ ಸಾಮಂತ ಮಂಡಲವನ್ನು 


ಹೊಂದಿರುವವನು. ಶತ್ರುಗಅ೦ದ ಪಾಲನ್ನು ಪಡೆದು ಶೂರ ಪುರುಷಸನೆಂದೆನಿಸಿಕೊಂಡವನು"”. 


ನ ಎಂ.ಜಿ.ಭೈರಪ್ಪ :- ಬೆಂಗಳೂರು ಜಿಲ್ಲೆಯ ಗಂಗರ ಕಾಲದ ದೇವಾಲಯಗಳು ಒಂದು ಅಧ್ಯಯನ, ಪು.ಸಂ-೩೩ಿ.. 
 ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೫೧. 

ಬ್‌ ಎ.ಕ-೯, ನೆ.ತಾ.೬೦, ಕ್ರಿ.ಶ.೭೯೭, ಮಾರಸಿಂಹನ ತಾಮ್ರ ಶಾಸನ, ಮಣ್ಣೆ. 

 ಎ.ಕ-4,ದೊ.ತಾ.೬೮, ಕ್ರಿ.ಶ.೫೧೭, ದುರ್ವಿನೀತ, ಮಲ್ಲೋಹಳ್ಳಿ. 

 ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೨೮. 

™ ಎಂ.ಎ.ಆರ್‌, ೧೯೪೧, ಮೈಸೂರು, ೬ನೇ ಶತಮಾನ, ದುರ್ವಿನೀತ, ಕೊಂಡರಹಳ್ಳಿ, ಪು.ಸ೦-೧೨೭ ರಿಂದ ೧೨೮. 
ನ ಎ.ಕ-೯,ನೆ.ತಾ.೬೦, ಕ್ರಿ.ಶ.೭೯೭, ಮಾರಸಿಂಹನ ತಾಮ್ರ ಶಾಸನ, ಮಣ್ಣೆ. 

ನ ಎ.ಕ-೯, ದೊ.ತಾ.೬೮, ಕ್ರಿ.ಶ.೫೧೭, ದುರ್ವಿನೀತ, ಮಲ್ಲೋಹಳ್ಳಿ. 


೯೭ 


ಮಣ್ಣೆಯ ಶಾಸನದಲ್ಲ ಶ್ರೀಮತ್ಕೊಂಗಣಿವೃದ್ಧ  ರಾಜೇನ ದುರ್ನ್ವಿನೀತ"*" ಎಂದು 
ಉಲ್ಲೇಖಸಿರುವುದನ್ನು ಗಮನಿಸಿದರೆ ದುರ್ವಿನೀತನು ೫೦ ವರ್ಷಗಳ ಕಾಲ ರಾಜ್ಯಭಾರ ಮಾಡಿರಬೇಕು. 
ದುರ್ವಿನೀತನು ನೀತಿಶಾಸ್ತ್ರದಲ್ಲ ಚಾಣಾಕ್ಯನಿಗೆ ಸಮಾನರೆಂದು. ಕಲೆ. ಸಂಗೀತ, ನೃತ್ಯ ಮುಂತಾದ 
ಲಅತ ಕಲೆಗಕ್ಲ ತುಂಬುರ, ನಾರಾದ, ಭರತ, ಕಂಬಲಾಚಾರ್ಯನಿಗೆ ಮೀರಿದವನೆಂದೂ. ಶಾಸ್ತ್ರ 
ವಿದ್ಯೆಗಕಲ್ಲ ಪರಶುರಾಮನು. ಧರ್ಮಾಚರಣಿಯಲ್ಲ ಯುಧಿಷ್ಠಿರನಿಗೆ ಸಮನೆಂದೂ. ರಾಜನೀತಿಯಲ್ಲ 
ಶ್ರೀಕೃಷ್ಣನಿಗೆ ಸಮನೆಂದೂ, ದಕ್ಷಣ ರಾಜ್ಯ ಸಂರಕ್ಷಣಾಧುರಂಧರ ಎಂದು ತಾಮ್ರಶಾಸನಗಳಲ್ಲ 


ವರ್ಣಿಸಲಾಗಿದೆ". 


ಆಯುರ್ವೇದದಲ್ಲ ಅಪಾರವಾದ ಜ್ಞಾನವಿದ್ದು"” ವೈದಿಕ ಮತಾವಲಂಜಯಾಗಿದ್ದ ದುರ್ನಿನೀತನು 
ವಿಷ್ಣುವಿನ ಪರಮಾರಾಧಕನಾಗಿದ್ದನು. ಪ್ರತಿವರ್ಷ ಹಿರಣ್ಯಗರ್ಭ ಮಹಾಯಜ್ಞ ಮಾಡುತ್ತಿದ್ದು. ತಾನು 
ಕಮಲೋಧರ (ವಿಷ್ಣು) ಭಕ್ತ ಎಂದು ಕರೆದುಕೊಂಡಿರುವುದು ವೈದಿಕ ಮತಸ್ಥನೇ ಎಂದು ಡಾ॥ 
ಶ್ರೀಕಂಠಶಾಸ್ತಿಗಳ ಅಭಪ್ರಾಯ. ದುರ್ವಿನೀತನು ಕವಿಯು ಹಾಗೂ ವಿಮರ್ಶಕನೂ ಆಗಿದ್ದನು ಎಂಬುದಕ್ಕೆ 
ಪ್ರಾಕೃತದಲ್ಲನ ವಡ್ಡಾರಾಧನೆಯನ್ನು ಸಂಸ್ಥೃತಕ್ಕೆ ಭಾಷಾಂತರಿಸಿದವನು*” ಮತ್ತು ಭಾರವಿ ಕವಿಯು 
ರಚಿಸಿದ ಕಿರಾತಾರ್ಜುನೀಯದ ಹದಿನೈದು ಸರ್ಗಗಳಗೆ ಟೀಕೆಯನ್ನು ಬರೆದವನು”. 


ದುರ್ಪ್ವಿನೀತನಿಗೆ ೩ ಗಂಡು ಮಕ್ಕಳದ್ದರು ಎಂದು ಸಿರಗುಂದ ಶಾಸನ ತಿಅಸಿದ್ದು. ಈ ಪೈಕಿ 
ಮುಷ್ಟರ ಮತ್ತು ಪೊಲವೀರರು ಎಂಬ ಇಬ್ಬರು ಮಕ್ಕಳ ಹೆಸರು ತಿಆದೆ. ಮುಷ್ಣರನು ಕ್ರಿ.ಶ.೬6೦೫ರಲ್ಲಿ 
ಪಟ್ಟವೇರಿ*” ಸಿಂಧೂ ರಾಜನ ಮಗಳನ್ನು ವಿವಾಹವಾಗಿದ್ದನು್‌”. ಮುಷ್ಟರನ ನಂತರ ಸಹೋದರ 
ಹೋಲವಪೀರನು ಕ್ರಿ.ಶ.8 ೨೦ರಲ್ಲ ಪಣ್ಟವೇರಿದನು*”. ಈ ಇಬ್ಲರೂ ಸಹೋದರ ಆಕ್ವಕೆಯ ಯಾವುದೇ 
ಆಧಾರಗಳು ಜಲ್ಲಾ ವ್ಯಾಪಿಯಲ್ಲ ದೊರೆತಿಲ್ಲ. ಆದರೆ ಮಾರಸಿಂಹನ ಮಣ್ಣಿ ತಾಮ್ರಶಾಸನದಲ್ಲ ಮುಷ್ಟರ 
ಬದ್ಧೆ ಕೆಲವು ಸಾಲುಗಳ ವರ್ಣನೆ ಮಾತ್ರ ಇದೆ. ಸಾಮಂತರು ಮುಷ್ಣರದ ಚಾರಣಾರವಿಂದಗಳಗೆ ಗುಂಪು 
ಗುಂಪಾಗಿ ನಮಸ್ಕ್ಥರಿಸುತ್ತಿದ್ದರು. ಅವರ ಕಿರೀಟಗಳ ಪರಸ್ಪರ ಘರ್ಷಣೆಯಿಂದ ಜದ್ಧ ಬೆಳಕು ಮುಷ್ಟರನ 


“ ಎ.ಕ-೯,ನೆ.ತಾ.೬೦, ಕ್ರಿ.ಶ.೭೯೭, ಮಾರಸಿಂಹನ ತಾಮ್ರ ಶಾಸನ, ಮಣ್ಣೆ. 

“ ಎ.ಕ-4,ದೊ.ತಾ.೬೮, ಕ್ರಿ.ಶ.೫೧೭, ದುರ್ವಿನೀತ, ಮಲ್ಲೋಹಳ್ಳಿ. 

ನ ಎ.ಕ-೯,ದೊ.ತಾ.೬೭, ಕ್ರಿ.ಶ.೪೫೯, ಅವನೀತ, ಮಲ್ಲೋಹಳ್ಳಿ. 

 ಡಾ.ಸೂರ್ಯನಾಧಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೩೫. 

ನ ಎ.ಕ-೯, ನೆ.ತಾ.೬೦, ಕ್ರಿ.ಶ.೭೯೭, ಮಾರಸಿಂಹನ ತಾಮ್ರ ಶಾಸನ, ಮಣ್ಣೆ. 

“ ಡಾ.ಸೂರ್ಯನಾಧ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೩೬. 

bis ಎಂ.ಜಿ.ಭೈರಪ್ಪ :- ಬೆಂಗಳೂರು ಜಿಲ್ಲೆಯ ಗಂಗರ ಕಾಲದ ದೇವಾಲಯಗಳು ಒಂದು ಅಧ್ಯಯನ, ಪು.ಸಂ-೨ಜ. 
* ಡಾ.ಸೂರ್ಯನಾಧಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೩೬. 


೯೮ 


ಪಾದ ಕಮಲಗಳ ಮೇಲೆ ಬದ್ದು ಹರಿಶಿಣ ಬಣ್ಣದ ಪಾದಗಳ ಹಾಗೆ ಕಾಣಿಸುತ್ತಿದ್ದವು ಎಂದು 
ವರ್ಣಿಸಲಾಗಿದೆ. 


ಶ್ರೀವಿಕ್ರಮ (ಕ್ರಿ.ಶ.೬ ೨೯-೬೫೮) 
ಪೋಲವೀರನ ನಂತರ ಮುಷ್ಟರನ ಮಗನಾದ  ಶ್ರೀವಿಕ್ಷಮನು ಗಂಗ ಸಾಮ್ರಾಜ್ಯದ 
ಅಧಿಪತಿಯಾದನು. ಶ್ರೀ ವಿಕ್ರಮನು ೧೮೬ ಕೇಂದ್ರಗಳಂದ ವಿದ್ಯಾಸಂಪನ್ನವಾದ ವಿಶೇಷ ಗುಣ 
ಲಕ್ಷಣಗಳನ್ನು ಹೊಂದಿರುವವನು. ನೀತಿಶಾಸ್ತವನ್ನು ಹೇಳುವುದರಲ್ಲ ಮತ್ತು ಪ್ರಯೋಗಿಸುವಲ್ಲ 
ಕುಶಲನಾದವನು ಎಂದು ಮಣ್ಣೆಯ ತಾಮ್ರದಲ್ಲನ ಉಲ್ಲೇಖ ಜಟ್ಟರೆ ಬೇರೆಯಾವ ದಾಖಲೆಗಳು 
ದೊರೆತಿಲ್ಲ. ಕಾವೇರಿ ನದಿಗೆ ಕಟ್ಟೆ ಕಣ್ಣ ಪ್ರಸಿದ್ದಿಗೆ ಬಂದವನು. ಕರಿಕಾಆ ಚೋಳನ ಮಗಳನ್ನು 
ವಿವಾಹವಾಗಿದ್ದನು"”. ಶ್ರೀವಿಕ್ರಮನಿಗೆ ಭೂವಿಕ್ರಮ ಮತ್ತು ಶಿವಮಾರನೆಂಬ ಇಬ್ಣರು ಗಂಡು ಮಕ್ಕಳದ್ದರು. 
ಮಣ್ಣೆಯಲ್ಲ ದೊರೆತ ತಾಮ್ರ ಶಾಸನದಲ್ಲ ಕೊಂಗುಣಿವರ್ಮನಿಂದ ಶ್ರೀ ವಿಕ್ರಮದವರೆಗೆ ವಂಶಾವಳಯ 
ಉಲ್ಲೇಖವನ್ನು ಕ್ರಿ.ಶ.೬6೫೦ ರ ತಾಮ್ರಶಾಸನದಲ್ಲ ಕಾಣಬಹುದು. 
ಭೂವಿಕ್ರಮ (ಕ್ರಿ.ಶ.೬೫೮-೬೭೯) 
ಶ್ರೀವಿಕ್ಷನ ನಂತರ ಮಗನಾದ ಭೂವಿಕ್ರಮನು ಗಂಗ ಸಾಮ್ರಾಜ್ಯದ ದೊರೆಯಾದನು. 
ಭೂವಿಕ್ರಮನು ಪ್ರಾರಂಭದಲ್ಲ ಕುವಲಾದಲ್ಲ ಅಧಿಕಾರಿಯಾಗಿದ್ದಾಗಣ ತನ್ನ ತಂದೆಯೊಂದಿಗೆ ಸೇರಿ ಗಂಗರ 
ರಾಜ್ಯವನ್ನು ವ್ಯಾಪಕವಾಗಿ ಅಭವೃದ್ಧಿಗೊಳಸಿದನು"”. ಭೂವಿಕ್ರಮನು ಚಾಲುಕ್ಕರ ಮಾಂಡಲಕರಾಗಿದ್ದು, 
ಮೊದಲನೆಯ ವಿಕ್ರಮಾದಿತ್ಯನೊಂದಿಗೆ ರಾಜಕೀಯ ಸಂಬಂಧಗಳನ್ನು ಹೊಂದುವುದರ ಜೊತೆಗೆ 
ಚಾಲುಕ್ಯರ ಅಧಿಕಾರವನ್ನು ಒಪ್ಪಿದುದಲ್ಲದೆ ಅವರು ಕೈಗೊಳ್ಳುವ ಹಲವಾರು ಯುದ್ಧಗಳಲ್ಲ 
ಭಾಗವಹಿಸುತ್ತಿದ್ದರು. ಇಮ್ಮಡಿ ಪುಅಕೇಶಿಯ ಸಮಕಾಅೀನವಾದ ಭೂವಿಕ್ರಮನು"” ಇಮ್ಮಡಿ 
ಪುಅಕೇಶಿಯ ಉತ್ತರ ದಂಡಯಾತ್ರೆಯಲ್ಲಯೂ ಸಹ ಪಾಲ್ಲೊಂಡಿರುವುದಕ್ಷೆ ಶಾಸನೋಕ್ತ 
ದಾಬಲೆಯುಂದ ತಿಆಯುತ್ತದೆ"”. 
ಕ್ರಿ.ಶ.6೭೦ರಲ್ಲ ವಿಳಕಂದೆಯಲ್ಲ ಚಾಲುಕ್ಯರಿಗೂ ಪಲ್ಲವರಿಗೂ ನಡೆದ ಯುದ್ಧದಲ್ಲ ಪಲ್ಲವ 
ಪರಮೇಶ್ವರವರ್ಮನಿಂದ ಉಗ್ರೋದಯವೆಂಬ ಕಂಠಿಹಾರವನ್ನು ಸೆಳೆದು ಚಾಲುಕ್ಯ ವಿಕ್ರಮಾದಿತ್ಯನ 


 ಎಂ.ಜಿ.ಭೈರಫ್ಪ :- ಬೆಂಗಳೂರು ಜಿಲ್ಲೆಯ ಗಂಗರ ಕಾಲದ ದೇವಾಲಯಗಳು ಒಂದು ಅಧ್ಯಯನ, ಪು.ಸಂ-೨೬. 
“ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೨೯. 

““ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೪. 

““ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೨೯. 


೯೯ 


ವಿಜಯಕ್ಷೆ ಭೂಪಿಕ್ರಮನು ಕಾರಣನಾದನು". ವಿಠಂದೆ ಎಂಬಲ್ಲ ನಡೆದ ಯುಧದ್ಧದಲ್ಲ ಅನೇಕ ಸೈನಿಕರನ್ನು 
ಪುಡಿ ಪುಡಿ ಗಟ್ಟ. ಸೈನಿಕರು ಕವಚವನ್ನು ಹಾಕಿಕೊಂಡಿದ್ದರೂ, ಹೊಡೆದ ಏಟನಿಂದ ಕವಚಗಳು ಒಡೆದು 
ಅವುಗಳ ಒಳಗಿಂದ ರಕ್ತವು ಸುರಿಯುತಿತ್ತು ಎಂದು ಮಣ್ಷೆಯ ತಾಮ್ರಶಾಸನದಲ್ಲ ವರ್ಣಿಸಲಾಗಿದೆ. 
ನಂತರ ರಾಜಧಾನಿಯನ್ನು ತಲಕಾಡಿನಿಂದ ಚನ್ನಪಟ್ಟಣ ತಾಲ್ಲೂಕಿನ ಮಾಕುಂದಕ್ಕೆ ಬದಲಾಯುಸಿದನು. 
ಪ್ರಸ್ನುತ ಈಗ ಮಾಕುಂದದ ಸೂರ್ಯ, ನಂದಿ, ಕೆಲವು ವೀರಗಲ್ಲುಗಳು ಮತ್ತು ಒಂದು 
ಶಿಲಾಶಾಸನವನ್ನು ಒಟ್ಟರೆ ಗಂಗರ ಆಳ್ವಿಕೆಯ ಬೇರೆ ಯಾವುದೇ ಅವಶೇಷಗಳು ಉಳ೪ದು ಬಂದಿಲ್ಲ. 
ಭೂವಿಕ್ರಮನು ಅನೇಕ ಯುದ್ಧಗಳಿಂದ ಸಂಪಾದಿಸಲ್ಪಟ್ಟ ಗಾಯಗಳನ್ನು ವಿಜಯದ ಲಕ್ಷಣವನ್ನಾಗಿ 
ಉಳ್ಳHವವನು ಹಾಗೂ ಸಕಲ ಶಾಸ್ತಾರ್ಥವನ್ನು ಹೊಂದಿರುವವನು ಎಂದು ಭೂಪಿಕ್ರಮನ ಶೌರ್ಯವನ್ನು 
ವರ್ಣಿಸಿರುವುದನ್ನು ಮಣ್ಣೆಯ ತಾಮ್ರಶಾಸನದಲ್ಲ ಕಾಣಬಹುದು. 


೧ನೇ ಶಿವಮಾರ (ಕ್ರಿ.ಶ.€೭೯-೭.೨೫) 

ಭೂವಿಕ್ರಮನ ನಂತರ ಅವನ ಸೋದರ ಶಿವಮಾರನು ಕ್ರಿ.ಶ.೬೭೯ರಲ್ಲ ಅಧಿಕಾರಕ್ಷೆ ಬಂದನು. 
ಶಿವಮಾರನಿಗೆ ಮುಮ್ಮಡಿ ಕೊಂಕಣಿವರ್ಮ ಎಂಬ ಮತ್ತೊಂದು ಹೆಸರಿದ್ದು. ನೃಪಕಾಯ. ಶಿಷ್ಯಪ್ರಿಯ. 
ಅವನಿ ಮಹೇಂದ್ರ, ಸ್ಲಿರಿವಿನಿತ, ಲೋಕದೂತ ದೇವರಾಜ ಎಂಬೆಲ್ಲ ಬರುದುಗಳದ್ದವು"”. 

ಸಮರಗಳಲ್ಲ ಸತತವಾಗಿ ಜಯಗಳಸಿದ್ದುದ್ದರಿಂದಾಗಿ ಲಕ್ಷಿ ಬಂದು ನೆಲೆಸಿದಂತಹವನಾದ 
ಶಿವಮಾರನಿಗೆ ಅನೇಕ ನರೇಂದ್ರನು ಇವನ ಪಾದಪದ್ಯಗಳಗೆ ಬದ್ಗಿ ನಮಸ್ಕ್ಥರಿಸುತ್ತಿದ್ದು, ಅವರ 
ಕಿರೀಟಗಳಲ್ಲದ್ದ ರತ್ನಾಗಳ ಬೆಕಕು ಪಾದಪದ್ಯಗಳ ಮೇಲೆ ಜದ್ದು ಪ್ರಕಾಶವಾಗಿ ವಿರಾಜಸುತಿತ್ತು ಎಂದು 
ಮಾರಸಿಂಹನ ಶಾಸನದಲ್ಲ ಹೇಳಲಾಗಿದೆ. ಶಿವಮಾರನಿಗೆ ಎರೆಗಂಗ ಎಂಬ ಹೆಸರಿನ ಮಗನಿದ್ದು ಅವನು 
ತೋರನಾಡು-೫೦೦,  ಕೊಂಗಾಳನಾಡು- ೨೦೦೦, ಮಲೆನಾಡು-೧೦೦೦ ಎಂಬ ಪ್ರಾಂತಗಳಗೆ 


ಮಾಂಡಲಕನಾಗಿದ್ದನು. 


ಶ್ರೀ ಪುರುಷ (ಕ್ರಿ.ಶ.೭೨೫-೭೮೮) 
ಶಿವಮಾರನಿಗಣೂ ಮೊದಲೇ ಮಗನಾದ ಎರೆಗಂಗ ಮರಣ ಹೊಂದಿದ್ದರಿಂದ ಮೊಮ್ಮಗನಾದ ಶ್ರೀ 
ಪುರುಷಸಿಗೆ ಕ್ರಿ.ಶ.೭೨೬ರಲ್ತ ಪಟ್ದಾಭಿಷೇಕವಾಯುತು. ಗಂಗವಂಶದಲ್ಲ ಪ್ರಭಾವಿತ ದೊರೆಗಳಲ್ಲ ಒಬ್ಬನಾದ 


ಶ್ರೀಪುರುಷನ ರಾಜ್ಯಭಾರವು ಗಂಗ ರಾಜ್ಯಕ್ಕೆ ಹಿಂದೆಂದೂ ಇಲ್ಲದ ಮಹತ್ವವನ್ನು, ಶ್ರೇಯಾಸಮ್ಯದ್ಧಿಯನ್ನು 


೪೮ ಡಾ.ಸೂರ್ಯನಾಧ ಕಾಮತ್‌ :- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೩ಿ೬. 
” ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೨೯. 


೧೦೦ 


ನೀಡಿದ ಚಿರಸ್ಕರಣಿಯ ರಾಜ್ಯಭಾರ ಮಾಡುತ್ತಿದ್ದ ಕಾಲದಲ್ಲ ಗಂಗರಾಜ್ಯಕ್ಕೆ ಶ್ರೀರಾಜ್ಯ ಎಂಬ ಪ್ರಶಸ್ತಿ 
ಪ್ರಾಪ್ರವಾಯುತು*”. 

ಸುಮಾರು ಏಳು ದಶಕಗಳ ಕಾಲದ ಸುದೀರ್ಪ ಆಜ್ವಿಕೆಯಲ್ಲ ಜಲ್ಲೆಯ ವ್ಯಾಪ್ತಿಯಲ್ಲಿ ಹಲವಾರು 
ಅಭವೃದ್ಧಿ ಕಾರ್ಯಗಳು ನಡೆದಿರುತ್ತದೆ. ಹಾಗೂ ಜಲ್ಲೆಯ ವ್ಯಾಪ್ತಿಯಲ್ಲ ದೊರೆತಿರುವ ಎಲ್ಲಾ ಶಾಸನಗಳು 
ದಾನ ಶಾಸನಗಳೇ ಆಗಿದೆ. ಕ್ರಿ.ಶ.೭೨೦ರಲ್ಲ ಕೆರೆಕುನ್ನ-೩೦೦ ನಾಡನ್ನು ಆಳುತ್ತಿದ್ದು, ಗಂಗ 
ಮಹಾನಾಯಗಸಿಗೆ ಗೌರವಪಟ್ಟ ನೀಡಿ ೩೦ ಕುಕ ಭೂಮಿಯನ್ನು”. ಕ್ರಿ.ಶ.೭೫೦ರಲ್ಲ ಸೊಮಯಾಜಯ 
ಮಗನಾದ ಸಕ್ಕರಶರ್ಮನಿಗೆ ಅತ್ತಿಗುನ್ನೂರು ಎಂಬ ಗ್ರಾಮವನ್ನು ಬಹ್ಮದೇಯವಾಗಿ””, ಕ್ರಿ.ಶ.೭೫೦ರಲ್ಲ 
ಶ್ರೀಪುರುಷನ ಆಜ್ಞೆಯ ಮೇರೆಗೆ ಕಾದುವಟ್ಟ ಸೈನ್ಯ ಯುದ್ಧದಲ್ಲ ಸೀಮವಲ್ಲವರಸ ಪ್ವರ್ಗಕ್ಕೆ ಹೋದನು”. 
೮ನೇ ಶತಮಾನದಲ್ಲ ಶ್ರೀಪುರುಷ ಮಹಾರಾಜಾಧಿರಾಜನ ಆಳ್ವಕೆಯಲ್ಲ ಗಂಗಾರುಸಾಸಿರ ಮತ್ತು ನಾಡು- 
೩೬8 ಬೇಡಿಕೊಳ್ಳಲು ಠಶ್ವರ ಭಟ್ದಾರಿಗೆ ಮೊದಲ ಅಣಿಕಟ್ಟನ ಕೆಳಗಿನ ಭತ್ತ ಬೆಳೆಯುವ ಗದ್ದೆಯನ್ನು ದಾನ 
ನೀಡಿದನು””. 


ನಾರಾಯಣ ಚರಣ ಕಮಲಗಳಲ್ಲ ದ್ಯಾನಾಸಕ್ತನಾದ, ಶೂರ ಪುರುಷನು, ದಾರುಣ ಯುದ್ದಗಳಲ್ಲ 
ಆನೆಯಂತ ಮನುಷ್ಯರನ್ನು ಪುಡಿಗಟ್ಟದವನು. ಅತ್ಯಂತ ಕಠಿಣವಾದ ಅನೇಕ ಯುದ್ದಗಳಲ್ಲ 
ಗೆದ್ದಂತಹವನು. ಗಜಕೇಸರಿ, ಘಟಾಕೇಸರಿ ಧನಸ್ಸನ್ನು ಬಳಸುವುದರಲ್ಲ ದಶರಥನ ಮಗನಾದ 
ರಾಮನಂತೆ, ಪರಾಕ್ರಮದಲ್ಲ ಜಮದಗ್ನಿಯ ಮಗ ಪರಶು ರಾಮನಂತಿರುವನು, ರಾಜ್ಯವನ್ನು 
ಜಲಯುಸುವುದರಲ್ಲ ಇಂದ್ರನಂತಿರುವರು, ಕೀರ್ತಿಯಲ್ಲ ಸೂರ್ಯನಂತೆ ಇರುವವರು. ಪ್ರಭುತ್ವದಲ್ಲಿ 
ಕುಬೇರನಂತಿರುವವನಾದ ಪ್ರಥಮ ನಾಮಧೇಯ ಪೃಥ್ವೀ ಕೊಂಗಣಿ ಮಹಾಧಿರಾಜ ಶ್ರೀಪುರುಷನು 
ಎಂದು ಶ್ರೀಪುರುಷನ ಗುಣಗಾನ, ವರ್ಣನೆ, ಶೌರ್ಯವನ್ನು ಮಜಣ್ಣಿಯ ತಾಮ್ರಶಾಸನದಲ್ಲ 
ವಿವರಿಸಲಾಗಿದೆ. 

ಬಾದಾಮಿ ಚಾಲುಕ್ಕರ ಪಲ್ಲವ ನಂದಿವರ್ಮನನ್ನು ಯುದ್ದದಲ್ಲ ಸೋಲಸಿ, ೨ನೇ 
ವಿಕ್ರಮಾದಿತ್ಯನು ಕಂಚಂಯ ಮೇಲೆ ದಂಡೆತ್ತಿ ಹೋಗಲು ಶ್ರೀ ಪುರುಷನು ಸಹಾಯ ಮಾಡಿದನು”. 
ಒಮ್ಮೆ ಪಾಂಡ್ಬರು ಗಂಗಕನ್ನೇಯೊಇಳನ್ನು ಅಪಹರಿಸಿ ವರಿಸಿದ ಪಾಂಡ್ಗ ತೇರ್ಕಾರನ ವಿರುಧ 

(4 ಫೆ ಫೆ ಬ” ದಿ ನ @ ) 

 ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ ಪು.ಸಂ-೪೬. 
 ಎ.ಕ-೯, ಹೊ.ತಾ.೮೬, ಕ್ರಿ.ಶ.೭.೨೦, ಬೇಚಿರಾಖ್‌ ಮಾರೇನಹಳ್ಳಿ. 
ವ ಕ-€, ನೆ.ತಾ.೩೩,ಕ್ರಿ.ಶ.೭೫೦, ತೋಟಗೆರೆ. 
ಎ ಕ-೯,ಹೊ.ತಾ.೨೧, ಕ್ರಿ.ಶ.೭೫0೦, ಶಿವನಾಪುರ. 


 ಎಂ.ಆರ್‌.ಎ, ೧೯೪೧, ಮೈಸೂರು, ಕ್ರಿ.ಶ.೮ನೇ ಶತಮಾನ, ಶ್ರೀಪುರುಷ, ಅರಳಸಂದ್ರ, ಪು.ಸಂ-೩೪ ರಿಂದ ೩೫. 
 ಎಂ.ಜಿ.ಮಂಜುನಾಥ :- ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತಿಹಾಸ, ಪು.ಸಂ-೩. 


೧೦೧ 


ದೆಣ್‌ಬೈಯಲ್ಲನ ಯುದ್ಧದಲ್ಲ ಶ್ರೀಪುರುಷನು ಸೋತ ನಂತರ ಪಲ್ಲವರ ಕಾಡುವಲ್ಟಯು ಗಂಗರ ರಾಜ್ಯದ 
ಮೇಲೆ ದಾಳ ಮಾಡಿ ಗಂಗವಾಡಿಗೆ ನುಗ್ಗಿ ಶ್ರೀಪುರುಷನನ್ನು ಸೋಆಸಿ ಹಿಂದೆ ಭೂಮಿಕ್ರಮನು 
ಸೆಕೆದುಕೊಂಡಿದ್ದ ಉಗ್ರೋದಯವೆಂಬ ಕಂಠಿಹಾರವನ್ನು ಕಿತ್ತುಕೊಂಡನು**. ಈ ದಾಆಯಂದ ರಕ್ಷಣೆ 
ಪಡೆಯಲು ರಾಜಧಾನಿಯನ್ನು ತಲಕಾಡಿಸಿಂದ ಮಾನ್ಯಪುರಕ್ಕೆ ವರ್ಗಾಯುಸಿದನು””. 


ಈ ಯುದ್ಧಗಳ ನಂತರ ಕ್ರಿ.ಶ.೭೩೧ರಲ್ಲ ಶ್ರೀಪುರುಷನು ಪಲ್ಲವರ ಜೊತೆ ನಡೆದ ಉಗ್ರಕಾಳಗದಲ್ಲ 
ಎರಡನೇಯ ಪಲ್ಲವ ಪರಮೇಶ್ರರವರ್ಮನನ್ನು ಕೊಂದು ಅವನ ಪೆರ್ಮಾಡಿ ಎಂಬ ಜರುದನ್ನು 
ಕಿತ್ಲುಕೊಂಡನು. ಇದೇ ಎರಡನೇಯ ವಿಠಂದೆ ಕಾಕಗ””. ಉತ್ತರದಲ್ಲ ಚಾಲುಕ್ಕರ ಅವನತಿಯಾಗಿ 
ರಾಷ್ಟ್ರಕೂಟರು ಕ್ರಿ.ಶ.೭೫೩ರಲ್ಲ ಉದಯುಸಲು ಗಂಗರು ಪ್ರಾರಂಭದಲ್ಲ ರಾಷ್ಟ್ರಕೂಟರೊಡನೆ ಸೌಹಾರ್ದ 
ಸಂಬಂಧವನ್ನು ಬೆಳೆಸಿದನು. ನಂತರ ರಾಷ್ಟಕೂಟರ ೧ನೇ ಕೃಷ್ಣನು ಮಾನ್ಯಪುರದ ಮೇಲೆ ದಾಳ 
ಮಾಡಿದಾಗ, ಅವನ ಸೈನ್ಯವನ್ನು ಕಂಪಿಲೆಯ ತನಕ ಶ್ರೀಪುರುಷನು ಬೆನ್ನಟ್ಟದನು. ಹಾಗೂ ಕೆಲವು 
ವರ್ಷಗಳ ಕಾಲ ಆ ಭಾಗದ ಪ್ರದೇಶಗಳು ಶ್ರೀಪುರುಷನ ವಶದಲ್ಲಿತ್ತು”. ಚಾಲುಕ್ಯರ ಅಧಿಕಾರಕ್ಕೆ 
ಒಳಪಟ್ಟದ್ದ ರಾಜ್ಯಗಳಲ್ಲ ಪ್ರಭುತ್ವ ಸ್ಥಾಪಿಸಿಕೊಳ್ಳುವುದೇ ರಾಷ್ಟ್ರಕೂಟರ ಮೂಲ ಉದ್ದೇಶವಾಗಿತ್ತು. ಪ್ರಭುತ್ತ 
ವಿಸ್ತರಣೆಗಾಗಿ ರಾಷ್ಟ್ರಕೂಟರು ಹೂಡಿದ ಆಕ್ರಮಣಗಳನ್ನು ಶ್ರೀಪುರುಷನು ತನ್ನ ಅಆಳ್ವಕೆಯ 
ಕೊನೆಯವರೆಗೂ ಎದುರಿಸುತ್ತಲೇ ಹೋರಾಡಿದನು". ಶ್ರೀಪುರುಷನ ಕಾಲದಿಂದ ರಾಷ್ಟ್ರಕೂಟರಿಗೂ 
ಗಂಗರಿಗೂ ಅಘೋಷಿತ ಯುದ್ಧಗಳು ನಡೆಯುತ್ತಿದ್ದವು". ಪಾಂಡ್ಯ, ಪಲ್ಲವ ಮತ್ತು ರಾಷ್ಟ್ರಕೂಟರ ವಿರುದ್ಧ 
ಪ್ರಬಲ ಹೋರಾಟ ನಡೆಸಿದ, ಪರಾಕ್ರಮಿಯಾದ ಶ್ರೀ ಪುರುಷನು ವಿದ್ವಾಂಸನು ಆಗಿದ್ದನು. ಸಂಸ್ಕೃತ 
ಭಾಷೆಯಲ್ಲ ಗಜಶಾಸ್ತ್ರವನ್ನು ಬರೆದನು. ಜೊತೆಗೆ ಅನೇಕ ವಿದ್ವಾಂಸರಿಗೆ ದಾನ ದತ್ತಿಗಳನ್ನು ನೀಡಿದನು. 


ಶ್ರೀಪುರುಷಸನಿಗೆ ರಾಜಕೇಸರಿ, ಭೀಮಕೋಪ. ರಣಭಾಜನ ಎಂಐ ಜರುದುಗಳದ್ದವು. ಚಾಲುಕ್ಯ 
ವಂಶದ ವಿಜಯ ಮಹಾದೇವಿಯನ್ನು. ನೊಳಂಬವಂಶದ ಕನ್ಯೇಯನ್ನು ವರಿಸಿದ್ದನು. ವಿಜಯ 
ಮಹಾದೇವಿಯು ಚಾಲುಕ್ಕ ವಿಜಯಾದಿತ್ಯದ ಮಗಳರಬೇಕು ಎಂದು ಕೆ.ಜ.ಪಾಠಕರು ಊಹಿಸಿದ್ದು. 
ಮಹಾದೇವಿಗೆ ವಿಜಯಾದಿತ್ಯ ಎಂಬ ಮಗ ಜನಿಸಿರಬೇಕು". ಶ್ರೀ ಪುರುಷನ ಆಳ್ತಕೆಯಾವಧಿಯಲ 


““ ಡಾ.ಸೂರ್ಯನಾಥ ಕಾಮತ್‌ :- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೩೭. 

* ಎಂ.ಜಿ.ಮಂಜುನಾಥ :- ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಐತಿಹಾಸ, ಪು.ಸ೦-೩. 

® Suryanath.U.Kamath :- Karnataka State Gazetter, Bangalore Rural District, page.no-9a. 
“ ಡಾ.ಸೂರ್ಯನಾಧ ಕಾಮತ್‌:-ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೩೭. 

“ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :-ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೮. 


“ ಡಾ.ಎಚ್‌.ಗುಡ್ಡದೇಶ್ವರಪ್ಪ :-ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಥೃತಿಕ ಅಧ್ಯಯನ, ಪು.ಸಂ-೩೦. 
“ ಡಾ.ಸೂರ್ಯನಾಥ ಕಾಮತ್‌ :- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೩೭. 


೧೦೨ 


ಶ್ರೀಪುರುಷ ಮತ್ತು ವಿನಾಯಕನಿಮ್ಮಡಿಗೆ ಜನಿಸಿದ ಜೇಷ್ಠಪುತ್ತ್ರ ಶಿವಮಾರನು ಕಡಂಬೂರು ಮತ್ತು 
ಕುಣಗಲನಾಡು ಎಂಬ ಪ್ರಾಂತಗಳನ್ನು ಆಳುತ್ತಿದ್ದರೆ. ವಿಜಯಾದಿತ್ಯನು ಕೆರೆಗೋಡುನಾಡಿನ ಮತ್ತು 
ಅಸಂದಿನಾಡಿನ ಮಾಂಡಳಕನಾಗಿದ್ದನು. ಅಲ್ಲ ಅವನ ಸಂತತಿಯವರು ಬಹುಕಾಲ ಒಡೆಯರಾಗಿದ್ದರು. 
ಕೊವಲಾಲನಾಡು, ಬೆಕ್ತೂರುನಾಡು, ಪುಲವಕಿನಾಡು ಮತ್ತು ಮಲನಾಡು ಪ್ರಾಂತಗಕಲ್ಲ ಇನ್ನೊಬ್ಬ 
ಮಗನಾದ ದುಗ್ದಮಾರನು ಮಾಂಡಲೇಶ್ವರನಾಗಿದ್ದನು. ಹಾಗೂ ಪ್ರಸಿದ್ಧ ಸೇನಾನಿ ಸಿಯಗೆಲ್ಲನು 
ಪ್ರಾಯಶಃ ಶ್ರೀಪುರುಷನ ಕೊನೆಯ ಮಗ ರಾಷ್ಟ್ರಕೂಟರೊಡನೆ ಹಾಗೂ ಪಲ್ಲವರೊಡನೆ ನಡೆದ 
ಸಂಗ್ರಾಮಗಳಕಲ್ಲ ಪ್ರಾಣದ ಹಂಗು ತೊರೆದು ಕಾದಾಡಿ ತಂದೆಗೆ ಅಪಾರವಾದ ಕೀತಿೀಯನ್ನು ತಂದಿದ್ದ 
ಸಿಯಗೆಲ್ಲನು ರಣರಂಗದಲ್ಲೇ ಮೃತನಾದುದರಿಂದ ಸಿಂಹಾಸನ ಪ್ರಾಪ್ತಿಗಾಗಿ ಅಣ್ಣಂದಿರೊಡನೆ ಕಾದಾಡುವ 
ದುರ್ಯೋಗ ಅವನಿಗಿರಲಲ್ಲ"”. 


ದುಗ್ಗಮಾರ 

ದುದ್ದಮಾರನು ತಂದೆ ಶ್ರೀಪುರುಷನ ಅ೨ನೇ ಆಡಳತಾವಧಿಯಾದ  ಕ್ರಿ.ಶ.೭8೭ರಲ್ಲ 
ಕೊವಳಾಲನಾಡು-೩೦೦, ಗಂಗಾರುಸಾಸಿರ ಪ್ರಾಂತಗಳಲ್ಲ ಮಂಡಳೇಶ್ವರನಾಗಿ ಆಜ್ವಕೆ ನಡೆಸಿದನು"”. 
ಶ್ರೀಪುರುಷನು ಮಾಲೂರು ತಾಲ್ಲೂಕಿನಲ್ಲ ಶಿವಮಾರನ ಹೆಸರಲ್ರ ಶಿವಾರ. ಶಿವಾರ ಪಟ್ಟಣ, 
ಮುಳುಬಾಗಿಲು ತಾಲ್ಲೂಕಿನಲ್ಲ ದುಗ್ದಮಾರನ ಹೆಸರಲ್ಲ ದುಗ್ಗಸಂದ್ರವನ್ನು ಮಕ್ಕಳಗಳಗೆ ಸ್ಥಾಪಿಸಿ 
ಆಡಳತವನ್ನು ಮಾಡಲು ಅನುವು ನೀಡಿದನು. ಆದರೂ ಮಾರಸಿಂಹನ ಮಣ್ಣೆಯ ತಾಮ್ರಶಾಸನದಲ್ಲ 
ಗಂಗವಂಶಾವಳಯನ್ನು ಹೇಳುವಾಗ ದುಗ್ಗ್ದಮಾರನ ಬದ್ದೆ ಯಾವುದೇ ಮಾಹಿತಿಯನ್ನು ತಿಆಸದೆ 
ಇರೊದು ಬೇಸರ ಸಂಗತಿ. 

ಬಹುಶಃ ಶ್ರೀಪುರುಷನು ೨ನೇ ಶಿವಮಾರನ ಮೇಅನ ಪ್ರೀತಿಬುಂದ ಶಿವಮಾರನಿಗೆ ಪಟ್ಟ ಕಟ್ಟಲು 
ಅಥವಾ ದುಗ್ಗಮಾರನು ತಂದೆಯ ವಿರುದ್ಧ ಬಂಡಾಯ ಎದ್ದಿರಲು. ದುಗ್ಧಮಾರನನ್ನು ನಿಯಂತ್ರಿಸಲು 
ನೊಳ೦ಬರ ಮುಖಾಂತರ ಮಗನ ಮೇಲೆ ಯುದ್ಧ ಮಾಡಿಸಿರ ಬೇಕು. ಕ್ರಿ.ಶ.೭೬೭೫ ರಿಂದ ಶ್ರೀ ಪುರುಷನ 
ಅಧಿನದಲ್ಲ ದುಗ್ಗಮಾರನು ಆಳುತ್ತಿದ್ದ ಕೊವಳಾಲನಾಡು"” ಮತ್ತು ಗಂಗಾರುಸಾಸಿರ ಪ್ರಾಂತ್ಯವನ್ನು 
ಕ್ರಿ.ಶ.೮೬೦ ರ ಕಾಲಕ್ಲಾಗಲೇ ನೊಕಂಬಾಧಿರಾಜನ ಅಧಿನದಲ್ಲ ದುಗ್ಗಮಾರ ಆಳುತ್ತಿದ್ದು"". ನಂತರ 
ಕ್ರಿ. ಶ.೮೯೦ ರ ಕಾಲಕ್ಷೆ ನಿರ್ತಿಮಾರ್ಧ  ಕೊಂಕಣಿವರ್ಮನ ಗಂಗವಾಡಿ ೮೯8೦೦೦ ಪ್ರದೇಶದಲ್ಲ 


“ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಐತಿಹಾಸ ದರ್ಶನ, ಪು.ಸಂ-೪೯.. 
ಟೌ ಕ-೧೦, ಮು.ತಾ.೮೦, ಕ್ರಿ.ಶ.೭೬೭, ಮೇಲಾಗಾಣಿ. 

“೫ ಎ.ಕ-೧೦, ಶ್ರೀ.ತಾ.೬೫ ಕ್ರಿ.ಶ.೭೬%, ದಿಂಬಾಲ. 

“ಎ .ಕ-೧೦, ಮು.ತಾ.೨೪೮, ಕ್ರಿ.ಶ.೮೬೦, ಮೋತಗಪಲ್ಲಿ. 


ನೊಳಂಬಾಧಿರಾಜನು ಗಂಗಾರುಸಾಸಿರದಲ್ಲ ಆಳ್ತಕೆಯಲ್ಲ ಇರುವುದನ್ನು ಗಮನಿಸಿದರೆ ದುಗ್ಗಮಾರನ 
ಪ್ರದೇಶಗಳೆಲ್ಲಾ ನೊಳ೦ಬರ ವಶವಾಯತ್ಸು. 


ಮಣ್ಣೆಯ ತಾಮ್ರಶಾಸನದಲ್ಲ ದುಗ್ಧ್ದಮಾರನ ಬಣ್ಣಿ ಮಾಹಿತಿ ಇಲ್ಲದಿದ್ದರೂ ಜಲ್ಲಾ ವ್ಯಾಪ್ತಿಯ 
ಹೊಸಕೋಟಿ ಭಾಗದಲ್ಲ ದುಗದ್ದಮಾರನ ಅಳ್ವIಕಾವಧಿಯ ಶಾಸನ ವೀರಗಲ್ಲುಗಳು ದೊರೆತಿದ್ದು. 
ದುದ್ದಮಾರನ ಆಳ್ವಕೆಗೆ ಜಲ್ಲೆಯು ಒಳಪಟ್ಟರುವುದು ರುಜುವಾತಾಗಿದೆ. ಕ್ರಿ.ಶಪ.೭೮೦ರಲ್ಲ ದುಗ್ಧಮಾರನ 
ವಿರುದ್ಧ ಗಂಗಪುರದೊಳಗೆ ನುಗ್ಗಿದ ಶತ್ರುಗಳನ್ನು ಪೆಣ್ಣನ್ನೂರಿನ ಕೀರ್ತಿಣ್ಣದು ಹಿರಿದು, ತಾನು 
ಮಡಿದನು"”.  ಗಂಗಪುರದೊಳಗೆ ನುಗ್ಗಿದ ಶತ್ಕುಗಕು ಬಹುಶಃ ನೊಳಂಬರೇ ಆಗಿರಬೇಕು. 
ಕ್ರ.ಶ.೭೮೦ರಲ್ಲ ಭವೊಮ್ಮೆ ಕೊರಳಗನ ಸೇವಕರಲ್ಪ ಒಬ್ಬನಾದ ಕೊಣಮಿರು ಗಂಗನು ಆಲೂರಿನಲ್ತ 
ದುಗ್ಗ್ದಮಾರನ ಪಡೆಯಲ್ಲ ಸೇರಿಕೊಂಡು ಶತ್ಯುಗಳನ್ನು ಇರಿದು ಸತ್ತದು". ಗಂಗರ ಕಾಲದಲ್ಲ 
ಪದಾಲೆದಳಕ್ಕೆ ಇದ್ದಂತ ಅತ್ಯಂತ ಮಹತ್ವ ಸ್ಥಾನವನ್ನು ತಿಆಸುತ್ತದೆ. ನಾಡಿನ ರಕ್ಷಣೆ, ಏಳ್ಗೆಗಾಗಿ ತಮ್ಮ 
ಜೀವನವನ್ನು ಮೂಡಿಪಿಡುತ್ತಿದ್ದರು ಎಂಬುದನ್ನು ಈ ಶಾಸನ ತಿಅಸುತ್ತದೆ. 


೨ನೇ ಶಿವಮಾರ (ಕ್ರಿ.ಶ.೭೮೮-೮೧೭) 

ಶ್ರೀ ಪುರುಷನ ನಂತರ ೨ನೇ ಶಿವಮಾರನು ಕ್ರಿ.ಶ.೭೮೮ರಲ್ಲ ಪಟ್ಟಕ್ಕೆ ಬಂದನು. ಶಿವಮಾರನಿಗೆ 
ಸೈಗೊಟ್ಟ ಶಿವಮಾರ ಎಂಬ ಇನ್ನೊಂದು ಹೆಸರಿದ್ದು, ಸೈಗೊಟ್ಟ ಎಂದರೆ ಎಲ್ಲಾರಿಗೂ ಸವಾಲು ಹಾಕಿದವ 
ಎಂದು. ಪಿವಮಾರನು ಪಟ್ದಾರೂಢನಾದಿನಿಂದಲೇ ಅವನಿಗೂ ಅವನ ತಮ್ಮ ದುಗ್ಗಮಾರನಿಗೂ 
ಸಿಂಹಾಸನ ಪ್ರಾಪ್ತಿಗಾಗಿ ಯುದ್ದಾರಂಭವಾಯುತು. ದುಗ್ಗಮಾರನು ತಾನು ಪ್ರತಂತ್ರ ರಾಜನೆಂದು 
ಘೋಷಿಸಿ ದಂಗೆಯೆದ್ದನು. ಆಗ ಶಿವಮಾರನ ಸಾಮಂತನಾದ ಸಿಂಗಪೋತನು ಶಿವಮಾರನ ನೆರವಿಗೆ 
ಬಂದು ಆ ದಂಗೆಯನ್ನು ಮುರಿದನು”. ಶಿವಮಾರನು ರಾಷ್ಟ್ರಕೂಟರ ವಿರುದ್ಧ ತನ್ನ ಹ್ರತಂತ್ರವನ್ನು 
ರಕ್ಷಿಸಿಕೊಳ್ಳಲು ಹೋರಾಡಿ ದೀರ್ಪ ಕಾಲ ಕಾರವಾಸದಲ್ಪ ಇದ್ದಿದಲ್ಲದೆ ಅಡುಗಡೆಯ ನಂತರದಲ್ಲೂ ಅವರ 
ವಿರುದ್ಧ ಹೋರಾಡುತ್ತಾ ಅಸುನೀಗಿದನು"”. 

ಧನುರ್ವಿದ್ಯೆಯಲ್ಲ ವಿಕಾಸವನ್ನು ಹೊಂದಿರುವವನು. ಅಲಂಕಾರಿಕವಾದ ಸೇತುವೆಗಳನ್ನು 


ನಿರ್ಮಿಸುವವನು, ಜ್ಞಾನಿಗಳಗೆ ಸ್ನೇಹಿತನು, ಕಾವ್ಯಗಳನ್ನು ರಚಸುವ ಕೌಶಲ್ಯವನ್ನು ಹೊಂದಿರುವನು. 


“ ಎ.ಕ-೧೦. ಕೊ.ತಾ.೭೯, ಕ್ರಿ.ಶ.೮೯೦, ಕೆಂದಟ್ಟಿ (ಕೆಂದಟ್ಟಿ ಮಡಿವಾಳ). 

ನ ಎ.ಕ-೯, ದೇ.ತಾ.೭೪, ಕ್ರಿ.ಶ.೭೮೦, ದುಗ್ಗಮಾರ, ಗಂಗವಾರ. 

“ ಎ.ಕ-4೯,ದೇ.ತಾ.೬೭, ಕ್ರಿ.ಶ.೭೮೦, ದುಗ್ಗಮಾರ, ಚಂದ್ರಪ್ಪಹಳ್ಳಿ. 

“ ಡಾ.ಎಂ.ವಿ ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೯. 
“ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೩೭. 


೧೦೪ 


ಕುದುರೆಯನ್ನು ಪಳಗಿಸುವುದರಲ್ಲ ಪರಿಣಿತನು. ಗರುಡನು ಹೇಗೆ ಹರಿಯಲ್ಲ ಪೂಜ್ಯ ಭಾವನೆಯನ್ನು 
ಹೊಂದಿರುವವನು. ದುರ್ಯೋಧನಂತೆ ಧೈರ್ಯಶಾಅಯಾಗಿರುವ., ಅರ್ಜುನನಂತೆ ಒಳ್ಳೆಯ 
ಗುಣಗಳ೦ದ ಕೂಡಿರುವವನು, ಮಕರ ಧ್ವಜನ ಗುರುವಿನ (ವಿಷ್ಣು) ಚರಣಗಳಗೆ ಸಾಷ್ಟಾಂಗ ನಮಸ್ಥಾರ 
ಮಾಡುವ, ಮುದಕುನ್ಹಾರು ಎಂಬ ಗ್ರಾಮದಲ್ಲ ಜೇಡು ಜಟ್ಟರುವವನು. ರಾಷ್ಟ್ರಕೂಟ ಮತ್ತು 
ಪಲ್ಲವಸಂತತಿಯ ರಾಜರುಗಳಾದ ಗೋವಿಂದರಾಜು ಮತ್ತು ನಂದಿವರ್ಮರು ರಾಜಾಭಷೇಕ ಮಾಡಿ 
ಅವರ ಕೈಗಳಂದಲೇ ಅವನ ತಲೆಯ ಮೇಲೆ ಕಿರೀಟವನ್ನು ಇಟ್ಟು ಪಟ್ಟವನ್ನು ಕಟ್ಟದವರು ಎಂದು 
ಮಣ್ಣೆಯ ತಾಮ್ರಶಾಸನದಲ್ಲ ಶಿವಮಾರನ ಗುಣಗಾಣವನ್ನು ಕಾಣಬಹುದು. ಕ್ರಿ.ಶ.೭2೮೦ರಲ್ಲಿ 
ಅಭಿಷಿಕ್ಷನಾದ ರಾಷ್ಟ್ರಕೂಟರ ಧೃವನು ಮಣ್ಣಿ ಮೇಲೆ ದಾಆ ಮಾಡಿದಾಗ ಧೃವನ ಸೈನ್ಯ ಧಿಕ್ಲಾಪಾಲಾಗಿ 
ಹಡಿತು*”. ಪ್ರೀ ಪುರುಷನು ಜೀವಿಸಿರುವವರೆಗೂ ರಾಷ್ಟ್ರಕೂಟರು ಗಂಗರ ಮೇಲೆ ಅಧಿಕಾರವನ್ನು 


ಸಂಪಾದಿಸಲು ಆಗಲಲ್ಲ”. 


ರಾಷ್ಟಕೂಟ ಧೃವನನ್ನು ಸದೆಬಡಿಯಲು ವಿಶೇಷ ಯತ್ನ ಮಾಡಿ, ಮುದಗುಂಡೂರಲ್ಲ ನಡೆದ 
ಯುದ್ಧದಲ್ಲ ಧೃವನು ಶಿವಮಾರನನ್ನು ಸೋಸಿ, ಬಂಧಿಸಿ, ಮಣ್ಣೆಯನ್ನು ಆಕ್ರಮಿಸಿಕೊಂಡು ತನ್ನು 
ಮಗನಾದ ಕಂಬರಸನನ್ನು ಗಂಗವಾಡಿಯಲ್ಲ ಆಡಳತಾಧಿಕಾರಿಯಾಗಿ ನೇಮಿಪಿದನು*್‌. ಒಂದು ವೇಳೆ 
ಶಿವಮಾರನ ಬದಲು ದುಗ್ಗಮಾರನಿಗೆ ಶ್ರೀಪುರುಷ ಪಟ್ಟಕಟ್ಟದ್ದರೆ ರಾಷ್ಟಕೂಟರು ಮಣ್ಣೆಯನ್ನು 
ಆಕ್ರಮಿಸುವುದಿರ ಗಂಗರ ಮೇಲೆ ಯುದ್ಧಮಾಡಲು ಭಯ ಪಡೊರೀತಿಯಲ್ಲ ಅವರನ್ನ ಮಟ್ಟ 
ಹಾಕುತಿದ್ದನೆನಿಸುತ್ತದೆ. 


ಧೃವನ ನಂತರ ೩ನೇ ಗೋವಿಂದನು ಅಧಿಕಾರಕ್ಕೆ ಬಂದ ಮೇಲೆ ಶಿವಮಾರನನ್ನು 
ಬಡುಗಡೆಗೊಳಸಿ ತನ್ನ ಆಂತರಿಕ ಕಲಹದಲ್ಲ ಸಹಾಯ ಮಾಡಲು ಕೇಳದನು. ಆದರೆ ಶಿವಮಾರನು 
ಧೃವನ ಮಗನಾದ ಕಂಬರಸನ ಜೊತೆಗೂಡಿ ಗೋವಿಂದನ ಮೇಲೆ ಯುದ್ಧ ಮಾಡಿದ್ದರಿಂದ ಮತ್ತೆ 
ಶಿವಮಾರನನ್ನು ಬಂಧಿಸಿ ನಂತರ ಬಡುಗಡೆ ಮಾಡಿದನು"”. 


ಕಡಿಮೆ ಕಾಲಾವಧಿಯಲ್ಲ ಆಡಳತ ನಡೆಸಿದರೂ ಸಹ ಜಲ್ಲೆಯ ವ್ಯಾಪ್ತಿಯಲ್ಲಿ ಶಿವಮಾರನ 
ಆಳಜ್ವಕೆಯಾವಧಿ ವೀರಗಲ್ಲುಗಳು ದೊರೆತಿದೆ. ಶಿವಮಾರ ಮಹಾರಾಜ ಆಳಜ್ವಕೆಯ ಸಂದರ್ಭದಲ್ಲ 


= ಎ.ಕ-€, ನೆ.ತಾ.೬೦, ಕ್ರಿ.ಶ.೭೯೭, ಮಾರಸಿಂಹನ ತಾಮ್ರ ಶಾಸನ, ಮಣ್ಣೆ. 

“ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೧೭೩. 

“ ಡಾ.ಸೂರ್ಯನಾಧ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೩೭ 

“ ಎಂ.ಜಿ.ಭೈರಪ್ಪ :- ಬೆಂಗಳೂರು ಜಿಲ್ಲೆಯ ಗಂಗರ ಕಾಲದ ದೇವಾಲಯಗಳು ಒಂದು ಅಧ್ಯಯನ, ಪು.ಸಂ-೨೯. 


೧೦೫ 


ಕವಿತ್ತೊರನ್‌ ಪಸುವಳ ಧನುವೆಕ್ಟ ಕೊನ್ನ ಜಲ್ಪದಕ್ಷೆ ತಿಜಣಿಯೂರನ್ನು ಕ್ರಿ.ಶ.ಸು.೭ನೇ ಶತಮಾನದಲ್ಲ"”. 
ಮತ್ತೊ೦ದು ಶಾಸನದಲ್ಲ (ಮರಳು ಕುಂಟಿ) ಮಣ್ಣಿಯ ಕೋಟಿ ಕಾಳಗದಲ್ಲ ಗಂಗರ ಪರಮ ಹೋರಾಡಿ 
ಮರಣ ಹೊಂದಿದಕ್ಕೆ ಅವನ ಮಗ ಸಿಜ್ಞಾಟಗೆ ದಾನ ನೀಡಿದರು". ಈ ಶಾಸನವು ಮಾನ್ಯಪುರಕ್ಕೆ 
ಮಣ್ಣೆಯೆಂಬ ಮತ್ತೊಂದು ಹೆಸರನ್ನು ತಿಳಸುವುದರೊಂದಿಗೆ ಮಣ್ಣಿಯಲ್ಲ ಕೋಟಿ ಇದ್ದುದಕ್ಕೆ 
ಸಾಕ್ಷಿಯಾಗಿದೆ. ಆದರೆ ಪ್ರಸ್ನುತ ಮಣ್ಣಿಯಲ್ಲ ಕೋಟಿಯ ಯಾವ ಅವಶೇಷಗಳು ಇಲ್ಲ. ಶಿವಮಾರನ 
ದೇವನಹಳ್ಳ ತಾಲ್ಲೂಕಿನ ಸುರದೇವಹುರದ ಶಾಸನವು*” ಜ.ಎಲ್‌.ರೈಸ್‌ರವರು ಈ ಶಾಸನದ 
ಕಾಲಾವಧಿಯನ್ನು ಕ್ರಿ.ಶ.೧೮೬೭ಕ್ಷೆ ಸೇರಿಸಿದ್ದಾರೆ. ಹಿಂದೆ ಶಿವಮಾರನು ನೀಡಿದ ದಾನವು 
ಪುನರಾವರ್ತನೆಯಾಗಿರಬೇಕು. ಈ ಶಾಸನದಲ್ಲ ೧ನೇ ಸಾಅನಿಂದ ಜಆಂನೇ ಸಾಅನವರೆಗೆ ಮಣ್ಣೆಯ 
ತಾಮ್ರಶಾಸನದಲ್ಲ ಉಲ್ಲೇಖವಾಗಿರುವ ಶಿವಮಾರನವರೆಗಿನ ವಂಶಾವಳಯನ್ನು ಇಲ್ಲ ಸಹ ರಾಜರ 
ಹೆಸರುಗಳನ್ನು ಪರ್ಯಾಯವಾಗಿ ಉಲ್ಲೇಣಸಲಾಗಿದೆ. ಮುಷ್ಣರನನ್ನು ಮೊಕರ ಎಂದು. ಭೂವಿಕ್ರಮನನ್ನು 
ಭೂರಿವಿಕ್ರಮ ಎಂದು ನಪವಿಕಾಮವನ್ನು ನವಿಚೋಕ ಎಂದು, ಶ್ರೀಪುರುಷನನ್ನು ಪುರುಷೋತ್ತಮ ಹಾಗೂ 
ಶಿವಮಾರನನ್ನು ನರಸಿಂಹ ಧರ್ಮವರ್ಮ ಮಹಾಧಿರಾಜ ಎಂದು ನಾಗಾಕ್ಷರದಲ್ಲರುವ ತಾಮ್ರಶಾಸನವು 
ಕೂಟ ಶಾಸನವೋ ಅಥವಾ ರೈಸ್‌ ಹೇಳುವಂತೆ ದಾನ ಪುನರಾವರ್ತನೆಯೊ ತಿಆಯುತ್ತಿಲ್ಲ. ಗಜ ಮಸ್ತಕ 
ಕಲ್ಲ (ಆಅನೆಗಳಗೆ ಬರುವ ರೋಗಗಳಗೆ ಹೇಗೆ ಚಿಕಿತ್ಲೆಯನ್ನು ನೀಡಿ ಗುಣಪಡಿಸಬೇಕು ಎಂಬುದನ್ನು 
ಕುರಿತ ಗ್ರಂಥ) ಕೃತಿಯ ಕರ್ತ್ಯನಾದ ಶಿವಮಾರನು"” ಅಮೋಘವರ್ಷನ ಸೈನ್ಯದ ವಿರುದ್ಧ ಕ್ರಿ.ಶ.೮೧೬ರಲ್ಲ 
ಕಾಗೆಮಾಗೆಯಲ್ಲ ಹೋರಾಡುತ್ತಲೇ ಮರಣವನ್ಮಪ್ರಿದನು. 


ಮಾರಸಿಂಹ (ಕ್ರಿ. ಶ.೭೯೭-೭೮೯) 
ತಂದೆ ಶಿವಮಾರ ರಾಷ್ಟಕೂಟರ ಐಬಂಧನದಲ್ಲದ್ದ ಸಮಯದಲ್ಲೇ ಗಂಗವಾಡಿಯ 
ಉಸ್ತುವಾರಿಯಾಗಿ, ಯುವರಾಜನಾಗಿ ಕ್ರಿ.ಶ.೭೯೬ರಲ್ಲ ಮಾರಸಿಂಹನಿಗೆ ಪಟ್ಟ ಕಟ್ಟಲಾಯತು"”. ಇವನಿಗೆ 
ಲೋಕ ತ್ರಿಣೀತ್ರ ಎಂಬ ಜರುದಿದ್ದು, ರಾಷ್ಟ್ರಕೂಟರ ಮುಮ್ಮಡಿ ಗೋವಿಂದನ ಸಾಮಂತನಾಗಿ ಬೇರೊಂದು 
ಗಂಗಶಾಖೆಯನ್ನು ಸ್ಥಾಪಿಸಿರಬೇಕೆಂದೂ*”, ' ಮಾರಸಿಂಹನು ಗಂಗಮಂಡಲವನ್ನು  ಅಳ್ವಕೆ 
ಮಾಡುತ್ತಿರುವಾಗ ಆಜ್ಞೆ ಮೇರೆಗೆ ಸೇನಾಧಿಪತಿಯಾದ ಶ್ರೀವಿಜಯನು ಮಾನ್ಯನಗರದಲ್ಲ ಜನೇಂದ್ರ 


“ ಎ.ಕ-೯, ಅನುಬಂಧ, ಹೊ.ತಾ.೧೬೮, ತುರಗೋಳ್‌ ವೀರಗಲ್ಲು, ಭಕ್ತರಹಳ್ಳಿ. 

“ ಡಾ.ಹೆಚ್‌.ಎಸ್‌.ಗೋಪಾಲರಾವ್‌ :- ಶಿವಮಾರನ ಮರಳುಕುಂಟೆ ಶಾಸನ ಮತ್ತು ಮಣ್ಣೆಯ ಯುದ್ದನೆಲೆ, ಇಐ.ದ.ಸಂ-೧೯, ಪು.ಸಂ-೪೦. 
ಎ ಕ-೯,ದೇ.ತಾ ೪೪, ಕ್ರಿ.ಶ.೧೪೬೭, ಸುರಧೇನುಪುರ. 

“ ಎ.ಕ-,ನೆ.ತಾ.೬೦, ಕ್ರಿ.ಶ.೭೯೭, ಮಾರಸಿಂಹನ ತಾಮ್ರ ಶಾಸನ, ಮಣ್ಣೆ. 

ನ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೧೭೩. 

“ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೫೨. 


೧೦೬ 


ಭವನವನ್ನು ನಿರ್ಮಿಸಿ ಕಿರೆವೆಕ್ಲೂರು ಗ್ರಾಮಾದಾಯವನ್ನು ದಾನ ನೀಡಿದನು. ಹಾಗೆಯೇ ಮಾರಸಿಂಹನು 
ತನ್ನು ಹೆಂಡತಿಯರಿಗೆ ನಿಜ ಮಿತ್ರನಂತಿರುವವನು, ಯುದ್ಧದಲ್ಲ ಶರಣಾಗುತ್ತಾರೆಯೋ ಅವರಿಗೆ ಆಶ್ರಯ 
ಸ್ಥಾನದಂತಿರುವರು. ವಿಷ್ಣು ಧ್ಯಾನಸಕ್ತನಾಗಿ ಅವನಿಗೆ ಗರುಡನಂತಿರುವವನು. ರಾಕ್ಷಸರ ಜೊತೆಯಲ್ಲೇ 
ಇದ್ದರು. ಒಳ್ಳೆಯವನು. ದಂಡಾನೀತಿ ಗೊತ್ತಿದ್ದರೂ ದಂಡ ನೀಡುವವನಲ್ಲ. ಸಾಮಂತ ರಾಜರುಗಳು 
ಜೇನುನೋಣಗಳಕಂತೆ ಅವನ ಪಾದಗಳನ್ನು ಮುತ್ತುತ್ತಿದ್ದರು ಎಂದು ಮಣ್ಣಿಯ ತಾಮ್ರ ಶಾಸನದಲ್ಲ 
ತಿಅಸಲಾಗಿದೆ. ಮಣ್ಣೆಯಲ್ಲ ಮಾರಸಿಂಹನ ಎರಡು ತಾಮ್ರಶಾಸನಗಳು ೧೯೭೮, ಏಪ್ರಿಲ್‌ ನಲ್ಲ 
ದೊರೆತಿದ್ದು. ಯುವರಾಜನೆಂದು ಉಲ್ಲೇಕಿಸಿರುವುದನ್ನು ಗಮನಿಸಿದರೆ ದೀರ್ವ೯ಕಾಲ ಯುವರಾಜನಾಗಿ 
ಅಧಿಕಾರ ನಡೆಸಿದ್ದಾನೆ. ಕ್ರಿ.ಶ.€೮೦೧ ರ ಈ ಶಾಸನದಲ್ಲ ಮಣ್ಣಿಯಲ್ಲ ವರ್ತಕರು ಕಟ್ಟಸಿದ ಅಹರ್ಪತಿ 
(ಸೂರ್ಯ) ದೇವಾಲಯಕ್ಕೆ ಪೊನ್ನುಡಿಕೆ ವಿಷಯದ ಮಸೆಕೈಲ ಎ೦ಬ ಗ್ರಾಮವನ್ನು ದಾನ ನೀಡಿದಾಗ 
ಮಾರಸಿಂಹ ಮಣ್ಣಿಯಲ್ಲ ವಾಸವಾಗಿದ್ದನು. 

ಮಾರಸಿಂಹನ ಅಳ್ವಕೆಯಲ್ಲ ಪಿಕಲಭ್ಛ ಎಂಬ ಹೆಂಗಸು ಸತ್ತು ಆಕೆಗೆ ಯಾರೋ 
ನಿಷಿಧಿಯೊಂದನ್ನು ಹಾಕಿಸಿರಬೇಕೆಂದು ಊಹಿಸಬಹುದು". ಕ್ರಿ.ಶ.ಸು.೮೭೦ರಲ್ತ ಶೌರ್ಯವಂತನಾದ 
ಮಾರಸಿಂಹನು ಮಣ್ಣಿಯಲ್ಲ ನಡೆದ ಯುದ್ಧದಲ್ಲ ಕಾದಾಡಿ ಕೊನೆಗೆ ಸತ್ತು ಹೋಗಲು ಶ್ರೇಷ್ಠವಾದ 
ವೀರನನ್ನು ದೇವತೆಗಳೇ ಒಟ್ಟುಗೂಡಿ ಅತ್ಯಂತ ಪ್ರೀತಿಯು೦ದ ಪ್ರರ್ಗಕ್ಷೆ ಕೊಂಡು ಹೋದರು". 


ಶಿವಮಾರನಿಗೆ ಮಾರಸಿಂಹ ಅಲ್ಲದೇ ಪೃಥ್ಲೀಪತಿಯೆ೦ಂಬ ಇನ್ನೊಬ್ಬ ಮಗನಿದ್ದು ತೀರ ಕಿರಿಯ 
ವಯಸ್ಸಿನವರಾದ್ದರಿಂದ ಸೋದರನಾದ ವಿಜಯಾದಿತ್ಯನನ್ನು ಯುವರಾಜನಾಗಿ ನೇಮಿಸಿರಬೇಕು. ಈ 
ಪೃಥ್ಲಿಪತಿಯು ಮುಂದೆ ಹಿಂದುಪುರ ತಾಲ್ಲೂಕಿನ ಪರ್ವೆಶಾಖೆಯ ಸ್ಥಾಪಕನಾಗಿ ಪಲ್ಲವರ 
ಮಾಂಡಲಕನಾಗಿದ್ದನು. ಇವನ ನಂತರ ನನ್ನೆಯ ಗಂಗ, ೨ನೇಯ ಪೃಥ್ಲೀಪತಿ ಎಂಬ ಅರಸರು 
ಆಆದರು. ಕೊನೆಯಾತನು ಚೋಳಪರಾಂತಕನ ಮಾಂಡಲೀಕನಾಗಿ ಬಾಣವಾಡಿಯಲ್ಲ ಆಅದನು. ಇವರ 
ಶಾಖೆಯು ತಮಿಳು ಗಂಗರೆಂದು ಪ್ರಸಿದ್ಧವಾಯುತ್ತು"”. 


ಇತ್ತ ತಲಕಾಡಿನಲ್ಲ ವಿಜಯಾದಿತ್ಯನು ತನ್ನ ಮಗನಾದ ೧ನೇ ರಾಚಮಲ್ಲನನ್ನು ಕ್ರಿ.ಶ.೮೧೮ರಲ್ಲ 
ನೇಮಿಸಿದನು.  ನೊಳ೦ಬರೊಂದಿಗೆ ಸ್ನೇಹವನ್ನು ಬೆಳೆಸಿ, ರಾಚಮಲ್ಲನು ತನ್ನ ಮಗಳಾದ 


5೨ ಡಾ.ಹೆಚ್‌.ಎಸ್‌.ಗೋಪಾಲರಾವ್‌:- ಮಣ್ಣೆಯಲ್ಲಿ ಇತ್ತೀಚನ ಶೋಧಗಳು, ಇ.ದ.ಸಂ-೧೫, ಪು.ಸ೦-೩ಿ೬. 
 ಎ.ಕ-೯, ನೆ.ತಾ.೫೪, ಕ್ರಿ.ಶ. ೭೦, ಮಾರಸಿ೦ಹನ ವೀರಗಲ್ಲು, ಮಣ್ಣೆ. 
“ ಡಾ.ಸೂರ್ಯನಾಧಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೩ಲೆ. 


೧೦೭ 


ಜಯಾಂಬೆಯನ್ನು ನೊಳಂಬ ಹೋಳಲ್ಲೋರನಿಗೆ ವಿವಾಹ ಮಾಡಿಕೊಟ್ಟನು"”. ರಾಚಮಲ್ಲನ ನಂತರ 
ಕ್ರಿ.ಶ.೮೬೩ರಲ್ಲ ನೀತಿಮಾರ್ಗ ಎರೆಯಂಗನು ಅಧಿಕಾರಕ್ಕೆ ಬಂದನು. ಈ ಕಾಲದಲ್ಲ ರಾಷ್ಟ್ರಕೂಟರ ದೊರೆ 
ಮೊದಲನೆ ಅಮೋಘವರ್ಷ ಮಾನ್ಯಖೇಟದಲ್ಲ ಆಳ್ವಕೆ ನಡೆಸುತ್ತಿದ್ದು, ವೈಶಮ್ಯವನ್ನು ಬಟ್ಟು 
ಸೌಹಾರ್ದವಾಗಿ ತನ್ನ ಮಗಳಾದ ಚಂದ್ರಲಲ್ಲೆಯನ್ನು ಎರೆಯಂಗ ನೀತಿಮಾರ್ಗದ ಕಿರಿಯ ಮಗ 
ಭೂತುಗನಿಗೆ ಮದುವೆ ಮಾಡಿಕೊಟ್ಟನು". ೧ನೇ ಕೃಷ್ಣ. ಧೃವನ ಕಾಲದಲ್ಲ ಆರಂಭವಾದ ವೈಶಮ್ಯವನ್ನು 
ಅಮೋಘವರ್ಷನ ಆಳ್ವಕೆಯಲ್ಲ ವೈವಾಹಿಕ ಸಂಬಂಧದಡೊಂದಿಗೆ ಶಾಂತರಾದರು. 


ಜಲ್ಲಾ ವ್ಯಾಪ್ತಿಯಲ್ಲಿ ವಿಜಯಾಧಿತ್ಯ, ೧ನೇ ರಾಚಮಲ್ಲ. ೧ನೇ ಸತ್ಯವಾಕ್ಯ. ೧ನೇ ಭೂತುಗ., 
ದಡಿಗ ಅರಸರು ಆಡಳತ ನಡೆಸಿರುವ ಯಾವುದೇ ಕುರುಹುಗಳು ದೊರೆತಿಲ್ಲ. ಹಾಗೂ ಯಾವುದೇ 
ಆಧಾರಗಳು ದೊರೆತಿಲ್ಲ ಹಾಗೂ ದೊಡ್ಡ ಬೆಳವಂಗಲ ಹೋಬಳಅಯ ಅಕ್ಕ ತಮ್ಮನ ಹಳ್ಳಿಯಲ್ಲಿ 
ಕ್ರಿ.ಶ್ಚೇಲ೦ರ ಕಾಲದ ೬ನೇ ರಾಜಮಲ್ಲನ ಆಜ್ವಕೆಯ ವೇಳೆವಾಳ ಶಾಸನ ದೊರೆತಿದ್ದು. ವೀರನೊಬ್ಬನು 
ವೇಳೆವಾಳಯಾಗಿದಕ್ಕೆ ವೀರನ ಕುಟುಂಬಕ್ಷೆ ೫ ಬಂಡಾಗ ಬೆಳೆ ಬರುವ ಗದ್ದೆಯನ್ನು ದಾನ ನೀಡಲಾದ 
ಮಾಹಿತಿಯನ್ನು ಕಾಣಬಹುದು". ಆನೇ ರಾಚಮಲ್ಲನ ಈ ಶಾಸನದ ನಂತರ ಜಲ್ಲಾ ವ್ಯಾಪ್ತಿಯಲ್ಲಿ 
ಗಂಗರ ಯಾವುದೇ ಶಾಸನಗಳು ಇದುವರೆಗೆ ದೊರೆತಿಲ್ಲ ಎಂಬುವುದೇ ಬೇಸರದ ಸಂಗತಿಯಾಗಿದೆ. 


೩.೨ ರಾಷ್ಟ್ರಕೂಟರು 


ಬಾದಾಮಿಯ ಚಾಲುಕ್ಯರನ್ನು ಪದಚ್ಛುತಗೊಳಸಿ ರಾಷ್ಟ್ರಕೂಟರು ೮ನೇ ಶತಮಾನದಿಂದ ೧೦ನೇ 
ಶತಮಾನದ ಕೊನೆಯವರೆಗೆ ಆಳ್ವಕೆ ನಡೆಸಿ ಕರ್ನಾಟಕದ ಕೀರ್ತಿ ಪತಾಕೆ ಹಾರಿಸಿದರು. 
ದಂತಿದುರ್ಗದಿಂದ ಆರಂಭಸಿ ಸುಮಾರು ೨೨೩೬ ವರ್ಷಗಳ ಕಾಲ ಆಳ್ವಕೆ ನಡೆಸಿದ ರಾಷ್ಟ್ರಕೂಟರ 
ಶಾಸನಗಳು ಬೆಂಗಳೂರು ಗ್ರಾಮಾಂತರ ಜಲ್ಲೆಯಲ್ಲ ಬೆರೆಕೇಕಿಕೆಯಷ್ಟು ಮಾತ್ರ ದೊರತಿವೆ. 
ರಾಷ್ಟ್ರಕೂಟರಲ್ಲ ಕೃಷ್ಣ ನಂತರ ಕ್ರಿ.ಶ.೭೮೦ರಲ್ಲ ಧೃವನು ಸಾಮ್ರಾಟನಾದ ಮೇಲೆ ಗಂಗರ ಶ್ರೀ 
ಪುರುಷನನ್ನು ಸೋಲಸಲು ಸಾಧ್ಯವಾಗಲಲ್ಲ. ಆದರೆ ಶ್ರೀ ಪುರುಷನ ಮಗನಾದ ೨ನೇ ಶಿವಮಾರನನ್ನು 
ಧೃವನು ಮುದುಗುಂದದ ಯುದ್ದದಲ್ಲ ಸೋಸಿ, ಬಂಧನದಲ್ಪಿಟ್ಟು ತನ್ನು ಹಿರಿಯ ಮಗನಾದ ಕಂಬರಸ 
(ಪ್ರಂಭರಾಜ) ನನ್ನು ಗಂಗವಾಡಿಯ ಮಾಂಡಲಕನಾಗಿ ನೇಮಿಸುವುದರೊಂದಿಗೆ ಗಂಗವಾಡಿಯು 
ರಾಷ್ಟ್ರಕೂಟರ ಆಳ್ವಕೆಗೆ ಒಳಪಲಣ್ಪತು. 
“ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ -೫೨. 
““ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ಪ ಇತಿಹಾಸ, ಪು.ಸಂ -೩೯. 
“೭ ಸಾಸಲು ಜೆ ವಿಶ್ವನಾಥ :- ಸಾಸಲು ಪ್ರದೇಶದ ಸ್ಥಳನಾಮೆಗಳು, ಇ.ದ.ಸಂ-೧೬, ಪು.ಸಂ -೨೦೧. 


೧೦೮ 


ತನ್ನು ತಂದೆಯ ಕಾಲದಲ್ಲ ಯುವರಾಜನಾಗಿ ನೇಮಿಸಲ್ಪಟ್ಟ ಧೃವನ ೩ನೇ ಮಗನಾದ 
ರಾಷ್ಟ್ರಕೂಟರಲ್ಲ ಇನ್ನೊಬ್ಬ ಗಣ್ಯ ಅರಸನಾದ ೩ನೇ ಗೋವಿಂದನಿಗೆ ಪ್ರಭೂತ ವರ್ಷ, ಜಗತ್ತುಂಗ, 
ಅನುಪಮ, ಕೀತಿ ನಾರಾಯಣ, ತ್ರಿಭುವನಧವಳ ಮುಂತಾದ ಬರುದುಗಳದ್ದವು. ಅಣ್ಣನಾದ ಕಂಬರಸನು 
ತಂದೆಯ ಕಾಲದಲ್ಲ ಗಂಗವಾಡಿಯನ್ನು ಆಳುತ್ತಿದ್ದು, ಸೋದರ ಕಂಬರಸನಿಗೆ ಪಟ್ಟವಾದಾಗ ೧೨ 
ಅರಸುಗಳ ನೆರವು ಪಡೆದು ಕಂಬರಸನ ವಿರುದ್ಧ ಬಂಡೆದ್ದು ಅಧಿಕಾರಕ್ಕೆ ಬಂದನು. ಬಂಧನದಲ್ಪದ್ದ ಗಂಗರ 
೨ನೇ ಶಿವಮಾರನನ್ನು ಬಡುಗಡೆ ಮಾಡಿ ಗಂಗವಾಡಿಗೆ ಕಳುಹಸಿದನು. ನಂತರ ತನ್ನ ವಿರುದ್ಧ ಬಂಡೆದ್ದ 
ಎಲ್ಲಾ ರಾಜರನ್ನು ಸೋಸಿ. ಅಣ್ಣನಾದ ಕಂಬನನ್ನು. ೨ನೆ ಪಿವಮಾರನನ್ನು ಬಂಧಿಸಿ, ನಂತರ ತನ್ನು 
ಅಣ್ಣನಾದ ಸ್ತಂಭರಾಜನನ್ನು (ರಣಾವಟೋಕ) ಮಣೆಯ ಮಾಂಡಳಕನಾಗಿ ನೇಮಿಸಿದನು. 


ಮಾರಸಿಂಹನ ಸಾಮಂತನಾಗಿದ್ದ ಶ್ರೀ ವಿಜಯನು ಕಂಬರಸನ ಅಧಿಕಾರಿಯಾಗಿ 
ಮುಂದುವರೆದು, ಮಾರಸಿಂಹನ ಅಧಿಕಾರಾವಧಿಯಲ ಮಣ್ಣೆಯಲ್ಲ ನಿರ್ಮಿಸಿದ ಜನಾಲಯಕ್ಕೆ 
ಕಂಬರಸನ ಅಧಿಕಾರಾವಾಧಿಯಲ್ಲ ಪೆರ್ರಡಿಯೂರು ಎಂಬ ಗ್ರಾಮವನ್ನು ದಾನ ನೀಡಿದನು. 


ಗಂಗರು ಮತ್ತು ರಾಷ್ಟಕೂಟರ ನಡುವಿನ ವೈಮನಸ್ಸಿನ ನಿವಾರಣಿಗಾಗಿ ಅಮೋಘವರ್ಷನು ತನ್ನು 
ಮಗಳಾದ ಚಂದಜ್ಹಲಬ್ಲೆಯನ್ನು ಗಂಗರ ರಾಚಮಲ್ಲನ ಮೊಮ್ಮಗನಾದ ಬೂತುಗನಿಗೆ ಮದುವೆ ಮಾಡಿ 
ಕೊಟ್ಟು. ಗಂಗರು ಮತ್ತು ರಾಷ್ಟಕೂಟರು ಸಂಬಂಧಿಕರಾದರು. 


ಅಮೋಘವರ್ಷ ನೃಪತುಂಗನ ನಂತರ ಅಧಿಕಾರಕ್ಷೆ ಬಂದ ಮಗನಾದ ಅಕಾಲವರ್ಷ. 
ಪುಭತುಂಗ, ಪೃಥ್ಲಿವಲ್ಲಭ ಎ೦ಬ ಬಚಬರುದಾಂಕಿತ ೨ನೇ ಕೃಷ್ಣ (ಕ್ರಿ.ಶ.೮೭೮-೯೧೮೪) ಮು ಗಂಗವಾಡಿ 
ಪ್ರಾಂತ್ಯವನ್ನು ಆಳುತ್ತಿದ್ದಾಗ ೨ನೇ ಕೃಷ್ಣನ ಆಪ್ರನಾದ ಹಾಗೂ ಕೃಪೆಗೊಳಗಾದ ಗಂಗವಾಸನ ಮಗನಾದ 
ಗೋವಿಂದನು ಸಳ್ಲೆ ಮುನ್ನೂರು ಮತ್ತು ಕುಣುಂಗಿ ೫೦೦ ರನ್ನು ಪ್ರತಿಪಾದಿಸುತ್ತಿರಲು ನಂದಿಗುಂದದ 
ಪಸುಪೊನ್ನಮಾರೆ ಎಂಬ ಗಣಿ ಗಾವುಂಡನು ರಾಜ್ಯವನ್ನು ದಾಟ ಬಂದು ಇಲ್ಪ್ಲನ ತುರುಗಳನ್ನು 
ಬಂದಿಸಿದಾಗ ನಂದಿಸ್ಥಾನದ ಮುಮೆ ನಾಯಗನು ಹಸುಗಳನ್ನು ರಕ್ಷಿಸಿ ಮಡಿದನು"”. ಈ ಶಾಸನದ 
ಶಿಲ್ಪ್ಲದಲ್ಲ 8 ತುರುಗಳು ಹಟ್ಟಿಯ ಕಡೆಗೆ ಹಿಂತಿರುಗುವಂತೆ ಕೆತ್ತಲಾಗಿದೆ. ಹಾಗೆಯೇ ಅಮೋಘವರ್ಷ 
ಕಾಲದಲ್ಲ ಗಂಗ ಮತ್ತು ರಾಷ್ಟ್ರಕೂಟರಿಗೆ ಏರ್ಪಟ್ಟ ಬಾಂಧವ್ಯವನ್ನು ೨ನೇ ಕೃಷ್ಣನ ಕಾಲದಲ್ಲಿ 
ಮುಂದುವರೆದಿರುವುದನ್ನು ಈ ಶಾಸನದಲ್ಲ ಕಾಣಬಹುದು. 
“S ಡ್ರಾ. ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೬೮, ೬೭. 


 ಎ.ಕ-೯, ನೆ.ತಾ.೬೧, ಕ್ರಿ.ಶ.೮೦೨, ಮಣ್ಣೆ. 
ನ ಎ.ಕ-೯, ದೇ.ತಾ.೪೨, ಕ್ರಿ.ಶ.೯೦೦, ಅರದೇಶನಹಳ್ಳಿ. 


೧೦೯ 


ಅಕಾಲವರ್ಷನ ಮತ್ತೊಂದು ಶಾಸನದಲ್ಲ ಕ್ರಿ.ಶ೯೦೦ರಲ್ಲ"' ಅಕಾಲವರ್ಷನ ಕೆಳಗೆ 
ಪುಅಮಂಗಲದ ತೆರಿಗೆಯ ಅಧಿಕಾರಿ ಪುನ್ನಾಡನ್ನು ಆಳುತ್ತಿದ್ದನು. ಈ ಹಿಂದೆ ಪುನ್ನಾಡು 2೦ ಎಂಬುದು 
ಗಂಗವಾಡಿಯಲ್ಲ ಬರುವ ಒಂದು ಪ್ರಾಂತ್ಯದ ಹೆಸರಾಗಿದ್ದು. ಪುನ್ನಾಡವು ಸಹ ರಾಷ್ಟ್ರಕೂಟರ ಆಳ್ವಕೆಗೆ 
ಒಳಪಟ್ಟರುವುದನ್ನು ಈ ಶಾಸನದಿಂದ ತಿಆಯಬಹುದು. 


ಶ್ರಿ.ಶ್ವೇ೦೦ ರಲ್ಲ ರಾಷ್ಟ್ರಕೂಟರ ಕನ್ನಡಿ ಅರಸನು ಕೈವಾರನಾಡನ್ನು ಆಳುತ್ತಿರಲು, ಶುಭವನ್ತಿನನು 
ಚರುಕ್ಕನೂರ್‌ನ ೩ನೇ ಒಂದು ಭಾಗವನ್ನು'”, ಹಾಗೇಯೇ ೩ನೇ ಕೃಷ್ಣನ ಅಧಿಕಾರಿಯಾದ ಗಂಗವಂಶದ 
ದಡಿಗನು ತನ್ನ ಹೆಸರಿನಲ್ಲೆ ಮುಜುರೆ ಮೂಡ್ಗುಪಾಳ್ಯದಲ್ಲ ದಡಿಗೇಶ್ವರ ದೇವಾಲಯವನ್ನು 
ನಿರ್ಮಿಸಿದನು"". ಆದರೆ ಪ್ರಸ್ತುತ ಮುಜುರೆ ಮೂಡ್ಗುಪಾಳ್ಯದಲ್ಲ ದಡಿಗೇಶ್ವರ ದೇವಾಲಯವಿಲ್ಲ. ೧೯೭೮ 
ರಲ್ತ ಉಳುವವನೆ ಭೂಮಿಯ ಒಡೆಯ ಎಂಬ ಭೂ ಸುಧಾರಣಿ ನೀತಿ ಜಾರಿಯಾದ ಮೇಲೆ 
ದೇವಸ್ಥಾನವಿದ್ದರೆ ಜಮೀನು ದೊರೆಯುವುದಿಲ್ಲ ಎಂದು ದೇವಸ್ಥಾನದ ಕಲ್ಲುಗಳನ್ನು ಕಿತ್ತು ಬಾವಿಯೊಳಗೆ 
ಹಾಕಿದರಂತೆ ಈಗ ಬಾವಿಯನ್ನು ಸಹ ಮುಚ್ಚಲಾಗಿದ್ದು, ದೇವಾಲಯದ ಪಾಣಿಪೀಠ ಮತ್ತು ಬಅಪೀಠದ 
ಅವಶೇಷಗಳು ಊರ ಹೊರಗಿನ ನಿಲಗಿರಿ ತೋಪಿನಲ್ಲ ಸಿಕ್ಕಿದ್ದು ಇದರ ಸಮೀಪದಲ್ಲೆ ದೇವಾಲಯನವಿತ್ತು 
ಎಂದು ಕುರಿಕಾಯುತ್ತಿದ್ದ ಸುಮಾರು ೭೦-೮೦ ವರ್ಷದ ಅಜ್ಜ ಹೇಳದ್ದರು. ರಾಷ್ಟ್ರಕೂಟರ ಕನ್ಯೆ ರೇವಕ 
ನಿಮ್ಮಡಿ ಎಂಬುವವಳು ಗಂಗ ಎರೆಯಂಗನೆ೦ಂಬ ರಾಜಪುತ್ತನನ್ನು ವರಿಸದ್ದಕಂದು ಡಾ.ದೇಸಾಯು 


ಹೇಳದ್ದಾರೆ"”. 


ಕ್ರಿ.ಶ.688ರ ನಂತರ ರಾಷ್ಟಕೂಟರ ಯಾವುದೇ ಶಾಸನಗಳು ಜಲ್ಲೆಯ ವ್ಯಾಪ್ತಿಯಲ್ಲ 
ದೊರೆಯುವುದಿಲ್ಲ. ಬಹುಶ ಗಂಗರು ಮತ್ತು ರಾಷ್ಟಕೂಟರ ನಡುವಿನ ಖಾಂಧವ್ಯದಿಂದ ರಾಷ್ಟ್ರಕೂಟರು 
ದಕ್ಷಿಣದ ಭಾಗಗಳನ್ನು ಜಟ್ಟು ಉತ್ತರದ ಕಡೆ ತಮ್ಮ ಆಳ್ವಕೆಯನ್ನು ಮುಂದುವರೆಸಿದ್ದರಿಂದಾಗಿ ಅವರ 
ಆಡಳತದ ಕುರುವುಗಳು ಈ ಭಾಗದಲ್ಲ ದೊರೆಯುವುದಿಲ್ಲ ಎಂದೆನಿಸುತ್ತದೆ. 


೩.೩ ನೊಳ೦ಬರು 


ಕಂಚಿಯ ಲ್ಲವರ ಒಂದು ಶಾಖೆಯಾಗಿದ್ದ ನೊಕಂ೦ಬರು ಪಲ್ಲವರ ನಿಷ್ಠಾವಂತ 


ಪ 
ಅನುಯಾಯುಗಳಾಗಿದ್ದು, ತನ್ನ ಸಮಕಾಲೀನರಾದ ಗಂಗ, ಬಾಣ. ವೈದು೦ಂಬ ಮುಂತಾದ ನೆರೆಹೊರೆಯ 


 ಎ.ಕ-೯,ದೇ.ತಾ.೪೩, ಕ್ರಿ.ಶ.೯೦೦, ಅರದೇಶನಹಳ್ಳಿ. 

“೨ ಎ.ಕ೯, ಹೊ.ತಾ.೧೨, ಕ್ರಿ.ಶ.೯೦೦, ಸಿದ್ದನಹಳ್ಳಿ. 

" ಎ.ಕ-೯, ಮಾ.ತಾ.೭೫, ಕ್ರಿ.ಶ.೯೬೬, ಮುಜರೆ ಮೂಡುಪಾಳ್ಯ. 

°“ ಡಾ.ಸೂರ್ಯನಾಧಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೬೯. 


೧೧೦ 


ಪಲ್ಲವ ವಿರೋಧ ಬಣಗಳೂಂದಿಗೆ ಯುದ್ದಗಕ್ಲೂ ಪಾಲ್ಲೊಳ್ಳಬೇಕಾಗುತ್ತಿತ್ತು. ನಂತರ ಉಂಟಾದ 
ರಾಜಕೀಯ ಏರುಪೇರುಗಆಂದಾಗಿ ಮುಂದೆ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಆಳ್ವಕೆ ಆರಂಭಸಿ ಬಾದಾಮಿ 
ಚಾಲುಕ್ಯರು. ಗಂಗರು. ರಾಷ್ಟ್ರಕೂಟರ ಮಾಂಡಳಕರಾಗಿ, ಸಾಮಂತರಾಗಿ ಆಡಳತ ನಡೆಸಿದರು. 
ನೊಕ೦ಬರು ತಮ್ಮ ಶಾಸನಗಳಕಲ್ಲ ಪಲ್ಲವರ ಜರುದುಗಳನ್ನೆ ತಮ್ಮ ಜರುದುಗಳಾಗಿ ಬಳಸುತ್ತಿದ್ದು"”. 
ತಮ್ಮನ್ನು ಕಂಚಿಯ ಪ್ರಭುಗಳೆಂದು ಕರೆದುಕೊಂಡಿದ್ದಾರೆ"". ಇದ್ದರಿಂದಾಗಿ ಇತಿಹಾಸಕಾರರು, 
ವಿದ್ವಾಂಸರು ಪ್ರಾರಂಭದಲ್ಲ ಪಲ್ಲವರು. ನೊಳ೦ಬರು ಇಬ್ಬರು ಒಬ್ಬರೆ ಎಂದು ಭಾವಿಸುತ್ತಿದ್ದರು. ಆದರೆ 
ಎಂ.ಎಸ್‌.ಕೃಷ್ಣಮೂರ್ತಿ ರವರು ದಿ ನೊಳಾಂಬಸ್‌ ಎಂಬ ಮಹಾ ಪ್ರಬಂಧದಲ್ಲ ನೊಕಂ೦ಬರು ಪಲ್ಲವರ 
ಸಂತತಿಗಿಂತ ವಿಭನ್ನವಾದದರೆಂದು ಅಧ್ಯಯನ ಮೂಲಕ ತಿಅಸಿದ ಮೇಲೆ ಪಲ್ಲವರ ಒಂದು 
ಶಾಖೆಯಾಗಿ ನೊಳಂ೦ಬರು ಇದ್ದು. ಎರಡು ಮನೆತನಗಳು ಬೇರೆ ಬೇರೆ ಎಂದು ನಿರ್ಧರಿಸಲಾಲಯುತ್ತು. 
ಕ್ರಿ.ಶ.೭೫೦ ರಿಂದ ೧೦೫೦ ರವರೆಗೆ ೩ ಶತಮಾನಗಳ ಕಾಲ ಆಳ್ವಕೆ ನಡೆಸಿದ ಸಾಮಂತ 
ರಾಜವಂಶವಾದ ನೊಳಂಬರು ಕರ್ನಾಟಕದಲ್ಲ ಚಿತ್ರದುರ್ಗ ಜಲ್ಲೆಯ ಪ್ರದೇಶದ "ನೊಳ೦ಬರ 
ಸಾಸಿರ”ದಲ್ತ್ಲ ಆಡಳತ ಪ್ರಾರಂಭಸಿ ನಂತರ ಅವಿಭಾಜತ ಬೆಂಗಳೂರು ಜಲ್ಲೆ, ತುಮಕೂರು, ಧರ್ಮಪುರಿ, 
(ತಮಿಳುನಾಡು) ಆಂಧ್ರಪ್ರದೇಶದ ಅನಂತಪುರ ಜಲ್ಲೆಯ ಕೆಲವು ಭೂ ಭಾಗಗಳನ್ನು ಒಳಗೊಂಡ 
ಭೌಗೋ೪ಆಕ ಪ್ರದೇಶದ ಅನಂತಪುರ ಜಲ್ಲೆಯ ಮಡಕಶಿರಾ ತಾಲ್ಲೂಕಿನ ಹೆಂಜೇರು, ಈಗಿನ 
ಹೇಮಾವತಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ನಂತರ ನೊಳಂ೦ಬವಾಡಿ ೩೨೦೦೦ ಎಂಬ 
ವಿಶಾಲ ಪ್ರಾಂತ್ಯದಲ್ಲ ಮೂಲ ಪುರುಷ ಮಂಗಳ ನೊಳಂಬ (ಕ್ರಿ. ಶ.೭೬೦-೭೭೫). ಅವನ ಮಗ 
ಸಿಂಹಪೋತ (ಕ್ರಿ.ಶ.೭೭೫-೮೦೦). ನಿಂಹಪೋತನ ಮಗ ಚಾರುಪೋನ್ನೇರ (ಕಿ.ಶ.೮೦೦-೩೦), ಅವನ 
ಮಗ ಒಂದನೇ ಪೋಳಕಲ್ಲೋರ (ಕ್ರಿ.ಶ.೮೩೦-೭೦), ನಂತರ ಪೋಳಲ್ಲೋರ ಮಗ ನೊಳಂಬಾಧಿರಾಜ 
ಮಹೇಂದ್ರ (ಕ್ರಿ.ಶ.೮೭೦-೯೧). ಅವನ ಮಗ ಒಂದನೇ ಅಯ್ಯಪದೇವ (ಕ್ರಿ.ಶ.೮೯೭-೩೮). ಮಗನಾದ 
ಜೀರ ನೊಳಂಬ ಅಣ್ಣಿಗನ (ಕ್ರಿ. ಶ.€೯೩೮೬-ಆಂ೦). ತಮ್ಮನಾದ ಇರಿವನೊಳಂಬ ದಿಲೀಪನ (ಕ್ರಿ.ಶ.೯೮೧- 
a೭), ಮಗನಾದ ನನ್ನಿ ನೊಳ೦ಬನ (ಕ್ರಿ.ಶ.€೯86೮-೭೧). ೨ನೇ ಮಗನಾದ ಇಮ್ಮಡಿ ಪೋಳಲ್ಲೋರ 
(ಕ್ರಿ.ಶ.4೮86 ೫-೭೧). ಮಗನಾದ ಎರಡನೇಯ ಮಹೇಂದ್ರನನ (ಕ್ರಿ. ಶ€೭೭-೮೨), ತಮ್ಮನಾದ ಇರಿವ 
ನೊಳಂಬ ಘಂಟಿಯಾಕಾರ (ಕ್ರಿ.ಶ.೧೦೧೦-.೨೬). ಜಗದೇಕ ಮಲ್ಲ ನೊಳಂಬ ಪಲ್ಲವ ಪೆರ್ಮನಡಿ 
ಉದಯಾದಿತ್ಯನ (ಕ್ರಿ.ಶ.೧೦೧೮-೩೭). ಹಿರಿಯ ಮಗನಾದ ಜಗದೇಕ ಮಲ್ಲ ನೊಳಂಬನ 


“ ಎ.ಕ-೯,ದೇ.ತಾ.೧೦, ಕ್ರಿ.ಶ.೯೪೮, ಕೊಯಿರ ಮತ್ತು ಹೊ.ತಾ.೧೪, ಕ್ರಿ.ಶ.೯೦೦, ಸಿದ್ದನಹಳ್ಳಿ. 
““ ಎ.ಕ೯, ಹೊ.ತಾ.೩೭, ಕ್ರಿ.ಶ.೯೫೦, ಕೊಂಡರಹಳ್ಳಿ. 


೧೧೧ 


(ಕ್ರಿ.ಶ.೧೦೩೭-೬೬). ತಮ್ಮನಾದ ತ್ರೈಲೋಕ್ಯಮಲ್ಲ ನನ್ನಿ ನೊಳಂಬ ಪಲ್ಲವ ಪೆರ್ಮಾನಡಿ 
(ಕ್ರಿ.ಶ.೧೦೬೮-೫೮)"” ಹೀಗೆ ೧೭ ದೊರೆಗಳನ್ನೊಳಗೊಂಡ ನೊಳಂಬರು ಆಡಳತ ನಡೆಸಿದರು. 

ಜಲ್ಲಾ ವ್ಯಾಪ್ತಿಯಲ್ಲನ ನೊಳ೦ಬರ ಎಲ್ಲಾ ಶಾಸನಗಳು ಕನ್ನಡದಲ್ಲದ್ದು. ಒಂದು ದಾನ ಶಾಸನ 
ಒಟ್ಟರೆ ಉಳದೆಲ್ಲವು ಯುದ್ಧ. ತುರುಗೋಳಕ್‌ ವೀರಗಲ್ಲುಗಕೇ ಆಗಿದೆ. ಬಹುಶಃ ಸಾಮಂತರಾಗಿದ್ದ 
ನೊಳ೦ಬರು ಸದಾ ಯುಧ್ಧಕ್ಷೆ ಸಿದ್ದರಾಗಿ ಯಾರಾದರು ಒಬ್ಬರ ಮೇಲೆ ಯುದ್ದ ಮಾಡಲೇ ಬೇಕಾದ 
ಅನಿವಾರ್ಯದ ಪರಿಸ್ಥಿತಿಯಲ್ಲದ್ದರಿಂದಲೇನೋ ಯುದ್ಧ ವೀರಗಳೇ ಹೆಚ್ಚಾಗಿ ಕಂಡು ಬರುತ್ತದೆ. ಹಾಗೂ 
ವೀರಗಲ್ಲುಗಳ ರಚನಾ ಶೈಲಯಲ್ಲ ಪಲ್ಲವರ ಪ್ರಭಾವಕ್ಕಿಂತ ಗಂಗರ ಪ್ರಭಾವವನ್ನೆ ಹೆಚ್ಚಾಗಿ ಕಾಣಬಹುದು. 
ಕೆಲವು ಸಂದರ್ಭಗಳಲ್ತ ಶಿಲ್ಪ ವೀರಗಲ್ಲುಗಳನ್ನು ಗಂಗರ ಅಥವಾ ನೊಳ೦ಬರ ವೀರಗಲ್ಲುಗಳ ಎಂದು 
ಗುರುತಿಸಲು ಕಷ್ಟವಾಗುತ್ತದೆ. ಪ್ರಾಂತ್ಯಾಧಾರದ ಮೇಲೆ ಇಂತಹವರದ್ದೆ ಎಂದು ಊಹಿಸಬಹುದು. 
ಕೋಲಾರ, ನಂದಿ ಹಾಗೂ ದೇವನಹಳ್ಳಯ ಕೆಲವು ಭಾಗಗಳನ್ನು ಒಳಗೊಂಡ ಸುತ್ತಮುತ್ತಅನ 
ಪ್ರದೇಶವನ್ನು ಕ್ರಿ.ಶ.ಆ-೫ನೇ ಶತಮಾನದವರೆಗೆ ಗಂಗರ ಅಆಳ್ವಕಗೆ ಶಾಸನಗಳನ್ನು ಕಾಣುತಿದ್ದ 
ಪದೇಶಗಳಲ್ಲ ಕ್ರಿ.ಶ.೭, ೮, ೮ನೇ ಶತಮಾನದಲ್ಲ ನೊಕಂಬರ ಆಡಳತ ಕುರುಹುಗಳನ್ನು ಕಾಣಬಹುದು. 


ಸಾಮಂತರಾಗಿದ್ದ ನೊಳ೦ಬರಿಗೆ ಗಂಗರು ಈ ಭಾಗಗಳನ್ನು ಜಟ್ಟು ಕೊಟ್ಣರಬೇಕು. 


ಪೋಳಲ್ಲೋನು ಆಡಳತಕ್ಕೆ ಬಂದಾಗ ದಕ್ಷಿಣ ಭಾರತದ ಇತಿಹಾಸದಲಿ ಸಾಕಷ್ಟು 
ಬದಲಾವಣೆಗಳಾಗಿದ್ದವು. ರಾಷ್ಟ್ರಕೂಟರು ಕಮೇಣ ಶಕ್ತಿ ಕುಂದುತ್ತಿದ್ದರು. ಕಲ್ಯಾಣದ ಚಾಲುಕ್ಯರು 
ಅಧಿಕಾರದ ಚುಕ್ಥಾಣಿ ಜಡಿದಿದ್ದರು. ಹೋಳಕಲ್ಲೋರನು ರಾಚಮಲ್ಲನ ಮಗಳು ಜಯಭ್ಛೆಯನ್ನು 
ವಿವಾಹವಾಗಿ ಗಂಗರೊಂದಿಗೆ ವೈವಾಹಿಕ ಸಂಬಂಧ ಹೊಂದಿದ್ದನು. ಅಮೋಘವರ್ಷ ನೃಪತುಂಗನ 
ಕಾಲದಲ್ಲ ರಾಷ್ಟ್ರಕೂಟರ ಅಧಿಕಾರವನ್ನು ಧಿಕ್ಕರಿಸಿ, ಪ್ರತಂತ್ರರಾದ ಗಂಗರು ಪಲ್ಲವರನ್ನು 
ಸೋಲಸಿದರಲ್ಲದೆ. ಪಲ್ಲವರ ಸಾಮಂತರಾಗಿದ್ದ ಬಾಣರ ವಶದಲ್ಪ್ಲದ್ದ "ಗಂಗಾರುಸಾಸಿರ”ವನ್ನು 
ಕಸಿದುಕೊಂಡು ತಮ್ಮನ್ನು ಯುದ್ದದಲ್ಲಿ ಬೆಂಬಅಸಿದ ತಮ್ಮ ಅಳಯನಾದ ನೊಳಂಬ ಪೋಳಲ್ಲೋರನಿಗೆ 
ಗಂಗ ೬೦೦೦ದ ಆಡಳತವನ್ನು ವಹಿಸಿದನು. ಇದೇ ಸಮಯದಲ್ಲ ಹೋಳಕಲ್ಲೋರನು ಬಾಣರ 
ಮಾಂಡಳೀಕರಾದ ವೇಮಗಲ್‌ ಪ್ರದೇಶವನ್ನು ಆಳುತ್ತಿದ್ದ ಹೊಂಪಲರನ್ನು ಕದನದಲ್ಲ ಕೊಂದು 
ಗಂಗಾರುಸಾಸಿರ ಪ್ರಾಂತ್ಯದಲ್ಲ ನೊಳ೦ಬರ ಆಡಳತವನ್ನು ಸ್ಥಿರಗೊಳಸಿದನು"”. 


= ನೂಳಂಬರ ಇತಿಹಾಸ ದರ್ಶನ, ಪು.ಸ೦-೩೪ ರಿಂದ ೫೭. 
“ ಕೋಲಾರ ಜಿಲ್ಲೆ ಗ್ಯಾಜಿಟಿಯರ್‌, ೨೦೦೫, 


೧೧೨ 


ಪೋಳಲ್ಲೋರನ ನಂತರ ಮಗ ನೊಳಂಬರಾಜ ಮಹೇಂದ್ರನು ಅಧಿಕಾರಕ್ಕೆ ಬಂದನು. 
ಕ್ರಿ.ಶ.೮೭೦ ರಲ್ಲ ಗಂಗ ೬೦೦೦ದಲ್ಲ ಆಳುತ್ತಿದ್ದ” ಕಾಲದಲ್ಪ್ಲ ಸಂಬಂಧಿಸಿದ ತುರುಕಾಳಗಪೊಂದರಲ್ಲ 
ಪೋಸಮಂದಿ ಎಂಬ ವೀರನು ಮರಣ ಹೊಂದಿದನು. ಮಹೇಂದ್ರನು ಗಂಗರಾಜ ಪುತ್ರಿ ಗಾಮಲ್ಛೆಯನ್ನು 
ವಿವಾಹವಾಗಿ”, ನೊಳಂಬರು ಗಂಗರೊಂದಿಗೆ ವೈವಾಹಿಕ ಸಂಬಂಧ ಹೊಂದಿ ಸಾಮರಸ್ಯದಿಂದ 
ಇದ್ದರು ಸಹ ಎರಡು ರಾಜಮನೆತನಗಳ ನಡುವಿನ ಸಂಬಂಧ ಹದಗೆಟ್ಟ ಅನೇಕ ಯುದ್ದಗಳಗೆ ದಾರಿ 
ಮಾಡಿಕೊಟ್ಟತು ಎಂಬುದಕ್ಕೆ ದೊಡ್ಡಬಳ್ಳಾಪುರ ತಾಲ್ಲೂಕಿನ ದೊಡ್ಡಬೆಕವಂಗಲದ ಚನ್ನರಾಯಸ್ತಾಮಿ 
ದೇವಾಲಯ ಅಆವರಣದಲ್ಲನ ಕ್ರಿ. ಶ.೮೮೦ ಕಾಲದ ಶಾಸನದಲ್ಲ ನೊಳಂ೦ಬರಾಜ ಮಹೇಂದ್ರನು 
ಗಂಗರಸರೊಡನೆ ಮಾಡಿದ ಯುದ್ದದಲ್ಲ ಗಂಗಾರಸರ ಸೇವಕನಾದ ಅರದರೆ ಒಡೆಯ ಚಿಕ್ಕಕಾಕ 
ಮೋಸೆಯು ಮಹೇಂದ್ರನ ವಿರುದ್ಧ ಹೋರಾಡುತ್ತಾ ಸ್ರರ್ಗಸ್ತನಾದನು”””. ಈ ಶಾಸನದಲ್ಲ ಗಂಗಾರಸರ 
ಹೆಸರನ್ನು ಉಲ್ಲೇಖಸಿಲ್ಲ. ಆದರೆ ಗಂಗರಾಜನೆಂದರೆ ಬಹುಶಃ ರಾಚಮಲ್ಲನ ತಮ್ಮನಾದ ಭೂತುಗನೆ 
ಇರಬೇಕು. ಏಕೆಂದರೆ ಇವನು ನೊಳಂಬ ಅರಸ ಮಹೇಂದ್ರನ ವಿರುದ್ಧ ಹಿರಿಯೂರು. ಸೂಳೂರು, 
ಸಾಮಿಯ ಕದನಗಳು ಜಯಗಳಸಿದನೆಂದು ಶಾಸನಗಳೂ ತಿಆಸಲಾಗಿದೆ”””. ಹಾಗೇಯೇ ಈ 
ಶಾಸನದ ಪಕ್ಷದಲ್ಲಿ ಪೂರ್ವಾಭಿಮುಖವಾಗಿ ೫ ಶಿಲ್ಪ ವೀರಗಲ್ಲುಗಳದ್ದು ಇವೆಲ್ಲವು ನೊಳ೦ಬರ ವಿರುದ್ಧ 
ಯುದ್ದದಲ್ಲ ಹೋರಾಡಿ ಮಡಿದಿರುವ ಗಂಗ ವೀರರ ಶಿಲ್ಪಗಳು ಏಕೆಂದರೆ ನೊಕಂಬರಲ್ಲದೆ ಬೇರಾರು 
ಗಂಗರ ವಿರುದ್ಧ ಹೋರಾಡಿದ್ದಕ್ಕೆ ನಿರ್ಧಶನಗಳಲ್ಲ. ಸಾಮಂತರಾಗಿದ್ದು, ವೈವಾಹಿಕ ಸಂಬಂಧ 
ಹೊಂದಿದ್ದಂತ ಗಂಗರು ಮತ್ತು ನೊಳ೦ಬರ ನಡುವಿನ ಯುದ್ಧಕ್ಕೆ ಕಾರಣವೆನ್ನೆಂಬುದು ನಿಗೂಢವಾಗಿದೆ. 


ಮಹೇಂದ್ರನು ಅಧಿಕಾರಕ್ಷೆ ಬಂದ ಕಾಲದಲ್ಲಯೇ ಮಹಾಬಅಯ ಬಾಣರನ್ನು ಯುದ್ದದಲ್ಲಿ 
ಸೋಲಪಸಿದ್ದರಿಂದ ಮಹಾಬಆ ವಿಧ್ವಂಸ ಎಂಬ ಹೆಸರು ಬಂದಿತು. ಇದರಿಂದಾಗಿ ಪುನಃ ಗಂಗ 
ಸಾಸಿರನಾಡು ನೊಳಂ೦ಬವಾಡಿಗೆ ಸೇರಿತು. ಬಹುಶಃ ಮಹತ್ತಾಕಾಂಕ್ಷಿಯಾಗಿದ್ದ ಮಹೇಂದ್ರನು ಬಾಣ. 
ಮ್ಯದುಂಬರು. ತೆಲುಗು ಚೋಳರನ್ನು ಮಣಿಸಿದ ನಂತರ ಸಾಮ್ರಾಜ್ಯ ದಾಹಕ್ಕೆ ಗಂಗರು ನೀಡಿದ್ದ ನೆರವು 
ಮರೆತು ಅವರ ಸಾಮ್ರಾಜ್ಯದ ಮೇಲೆ ಎರಗಿರಬೇಕು. 


ಹಾಗೇಯೇ ಮಹೇಂದ್ರನು ಗಂಗವಾಡಿ ೮೬೦೦೦ವನ್ನು ವಶಪಡಿಸಿ ಕೊಂ೦ಡನೆ೦ದು ನೊಳಂಬ 
ಶಾಸನಗಳು ಹೇಳುತ್ತಿದ್ದರು. ಇಮ್ಮಡಿ ಮಾರಸಿಂಹನ ಕಡಲೂರು ತಾಮ್ರಶಾಸನದಲ್ಲ ಗಂಗ ಎರೆಯಪ್ಪ 


 ಎ.ರ-೯,ಹೊ ರ್ತಾ,ಕ್ರಿಶ.೮೭೦, ಜೋಡಿ ದಳಸಿಗೆರೆ. 
“SSuryanath.U.Kamath :- Karnataka State Gazetter, Bangalore Rural District, 1989, Page.no-48. 


ನೌ ಎ.ಕ-೯,ದೊ.ತಾ.೩ ಕ್ರಿ.ಶ.೮೮೦, ವೀರಗಲ್ಲು, ದೊಡ್ಡ ಬೆಳವಂಗಲ. 
 ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೧೫೪. 


೧೧೩ 


ಮತ್ತು ಇಮ್ಮಡಿ ಬೂತುಗರ ಶೌರ್ಯ ಸಾಹಸಗಳಂದಾಗಿ ರಾಚಮಲ್ಲನು ಮಹೇಂದ್ರನನ್ನು 
ಹಿಮ್ಮೆಟಸಿದನೆಂದು. ಹುಂಚ ಶಾಸನವು ಗಂಗ ಎರೆಯಪ್ಪನು ಒಂದನೇ ಮಹೇಂದ್ರನನ್ನು 
ಯುದ್ದರಂಗದಲ್ಲ ಕೊಂದು "ಮಹೇಂದ್ರಾಂತಕ” ಎಂಬ ಜರುದನ್ನು ಧರಿಸಿದನೆಂದು ಹೇಳುತ್ತಿದೆ”. 
ಇದಕ್ಕೆ ಪೂರಕವಾಗಿ ಗಂಗ ದೊರೆ ಎರೆಯಪ್ಪನ ಸಾಮಂತಾಧಿಪತಿ ನಾಗತ್ತರನು ವೀರಾವೇಶದಿಂದ 
ಹೋರಾಡಿ ಆನೆಯ ತಿವಿತದಿಂದ ಮರಣಹೊಂದಿದ್ದ ವಿಷಯವನ್ನು ಹೇಳುವ ಬೇಗೂರಿನ ಕ್ರಿ.ಶ.೮೯೦ರ 
ವೀರಗಲ್ಲುನಲ್ಲ. ವೀರ ಮಹೇಂದ್ರನೊಡನೆ ಯುದ್ಧ್ದಮಾಡಲೆಂದು ಅಯ್ಯಪ್ಪದೇವನ ಸಹಾಯಕ್ಕಾಗಿ 
ಸಾಮಂತಸಹಿತ ನಾಗತ್ತರ ಎಂಬುವವನಿಗೆ ಸೈನ್ಯ ತೆಗೆದುಕೊಂಡು ಹೋಗಲು ಎರೆಯಫಪ್ಪನು 
ಹೇಳಆದನು"”””್‌. ಈ ಶಾಸನದ ಕಾಲಕ್ಷಾಗಲೆ ವೀರಮಹೇಂದ್ರನು ಅಸುನೀಗಿರಬೇಕು ಯಾಕೆಂದರೆ ಈ 
ಶಾಸನದಲ್ಲ ಎರೆಯಪ್ಪನು ಎಲ್ಲಾ ಶತ್ರುಗಳನ್ನು ದ್ವಂಸ ಮಾಡಿ ಗಂಗವಾಡಿ ೯೬೦೦೦ದಲ್ಲ ಏಕ 
ಛಾತ್ರಚಾಯೆಯಲ್ಲ ಆಳುತ್ತಿದ್ದ ಎನ್ನುವಾಗ, ಎಲ್ಲಾ ಶತ್ರುಗಳನ್ನು ಅಂತ ಹೇಳುವಾಗ ವೀರ ಮಹೇಂದ್ರನೇ 
ಆ ಶತ್ರುವಾಗಿರಬೇಕು. ಅದು ಅಲ್ಲದೆ ಈ ಶಾಸನದಲ್ಲ ಯುದ್ದದಲ್ಲ ನೊಳಂಬ ಅರಸನು ಸಾವಿಗೀಡಾದನು 
ಎಂದು ಉಲ್ಲೇಖರುವುದನ್ನು ಗಮನಿಸಿದರೆ ಆ ನೊಳಂಬ ಅರಸನು ಮಹೇಂದ್ರನೇ ಅಗಿರಬೆಕು. 


ಜಲ್ಲೆಯ ವ್ಯಾಪ್ತಿಯಲ್ಲ ಮಹೇಂದ್ರನ ನಂತರ ಅಯ್ಯಪ್ಪದೇವ ಮತ್ತು ಅವನ ಮಕ್ಕಳೇ ಹೆಚ್ಚುಕಾಲ 
ಆಳ್ವಕೆ ನಡೆಸಿದ್ದಾರೆ. ಕ್ರಿ. ಶ.€೯೦೦ರಲ್ಲ ತುರುಗಳನ್ನು ರಕ್ಷಿಸಿ ಬಂಡಿ ಅಣಿಲೆಯರ ಮಗ ನಲ್ಕಲ್ಲ ಅಲ್ನಮ್ಮನ 
ಅಳಯ ತೊರುವನು ಹಸುಗಳನ್ನು ರಕ್ಷಿಸಿ ಪ್ಪರ್ಣಸ್ಥನಾದನು"””. ವೀರ ಮಹೇಂದ್ರನ ಮಗ ಪಲ್ಲನಾವ್ವಯ 
ಕುಲತಿಲಕ ಕಾಂಚಿಪುರವರೇಶ್ವರ  ಅಯ್ಯಪ್ಪದೇವನು ಆಳುತಿದ್ದು"”*",  ಅಯ್ಯಪ್ಪದೇವನ ಮಗ 
ಮಯ್ದನೋಲಅಪನು ರಾಜ್ಯದೊಳಗೆ ಕ್ರಿ.ಶ.೯೧೮ರಲ್ಲ ಬಸವಸೆಟ್ಟ ಎಂಬುವವನ ಮಗ ಚಜ್ಜಸೆಟ್ಟಯು ಸಂದಿ 
ಮಲ್ಲನೆಂಬ ತುರುಗಕ್ಕನೊಡನೆ ಹೋರಾಡಿ ತುರುಗಳನ್ನು ರಕ್ಷಿಸುವಾಗ ಸಾವಿಗೀಡಾಗಿ ವೀರ ಪ್ರರ್ಗಕ್ಷೆ 
ಸೇರಿದನು. ಅರ್ಜುನರಾಹನ ಕಾಲದಲ್ಲ ಕ್ರಿ.ಶ. ೨೦ರಲ್ಲ ಚಜ್ಜಸೆಟ್ಟಿಯು ತಮ್ಮ ಮಣಿಯಮ ಸೆಟ್ಟಯು 
ಹಸುಗಳನ್ನು ರಕ್ಷಿಸಿ ಸಾವನ್ನಪ್ತಿದನು"”””. ಒಬ್ಗ್ಣ ತಂದೆಯ ಇಬ್ಬರು ಮಕ್ಕಳು ೨ ವರ್ಷಗಳ ಅಂತರದಲ್ಲ 
ತುರುಗಳನ್ನು ರಕ್ಷಿಸಿ ಪ್ರರ್ಣನಾದ ಎಂಬುದು ಹೆಮ್ಮೆಯ ವಿಷಯವಾಗಿ ಭಾವಿಸುತ್ತಿದ್ದರೆನ್ನಿಸುತ್ತದೆ 


pr) e 


 ಡ್ರಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೯೯. 
ರ್‌ ಎರ, ಬೆ೦.೮೩, ಕ್ರಿ.ಶ.೮೯೦, ವೀರಗಲ್ಲು ಬೇಗೂರು. 

ಎ.ಕ-೯, ಹೊ.ತಾ.೧೧೦, ಕ್ರಿ.ಶ.೯೦೦, ಕುಂಬಳೆದಹಳ್ಳಿ. 

"ನ ಎ.ರ-೯, ಹೊ.ತಾ.೧೪, ಕ್ರಿ.ಶ.೯೦೦, ಸಿದ್ದನಹಳ್ಳಿ. 

ನ್‌ ಎರ, ದೊರ್ತಾ,೧೦,ಕ್ರಿ.ಶ.೯೧೮, ಬೇಚಿರಾಖ್‌ ಜಕ್ಕಸಂದ್ರ, ಅರಳು ಮಲ್ಲಿಗೆ. 


೧೦೫ 


೧೧೪ 


ಅಯ್ಯಪ್ಪದೇವನ ಮತ್ತೊಬ್ಬ ಮಗನಾದ ಇರಿವನೊಳ೦ಬ ದಿಅೀಪನು ಕ್ರಿ.ಶ.೯ಆಲರಲ್ಲ ಕಾಳುವಟ್ಟಿ 
ಜೀರಯ್ಯನ ವೀರತನವನ್ನು ಅಭ್ಯಂತರಿಸಿ ಶ್ರೀ ಕಾಲ್ನಾಡು ಕೊಟ್ಟರು”. ವೀರನೊಬ್ಬನ ಶೌರ್ಯವು ರಾಜನ 
ಮೆಚ್ಚುಗೆ ಪಡೆದಿದ್ದ ಎಂದರೆ ಎಂತಹ ಶೌರ್ಯ ಇರಬೇಕು. ಹಾಗೂ ಶಾಸನ ಶಿಲ್ಪದಲ್ಲ ವೀರನು ಕುದುರೆಯ 
ಮೇಲೆ ಕುಳತಿದ್ದು ಬಹುಶಃ ವೀರನು ಸೈನ್ಯದಲ್ಲ ಉನ್ನತ ಹುದ್ದೆಯನ್ನು ಪಡೆದಿರಬೇಕು. ಕ್ರಿ.ಶ.€€೫೦ರಲ್ಲ 
ಕೈವಾರನಾಡು, ನೆಕ್ಸುಂದಿನಾಡು ಇವರ ಆಡಳತದ ವ್ಯಾಪ್ತಿಗೆ ಒಳಪಣ್ಣದ್ದು ದೇವಭೋಗಕ್ಕೆ ದಾನ 
ನೀಡಿದನು". ಹಾಗೇಯೇ ಪಟ್ಟಕ್ಕೆ ಬಂದ ೨೦ನೇ ವರ್ಷದಲ್ಲ ಬನಹಳ್ಳಯಲ್ಲ ಕೆರೆಯೊಂದನ್ನು 


ಕಣ್ಟಸುತ್ತಾನೆ"”””. ಈ ಶಾಸನದ ಮೇಲ್ಲಾಗದಲ್ಲ ಗಜಲಕ್ಷೀಯ ಉಬ್ಬು ಶಿಲ್ಪವಿದೆ. 


ನೆಲಮಂಗಲ ತಾಲ್ಲೂಕಿನ ಜದಲೂರಿನಲ್ಲ ಇರಿವನೊಳಂಬ ದಿಲೀಪನ ಅಆಳ್ವಕೆಯಲ್ಲಿ 
ಕ್ರಿ. ಶೇ೫ಜ೫ರಲ್ಲ ಪೊಲ್ಲತಾಳ್ಟನು ಮಹಾ ಸಾಮಂತನಾಗಿ ಈ ಪ್ರದೇಶದಲ್ಲ (ಬದಲೂರು) ಅಳ್ವಕೆ 
ನಡೆಸುತ್ತಿದ್ದು”””. ನೊಳ೦ಬರ ಅಧಿಕಾರಿಯು ಗಂಗರ ರಾಜಧಾನಿ ಮಣ್ಣೆ ವ್ಯಾಪ್ತಿಯ ಜದಲೂರಿನ 
ದೇವಾಲಯಕ್ಕೆ ದಾನ ನೀಡಿರುವುದನ್ನು ಗಮನಿಸಿದರೆ ಗಂಗರು ಮತ್ತು ನೊಳಂ೦ಬರ ನಡುವಿನ 
ಸಾಮರಸ್ಯದ ಪ್ರಭಾವ ಅವರ ಅಧೀನದಲ್ಲರುವ ಅಧಿಕಾರಿ. ಗಾವುಂಡರ ಮೇಲೆ ಜದ್ದಿರುವುದನ್ನು 
ಗಮನಿಸ ಬಹುದು. 


ನೊಳಂ೦ಬರಿಗಣೂ ಮತ್ತು ಜೋಳರಿಗೂ ಜಜಯುತಮಂಗಲದಲ್ಲ ಯುದ್ದ ನಡೆದಿರುವುದನ್ನು 
ಕ್ರಿ.ಶ€೮೦ ರ ಹಡಕನಹಳ್ಳಯ ಶಾಸನದಲ್ಲ ಕಾಣಬಹುದು. ಈ ಯುದ್ದದಲ್ಲ ನೊಕಂಬರಾಯನ 
ಪ್ರಿಯನಾದ ನೊಕಂಬರಸ ಹೋರಾಡಿ ಮಡಿದನು. ಇದೇ ಗ್ರಾಮದಲ್ಲ ಇದೇ ಯುದ್ದದ ಮತ್ತೊಂದು 
ವೀರಗಲ್ಲನಲ್ಲ ಕಾವಳಯ ರಣಗಯ್ಯನ ತಮ್ಮ ನೊಳಂ೦ಬರಸನು ಮಲ್ಲಪನ್ನಾರ ಜೊತೆ ಕಾದಿಮನ್ನರ 
ಕೊಂದನು". ಈ ಶಾಸನದ ಏಕ ವಾಕ್ಯ ಶ್ರೀಮಾನ್‌ ನೊಳಂಬರಾಜನು ೨ನೇ ಮಹೇಂದ್ರ ಇರಬೇಕು. 
ಹಾಗೂ ಶಾಸನದಲ್ಲ ನೊಕಂ೦ಬರಸನು ಸತ್ತ೦ ಎಂದು ಉಲ್ಲೇಖರುವುದರಿಂದ ಅರಸನು ಹಸುನೀರಬೇಕು. 
ಏಕೆಂದರೆ ಕ್ರಿ.ಶ€೮೧ರ ನಂತರ ಇವನ ಶಾಸನಗಳು ದೊರೆಯುವುದಿಲ್ಲ". ಇಲ್ಲವಾದರೆ ರಣಗಯ್ಯನ 
ತಮ್ಮ ನೊಳ೦ಬರಸನು ಬಹುಶ ದಂಡನಾಯಕನಿರಬೇಕು. 


ರ ಎ ಕ-೯,ದೇ.ತಾ.೧೦, ಕ್ರಿ.ಶ.೯೪೮, ಕೊಯಿರ. 
ನ್‌ ಎರ, ಹೊ.ತಾ.೩೭, ಕ್ರಿ.ಶ.೯೫೦, ಕೊಂಡಹಳ್ಳಿ. 
99 ಎ ಕ-೯, ಅನುಬಂಧ, ಹೊ.ತಾ.೧೯೯, ಬನಹಳ್ಳಿ. 

ನ ಎಂ.ಜಿ.ನಾಗರಾಜ್‌, & ಹೆಚ್‌.ಎಂ.ಸಿದ್ದನಗೌಡ :- ಬಿದಲೂರು ಶಾಸನ, ಕ್ರಿ.ಶ.೯೫೫, ಇ.ದ.ಸಂ-೧೪, ಪು.ಸಂ-೨೮ ರಿಂದ ೪೦. 
ನ ಎ 8-೯, ಹೊ.ತಾ.೪೭, ೪ಲ, ಕ್ರಿ.ಶ.೯೮0೦, ಹಡಕನಹಳ್ಳಿ. 


9 ಡಾ.ಎಸ್‌.ಹೆಚ್‌ ಕೆಂಪರಾಜು :- ಬೆಂಗಳೂರು ಜಿಲ್ಲಾ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೧೦. 


೧೧೫ 


ಕ್ರಿ.ಶ.€€6೭ರಲ್ಲ ಅಯ್ಯಪ್ಪದೇವನ ಮತ್ತೋರ್ವ ಮಗ ಗನ್ನರಸನು ಚೋಳ ದೊರೆ ರಾಜರಾಜ 
ಚೋಳನ ಸಾಮಂತಾಧಿಪತಿಯಾಗಿ ದಳುಗವಾಡಿಯ  ಕುರು.ಕ್ಷನ್ನಕ್ಷುಯ ಪ್ರದೇಶದಲ್ಲ ಆಳ್ವಕೆ 
ನಡೆಸುತ್ತಿದ್ದನು”. ಈ ಶಾಸನಗಳಲ್ಲದೆ ರಾಜಫಟ್ಟದ ಬೂದಿಗುಂಡಿಯ ಬಳ ಸುಮಾರು ೫ ಅಡಿ ಎತ್ತರದ 
ಶಿಲ್ಲ ವೀರಗಲ್ಲು, ತಿಪ್ಟೂರಿನ ಕೆರೆ ಕೋಡಿಯ ಬಳ ವೀರಗಲ್ಲುಗಳು ದೊರೆತಿದ್ದು, ಇತ್ತೀಚೆಗೆ 
ಕ್ಲೇತ್ರಕಾರ್ಯದಲ್ಲ ದೇವನಹಳ್ಳ ತಾಲ್ಲೂಕಿನ ಯಂಬ್ರಹಳ್ಳಯಲ್ಲ ನೊಳಂಬ ಕಾಲದ ೫ ವೀರಗಲ್ಲುಗಳು 
ದೊರೆತಿದ್ದು, ಅದರಲ್ಲ ೩ ಶಾಸನ ವೀರಗಲ್ಲುಗಳು. ೨ ಶಿಲ್ಪ ವೀರಗಲ್ಲುಗಳು, ಮನ್ನಾಪುರದಲ್ಲಿ 
ನೊಳ೦ಬರು ಮತ್ತು ಚೋಳರ ಸಮನ್ವಯದ ಕ್ರಿ.ಶ.೧೦೦೭ರ ಕಾಲದ ಶಾಸನ ಮತ್ತು ವೀರಗಲ್ಲುಗಳು 
ದೊರೆತಿದೆ. 


ಹೀಗೆ ಗಂಗರು. ಬಾಣರು. ಪಲ್ಲವರು. ವೆಂಗಿ ಚಾಲುಕ್ಕರು. ಚೋಳರು, ರಾಷ್ಟ್ರಕೂಟರು, ಕಲ್ಯಾಣ 
ಚಾಲುಕ್ಯರು ಮುಂತಾದವರೊಂದಿಗೆ ಮಿತ್ರ-ವೈರಿಗಳಾಗಿ ಹಲವಾರು ಯುದ್ಧಗಳನ್ನು ಮಾಡಿರುವರು. 
ಗಂಗರು, ಕದಂಬರು, ಕಲ್ಯಾಣ ಚಾಲುಕ್ಯರೊಂದಿಗೆ ನೊಳಂ೦ಬರು ವೈವಾಹಿಕ ಸಂಬಂಧವನ್ನು ಹೊಂದಿದ್ದ 
ಮನೆತನವು ಚೋಳರ ಮತ್ತು ಕಲ್ಯಾಣ ಚಾಲುಕ್ಕರ ಪ್ರಾಬಲ್ಯದಿಂದಾಗಿ ನೊಳಂಬರು ಹಂತ ಹಂತವಾಗಿ 
ಅವನತಿ ಹೊಂದಿದರು. 


೩.೮ ಚೋಳರು 


ಕರ್ನಾಟಕದಲ್ಲ ಒತ್ತುವರಿ ನಡೆಸಲು ಪಲ್ಲವರು ಮಾಡಿದ್ದ ಪ್ರಯತ್ನಗಳನ್ನು ಬಾದಾಮಿ ಬಾಲುಕ್ಯರ 
ಮತ್ತು ರಾಷ್ಟ್ರಕೂಟರ ನೆರವಿನಿಂದ ಗಂಗರು ತಡೆಯುತ್ತ ಬಂದಿದ್ದರು. ರಾಷ್ಟ್ರಕೂಟರನ್ನು ಕಲ್ಯಾಣದ 
ಚಾಲುಕ್ಯರು ಪದಚ್ಯುತಿಗೊಳಸಿದ ಮೇಲೆ ಗಂಗರು ಕಲ್ಯಾಣದ ಚಾಲುಕ್ಕರ ಮೇಲಾಳ್ನೆಯನ್ನು ಪ್ರಶ್ನಿಸಲು 
ಆರಂಭಸಿದರು. ಇದರಿಂದಾಗಿ ಗಂಗರ ರಾಜ್ಯವೇ ನಾಮಶೇಷವಾಗಿ ಕ್ರಿ.ಶ.೯€೭ ರಿಂದ ೧೦೦೬ ರ ವರೆಗೆ 
ಗಂಗವಾಡಿಯು ನೇರವಾಗಿ ಚೋಳರ ಆಡಳತಕ್ಷೆ ಒಳಪಟ್ಟತು. ತಮಿಳುನಾಡಿನ ಕಾವೇರಿಪಟ್ಟಣ. 
ತಂಜಾವೂರುಗಳನ್ನು ರಾಜಧಾನಿ ಮಾಡಿಕೊಂಡು ಒಟ್ಟು ೧೯ ಆರಸರುಗಳ ಆಳ್ವಿಕೆ ನಡೆಸಿದ ಚೋಳ 
ವಂಶದ ಸಂಸ್ಥಾಪಕ ವಿಜಯಾಲಯಾನಾದರೆ, ಕರಿಕಾಳನೆಂಬ ಚೋಳ ಅರಸನು ಚೋಳರಲ್ಲೇ 
ಪ್ರಸಿದ್ಧನಾದ ಅರಸನಾಗಿದ್ದನು"'”. ತಂಜಾವೂರಿನಲ್ಲ ಆಳುತ್ತಿದ್ದ ಚೋಳರ ಒಂದನೆಯ ರಾಜ ರಾಜ 
ಚೋಳನು ಗಂಗವಾಡಿಯ ತಲಕಾಡನ್ನು ಆಕ್ರಮಿಸಿ ಕೊಳ್ಳುವುದರೊಂದಿಗೆ ಚೋಳರ ಅಧಿಕಾರ 


್‌ ಎ.ಕ-,ಹೊ.ತಾ.೧೧೧, ಕ್ರಿ.ಶ.೯೯೭, ಕಮ್ಮಸಂದ್ರ. 
™ ಡಾ.ಎಸ್‌ ಕೆ.ಜೋಶಿ :- ಚೋಳರು: ಒಂದು ಚಿಂತನೆ, ಇ.ದ.ಸಂ.೨೩, ಪು.ಸಂ-೨೬೯. 


೧೧೬ 


ಪ್ರಾರಂಭವಾಗಿ ತಲಕಾಡನ್ನು ತಮ್ಮ ಪ್ರಾಂತೀಯ ಕೇಂದ್ರವನ್ನಾಗಿ ಮಾಡಿ ರಾಜರಾಜಪುರ ಎಂದು 
ಹೆಸರಿಟ್ಟರು. ಚೋಳರು ತಾವು ಗೆದ್ದ ಪ್ರದೇಶದಲ್ಲನ ಆಡಳತವನ್ನು ಪುನಃ ವ್ಯವನ್ಥೆಗೊಆಸಿ ಹೊಸ 
ಪ್ರಾಂತ್ಯಗಳಾಗಿ ಚರ್ತುವೇದಿಮಂಗಲ. ಚೋಳಮಂಡಲ. ನಾಡುಗಳು ರಚನೆಯಾದವು. ದಡಿಗಾವಳ 
ಎಂಬುದು ಗಂಗರ ಆಳಜ್ವಕೆಯ ಪ್ರದೇಶದ ಸೂಚಕವಾಗಿದ್ದು, ಚೋಳರು ಗಂಗವಾಡಿಯನ್ನು ಆಕ್ರಮಿಸಿದ 
ನಂತರ ದಳಗವಾಡಿಗೆ ವಿಕ್ರಮಚೋಳ ಮಂಡಲ ಎಂದು ಮರುನಾಮಕರಣ ಮಾಡಿರಬೇಕು. ನಂತರ 
ವಿಕ್ರಮಚೊಳ ಮಂಡಳವು ನಿಗರಿಆ ಚೋಳ ಮಂಡಲವಾಲುತ್ತು. ಬೆಂಗಳೂರು ಜಲ್ಲೆಯು ರಾಜ ರಾಜ 
ಚೋಳನ ಗಂಗೈಕೊಂಡ ಚೋಳನಾಡಿನಲ್ಪತ್ತು. 

ಶಾಸನಗಳಲ ಬೆಂಗಳೂರು ಜಲ್ಲೆಯು ರಾಜೇಂದ್ರ ಚೋಳ ಒಳನಾಡುವಿನ 
ನಿಗರಿಲ್‌ಚೋಳಮಂಡಲ, ವಿಕ್ರಮ  ಚೋಳಮಂಡಲ, ಜಯಗೊಂಡ  ಜೋಳಮಂಡಲಗಳಕಲ್ಲ 
ವಿಭಜತವಾಗಿತ್ತು. ಹಾಗೂ ಮಧಣ್ಣೆನಾಡು, ಕುಕ್ಕನೂರು ನಾಡು (ನೆಲಮಂಗಲ ತಾಲ್ಲೂಕು). 
ಇಲ್ಯೆಪಾಕ್ಕಂನಾಡು (ಯಲಹಂಕನಾಡು), ಸಣ್ಣೆನಾಡು (ದೇವನಹಳ್ಳ ಮತ್ತು ಹೊಸಕೋಟಿ ತಾಲ್ಲೂಕಿನ 
ಕೆಲವು ಭಾಗಗಳು) ಹುಲ್ಲೂರುನಾಡು, ಕೈವಾರನಾಡು ಎಂದು ಹಲವಾರು ನಾಡುಗಳಾಗಿ ಸಹ 


ವಿಂಗಡಿಸಲಾಗಿತ್ತು. 


ಗಂಗರಿಂದ ರಾಜ್ಯವನ್ನು ಪಡೆದ ಚೋಳರು ಜನರನ್ನು ತಮ್ಮ ಕಡೆಗೆ ಒಅಸಿಕೊಳ್ಳಬೇಕಿತ್ತು. 
ಹೀಗಾಗಿ ಗಂಗರಿಂದ ನಿರ್ಮಾಣಗೊಂಡಿದ್ದ ದೇವಾಲಯಗಳಗೆ ಮುಖ್ಯವಾಗಿ ಶಿವ ದೇವಾಲಯಗಳಗೆ 
ದಾನ ದತ್ತಿಗಳನ್ನು ಕೊಡುವುದರ ಜೊತೆಗೆ ದೇವಾಲಯಗಳ ಅಧಿಸ್ಹಾನ, ಗೋಡೆ, ಹೊರಜಬತ್ತಿ, ಕಂಬಗಳ 
ಬುಡದಲ್ಪ್ಲ. ಪೀಠದ ಮೇಲೆ, ಪ್ರಕಾರದ ಗೋಡೆಗಳ ಮೇಲೆ ಶಾಸನಗಳನ್ನು ಹಾಕಿಸಿರುವುದನ್ನು 
ಕಾಣಬಹುದು. ಉದಾಹರಣಿಗೆ ಐಲಯುಗಂಡಪುರದ ಧರ್ಮರಾಯ ದೇವಸ್ಥಾನದಲ್ಲಿ ಪೀಠದ ಮೇಲೆ. 
ವೇಣುಗೋಪಾಲ ದೇವಾಲಯದಲ್ಲಿ ಅಧಿಸ್ಥಾನದ ಮೇಲೆ, ಗಂಗವಾರದ ಸೋಮೇಶ್ವರ ದೇವಸ್ಥಾನದಲ್ಲಿ 
ಹೊರಬತ್ತಿಯ ಮೇಲೆ ಶಾಸನಗಳನ್ನು ಕಾಣಬಹುದು. 


ಚೋಳರ ಅಧಿಪತ್ಯವು ಬೆಂಗಳೂರು ಜಲ್ಲೆಯ ಮೇಲೆ ಸಾಕಷ್ಟು ಪ್ರಭಾವಕಾರಿ ರಾಜಕೀಯ 
ಮಾತ್ರವಲ್ಲದೆ ಸಾಮಾಜಕ ಮತ್ತು ಸಾಂಸ್ಕೃತಿಕವಾಗಿ ಪರಿಣಾಮಕಾರಿಯಾಗಿ ಬೆಳೆಯಿತು. ಚೋಳರು 
ಅನೇಕ ಅಗ್ರಹಾರಗಳನ್ನು ಸ್ಥಾಪಿಸಿ, ತಮಿಳು ಬ್ರಾಹ್ಮಣರನ್ನು ಕರೆ ತಂದು ನೆಲೆಸುವಂತೆ ಮಾಡಿದರು”. 
ಇದರಿಂದಾಗಿ ತಮಿಳು ಸಂಸ್ಕೃತಿ, ಸಂಪ್ರದಾಯಗಳು ಜಲ್ಲೆಯ ವ್ಯಾಪ್ತಿಯಲ್ಲ ಬೆರೆತು ಹೊಯುತು. ಅದು 


೬ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೧೦೬, ೧೦೭. 


೧೧೭ 


ಅಲ್ಲದೆ ಭೌಗೋಳಕವಾಗಿ ಜಲ್ಲೆಯು ತಾಲ್ಲೂಕಿನ ಕೆಲವು ಭೂ ಭಾಗಗಳು ತಮಿಳುನಾಡಿಗೆ 
ಹೊಂದಿಕೊಂಡು ಇದೆ. ಚರ್ತುವೇದಿಮಂಗಲ ಎನಿಸಿಕೊಂಡ ಅಗ್ರಹಾರಗಳು ಮತ್ತು ಅದಕ್ಕೆ 
ಹೊಂದಿಕೊಂಡ ದೇವಾಲಯಗಕಲ್ಲ ತಮಿಳು ಭಾಷೆಯ ಅರ್ಚಕರೇ ಇದ್ದ ಪರಿಣಾಮವಾಗಿ ಅಲ್ಲೆಲ್ಲಾ 
ಸಹಜವಾಗಿಯೇ ತಮಿಳು ಶಾಸನಗಳು ಹೆಚ್ಚಾಯಿತು”. ರಾಜರಾಜ ಚೋಳನು ಮಳೂರು ಪಣ್ದಣವನ್ನು 
ನಿಗರಿಃ  ಚೋಳಕಪುರವೆಂದೂ,  ಮಳೂರನ್ನು ಅಗ್ರಹಾರವನ್ನಾಗಿ ಪರಿವರ್ತಿಸಿ, ರಾಜ ರಾಜ 
ಚರ್ತುವೇದಿಮಂಗಲ ಎಂದು ಹೆಸರಿಟ್ಟದನ್ನು ಮಳೂರು ಪಟ್ಟಣದ ನಾರಾಯಣಸ್ವಾಮಿ ದೇವಸ್ಥಾನದ ಅತ್ತಿ 
ಮೇಅರುವ ಶಾಸನದ ಕಾಣಬಹುದು". 


ದೇವರಕೊಂಡಾರೆಡ್ಡಿಯವರು ಹೇಳುವಂತೆ ಗಂಗವಾಡಿಯ ಪೂರ್ವಭಾಗವನ್ನು ಸುಮಾರು 
೧೫೦ ವರ್ಷಗಳ ಕಾಲ ಆಳದ" ಚೋಳರು ದೇವಾಲಯಗಳಗೆ, ಬ್ರಾಹ್ಮಣರಿಗೆ ದಾನಗಳನ್ನು 
ನೀಡುವುದರೊಂದಿಗೆ ಸೀರಾವರಿಗಾಗಿ ಅನೇಕ ಕೆರೆಗಳನ್ನು ಕಟ್ಟಸಿ ತೂಬುಗಳನ್ನು ನಿರ್ಮಿಸಿರುವುದನ್ನು 
ಕಾಣಬಹುದು. 


ಚೋಳರ ಶಾಸನಗಳು ಜಲ್ಲಾ ವ್ಯಾಪ್ತಿಯಲ್ಲ ಕ್ರಿ. ಶ೯೯೭ರ ಹೊಸಕೋಟಿ ತಾಲ್ಲೂಕಿನ 
ಕಮ್ಮಸಂದ್ರದ ಶಾಸನದಿಂದ ಕಂಡು ಬಂದ ನಂತರ ಕ್ರಿ.ಶ.೧೦೦೫ ರಿಂದ ೧೦೨೦ ರವರೆಗೆ ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ಚೋಳರ ಆಡಳತದ ಶಾಸನಗಳನ್ನು ಕಾಣಬಹುದು. ಕ್ರಿ.ಶ.೧೦೨೩ ರಿಂದ ಕ್ರಿ.ಶ.೧೧೫೦ ರ 
ವರೆಗೆ ಶಾಸನಗಳು ಗ್ರಾಮಾಂತರ ಜಲ್ಲೆ ವ್ಯಾಪ್ತಿಯಲ್ಲ ದೊರೆಯುತ್ತದೆ. ಕ್ರಿ.ಶ.೯೯6೭ ರಿಂದ ೧೦೨೯ ರ 
ವರೆಗಿನ ಶಾಸನಗಳು ಕನ್ನಡದಲ್ಲದ್ದು, ಕ್ರಿ.ಶ.೧೦೩೩ ರ ನಂತರ ತಮಿಕು ಶಾಸನಗಳು ಕಂಡು ಬರುತ್ತದೆ. 
ಕೆಲವು ಸಂದರ್ಭದಲ್ಲ ಕನ್ನಡ ಮತ್ತು ತಮಿಕು ಎರಡು ಭಾಷೆಯಲ್ಲ ಒಂದೇ ಶಾಸನವನ್ನು ಕಾಣಬಹುದು. 
ಚೋಳರ ಕೆಲವು ಶಾಸನಗಳಲ್ಲ ರಾಜ. ಸೇನಾಧಿಪತಿ, ಗಾವುಂಡರು. ಮಂಡಲ, ದೇವಾಲಯದ ದೇವರ 
ಇತ್ಯಾದಿಗಳಗೆಲ್ಲಾ ಎರಡೆರಡು ಹೆಸರುಗಳರುವುದನ್ನು ಕಾಣಬಹುದು. 


ರಾಜ ಹೆಸರನ್ನು ಅಥವಾ ರಾಜ ಬರುದುಗಳನ್ನು ಸಾಮಂತಾಧಿಕಾರಿಗಳು ಸೇನಾಧಿಪತಿಗಳು 
ಅಥವಾ ಗಾವುಂಡರು ಇಟ್ಟು ಕೊಂಡಿದ್ದು, ಕೆಲವು ಸಂದರ್ಭದಲ್ಲ ದಾನ ಶಾಸನಗಳಲ್ಲ ದಾನ 
ನೀಡಿರುವವರು ರಾಜನೇ ಅಥವಾ ಅಧಿಕಾರಿಯೇ ಹಾಗೆಯೇ ವೀರಗಲ್ಲುಗಳಲ್ಲ ಮರಣ ಹೊಂದಿದವನು 
ರಾಜನೆ ಅಥವಾ ಅಧಿಕಾರಿಯೇ ಎಂಐ ಸಂಶಯ ಕಾಡತೊಡಗುತ್ತದೆ. 
9೭ ಹೆಚ್‌.ಎಸ್‌. ಗೋಪಾಲರಾವ್‌:- ಬೆಂಗಳೂರು ಜಿಲ್ಲೆಯ ತಮಿಳು ಶಾಸನಗಳು ಇ.ದ.ಸಂ.೨೧, ಪು.ಸಂ-೯೨. 


ನ ಎಕ, ಚ.ತಾ.೧೩೩, ಕ್ರಿ.ಶ.೧೦೩೦, ತಮಿಳು, ಮಳೂರು ಪಟ್ಟಣ. 
೧೧೯ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೩೩. 


೧೧೮ 


ಒಂದನೇ ರಾಜರಾಜ ಚೋಳ (ಕ್ರಿ.ಶ.೯೮೫-೧೦೧೫) 

ಒಂದನೇ ರಾಜ ರಾಜ ಚೋಳನು ಗಂಗವಾಡಿಯನ್ನು ಆಕ್ರಮಿಸುವುದರೊಂದಿಗೆ ಗ್ರಾಮಾಂತರ 
ಜಲ್ಲೆಯು ಚೋಳನ ವ್ಯಾಪ್ತಿಗೆ ಒಳಪಟ್ಟಿತು ಎಂಬುದಕ್ಕೆ ಹೊಸಕೋಟಿ ತಾಲ್ಲೂಕಿನ ಕಮ್ಮಸಂದ್ರದ 
ಕ್ರಿ. ಪ€€೭ ರ ಕನ್ನಡ ಶಾಸನವೇ ಸಾಕ್ಷಿಯಾಗಿದೆ”. ಈ ಶಾಸನದಲ್ಲ ರಾಜರಾಜ ಚೋಳನನ್ನು 
ಅಯ್ಯಪ್ಪದೇವನ ಮಗ ಗನ್ನರಸನ ಮಗ ರಾಜ ಎಂದು ನಮೂದಿಸಿರುವುದನ್ನು ಕಂಡರೆ ರಾಜರಾಜ 
ಚೋಳನು ಗನ್ನರಸನನ್ನು ಸೋಲಸಪಿ ತನ್ನು ಸಾಮಂತನನ್ನಾಗಿ ಅಥವಾ  ಮಾಂಡಳೀಕನಾಗಿ 
ಮಾಡಿಕೊಂಡು ಕುರುಕುನ್ಹಾಚ್ಚಿಯನ್ನ ಆಜ್ವ್ತಕೆ ಮಾಡಲು ಅನುಮತಿ ನೀಡಿರಬೇಕು. ಹಾಗೆಯೇ ಗನ್ನರಸನ 
ದಂಡನಾಯಕ ಶ್ರೀಧರಯ್ಯನು ಸಂತಿವಂಗಲದ ಜಮೀನಿನ ಸಂಬಂಧದ ವ್ಯಾಜ್ಯವನ್ನು ನಿವಾರಿಸಿದನು. 
ಈ ಕಮ್ಮಸಂದ್ರ ಶಾಸನದ ನಂತರ ರಾಜ ರಾಜ ಚೋಳನ ಯಾವ ಶಾಸನಗಳು ಜಲ್ಲಾ ವ್ಯಾಪ್ತಿಯಲ್ಲ 
ಕ೦ಡು ಬರುವುದಿಲ್ಲ. ಆದರೆ ಚನ್ನಪಟ್ಟಣ ತಾಲ್ಲೂಕಿನಲ್ಲ ಹೆಚ್ಚಾಗಿ ಕಾಣಿಸುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ 
ಹೊಂಗನೂರು ಶಾಸನದಲ್ಲ ಪುಂಗನೂರನ್ನು ತ್ರೈೇಲೋಕ್ಕ ಮಹಾದೇವಿ ಚರ್ತುವೇದಿ ಮಂಗಲ ಎಂದು 
ತನ್ನು ಹೆ೦ಡತಿಗಾಗಿ ಹೆಂಡತಿಯ ಹೆಸರಿನಲ್ಲ ಅಗ್ರಹಾರವನ್ನು ನಿರ್ಮಿಸಿದನು"””. 

ಒಂದನೇ ರಾಜೇಂದ್ರ (ಕ್ರಿ.ಶ.೧೦೧೬-೧೦೬೮೫) 

ಒಂದನೇ ರಾಜರಾಜ ಚೋಳನ ನಂತರ ಅಧಿಕಾರಕ್ಕೆ ಬಂದ ಮಗನಾದ ಒಂದನೇ ರಾಜೇಂದ್ರ 
ಚೋಳನ ಹಲವಾರು ಶಾಸನಗಳು ಜಲ್ಲಾ ವ್ಯಾಪ್ತಿಯಲ್ಲ ದೊರೆತಿದ್ದು. ಅದರಲ್ಲ ೨ ಕನ್ನಡ ಶಾಸನಗಳು. 
ಉಳದೆಲ್ಲವೂ ತಮಿಳು ಶಾಸನಗಳಾಗಿದ್ದು, ಬಹುತೇಕ ಎಲ್ಲಾ ಶಾಸನಗಳು ದಾನ ಶಾಸನಗಳಾಗಿವೆ. 
ರಾಜೇಂದ್ರ ಚೋಳನು ತಂದೆಯ ಅಧಿಕಾರವಧಿಯಲ್ಲಿ ಯುವರಾಜನಾಗಿದ್ದಲ್ಲೇ ಚನ್ನಪಟ್ಟಣ ತಾಲ್ಲೂಕಿನ 
ಹೊಂಗನೂರಿನ ಶಾಸನಗಳನ್ನು ಹಾಕಿಸಿದವನು”್‌”. ರಾಜೇಂದ್ರ ಚೋಳನು ತಂದೆಯಂತೆಯೇ 
ಹಲವಾರು ಅಗ್ರಹಾರಗಳನ್ನು ಸ್ಥಾಪಿಸಿದನು. ತನ್ನ ಹೆಸರಿನಲ್ಲಿ ರಾಜೇಂದ್ರನಿಕ ಚತುರ್ವೇದಿಮಂಗಲವೆಂಬ 
ಅಗ್ರಹಾರವನ್ನು ಸ್ಥಾಪಿಸಿದನು”. 

ರಾಜೇಂದ್ರ ಚೋಳನ ಅಳ್ವಕೆಯ ಕ್ರಿ.ಶ.೧೦೧೯ ರಲ್ಲ ನನ್ಷಿಯ ಬಾಳಶಕ್ತಿಪಂಡಿತರು ಬಂದು 
ಬಾಣವರದಲ್ಲ ಎರಡು ಭಳಾರಿಗಳನ್ನು. ನಾಗಮರದಲ್ಲ ಒಂದು ಭಳಾರಿಯನ್ನು. ಏರಿಯ ಮೇಲೆ 
ಭಗವತಿಯನ್ನು ಮತ್ತು ಜರೆದೇವರನ್ನು ಪ್ರತಿಷ್ಠೆ ಮಾಡಿ, ಪೂಜಾಕ್ಕಕಾರ್ಯಗಳಗೆ ಬಾಣವರದ ಭಟ್ದಾರಿಗೆ 


೧೨೦ 


ಎ.ಕ-೯, ಹೊ.ತಾ.೧೧೧, ಕ್ರಿ.ಶ.6೯೯೭, ಕನ್ನಡ, ಕಮ್ಮಸಂದ್ರ. 
°° Suryanath.U.Kamath :- Karnataka State Gazetter, Bangalore Rural District, 1989, Page.no-50. 
ನ ಡಾ.ಎಚ್‌.ಗುಡ್ಡದೇಶ್ವರಪ್ಪ :-ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೩.೫. 


“5% Suryanath.U.Kamath :- Karnataka State Gazetter, Bangalore Rural District, 1989, Page.no-50. 


೧೧೯ 


೧೦ ಕೊಳಗ ಗದ್ದೆ. ನಾಗಣಮರದ ಭಬ್ದಾರಿಗೆ ೧೦ ಕೊಳಗ ಗದ್ದೆ. ಏರಿಯ ಮೇಅನ ಭಗವತಿಗೆ ೫ ಕೊಳಗ 
ಗದ್ದೆ. ೧ ಗದ್ಯಾಣ. ಜರನಿಗೆ ೫ ಕೊಳಗ ಗದ್ದೆಗಳನ್ನು?” (ಇಲ್ಲ ದಾನವನ್ನು ಕೊಳಗದ ಅಳತೆಯಲ್ಲ 
ಗದ್ದೆಯನ್ನು ಹಾಗೂ ಪ್ರಚಅತದಲ್ಪದ್ದ ನಾಣ್ಯವಾದ ಗದ್ಯಾಣವನ್ನು ಉಲ್ಲೇಖಸಲಾಗಿದೆ.). 


ಕ್ರಿ.ಶ.೧೦೨೩ ರಲ್ಲ ಪದಿಯರಕ್ಕರ ಚೋಕಯ್ಯ ಗಾವುಂಡರ ಮಗ ಪಲಯ್ಯಗಾವುಂಡರ ತಂಗಿ 
ಮಣ್ಣೆಯಚ್ಛೆಯು ನೆಲ್ಲಗೆರೆಯ ಬ್ರಾಹ್ಯಣನಿಗೆ”””, ಕ್ರಿ.ಶ.೧೦೨೮ ರಲ್ಲ ಗಂಗವಾಡಿಯ ವಿಕ್ರಮ 
ಚೋಳಕಳಮಂಡಲದ ಕಲುಎತಣಂಗ ಸೇವಚಾರಿಯು ಮಕರ ತೋರಣವ ನಿಲ್ಪಸಿದರೆ””*, ಕ್ರಿ.ಶ.೧೦೨೯ 
ರಲ್ತ ಸಾಮಂತಾಧಿಪತಿ ವಾಮನಯ್ಯನು ಸೋಲದೇವನಹಳ್ಳಯಲ್ಲ ಸಿದ್ದೇಶ್ವರ ದೇವಾಲಯವನ್ನು 
ನಿರ್ಮಿಸಿ. ರಾಜಾನುಗ್ರಹದಿಂದ ದೇವಭೋಗವಾಗಿ””” ದಾನ ಸೀಡಿದ ಸಿದ್ದೇಶ್ವರ ದೇವಾಲಯವು ಪ್ರಸ್ತುತ 
ಈಗ ಸೋಲದೇವನಹಳ್ಳ ಹಾಗು ಸುತ್ತಮುತ್ತಅನ ಗ್ರಾಮಗಳಕಲ್ಲ ಎಲ್ಲಯೂ ಕಾಣಿಸುತ್ತಿಲ್ಲ. ಕ್ರಿ.ಶ.೧೦೩೩ 
ರಲ್ಲ ೨೨ನೇ ವರ್ಷದ ಆಳ್ವಕೆಯಲ್ಲ ಕೊಲಸಂಬುದ್ಯೆ ಎಂಬಲ್ಲನ ಸಿದ್ದೇಶ್ವರ ದೇವರಿಗೆ ದೇವಧನವಾಗಿ"್‌, 
ಕ್ರಿ.ಶ.೧೦೩೮ ರಲ್ಲ ೨೭ನೇ ವರ್ಷದ ಆಅಳ್ವಕೆಯಲ್ಲ ಚಾಮುಂಡೇಶ್ವರಿಗೆ ಕುಕ್ಷನೂರುನಾಡಿನ ನಿವಾಸಿಗಳು. 
ಚನ್ನಮಂಗಲದ ರಾಜೇಂದ್ರ ಚೋಳ ಗಾವುಂಡ ೫೦೦ ಕುಳ ಭೂಮಿಯನ್ನು ಮತ್ತು ವಿಕ್ರಮ ಜೋಳ 
ಮಂಡಲದ ಕುಕ್ಕನೂರುನಾಡಿನ ಕೊಆಂ೦ಬರ್‌ ಸಿದ್ದೇಶ್ವರನಿಗೆ ರೇಷ್ಮೆ. ಹತ್ತಿ. ಮರಗಳನ್ನು ಹಾಗು ನೈವೇದ್ಯ. 
ದೀಪಾರಾಧನೆಗೆ ದಿನಕ್ಕೆ ಮೂರು ಬಾರಿ ಅಕ್ಕಿಯನ್ನು. ೧ ಬಾರಿ ಪೂಜಾರಿಗೆ ಅಕ್ಕಿಯನ್ನು ಕೊಡ 
ಬೇಕೆಂದು”, ಕ್ರಿ.ಶ.೧೦೮೦ ರಲ್ಲ ಶ್ರೀಕಾಮದೇವನು ಮತ್ತು ಇತರರು ಸೇರಿ ದೊಮ್ಮಲೂರು 


ಸೊಕ್ಕಪೆರುಮಾಳು ದೇವರಿಗೆ ದಾನ ನೀಡಿದನು". 


ಬಹುತೇಕ ವೀರಗಲ್ಲುಗಳನ್ನು ಪುರುಷರೇ ಹೋರಾಡಿ ಮಾಡಿದದ್ದಕ್ಕೆ ಹಾಕಿಸಿದ ಸ್ಕಾರಕಗಳ 
ಮಧ್ಯದಲ್ಲ ತುರುಗಳನ್ನು ಕಾಪಾಡಲು ಪುರುಷರಂತೆ ಮಹಿಳೆಯರು ಸಹ ಭಾಗವಹಿಸುತ್ತಿದ್ದರು 
ಎಂಬುದಕ್ಕೆ ಕ್ರಿ.ಶ.೧೦೬೧ ರಲ್ಲ ಕೈವಾರನಾಡ ಸರಕ್ಕನೂರ ಕಿಟ್ಟಂಬಮಾಸರ ಗಾವುಂಡರ ಮಗ 
ಮಳ್ಳಗಾವುಂಡರ ಮಗಳು ಲಕ್ಷ್ಮಮ್ಮ ಗಾವುಂಡಿ ಸರಕ್ಕನೂರಿನಲ್ಲ ಶತ್ರುಗಳ ವಿರುದ್ಧ ಹೋರಾಡಿ ಎಮ್ಮೆ. 


೨ ಕ್ಷೆ. ಧನಪಾಲ್‌ ಹಿ ಕೆ.ಆರ್‌.ನರಸಿಂಹನ್‌ :- ಹೆಸರುಘಟ್ಟದ ಅಪ್ರಕಟಿತ ಶಾಸನ, ಇ.ದ.ಸ೦.೩೩, ಪು.ಸಂ-೪೭. 
೨ ಎಕ, ಹೊ.ತಾ.೧೦, ಕ್ರಿ.ಶ.೧೦೨೩, ಕನ್ನಡ, ಜೋಡಿ ದಳಸಿಗೆರೆ. 

೨೬ ಎ.ಕ-೯, ಅನುಬಂಧ, ಹೊ.ತಾ.೧೭೯, ಕ್ರಿ.ಶ.೧೦೨೮, ಹಳಕನ್ನಡ, ವಾಗಟ. 

ನ ಎರ, ನೆ.ತಾ.೧,ಕ್ರಿ.ಶ.೧೦೨೯, ಕನ್ನಡ, ಸೋಲದೇವನ ಹಳ್ಳಿ. 

ರ ಎ.ಕ-€೯,ನೆ.ತಾ,೩೭, ಕ್ರಿ.ಶ.೧೦೩೩, ತಮಿಳು, ಆಯಿಗಂಡ ಪುರ. 

ರ್‌ ಎ.ಕ-೯,ನೆ.ತಾ.೭ಎ, ಕ್ರಿ.ಶ.೧೦೩೮, ತಮಿಳು, ಆಬೂರು. 
 ಎರ೯,ನೆ.ತಾ.೬೨ಎ, ಕ್ರಿ.ಶ.೧೦೪೦, ತಮಿಳು, ಕೋಡಿಪಾಳ್ಯ. 


೧೨೦ 


ಹಸುಗಳನ್ನು ಕಾಪಾಡಿ ಸತ್ತು ಪ್ಪರ್ಗಷ್ಠವಾದರು"*”. ಹಾಗೆಯೇ ಗಾವುಂಡರ ಮಗಳು ಸಹ 
ಗಾವುಂಡಿಯಾಗುತಿದ್ದಕು ಎಂಬುದಕ್ಕೆ ಸಹ ಈ ಶಾಸನ ಉದಾಹರಣಿಯಾಗಿದೆ. ೩೩ನೇ 
ಆಳಜ್ವಕೆಯಾವಧಿಯಲ್ಲ ಕ್ರಿ.ಶ.೧೦೮೩ರಲ್ಲ ದಡಿಗೈವಆ ಅಲಅಯಾಸ್‌ ವಿಕ್ರಮ ಚೋಳ ಮಂಡಲದ 
ಸಣ್ಣೈನಾಡಿನ ಗಾವುಂಡನಾದ ಪೆಮ್ಮಡಿಗಾವುಂಡನ ಮಗ ರಾಜ ರಾಜ ವೆಲನು ಪಟ್ಟಂದೂರಿನಲ್ಲ ಏರಿ 
ಕಟ್ಟಸಿ, ೩ ತೂಬುಗಳನ್ನು ನಿರ್ಮಿಸಿ, ದುರ್ಗೆ, ಗೆತ್ತಿರಪಾಲರು, ಗಣಪತಿ ವಿಗ್ರಹ ಸ್ಥಾಪನೆ ಮಾಡಿ, 


ಕಾಣಿಕೆಯನ್ನು ಮತ್ತು ೭೫೦ ಬಂಡುಗ ಗದ್ದೆಯನ್ನು ದಾನ ನೀಡುತ್ತಾರೆ”. 


ರಾಜಾಧಿರಾಜ (ಕ್ರಿ.ಶ.೧೦೬೪-೫೮೪) 

ರಾಜೇಂದ್ರ ಚೋಳನ ನಂತರ ಅವನ ಮಗನಾದ ರಾಜಾಧಿರಾಜನು ತನ್ನು ಆಳಜ್ವಕೆಯಾವಧಿಯಲ್ಲ 
ಜಲ್ಲೆಯ ವ್ಯಾಪ್ತಿಯಲ್ಲ ಹಲವಾರು ದೇವಾಲಯಗಳನ್ನು ನಿರ್ಮಿಸಿ. ದಾನ ದತ್ತಿಗಳನ್ನು ನೀಡಿರುವುದನ್ನು 
ಶಾಸನಗಳಲ್ಲ ಕಾಣಬಹುದು. ೨೯ ವರ್ಷದ ಅಳ್ವಕೆಯಲ್ಲ ವಿಕ್ರಮ ಚೋಳಮಂಡಲದ ಸಣ್ಣಿನಾಡ 
ಗಾವುಂಡನಾದ ಜಯಗೊಂಡ ಚೋಳವೇಲನು ದೇವರ ಹಬ್ಬಕ್ತೆ ಕ್ರಿ.ಶ.೧೦೬೬ ರಲ್ಲ ಚಾಮುಂಡೇಶ್ವರಿಗೆ 
ದಾನ ನೀಡಿದನು". ತೆರಿಗೆಗಳನ್ನು ವಸೂಆ ಮಾಡಲು ರಾಜನು ಅಧಿಕಾರಿಗಳನ್ನು ನೇಮಿಸುತ್ತಿದ್ದನು. 
ಆದರೆ ಕೆಲವೊಮ್ಮೆ ಸೇನಾಧಿಪತಿಯೇ ತೆರಿಗೆ ವಸೂಲಅ ಮಾಡುವುದನ್ನು ೩೩ನೇ ಆಳ್ವಕೆಯಲ್ಲ 
ಕ್ರಿ.ಶ.೧೦೫೦ರಲ್ಲ ಸೇನಾಧಿಪತಿಯಾದ ಜಯಗೊಂಡ  ಚೋಳಕವನ ಕೊವರೈನು ವಿಕ್ರಮ 
ಚೋಳಮಂಡಲದ ಮಣ್ಣೆನಾಡಿನ್ಲ ಬೆಳೆಗಳ ತೆರಿಗೆಯನ್ನು ಪಡೆಯುತ್ತಿದ್ದನು"””. ಕ್ರಿ.ಶ.೧೦೫೦ ರಲ್ಲ 
ಸೇನಾಧಿಪತಿ ರಾಜೇಂದ್ರ ಚೋಳ ಬ್ರಹ್ಮಮಾರಯರಿಗೆ ದಡಿಗೆವಅ ಎಂಬ ವಿಕ್ರಮ ಚೋಳಮಂಡಲದ 
ಸಣ್ಣಿನಾಡಿನಲ್ಲ ಬೆಳೆಯುವ ಬೆಳೆಗಳ ತೆರಿಗೆ ಭಾಗದಲ್ಲ ಜೀವನ ಪೂರ್ತಿ ಅನುಭವಿಸಿಕೊಂಡು ಇರು 
ಎಂದು ಅನುಮತಿ ನೀಡಿದರು”. ಮಣ್ಣೆನಾಡು. ಸಣ್ಣೆನಾಡು. ವಿಕ್ರಮಚೋಳ ಮಂಡಲದಲ್ಲ ಬರುವ 
ನಾಡುಗಳಾಗಿದ್ದು, ಒಂದೊಂದು ನಾಡಿಗೆ ಒಬ್ಬೊಬ್ಬ ಸೇನಾಧಿಪತಿಗಳನ್ನು ನೇಮಿಸಿರುವುದನ್ನು 
ಕಾಣಬಹುದು. ಕ್ರಿ.ಶ.೧೦೫೦ರಲ್ಲ ವೀರ ಪಾಂಡಿಯನ್‌ ತಲೆ ಕಡಿದ ಜಯಕ್ನಾಗಿ ಆಲುಗಂಡಪುರ 
ದೇವಾಲಯಕ್ಷೆ ವಿಕ್ರಮ ಜೋಳ ಮಂಡಲದ ಕುಕ್ಕನೂರು ಗಾವುಂಡನಾದ ರಾಜಾಧಿರಾಜ ವೇಲನು"”“, 
ಕ್ರಿ.ಶ.೧೦೫೧ ರಲ್ಲ ದಳಕಗವಾಡಿಯಾದ ವಿಕ್ರಮ ಚೋಳಕಮಂಡಲದ ಮಣ್ಣೆನಾಡಿನಲ್ಲ ದುಗ್ದ್ಧಯ್ಯ 


೧೩೧ 


ಎ.ಕ-೯, ಹೊ.ತಾ.೧೧, ಕ್ರಿ.ಶ.೧೦೪೧, ಕನ್ನಡ, (ತುರುಗೋಳ್‌) ಸಿದ್ದನಹಳ್ಳಿ. 
ಎ.ಕ-೯, ಹೊ.ತಾ.೧೪೨, ಕ್ರಿ.ಶ.೧೦೪೩, ಕಾಡುಗೋಡಿ. 

ನ ಎ.ಕ-೯,ದೇ.ತಾ.೭೫ ಕ್ರಿ.ಶ.೧೦೪೬, ತಮಿಳು, ಗಂಗವಾರ. 

ಳೌ ಎ.ಕ-೯,ನೆ.ತಾ.೨೫, ಕ್ರಿ.ಶ.೧೦೫೦, ತಮಿಳು, ಮಂಡಿಗೆರೆ 

3B ಎ ಕ-೯,ದೇ.ತಾ.೭೬, ಕ್ರಿ.ಶ.೧೦೫೦, ತಮಿಳು, ಗಂಗವಾರ. 

೬ ಎ ಕ-೯, ನೆ.ತಾ,೩ಲಸಿ, ಕ್ರಿ.ಶ.೧೦೫೦, ತಮಿಳು, ಆಯಿಗಂಡ ಪುರ. 


೧೩೨ 


೧೨೧ 


ಗಾವುಂಡರ ಮಕ್ಕಳು ಒದೆಯುವ ಮಾತ್ತಣ್ಣ ವೇಳರು. ಗಂಗೆಗೊಂಡ ಚೋಳಗಾವುಂಡನು. ದೋರಯ್ಯ 
ಈ ಮೂವರು ಉರಳಗಾಗಿ ಕಾದಿ ಸತ್ತು ಪ್ರರ್ಗಸ್ಥರಾದ ಕುಟುಂಬದವರಿಗೆ ಮಣ್ಣಿನಾಡಿನ ಮುಡುಗೆರೆಯ 
ಕೆಳಗೆ ಬಂಡುಗ ಗದ್ದೆಯನ್ನು ಎಲ್ಲ ಕಾಲಕ್ಲೂ ದಾನವಾಗಿ ಕೊಟ್ಟರು". 
ರಾಜ ಮಹೇಂದ್ರ 
ರಾಜಾಧಿರಾಜ ಚೋಳನ ನಂತರ ಅವನ ಸಹೋದರ ೨ನೇ ರಾಜೇಂದ್ರ ಅಧಿಕಾರಕ್ಕೆ ಬಂದನು. 
ಆದರೆ ಇವನ ಅಳಜ್ವಕೆಯ ಯಾವ ಆಧಾರಗಳು ಜಲ್ಲೆಯ ವ್ಯಾಪ್ತಿಯಲ್ಲ ದೊರೆತಿಲ್ಲ. ೨ನೇ ರಾಜೇಂದ್ರನ 
ನಂತರ ಅವನ ಮಗ ರಾಜ ಮಹೇಂದ್ರನು ಅಧಿಕಾರಕ್ಷೆ ಬಂದನು. ಕ್ರಿ.ಪ.೧೦೬೫ರಲ್ತ್ಲ ೨ನೇ ವರ್ಷದ 
ಆಳಜ್ವಕೆಯಲ್ಲ ವಿಜ ರಾಜೇಂದ ಮಂಡಲದ ಕೈವಾರನಾಡಿನ ನೊಂದುಕೊಲ್ಪ್ಲಯಲ್ಲನ ಸೋಮೇಶ್ವರ 
ಒಡೆಯ ದೇವಸ್ಥಾನಕ್ಕೆ ದೇವಸ್ಥಾನದ ನಿರ್ವಹಣಿ, ಅರ್ಚನೆ, ಭೋಗ ಇತ್ಯಾದಿಗಳಗೆ ೧೫೦ ಕುಳ 
ಭೂಮಿಯನ್ನು ಸೋಮೇಶ್ವರ ದೇವಸ್ಥಾನದ ಕೆರೆಯ ಕೆಳಗೆ ದಾನ ನೀಡಿದರು". 
ವೀರ ರಾಜೇಂದ್ರ (ಕ್ರಿ. ಶ.೧೦೬೯-೭೦) 
೧ನೇ ಮಹೇಂದ್ರನ ನಂತರ ಚಕ್ಷಪ್ಪನಾದ ವೀರ ರಾಜೇಂದ್ರನು ಅಧಿಕಾರಕ್ಷೆ ಬಂದನು. ಒಬ್ಬ 
ರಾಜನು ಮತ್ತೊಂದು ರಾಜ ಮನೆತನದ ಮೇಲೆ ದಾ ಮಾಡಿ ವಿಜಯವನ್ನು ಸಾಧಿಸಿದಾಗ ಅಲ್ಪ್ಲಯ 
ಮನೆತನವನ್ನು ಯಾವ ರೀತಿ ಶೋಷಣಿ ಮಾಡುತ್ತಾರೆ ಎಂಬುದನ್ನು ಕ್ರಿ.ಶ.೧೦೬೭೫ರಲ್ಲ ವೀರ 
ರಾಜೇಂದನು ಚಾಲುಕ್ಯ ದೊರೆ ಅಹವಮಲ್ಲನನ್ನು ಸೋಲಸಿ, ಆತನ ರಾಣಿಯರನ್ನು, ಆಯುಧಗಳನ್ನು, 
ವಜ್ರ ವೈಡೂರ್ಯವನ್ನು ವಶಪಡಿಸಿಕೊಂಡನು". ಈ ಶಾಸನದಲ್ಲಿ ಬಹು ಮುಖ್ಯವಾಗಿ ವೀರತನದ ಜೊತೆ 
ಕೌರ್ಯತನವನ್ನು ಕಾಣಬಹುದು. ಕ್ರಿ.ಶ.೧೦೬೭ ರಲ್ಲ ೫ನೇ ವರ್ಷದ ಅಳ್ವಕೆಯ ಅವಧಿಯಲ್ಲ ವಿಕ್ರಮ 
ಚೋಳಮಂಡಲದ ಸಣ್ಣಿನಾಡಿನ ತಿಪ್ಹೂರಗಾವುಂಡರ ಪತ್ನಿ ಸೊಮಕ್ಷನೂ ಬೆಂಕಿಯನ್ನು 


ರ 
ಪ್ರವೇಶಿಸಿದಳು"್‌”. 


ಒಂದನೇ ಕುಲೋತ್ತುಂಗ (ಕ್ರಿ.ಶ.೧೦೭೦-೧೧೨೨) 
ವೀರ ರಾಜೇಂದನ ನಂತರ ಒಂದನೇ ಕುಲೋತ್ತುಂಗನು ಕ್ರಿ.ಶ.೧೦೭೦ ರಲ್ಲ ಚೋಳ 
ಸಾಮ್ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದನು. ಹೆಚ್ಚು ಕಾಲ ಅಳ್ವಕೆ ನಡೆಸಿದ ಕುಲೋತ್ತುಂಗನು 
ದೇವಾಲಯಕ್ಕೆ ದಾನ ನೀಡಿರುವ ಹಲವಾರು ಶಾಸನಗಳನ್ನು ಜಲ್ಲೆಯ ವ್ಯಾಪ್ತಿಯಲ್ಲ ಕಾಣಬಹುದು. 


ಹ್‌ ಎ.ಕ-೯, ಅನುಬಂಧ, ನೆ.ತಾ.೧೮೪, ಕ್ರಿ.ಶ.೧೦೫೧, ಕನ್ನಡ, ವರನಾಯಕನಹಳ್ಳಿ. 
ನ ಎರ, ಹೊ.ತಾ.೩೬, ಕ್ರಿ.ಶ.೧೦೬೫, ತಮಿಳು, ಹೊಸಹಳ್ಳಿ. 

" ಎಕ, ನೆ.ತಾ.೨೪,ಕ್ರಿ.ಶ.೧೦೬೫, ತಮಿಳು, ಹುರುಳಿಚಿಕ್ಕನಹಳ್ಳಿ. 

"ರ ಎಕ, ದೇ.ತಾ.೧೪, ಕ್ರಿ.ಶ.೧೦೬೭, ತಮಿಳು, (ಮಾಸ್ತಿಗಲ್ಲು) ಬ್ಯಾಡರಹಳ್ಳಿ. 


೧೩ 


೧೨೨ 


ಇವನ ಅಳ್ವಕೆಯ ಜಲ್ಲಾ ವ್ಯಾಪ್ತಿಯಲ್ಲನ ಮೊದಲ ಶಾಸನ ಹೊಸಕೋಟಿ ತಾಲ್ಲೂಕಿನ 
ಬೇಚಿರಾಚ್‌ ಮಾರೇನಹಳ್ಳಯ ಕ್ರಿ.ಶ.೧೦೭೫ ರಲ್ಲ ನಿಗರಿಆ ಚೋಳಮಂಡಲದ ಕೈವಾರನಾಡಿನ 
ನಿಲತ್ತೂರ್‌, ಪೆರುಬಳ್ಳಾಪುರದ ಶ್ರೀ ರಾಮೇಶ್ವರ ಒಡೆಯ ಮಹಾದೇವರಿಗೆ, ಶಿವ ಬ್ರಾಹ್ಮಣರಿಗೆ ದೊಡ್ಡಕೆರೆ 
ಕೆಳಗಿನ ಭೂಮಿಯಲ್ಲ", ನೆಲಮಂಗಲ ತಾಲ್ಲೂಕಿನ ಚನ್ನಮಂಗಲದ  ಮುಕ್ತಿನಾಥೇಶ್ವರ 
ದೇವಾಲಯವನ್ನು ಪೂರ್ತಿ ಕಣ್ಟಸಿದನು"””. ಆ೧ನೇ ಆಳ್ವಕೆಯಾದ ಕ್ರಿ.ಶ.೧೧೧೦ ರಲ್ತ್ಪ ರಾಜ ರಾಜ 
ಪಾಂಡಿನಾಡು, ಅರಿಕೇಸರಿ ವಲನಾಡು, ಸಮವರ ನಲ್ಲೂರು ಒಡೆಯನಾದ ರಾಜರಾಜನು ಕುಲೋತ್ತುಂಗ 
ಚೋಳ ಎಂಬುವ ಕುಲೋತ್ತುಂಗ ಚೋಳ ಅದಿಮುರ್ಕ ಚೆಂಗಿರೈನು ವಿಕ್ರಮ ಚೋಳಮಂಡಲದ 
ಕುಕ್ಷನೂರು ನಾಡಿನ ವಿನ್ನಮಂಗಲದ ಮುಕ್ತೀಶ್ಚರ ಒಡೆಯ ಮಹಾದೇವರಿಗೆ ಈ ನಾಡಿನ ನಕ್ಲೂರುನಲ್ಲನ 
ಗದ್ದೆ ಭೂಮಿ, ಬೆಳೆಗಳ ತೆರಿಗೆಗಳು ಜೊತೆಗೆ ಕುಮಾರಿ ತೆರಿಗೆ, ಹತ್ತಿ, ಹಸು, ಮನೆ ಮತ್ತು ಇತರೆ 
ತೆರಿಗೆಗಳನ್ನು ದೇವರಿಗೆ ಪೂಜೆ, ಪುನಸ್ಥಾರ. ದೀಪಾರಾಧನೆ. ನೈವೆದ್ಯವು ನಡೆಯಲೆಂದು ದೇವಧನವನ್ನು 
ನೀಡಿದನು". ಅ೩ನೇ ಆಜ್ವಕೆಯಲ್ಲ ರಾಜ ರಾಜನ್‌ ಪಾಂಡಿನಾಡು, ಅರಿಕೇಸರಿ ವಳನಾಡಿನ ಸೆಯವರ 
ನಲ್ಲೂರ ಒಡೆಯನಾದ ರಾಜರಾಜನ್‌ ಕುಲೋತ್ತುಂಗ ಚೋಳ ಆದಿರ್ಮುಬ ಚೆಂಗಿರೈನು. ಕ್ರಿ.ಶ.೧೧೧೩ 
ರಲ್ಲ ವೆಲಪಲಹಳ್ಳಯ ಚತುಸ್ಲೀಮೆಯೊಕಳಗಣ ಗದ್ದೆ ಭೂಮಿಯನ್ನು ವಿಕ್ರಮ ಚೋಳಕಮಂಡಲದ 
ಕುಕನೂರು ನಾಡಿನ ಪೆರಿಯಮತ್ತಕೂರ ಐವರ ಕಂಡೀಶ್ರರ ಒಡೆಯ ಮಹಾದೇವರಿಗೆ ಪೂಜೆ ಪುನಸ್ಥಾರ 
ಇತ್ಯಾದಿಗಳಗಾಗಿ ದೇವಧನವನ್ನು ನೀಡಿದನು”. ಕ್ರಿ.ಶ.೧೧೫೦ರಲ್ಲ ಕುಲೋತ್ತುಂಗ ಚೋಳ 
ಸಣ್ಣೆನಾಡಿನ ಕುಲರಾಜರು ರಾಜಾಧಿರಾಜ, ವೆಂಗಿಪ್ಟರ ಒಡೆಯ ದೇವಸ್ಥಾನಕ್ಕೆ ಭೂ ಧನವಾಗಿ ೫೦೦ 
ಕಅಯಂ ಕೊಟ್ಟರು”. ಹೀಗೆ ಚೋಳರ ಅಧಿಪತ್ಯವನ್ನು ಕ್ರಿ.ಶ.೧೧೧೫ ರಲ್ಲ ಹೊಯ್ದಕ ವಿಷ್ಣುವರ್ಧನನು 
ಚೋಳರನ್ನು ಸೋಲಅಸುವುದರೊಂದಿಗೆ ಹಖೋಳರ ಆಡಳತಕ್ಕೆ ಕಡಿವಾಣ ಹಾಕಿದರು. 


೩.೫ ಹೊಯ್ದಳರು 


ತಲಕಾಡಿನ ಗಂಗರಂತೆ ಹೊಯ್ಸಳರು ಮುನ್ನೂರು ವರ್ಷಗಳ ಕಾಲ ಸೊಸೆಯೂರು. 
ದ್ಹಾರಸಮುದ್ರ, ಕಣ್ಣಾನೂರು. ಉಣಾಮಲೆಪಟ್ಟಣ, ಹೊಸಪಟ್ಟಣ ಅಥವಾ ವಿರೂಪಾಕ್ಷಪುರ ಮುಂತಾದ 
ಪ್ರದೇಶಗಳನ್ನು ರಾಜಧಾನಿಯಾಗಿ ಮಾಡಿಕೊಂಡು ಅಳ್ವಕೆ ನಡೆಸಿದ ಹೊಯ್ದಳರು ತಾವು ಯದುವಂಶಕ್ಕೆ 


ನ ಎ.ಕ, ಹೊ.ತಾ.೧೦೧, ಕ್ರಿ.ಶ.೧೦೭೫, ತಮಿಳು, ಮಾರೇನಹಳ್ಳಿ. 


ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೧೦೭. 
4 ಎ.ರ೯,ನೆ.ತಾ.೩, ಕ್ರಿ.ಶ.೧೧೧೦, ತಮಿಳು, ಬಿನ್ನಮಂಗಲ. 

 ಎ.ಕ-€, ನೆ.ತಾ.೩೮ಎ. ಕ್ರಿ.ಶ.೧೧೧೩. ತಮಿಕು. ಆಯಿಗಂಡ ಪುರ. 
5 ಎರ, ಹೊ.ತಾ.೧೪%, ಕ್ರಿ.ಶ.೧೧೫೦, ತಮಿಳು, ಕಾಡುಗೋಡಿ. 


೧೪೨ 


ಸೇರಿದವರು. ತಮ್ಮನ್ನು ದ್ವಾರಾವತೀಪುರಾಧೀಶ್ವರರೆಂದು ಕರೆದು ಕೊಂಡಿದ್ದಾರೆ. ಜೊತೆಗೆ 
ಮಲೆಪರೊಳ್‌ಗಂಡ ಎಂಬ ಹೆಮ್ಮೆಯ ಜರುದನ್ನು””” ಹೊಂದಿದ್ದರು. ಹೊಯ್ದಕರ ಮೂಲದ ಬಗ್ದೆ 
ಹಲವಾರು ಕತೆಗಳದ್ದು, ಅದರಲ್ಲ ಪ್ರಮುಖವಾದ ಕತೆಯೆಂದರೆ ಚಿಕ್ಕಮಗಳೂರು ಜಲ್ಲೆಯ ಮೂಡಗೆರೆ 
ತಾಲ್ಲೂಕಿನ ಶಶಕಪುರ (ಸೊಸೆವೂರು) ದ ತರುಣನಾದ ಸಳನು ತನ್ನ ಕುಲದೇವತೆ 
ವಾಸಂತಿಕಾದೇವಿಯ ಪೂಜೆಗೆ ಹೋಗುತ್ತಿರಲು ದೇವಾಲಯದ ಆವರಣದೋಳಗೆ ಹುಅಯೊಂದು 
ನುಗ್ದಿದ್ದು ಅಲ್ಲದ್ದ ಜೈನ ಮುನಿಯು ತನ್ನ ಶಿಷ್ಯನಾದ ಸಳನಿಗೆ ಪೋಯ್‌ಸಳ (ಸಳನೇ ಹೊಡಿ) ಎಂದು 
ಆದೇಶ ನೀಡಲು, ಸಳನು ಹುಅಯನ್ನು ಹೊಡೆದು ಕೊಂದ". ಇದರಿಂದಾಗಿ ಈ ವಂಪಶಕ್ಷೆ ಹೊಯ್ಸಳ 
(ಹೊಯ್ದಳ) ಎಂಬ ಹೆಸರು ಬರಲು ಕಾರಣವಾಲುತು. ಹಾಗೆಯೇ ಈ ಸಳನ ಕತೆಯು ಕ್ರಿ.ಶ.೧೧೧೭ರ 
ಬೇಲೂರು ಶಾಸನದಲ್ಲ ಮತ್ತು ಕ್ರಿ.ಶ.೧೨೦೮ರ ಒಂದು ಶಾಸನದಲ್ಲ ಸಳನನ್ನು ಆಜ್ಞಾಪಿಸಿದ 
ಜ್ಯೈನಮುನಿಯ ಹೆಸರು ಸುದತ್ತಾಚಾರ್ಯ ಎಂದು, ಹಾಗೂ ಹೊಯ್ದಕ ಮೂಲ ಪುರುಷನಾದ ಸಳನ 
ಮೂಲಸ್ಥಳ ಮೂಡುಗೆರೆ ತಾಲ್ಲೂಕಿನ ಅಂಗಡಿ ಎಂದು ಜ.ಎಲ್‌.ರೈಸ್‌ರವರು ಅಭಿಪ್ರಾಯ ಪಣ್ಪದ್ದಾರೆ"””. 
ಹೋಯ್ದಕರು ಮಲೆನಾಡಿನ ಜಲ್ಲ ಅಥಾವ ಬೇಡರಾಗಿದ್ದು ಮುಂದೆ ಜೈನನಾಗಿರಬಹುದು. ಒಟ್ಟನಲ್ಲ 
ಹೊಯ್ದಕ ವಂಶದ ಆರಂಭವು ಅಪ್ಪಪ್ತವಾಗಿದ್ದು. ಸಕಳನು ಐತಿಹಾಸಿಕ ವ್ಯಕ್ತಿಯೇ ಎಂಬುದು 
ಸಂಶಯಪ್ಪದ. ಬಹುಶಃ ಕ್ರಿ.ಶ.೧೧೧೭ರಲ್ಲ ಹೋಯ್ದಳರು ಚೋಳರ ವಿರುದ್ಧ ಹೋರಾಟ ನಡೆಸಿಗಳಸಿದ 
ವಿಜಯವೇ ಹುಅಯನ್ನ ಸಕಳನು ಕೊಂದ ಕತೆಯ ಹುಟ್ಟಗೆ ಕಾರಣವಾಗಿರ ಬೇಕು. ಹುಅ ಚೋಳರ 
ಲಾಂಛನವಾಗಿದ್ದು, ಈ ಯುದ್ದದಲ್ಲ ಚೋಳನ ಕೊಂದಿದ್ದರ ಸಮನಾರ್ಥವಾಗಿ ಹುಅಯನ್ನು 
ಕೊಲ್ಲುತ್ತಿರುವ ಚಿತ್ರವೇ ಹೊೋಯ್ತಳರ ಲಾಂಛನವಾಗಿರಬೇಕು. 

ಹೊಯ್ದಕರು ಮಲೆನಾಡಿನಲ್ಲ ಆಳುತಿದ್ದು, ಗಂಗರ ಮಾಂಡಲಅಕರಾಗಿದ್ದು, ಮಲಪರೊಳ್‌ಗಂಡ 
ಎಂಬ ಜರುದನ್ನು ಹೋಂದಿದ್ದರು. ಪ್ರಾರಂಭದಲ್ಲ ಚಿಕ್ಕ ಮನೆತನವಾಗಿದ್ದ ಹೊಯ್ದಕಳರು ಗಂಗರ 
ಸಾಮಂತರಾಗಿದ್ದು. ನಂತರ ಕಲ್ಯಾಣಿ ಚಾಲುಕ್ಕರ ಸಾಮಂತರಾಗಿ ಮುಂದೆ ತುಂಗಭದ್ರಾ ನದಿಯನ್ನು 
ದಾಟ ಲಕ್ಕುಂಡಿಯವರೆಗೂ ಸಾಮ್ರಜ್ಯ ವಿಸ್ತಾರಣಿ ಮಾಡಿ ಚಕ್ರವರ್ತಿಗಳಾದರು. ಹೊಯ್ದಕ ಮನೆತನದ 
ಪ್ರಾರಂಭಕ ಅರಸು ಸಳನ ಉತ್ತರಾಧಿಕಾರಿಯಾಗಿ ಬಂದ ಒಂದನೇಯ ವಿನಯಾದಿತ್ಯ (ಕ್ರಿ.ಶ.೧೦೦೬- 


೧೦೨೨) ನ ನಂತರ ಮಗನಾದ ನೃಪಕಾಪನು (ಕ್ರಿ.ಶ.೧೦೨೨-೧೦೮೬೭) ಚಾಲುಕ್ಯರ 


 ಎ.ರ೯, ಮಾ.ತಾ.೧೯, ಕ್ರಿ.ಶ.೧೩೪೧, ಕಲ್ಯಾ. 
9 ಕರ್ನಾಟಕ ರಾಜ್ಯ ಗ್ಯಾಜಿಟಿಯರ್‌ ಸಂಪುಟ-೧, ಅಧ್ಯಾಯ-೨, ಪು.ಸ೦-೨೦೮. 


"ರ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೧೧೧ 


೧೨೪ 


ಮಾಂಡಆಕನಾಗಿದ್ದು"””, ಪೆರ್ಮಾಡಿ ಎಂಬ ಗಂಗರ ವಿಶಿಷ್ಠ ಜರುದನ್ನು ಹೊಂದಿದ್ದು, ಗಂಗ ಹೊಯ್ದಳ 
ಸಂಬಂಧಕ್ಷೆ ಇದು ಸೂಚಕವೆಂದು ಪ್ರೋ.ಜ.ಎನ್‌. ಕೃಷ್ಣಸ್ತಾಮಿಅಯ್ಯಂಗಾರ್‌ ಹೇಳದ್ದಾರೆ"”್‌. 
ನೃಪಕಾಮನ ಮಗನು ಇಮ್ಮಡಿ ವಿನಯಾದಿತ್ಯನು (ಕ್ರಿ.ಶ.೧೦೬೭-೧೧೦೦) ಹೊಯಿಸಳರ ಪ್ರಾರಂಭದ 
ರಾಜಧಾನಿಯಾದ ಸೊಸೆವೂರುನ್ತ ಜನಿಸಿದ. ತನ್ನು ಸಮಕಾಲೀನರಾದ ಚಾಲುಕ್ಕ ಒಂದನೇ 
ಸೋಮೇಶ್ವರನಿಗೆ ತನ್ನ ಸಹೋದರಿ ಹೊಯುಸಳದೇವಿಯನ್ನು ವಿವಾಹ ಮಾಡಿದನು. ಚಾಲುಕ್ಯರ 
ಸಾಮಂತನಾಗಿ. ದಂಡಯಾತ್ರೆಯಲ್ಲ ಪಾಲ್ಗೊಂಡು ಆರನೇಯ ವಿಕ್ರಮಾದಿತ್ಯನಂತೆ ತ್ರಿಭುವನಮಲ್ಲ 
ಎಂಬ ಉಪನಾಮವನ್ನು ಇಟ್ಟುಕೊಂಡು ದೀರ್ಪ್ಷಕಾಲ ಆಳ್ವಕೆ ನಡೆಸಿದನು. ನಂತರ ಇಮ್ಮಡಿ 
ವಿನಾಯಾದಿತ್ಯ ಮತ್ತು ಕಕೆಯಜ್ಣರಸಿಯ ಮಗನಾದ ಎರೆಯಂಗನು"”” (ಕ್ರ.ಶ.೧೦೬೩-೧೦೯೫) 
ಸೊಸೆವೂರಿಂದ ಬೇಲೂರಿಗೆ ರಾಜಧಾನಿಯನ್ನು ವರ್ಗಾಹಿಸಿದನು"””. ಎರೆಯಂಗನ ಮರಣದ ನಂತರ 
ಹಿರಿಯ ಮಗನಾದ ಒಂದನೇಯ ಬಲ್ಲಾಳ (ಕ್ರ.ಶ.೧೧೦೦-೧೦೦೬) ನು ಕ್ರಿ. ಶ.೧೧೦೦ರಲ್ಲ ಪಟ್ಟವೇರಿ 
ದೀರ್ಷಕಾಲ ಅರಸನಾಗಿರಅಲ್ಲ"””*. ಒಂದನೇಯ ವಿನಯಾದಿತ್ಯ, ನೃಪಕಾಮ, ಇಮ್ಮಡಿ ವಿನಯಾದಿತ್ಯ. 
ಎರೆಯಂಗ, ಒಂದನೇ ಬಲ್ಲಾಳನ ವರೆಗಿನ ಯಾವುದೇ ಹೊಯ್ದಕ ಶಾಸನಗಳು ಜಲ್ಲಾ ವ್ಯಾಪ್ತಿಯಲ್ಲ 
ದೊರೆತಿಲ್ಲ. ಹೋೊಯ್ದಕ ಮನೆತನದ ಶಾಸನಗಳು ಕ್ರಿ.ಶ.೧೦೦೬ ರಿಂದ ಪ್ರಾರಂಭವಾದರೆ ಗ್ರಾಮಾಂತರ 
ಜಲ್ಲೆಯ ಭಾಗದಲ್ಪ್ಲ ಕ್ರಿ. ಶ.೧೧೧೫ರ ನೆಲಮಂಗಲ ತಾಲ್ಲೂಕಿನ ನಿಜಗಲ್ಲು ಬೆಟ್ಟದ ಮಲ್ಲಕಾರ್ಜುನ 
ದೇವಸ್ಥಾನದ ಬಾಗಿಲ ಬಳಯ ತಮಿಳು ಭಛಾಷೆಯ ವಿಷ್ಣುವರ್ಧನ ಶಾಸನದಿಂದ ಪ್ರಾರಂಭವಾಗಿ, 
ಕ್ರಿ.ಶ.೧೩೬೩ರ ಹೊಸಕೋಟಿ ತಾಲ್ಲೂಕಿನ ಕಮ್ಮಸಂದ್ರದ ತಮಿಳು ಭಾಷೆಯ ಬಲ್ಲಾಳ ದೇವನ 
ಶಾಸನದವರೆಗೆ ಸುಮಾರು ೨೨೮ ವರ್ಷಕಾಲದೊಳಗಿನ ಶಾಸನಗಳು ದೊರಕಿದ್ದು, ಕ್ರಿ.ಶ.೧೧೫೨ರ 
ನರಸಿಂಹದೇವರ್‌ ತಮಿಳು ಶಾಸನದ ನಂತರ ಅಜ ವರ್ಷಗಳ ಕಾಲ ಮತ್ತು ಕ್ರಿ.ಶ.೧೧೯೭೬ರ ಬಲ್ಲಾಳ 
ದೇವನ ಕನ್ನಡ ಶಾಸನದಿಂದ ಪ್ರಾರಂಭವಾಗಿ ಕ್ರಿ.ಶ.೧೨೬೯ರ ನರಸಿಂಹದೇವರಸರ ಕನ್ನಡ ಶಾಸನದ 
ಮದ್ಯದಲ್ಲ ಸುಮಾರು ೭೦ ವರ್ಷಗಳ ಕಾಲದಲ್ಲ ಯಾವುದೇ ಕನ್ನಡ ಶಾಸನಗಳು ಕಾಣಿಸುವುದಿಲ್ಲ. 
ವೀರಗಂಗ, ನರಸಿಂಹದೇವರ್‌, ರಾಮನಾಥದೇವರ್‌, ೩ನೇ ಬಲ್ಲಾಳದೇವ ಮುಂತಾದ ಆಳರಸರ 
ಸುಮಾರು ೨೦೦ ಶಾಸನಗಳು ಹಾಗೂ ಸಾಮಂತರಾದ ರಾಜರಾಜ ಕರ್ದಡ ಮಾರಾಯರ್‌. 


"೫ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೨೨೩. 

ನ ಡಾ.ಸೂರ್ಯನಾಥ ಕಾಮತ್‌:- ಹೊಯ್ಸಳರು, ಅವಲೋಕನ ಕರ್ನಾಟಕ ಪರಂಪರೆಯ ಸಮೀಕ್ಷೆ, ಪು.ಸಂ-೬೮. 
ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೨೨೩. 

5೨ ಇರ್ನಾಟಕ ರಾಜ್ಯ ಗ್ಯಾಜಿಟಿಯರ್‌ ಸಂಪುಟ-೧, ಅಧ್ಯಾಯ-೨, ಪು.ಸಂ-೨೦೯. 

"5 ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೨೨೩. 


೧೫೧ 


೧೨೫ 


ಗಂಗಪೆರುಮಾಜ್‌, ಜೊಕ್ಷನಾಯನ್‌, ವಿಲ್ಲಗಾವುಂಡ, ಮಹಾಪ್ರಧಾನ ಪೊನ್ನಣ್ಣ ಮುಂತಾದವರನ್ನು 
ಉಲ್ಲೇಖಗಳನ್ನು ಕಾಣಬಹುದು. 


ಹೊಯ್ದಕಳರ ಸಾಕಷ್ಟು ಶಾಸನಗಳು ಚೋಳರ ಶಾಸನಗಳ ಪ್ರರೂಪದಂತೆ ಶಾಸನಗಳನ್ನು 
ದೇವಾಲಯದ ಅಧಿಸ್ಲಾನದ ಮೇಲೆ, ಜತ್ತಿಯ ಮೇಲೆ. ಕಂಬದ ಮೇಲೆ, ಚಪ್ಪಡಿಯ ಮೇಲೆ, ಹುಟ್ಟು 
ಬಂಡೆಗಳ ಮೇಲೆ ಕೆತ್ತಲಾಗಿದೆ. ಹೋೊಯ್ದಳರ ಶಾಸನಗಕಲ್ಲ ಆರಂಭದಲ್ಲ ದೇವತಾ ಶ್ಲೋಕ, ಶಕವರುಷ, 
ಕಾಲ. ರಾಜನ ಚರುದುಗಳು, ಮಾಂಡಲಕರು ಅಥವಾ ಅಧಿಕಾರಿಗಳು. ನಾಡಪ್ರಭುಗಳು ಅಥವಾ 
ಗಾವುಂಡರುಗಕಳ ಉಲ್ಲೇಖ. ದಾನದ ವಿವರಗಳು. ಶಾಪಶಯ ಹೀಗೆ ಶಾಸನಗಳು ಗದ್ಯ 
ಪ್ರಯೋಗವಾಗಿರುತ್ತದೆ. 


ಹೊಯ್ಸಳರ ಶಾಸನಗಕಲ್ಲ ರಾಜನ ಜರುದುಗಳೇ ಹೆಚ್ಚು ಆಕರ್ಶಿಯವಾದದ್ದು, ಕ್ರಿ.ಶ.೧೧೧೫ 
ರಿಂದ ಕ್ರಿ. ಶ೧೧೯೬೭ ಕಾಲದವರೆಗಿನ ಶಾಸನಗಳಲ್ಲ ಮಹಾಮಂಡಕೇಶ್ವರ, ತ್ರಿಭುವನಮಲ್ಲ. 
ತಲಕಾಡುಗೊಂಡ, ಭುಜಬಲ, ಹೊಯ್ದಕ ದೇವ ಎಂದು ಕರೆದರೆ, ಕ್ರಿ.ಶ.೧೧೯೬ ರ ಕನ್ನಡ ಶಾಸನದಲ್ಲ 
ಬಲ್ಲಾಳ ದೇವನನ್ನು ಮಹಾ ಮಂಡಳೇಶ್ವರ, ಭಮಜಬಲ ವೀರ ನಾರಾಯಣ, ಪಾಂಡ್ಯರಾಯ ಗಜಕೇಸರಿ. 
ಪಾಂಡ್ಯರಾಯ ಪತಿಷ್ಠಾಚಾರ್ಯ, ಅಹುದೆಂಬ ರಾಯ ಛರಣ. ಮಂಡಳಕ ಲವುಡಿ ನಾರಾಯಣ 
ಬಾಗಿಆಗೆ ಕಾಹ ಹೇಳುವ ಮಂಡಳಕರಗಂಡ, ಭಗವತೀದೇವಿ ಅಂಕಕಾರ, ಮಂದಿ ವೇಆಕೆ ನುಡಿವ 
ಮಂಡಳಕರ ಗಂಡ, ರಾಯ ಮಂಡಳಕ ತಲೆ ಚವರ, ಮಾಂಡಳಕ ರಣಹುಲಅ ೧೧ ಮಾಂಡಳಕರ ಗಂಡ. 
ಬಗಳ ರಾಯ ಕಪಾಳ, ಸಾವಂತರ ಗಂಡ ಎಣ್ಣಿ ಕೊಡುವ ರಾಯರ ಗಂಡ, ನವಲಕತೆಲು ಚಲುವ 
ತನಗೇಕೆ ಜರಿದೆಂಬ ರಾಯರ ಗಂಡ ಎಂಬ ಜರುದುಗಳ೦ಂದ ಉಲ್ಲೇಖಸಿದ್ದಾರೆ. 


ಕ್ರಿ.ಪ.೧೨೬೭ರ ಕನ್ನಡ ಶಾಸನದಲ್ಲ ನರಸಿಂಹ ದೇವರಸರನ್ನು””  ಪ್ರತಾಪಚಕ್ರವರ್ತಿ, 
ಶ್ರೀಪೃಥ್ಲೀವಲ್ಲಭ. ಮಹಾರಾಜಾಧಿರಾಜ ಪರಮೇಶ್ವರ, ಕದನಪ್ರಚಂಡ, ಏಕಾಂಗಿವೀರ, ಅಸಹಾಯಶೂರ, 
ವೀರ ಹೊಯ್ದಳಕ ಎಂದು ಕರೆದರೆ, ಕ್ರಿ.ಶ.೧೨೯೮ ರ ಕಾಲದಿಂದ ಹಿಡಿದು ಕ್ರಿ.ಶ.೧೩೬೩ ರ ಕಾಲದವರೆಗಿನ 
೩ನೇ ಬಲ್ಲಾಳ ದೇವನ ಕನ್ನಡ ಮತ್ತು ತಮಿಳು ಶಾಸನಗಳಲ್ಪ ಶ್ರೀಪೃಥ್ಲೀವಲ್ಲಭ. ಮಹಾರಾಜಾಧಿರಾಜ 
ಪರಮೇಶ್ವರ, ಯಾದವ ಕುಲಾಂಬರದ್ಯುಮಣಿ, ಸರ್ವಜ್ಞ ಚೂಡಾಮಣಿ, ಮಲೆರಾಜ ರಾಜ ಮಲಪರೊಳು 
ಗಂಡ, ಗಂಡಬೇರುಂಢ, ಕದನಪ್ರಚಂ೦ಡ, ಅಸಹಾಯಶೂರ, ಶನಿವಾರಸಿದ್ದಿ, ಗಿರಿದರ್ಗಮಲ್ಲ, ಛಲದಂಕ 
ರಾಮ, ವೈರೀಭ ಕಂಠೀರವ, ಮಗರ ರಾಜ್ಯ ನಿರ್ಮೂಲಕ, ಚೋಳರಾಜ್ಯ ಸ್ಥಾಪನಾಚಾರ್ಯ, ಪಾಂಡ್ಯ 


೧೫೪ 


ಎರ, ದೊ.ತಾ.೩೧, ಕ್ರಿ.ಶ.೧೨೬೭, ಕನ್ನಡ, ದೊಡ್ಡಬಳ್ಳಾಪುರ. 


ಕುಲ ಸಮುದ್ಧರಣ, ಪರಮಬಲ್ದಾರಕ, ದ್ಹಾರವತೀಪುರವರಧೀಶ್ವರ, ಏಕಾಂಗಿವೀರ, ನಿಸ್ಪಂಕ ಪ್ರತಾಪ 
ಚಕ್ರವರ್ತಿ, ಹೋಯ್ದಕ ಭುಜಬಲ ವೀರ ಬಲ್ಲಾಳ ದೇವ ಎಂದು ಸಾಮನ್ಯವಾಗಿ ಒಂದೇ ರೀತಿಯ 
ಜರುದುಗಳನ್ನು ಕಾಣಬಹುದು. 


ಚೋಳರನ್ನ ಕರ್ನಾಟಕದಿಂದ ವಿಷ್ಣುವರ್ಧನ ಹೊರಗಲ್ಪದದ್ದರೂ ಜಲ್ಲಾ ವ್ಯಾಪ್ತಿಯಲ್ಲ 
ಶಾಸನಗಳಗಾಗಿ ತಮಿಳು ಭಾಷೆಯನ್ನು ಬಳಸುವ ಸಂಪ್ರದಾಯವನ್ನು ಹೊೋಯ್ದಕರು ಮುಮ್ಮಡಿ 
ಬಲ್ಲಾಳನ ಕಾಲದವರೆಗೂ ಮುಂದುವರೆಸಿಕೊಂಡು ಬಂದಿರುವುದು ಸೋಜಗದ ಸಂಗತಿಯಾಗಿದೆ. 
ಹೊಯ್ದಕರ ಕನ್ನಡ ಶಾಸನಗಳಗಿಂತ ತಮಿಳು ಭಾಷೆಯ ಶಾಸನಗಳೇ ಜಲ್ಲಾ ವ್ಯಾಪ್ಲಿಯಲ್ಲ ಹೆಚ್ಚು. 
ಚೋಳರ ಸ್ರಷ್ಟ ಪಭಾವವನ್ನು ಜಂಬಸುವ ಹಲವು ಶಾಸನಗಳು ಕಾಣಿಸುತ್ತದೆ. ತಮಿಕು ಭಾಷೆಯಲ್ಲೆ 
ಹೊಯ್ದಳರ ಶಾಸನಗಳು ಹೆಚ್ಚು ಎಂದು ಚ.ಎಲ್‌.ರೈಸ್‌ರವರು ಅಭಿಪ್ರಾಯ ಪಟ್ಟದ್ದಾರೆ”””. ಈ ಹಿಂದಿನ 
ಮನೆತನಗಳಾದ ಗಂಗರು, ಪಲ್ಲವರು, ರಾಷ್ಟ್ರಕೂಟರು ಮತ್ತು ಮುಂದಿನ ಮನೆತನಗಳಾದ ವಿಜಯನಗರ, 
ಮೈಸೂರು ಒಡೆಯರು ಕನ್ನಡಕ್ಕೆ ಹೆಚ್ಚನ ಆಧ್ಯತೆಗಳನ್ನು ನೀಡಿ ಶಾಸನಗಳನ್ನು ಹಾಕಿಸಿದ್ದಾರೆ. ಆದರೆ 
ಹೊಯ್ದಕರು ಚೋಳರ ಶಾಸನದಲ್ಲ ಉಲ್ಲೇಖಜಸುತ್ತಿದ್ದ ಮಂಡಲಗಳು. ಅಅಯಾಸ್‌ (ಒಂದೇ ಪ್ರದೇಶ 
ಅಥವಾ ಅಧಿಕಾರಿಗಳ ಎರಡೆರಡು ಹೆಸರುಗಳು) ಕನ್ನಡದ ಹ ಕಾರಕ್ಕೆ ತಮಿಕುನಲ್ಪ್ಲ ಪ ಕಾರಗಳ 
ಬಳಕೆಯನ್ನು ಶಾಸನಗಕಲ್ಲ ಕಾಣ ಬಹುದು. 


ವಿಷ್ಣುವರ್ಧನ (ಕ್ರಿ.ಶ.೧೧೦೮-೧೧೫೨) 

ಒಂದನೇ ಬಲ್ಲಾಳ ರಾಜನಾಗಿದ್ದಗಲೇ ವಿಷ್ಣುವರ್ಧನ ಯುವರಾಜನಾಗಿದ್ದು, ಬಲ್ಲಾಳನು ಅಕಾಲಕ 
ಮರಣ ಹೊಂದಲಾಗಿ ಎರೆಯಂಗನ ಎರಡನೇಯ ಮಗನಾದ ವಿಷ್ಣುವರ್ಧನನು ಕ್ರಿ.ಶ.೧೧೦೮ರಲ್ಲ ಪಟ್ಟಕ್ಷೆ 
ಬಂದನು". ವಿಷ್ಣುವರ್ಧನ ಕಾಲದಿಂದಲೇ ಹೊಯ್ಸಳ ರಾಜ್ಯಕ್ಷೆ ಮೆರಗು ಬರಲು ಕಾರಣವಾಗಿ 
ಹೊೋಯ್ದಳರ ರಾಜಕೀಯ ಭಾಗ್ಯವು ದಿನೇ ದಿನೇ ವೃದ್ಧಿಗೊಂಡಿತ್ತು. ಅಣ್ಣ ಬಲ್ಲಾಕನ ಕಾಲದಲ್ಲ 
ಗಂಗವಾಡಿಯ ಮಾಂಡಲಕನಾಗಿದ್ದು"”. ಕಲ್ಯಾಣಿ ಚಾಲುಕ್ಯರ ಸಾಮಂತನಾಗಿರುತ್ತಾನೆ. ಪಟ್ದಾಭಿಷೇಕ 
ನಂತರ ಕಲ್ಯಾಣಿ ಚಾಲುಕ್ಕರ ೩ನೇ ವಿಕ್ರಮಾದಿತ್ಯನ ಅಧಿಕಾರವಧಿಯಲ್ಲ ಕುಲೊತ್ತುಂಗ ಚೋಳನು 
ವೆಂಗಿಯ ರಾಜಕೀಯದಲ್ಲ ಮಗ್ನನಾಗಿದ್ದ ಸುಸಂದರ್ಭವನ್ನು ಉಪಯೋಗಿಸಿಕೊಂಡು", 


೧೫೫ 


ಹೆಚ್‌.ಎಸ್‌. ಗೋಪಾಲರಾವ್‌:- ಬೆಂಗಳೂರು ಜಿಲ್ಲೆಯ ತಮಿಳು ಶಾಸನಗಳು ಇ.ದ.ಸಂ.-೨೧, ಪು.ಸಂ-೯೨. 
ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೩೭. 

E ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೧೧೨. 

ನ ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೧೧೧. 


೧೫೬ 


೧೨೬೭ 


ವಿಷ್ಣುವರ್ಧನನು ಕ್ರಿ.ಶ.೧೧೧೬-೧೭ರಲ್ತ್ಲ ತಲಕಾಡಿನ ಮೇಲೆ ದಾಆ ಮಾಡಿ ಅಲ್ಪಿದ್ದ ಚೋಳರ ಅಧಿಮಯ., 
ದಾಮೋಧರ, ನರಸಿಂಹವರ್ಮನ್‌ರನ್ನು ಸೋಲಆಸುವುದರೊಂದಿದೆ ಕರ್ನಾಟಕದಲ್ಲ ಚೋಳರ 
ಆಳ್ವಿಕೆಯನ್ನು ಕೊನೆಗೊಳಸಿ, ಗಂಗವಾಡಿ €8೦೦೦ ಪ್ರಾಂತವನ್ನು ವಶಪಡಿಸಿಕೊಂಡು 
ತಲಕಾಡುಗೊಂಡ ಎಂಬ ಬಜರುದಾಂಕಿತನಾಗಿ””” ಈ ಯುದ್ಧದ ನೆನಪಿಗಾಗಿ ತಲಕಾಡಿನಲ್ಲ 
ಕೀತ್ತಿನಾರಾಯಣ, ಬೇಲೂರಿನಲ್ಲ ವಿಜಯನಾರಾಯಣ ಎಂಬ ದೇವಾಲಯವನ್ನು ನಿರ್ಮಿಸಿದನು". 

ತಲಕಾಡಿನ ಯುದ್ಧದ ನಂತರ ಅದೇ ರಛಸದಲ್ಲ ಕೋಲಾರ, ಬೆಂಗಳೂರು. ಸೇಲಂ, 
ಕೋಯಮತ್ಸೂರು, ಧರ್ಮಪುರಿ, ಉತ್ತರಅರ್ಕಾಟು ಜಲ್ಲೆಗಳ ಮೇಲೆ ದಾಆ೪ ಮಾಡಿ 
ನೊಕಂ೦ಬವಾಡಿಯನ್ನು ಆಕ್ರಮಿಸುವುದರೊಂದಿಗೆ””' ಜಲ್ಲೆಯು ಹೊಯ್ದಕರ ಅಳ್ವಕೆಯ ವ್ಯಾಪ್ತಿಗೆ 
ಒಪ್ಪತ್ತು. ಹಿಂದೆ ಗಂಗರು ನಂತರ ಚೋಳರ ಅಧಿನದಲ್ಪದ್ದ ಪ್ರಾಂತ್ಯಗಳಾದ ಗಂಗವಾಡಿ ೯80೦೦೦ ಕ್ಕೆ 
ವಿಷ್ಣುವರ್ಧನ ಅಧಿಪತಿಯಾದನು. ಕಲ್ಯಾಣ ಚಾಲುಕ್ಯರ ಅವನತಿಯ ನಂತರ ಕಲ್ಯಾಣ ಚಾಲುಕ್ಯರ 
ಸಾಮಜ್ಯವು ಉತ್ತರದಲ್ಲ ದೇವಗಿರಿಯ ಸೇವುಣರರು ಮತ್ತು ದಕ್ಷಿಣದಲ್ಲ ದ್ವಾರಸಮುದ್ರದ ಹೊಯ್ಸಳರ 
ನಡುವೆ ಹಂಚಿ ಹೋಲುತ್ತು. 


ಜಲ್ಲಾ ವ್ಯಾಪ್ತಿಯಲ್ಲ ವಿಷ್ಣುವರ್ಧನನ ಮೊದಲ ಶಾಸನ ಕ್ರಿ.ಶ.೧೧೧೫ರ ನೆಲಮಂಗಲ ತಾಲ್ಲೂಕಿನ 
ನಿಜಗಲ್ಲು ಬೆಟ್ಟದ ಮಲ್ಲಕಾರ್ಜುನ ದೇವಸ್ಥಾನದ ಬಾಗಿಲ ಬಳ ಇರುವ ತಮಿಳು ಶಾಸನದಲ್ಲ"*” ನಿಗರಿಅ 
ಚೋಳಮಂಡಲದ ಮಣ್ಣಿನಾಡಿನ ತೆಂದರೂರು ಮಲ್ತಕಾರ್ಜನ ಒಡೆಯ ಮಹಾದೇವರಿಗೆ ಹೊಯ್ದಳ 
ಸಾಮಂತ, ಮಣ್ಣಿನಾಡನು ಆಳುತ್ತಿರುವ ಸಾಮಗಾವುಂಡನು ದಾನ ನೀಡಿದ ಅದೇ ವರ್ಷವಾದ 
ಕ್ರಿ.ಶ.೧೧೧೫ ರಲ್ಲ ದೊಡ್ಡ ಬಳ್ಳಾಪುರ ತಾಲ್ಲೂಕಿನ ಹುಲುಕಡಿಬೆಟ್ಟಕ್ಕೆ ಪೂರ್ವ ಮುಕ್ಕಣ್ಣೇಶ್ವರ 
ದೇವಾಲಯದ ವಾಯುವ್ಯ ಗುಂಡಿಯಲ್ಲ ಇರುವ ತಮಿಳು ಶಾಸನದಲ್ಲ'”” ೧೨ನೇ ವರ್ಷದ ಆಳ್ವಕೆಯಲ್ಲ 
ವಿಕ್ರಮ ಚೋಳಮಂಡಲದ ಮಣ್ಣಿನಾಡನ್ನು ಆಳುತಿದ್ದ ಗಾವುಂಡ ವಿರುಂತರಾಯ ಭಯಂಕರನು 
ಪುರ್‌ಕೋಡಿಬೆಟ್ಟದ ಮೇಲೆ ಮುತ್ತೀಶ್ಚರ ಒಡೆಯ ಮಹಾದೇವರಿಗೆ ಮತ್ತು ಶಿವ ಬ್ರಾಹ್ಮಣನಾದ 
ಪನ್ಯಭಟ್ಟನಿಗೆ ತನ್ನ ವಂಶ ಮತ್ತು ಪನ್ಯಾಭಟ್ಟರ ವಂಶ ಇರೋವರೆಗೂ ನಿತ್ಯ ಪೂಜೆ ನಡೆಯಲೆಂದು 
ದಾನ ನೀಡಿದನು. ಈ ಶಾಸನದಲ್ಲ ಹುಲುಕಡಿಬೆಟ್ಟವನ್ನು ಪುರ್‌ಕೋಟ ಎಂದೂ, ಮುಕ್ಕಣೇಶ್ವರ 


9 Suryanath.U.Kamath :- Karnataka State Gazetter, Bangalore Rural District, 1989, Page.no-54. 
೧೬೦ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೩೭. 

9 ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸ೦-೨೩೩. 
"ಬೌ ಎರ, ನೆ.ತಾ.೬೭, ಕ್ರಿ.ಶ.೧೧೧೫, ತಮಿಳು, ನಿಜಗಲ್ಲು. 


ಎಕ, ದೊ.ತಾ.೧೧, ಕ್ರಿಶ.೧೧೧೫, ತಮಿಳು, ಹುಲ್ಲುಕಡಿ. 


೧೨೮ 


ದೇವರನ್ನು ಮುತಿಸ್ಟರ ವಡೆಯರ್‌ ಎಂದು ಹಾಗೂ ಮಾಡೇಶ್ವರನನ್ನು ಮುಡೀಶ್ಚರಮ್‌ ಎಂದು 
ಕರೆಯಲಾಗಿದೆ. 


ನಿಜಗಲ್ಲು ಮತ್ತು ಹುಲುಕಡಿಯ ಈ ಎರಡು ತಮಿಳು ಶಾಸನದಲ್ಲ ವಿಷ್ಣುವರ್ಧನನ್ನು 
ಮಹಾಮಂಡಳೇಶ್ವರ, ತ್ರಿಭುವನಮಲ್ಲ, ತಲ್ಕೆಕಾಡುಗೊಂಡ, ಭುಜಬಲ, ವೀರಗಂಗ ಪೋೊೋಯ್ದಕ ದೇವ 
ಎಂದು ಕರೆಯುವುದನ್ನು ಗಮನಿಸಿದರೆ ಚೋಳರನ್ನು ಗೆದ್ದ ಮೇಲೆ ಜಯಾರ್ಥವಾಗಿ ದಾನ 
ನೀಡಿರಬೇಕು. 


ಕ್ರಿ.ಶ.೧೧೨೮ರ ಸಿದ್ದನಹಳ್ಳಯ ವೀರಗಲ್ಲು ತಮಿಳು ಶಾಸನದಲ್ಲ"*” ವಿಷ್ಣುವರ್ಧನನ್ನು ಹಿಂದಿನ 
ಜರುದುಗಳ ಜೊತೆಗೆ ಕೊಂಗುನಂಗಆ, ಕೋಯರೂರ್‌, ಉಚ್ಚಂಗಿ, ಪನುಂಗಲ್‌, ಗಂಗಪಡಿ, 
ನುಲಂಪಡಿಕೊಂಡ ಎಂಬ ಜರುದುಗಳು ಇರುವುದನ್ನು ಗಮನಿಸಿದರೆ ತಲಕಾಡು ಯುದ್ಧದ ನಂತರ 
ವಶಪಡಿಸಿಕೊಂಡಿರುವ ಪ್ರದೇಶಗಳಾಗಿರ ಬೇಕು. ಈ ಶಾಸನದಲ್ಲನ ಗಂಗಪಡಿ, ನುಲಂಪಾಡಿ ಎಂದರೆ 
ಬಹುಶಃ ಗಂಗವಾಡಿ. ನೊಕಂಬವಾಡಿಯಾಗಿರಬೆಕು. 


ಕ್ರಿ.ಶ.೧೧೩೩ರ ದೇವನಹಳ್ಳ ತಾಲ್ಲೂಕಿನ ಆವತಿಯ ತಮಿಳು ಶಾಸನದಲ್ಲ""” ವಿಷ್ಣುವರ್ಧನ 
ಪಿರುಕಿವಿ ರಾಜ್ಯದಲ್ಲಿ ಆಳುತ್ತಿರಲು ಎಂದು ಉಲ್ಲೇಖವಾಗಿದೆ. ಆದರೆ ಈ ಪಿರುಕಿವಿ ರಾಜ್ಯ ಯಾವುದು 
ತಿಃದು ಬಂದಿಲ್ಲ. ಹಾಗೇಯೇ ನೃಪಕಾಮನ ಕಾಲದಲ್ಲ ಹೊೋಯ್ದಕರು ಗಂಗರ ಮಾಂಡಆಕರಾಗಿದ್ದರೆ. 
ವಿಷ್ಣುವರ್ಧನ ಕಾಲದಲ್ಲ ಗಂಗವಂಶದ ಮಾಚ್ಚಗಾವುಂಡನು ಹೊಯ್ದಕರ ಮಾಂಡಲಕನಾಗಿ ಸಣ್ಣಿನಾಡಿನ 
ಅಧಿಕಾರಿಯಾಗಿರುವುದನ್ನು ಈ ಶಾಸನದಲ್ಲ ಗಮನಿಸ ಬಹುದು. 


ಕ್ರಿ.ಶ.೧೧೬೦ ರ ನೆಲಮಂಗಲ ತಾಲ್ಲೂಕಿನ ಶಿವಗಂಗೆ ಗಂಗಾಧರೇಶ್ವರ ದೇವಾಲಯದ 
ಮಂಟಪದ ಕಂಬದಲ್ಪ್ಲನ ಕೆರೆಯನ್ನು ಕಣ್ಲನಿರುವ ಉಲ್ಲೇಖವಿರುವ ಕನ್ನಡ ಶಾಸನದಲ್ಲ"“ 
ವಿಷ್ಣುವರ್ಧನನ್ನು ಬಟ್ಟದೇವ ಎಂದು ಕರೆಯಲಾಗಿದೆ. ತುಲಾಪುರುಷ. ಹಿರಣ್ಯಗರ್ಭ ಮುಂತಾದ 
ವಿಧಿಗಳನ್ನು ಮಾಡಿದ್ದ ಬಟ್ಪದೇವನು ರಾಮಾನುಜಚಾರ್ಯರಿಂದ ಆಕರ್ಶಿತರಾಗಿ ಅವರಿಗೆ ರಾಜ್ಯದಲ್ಲಿ 
ಆಶ್ರಯ ನೀಡಿದ ಮೊದಲೇ ಜೈನ ಸಂಪ್ರದಾಯ ತ್ಯಜಸಿ ವೈಷ್ಣವನಾಗಿದ್ದಕ್ಕೆ ಕಾರಣ ಚಕ್ರವರ್ತಿ ಎನಿಸಲು 
ಯಜ್ಞ ಯಾಗಾದಿಗಳನ್ನು ಜೈನ ಸಂಪ್ರದಾಯದಂತೆ ಮಾಡಲು ಸಾಧ್ಯವಿಲ್ಲವೆಂಬ ಮುಜುಗರ 


ಬ್‌ ಎ.ರ-೯, ಹೊ.ತಾ.೧೮, ಕ್ರಿ.ಶ.೧೧೨೮, ತಮಿಳು, ಸಿದ್ದನಹಳ್ಳಿ. 
೫ ಎ .ಕ-೯,ದೇ.ತಾ.೨೦, ಕ್ರಿ.ಶ.೧೧೩೩, ತಮಿಳು, ಆವತಿ. 


೬೬ ಎಕ, ನೆ.ತಾ.೮೪, ಕ್ರಿ.ಶ.೧೧೪೦, ಕನ್ನಡ, ಶಿವಗಂಗೆ. 


೧೨೯ 


ಇದ್ದಿರಬೇಕು"*”. ಜಲ್ಲೆಯಲ್ಲ ವಿಷ್ಣುವರ್ಧನನು ವೈಷ್ಣವ ದೇವಾಲಯಗಳ ನಿರ್ಮಾಣ ಅಥವಾ ದಾನ 
ನೀಡಿರುವ ಯಾವುದೇ ಶಾಸನಗಳು ದೊರಕಿರುವುದಿಲ್ಲ ಆದರೆ ಮಲ್ಲಕಾರ್ಜುನ, ಮುಕ್ಕಣ್ಣೇಶ್ವರ, 
ಗಂಗಾಧರೇಶ್ವರ ದೇವಾಲಯಗಳು ಎಂಬ ಹಲವಾರು ಶೈವ ದೇವಾಲಯಗಳಗೆ ದಾನ ನೀಡಿರುವ 
ದಾಬಲೆಗಳವೆ. 


ವಿಷ್ಣುವರ್ಧನ ಒಮ್ಮೊಮ್ಮೆ ದಂಡಯಾತ್ರೆಗಳಲ್ಲ ರಾಜ್ಯದ ಸೀಮೆಯನ್ನು ವಿಸ್ತಾರಿಸುತ್ತಾ 
ಬಲಪಡಿಸಿದನು. ಮೊದಲು ದ್ವಾರಸಮುದ್ರವನ್ನು ಪ್ರಧಾನ ರಾಜಧಾನಿಯಾಗಿ ಮಾಡಿಕೊಂಡು ಕ್ರಮೇಣ 
ಯಾದವಪಹುರ ಇಲ್ಲವೇ ತೊನ್ನುರು (ಕ್ರಿ.ಶ.೧೧೨೮), ಉತ್ತರದಲ್ಲ ಬಂಕಾಪುರ (ಕ್ರಿ.ಶ.೧೧೩೭), ದಕ್ಷಿಣದಲ್ಲ 


ತಲಕಾಡು, ಪೂರ್ವದಲ್ಲ ಕೋಲಾರ ಹೀಗೆ ನಾನಾ ಉಪ ರಾಜಧಾನಿಗಳನ್ನು ಕಟ್ಟ ಕೊಂಡಿದ್ದನು. 


ಮಾರಸಿಂಹ ಮತ್ತು ಮಾಚಿಕಲ್ಲೆಯ ಮಗಳಾದ ಶಾಂತಲದೇವಿಯು ವಿಷ್ಣುವರ್ಧನನ ಪಟ್ಟದ 
ರಾಣಿಯಾಗಿದ್ದು, ಕ್ರಿ.ಶ.೧೧೧೭ರಲ್ಲ ರಾಜಾಜ್ಞೆ ಪಡೆದು ಕಿರೀಟಧಾರಣಿ ಮಾಡಿದಳು. ನಾಟ್ಕ ಸರಸ್ಪತಿಯಾದ 
ಶಾಂತಲೆ ಜನಜಕ್ಷೆಯಾಗಿ ಹಲವಾರು ಜೈನಬಸದಿಗಳಗೆ ಭೂದಾನ ನೀಡಿ. ಕ್ರಿ.ಶ.೧೧೩೧ರಲ್ಲಿ 
ಶಾಂತಲೆಯು ಮೃತನಾದಳು. ನಂತರ ನೊಳಂಬವಂಶದ ಬೊಮ್ಮಲಾದೇವಿಯು ಪಟ್ಟದರಸಿಯಾಗಿ 
ಆಸಂಡಿ ೫೦೦. ನೀರಗುಂದ ೩೦೦ ಗಳನ್ನು ಆಳುತ್ತಿದ್ದಕು. ಕ್ರಿ.ಶ.೧೧೩೨ರಲ್ಲ ಲಕ್ಷಿಮಹಾದೇವಿಯನ್ನು. 
ಕ್ರಿ.ಶ.೧೧೩೫ರಲ್ಲ ಶಾಂತಲೆ (ಇಮ್ಮಡಿ ಶಾಂತಲೆ) ಯನ್ನು. ಕ್ರಿ.ಶ.೧೧೬೦ರಲ್ಲ ಚಾಲುಕ್ಯ್ಕವಂಶದ 
ರಾಜಲದೇವಿಯನ್ನು ವಿಷ್ಣುವರ್ಧನನು ರಾಣಿಯನ್ನಾಗಿ ವರಿಸಿದನು. ವಿಷ್ಣುವರ್ಧನನು ಕ್ರಿ.ಶ.೧೧೮೧ರಲ್ಲಿ 
ಮೃತನಾದರೂ ಕ್ರಿ.ಶ.೧೧೪೨. ೧೧೬೮, ೧೧೬೯ರ ಶಾಸನಗಳು ವಿಷ್ಣುವರ್ಧನನೇ 
ಚಕ್ರವರ್ತಿಯಾಗಿದ್ದನೆಂದು ಹೇಳದೆ. ಬಹುಶಃ ಉತ್ತರಾಧಿಕಾರಿಯಾದ ನರಸಿಂಹನು ಇನ್ನು 


Q 
ಬಾಲಕನಾಗಿದ್ದನೆಂದು ರಾಜ್ಯದ ಹಿತಚಿಂತನೆಗಾಗಿ ವಿಷ್ಣುವರ್ಧನನ ಹೆಸರಿನಲ್ಲ ಹೊರಡಿಸಿರಬೇಕು"”್‌. 


೧ನೇ ನರಸಿಂಹ (ಕ್ರಿ.ಶ.೧೧೬೩-೭೩) 
ವಿಷ್ಣುವರ್ಧನನ ಹಿರಿಯ ಮಗನಾದ ಬಲ್ಲಾಳನು ಅಪ್ರಾಪ್ತ ವಯಸ್ಸಿನಲ್ಲ ಸುಮಾರು 
ಕ್ರಿ.ಶ.೧೧೩೩ಕ್ಲ್ಕೂ ಮೊದಲೇ ಮರಣ ಹೊಂದಿದ್ದನು. ಅದೇ ವರ್ಷದಲ್ಲ ಇನ್ನೊಬ್ಬ ಮಗನಾದ ನರಸಿಂಹನು 
ಜನಿಸಿದನು"*”. ಮಹಾವೀರನಾದ ಕದಂಬ ದಳಪತಿ ಮಸಣನು ಅಪಾರ ಸೈನ್ಯ ಸಮೇತನಾಗಿ 
ಹೊಲುಸಳ ರಾಜ್ಯಕ್ಕೆ ವಿಜೃಂಭಿಸಿಕೊಂಡು ಬಂದು ಪರಾಜತನಾದ ಆ ಸುಮುಹೂರ್ತದಲ್ಲೇ ಮಗನು 


೬ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ಪ ಇತಿಹಾಸ, ಪು.ಸಂ-೧೧೩. 
೧೬೮ 
ಸ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸ೦-೨೪೨,೨೪೬,೨೪೭,೨೪೮, ೨೪೧. 


ಟ್‌ ಕರ್ನಾಟಕ ರಾಜ್ಯ ಗ್ಯಾಜಿಟಿಯರ್‌ ಸಂಪುಟ-೧, ಅಧ್ಯಾಯ-೨, ಪು.ಸಂ-೨೧೧. 


೧೩೦ 


ಜನಿಸಿದನು. ಆದುದರಿಂದ ಪುತ್ರನಿಗೆ ಪ್ರತಾಪನಾರಸಿಂಹ ಎಂದು ನಾಮಕರಣ ಮಾಡಿ ಆ ಗಳಗೆಯಲ್ಲೇ 
ಪಣ್ಟ ಕಟ್ಟದನಂತೆ”್‌”. ವಿಷ್ಣುವರ್ಧನ ಮತ್ತು ಲಕ್ಷ್ಮಿದೇವಿಯ ಮಗನಾದ ೧ನೇ ನರಸಿಂಹನು 
ಕ್ರಿ.ಪ.೧೧೬೫ರಲ್ಲ ಪಟ್ಟಕ್ಕೆ ಬರುವಾಗ ೮ ವರ್ಷ ವಯಸ್ಸಿವನಾದ ನರಸಿಂಹನಿಗೆ ವಿಜಯನಾರಸಿಂಹ ಮತ್ತು 
ಪ್ರತಾಪ ನಾರಸಿಂಹ ಎಂಬ ಹೆಸರಿದ್ದು, ನರಸಿಂಹನಿಗೆ ಕ್ರಿ.ಶ.೧೧೩೩ರಲ್ಲ ಜನಿಸಿದ ದಿನ, ಕ್ರಿ.ಶ.೧೧೬೫ರಲ್ಲಿ 
೧೨ ವರ್ಷವಾದಾಗ, ಕ್ರಿ.ಶ.೧೧೮೯ ರಲ್ಲ ತಂದೆಯ ಮರಣದ ನಂತರ ಸಾಮ್ರಜ್ಯಾಧಿಪತಿಯಾಗಿ ಒಟ್ಟು ೩ 
ಬಾರಿ ಪಟ್ದಾಭಿಷೇಕವಾಯುತ್ತು"””. ಕಲ್ಯಾಣಿ ಚಾಲುಕ್ಯರ ದೊರೆ ೩ನೇ ತೈಲಪನನ್ನು ಸೋಆಸಿ ಕೊಂದು. 
ತೆಂಕಣ ಚಕ್ರವರ್ತಿ ಎಂಬ ಜರುದು ಪಡೆದಿದ್ದನು". 

ನರಸಿಂಹನ ಪರವಾಗಿ ಅಧಿಕಾರಿಗಳು ದಾನ ದತ್ತಿಗಳನ್ನು ನೀಡಿರುವ ಶಾಸನಗಳನ್ನು ಜಲ್ಲೆಯಲ್ಲ 
ಶಾಸನಗಳಲ್ಲ ಕಾಣಬಹುದು. ಕ್ರಿ.ಶ.೧೧೬೫ರ ಪೋಬಳಹಳ್ಳಯ ತಮಿಳು ಶಾಸನದಲ್ತ"”” ಕೈವಾರನಾಡಿನ 
ಗಾವುಂಡನಾದ ಬಹ್ಮಾದಿರಾಜನು ಕೆರೆ ಏರಿ ಸರಿ ಪಡಿಸಿದ್ದಕ್ಲಾಗಿ ಗೊವಿಂದನಿಗೆ ಹಾಗೂ ಕ್ರಿ.ಶ.೧೧೫.೨ರ 
ನಿಜಗಲ್ಲು ಬೆಟ್ಟದ ಮಲ್ತಕಾರ್ಜುನ ದೇವಸ್ಥಾನದೊಳಗಿನ ತಮಿಳು ಶಾಸನದಲ್ಲ"”” ಕೊಮುಗಾವುಂಡನು 


೧೦ ಬಂಡುಗ ಗದ್ದೆಯನ್ನು ಮಲ್ಲಕಾರ್ಜುನ ಒಡೆಯ ಮಹಾದೇವರು ಮತ್ತು ಬ್ರಾಹ್ಮಣರಿಗೆ ನೀಡಿದರು. 


ನೊಳಂಬವಾಡಿಯ ಮೇಲಅನ ಅಧಿಕಾರವನ್ನು ಕಳೆದು ಕೊಳ್ಳುವುದಕ್ಕೆ” ನರಸಿಂಹನು 
ಸುಖಲೋಲುಪನೂ. ಸಮರ್ಥನಲ್ಲದವನೂ ಆಗಿದುದರಿಂದ ಸಾಮ್ರಾಜ್ಯದ ಗಾತ್ರ ಕುಣ್ದಿತ್ತು. ಇದರಿಂದಾಗಿ 
ಕೊನೆಗೆ ಮಗನಾದ ಎರಡನೇಯ ಬಲ್ಲಾಳನು ತಂದೆಯ ವಿರುದ್ಧ ಬಂಡೆದ್ದು ಕ್ರಿ.ಶ.೧೧೭೩ರಲ್ಲ ರಾಜ್ಯಭಾರ 
ಆರಂಭಸಿದ್ದನು"*”. 


ಇಮ್ಮಡಿ ಬಲ್ಲಾಳ (ಕ್ರಿ.ಶ.೧೧೭೩-೧೨೨೦) 


ಇಮ್ಮಡಿ ಬಲ್ಲಾಳನು ೩ ದಶಕಗಳಗೂ ಹೆಚ್ಚು ಕಾಲ ರಾಜ್ಯವನ್ನಾಳಿ. ತನ್ನು ತಂದೆಯ ಆಳ್ವಕೆಯಲ್ಲ 
ಅನುಭವಿಸಿದ ಹಿನ್ನಡೆಯನ್ನು ಅಂತ್ಯಗೊಳಸಿದಲ್ಲದೆ ತನ್ನು ತಾತನು ಹಮ್ಮಿಕೊಂಡಿದ್ದ ಸ್ಪಾತಂತ್ರ ರಾಜ್ಯದ 
ಕನಸನ್ನು ನನಸಾಗಿಸುವುದರಲ ಯಶಸ್ತಿಯಾದ. ಇವನ ಆಳ್ವಿಕೆಯ ಕಾಲವನ್ನು ಹೋೊೋಯ್ದಳರ ಇತಿಹಾಸಲ್ಪ 


“ನ್‌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ- ೨೪೮. 

“ವೌ ಎಂ.ಮುನಿಕೆಂಪೇಗೌಡ, ಆರ್‌.ಲೋಕೇಶ್‌:- ಹೊಯ್ಸಳ ಒಂದನೇ ನರಸಿಂಹನ ಪಟ್ಟಾಭಿಷೇಕ: ಹೊಸ ವಿಚಾರಗಳು, ಇ.ದ.ಸಂ:-೩೩, ೨೦೧೮, ಪು.ಸ೦-೨೩.೨. 
ನ್‌ ಡಾ.ಎಚ್‌.ಗುಡ್ಡ್ದದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕತಿಕ ಅಧ್ಯಯನ, ಪು.ಸಂ-೩ಲ. 

ದ್‌ ಎಕ, ಹೊ.ತಾ.೪೦, ಕ್ರಿ.ಶ.೧೧೪೫, ತಮಿಳು, ವೋಬಳಹಳ್ಳಿ. 

ಬ್‌ ಎ ಕ-೯,ನೆ.ತಾ.೬ಲ, ಕ್ರಿ.ಶ.೧೧೫೨, ತಮಿಳು, ನಿಜಗಲ್ಲು. 

ನ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕತಿಕ ಅಧ್ಯಯನ, ಪು.ಸಂ-೩೮. 

= ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ಪ ಇತಿಹಾಸ, ಪು.ಸಂ-೧೧೩ 


೧೩೧ 


ವೈಭವಯುಕ್ತವಾದ ಅಧ್ಯಾಯವೆಂದು ಪರಿಗಣಿಸಲಾಗಿದೆ". ಇವನ ತರುವಾಯ ಹೊಯ್ದಕ ವಂಶಕ್ಕೆ 
ಬಲ್ಲಾಳ ವಂಶವೆಂದೇ ಹೆಸರು ಗೊಂಡಿತ್ತು. ಇಮ್ಮಡಿ ಬಲ್ಲಾಳನಿಗೆ ವೀರ ಬಲ್ಲಾಳ. ಯಾದವ ನಾರಾಯನ 
ಎಂಬ ಇನ್ನೇರಡು ಹೆಸರುಗಳದ್ದವು"್‌”. 

ಇಮ್ಮಡಿ ಬಲ್ಲಾಕನ ಪ್ರಥಮ ಸಾಧನೇಂದರೆ ಹಿಂದೆ ವಿಷ್ಣುವರ್ಧನನು ಗೆದ್ದು ನಂತರ ಕೈ ತಪ್ಪಿದ 
ಉಚ್ಛಂಗಿದುರ್ಗವನ್ನು ಕ್ರಿ.ಶ.೧೧೭೭ರಲ್ಲ ಪಾಂಡ್ಯ ಕಾಮದೇವನನ್ನು ಸೋಸಿ, ಗೆದಿಯೊದೊಂದ್ಲಿಗೆ 
ಗಿರಿದರ್ಗಮಲ್ಲ, ಶನಿವಾರಸಿದ್ಧಿ ಎಂಬ ಜರುದನ್ನು ಪಡೆದನು. ಬಹುಶಃ ಶನಿವಾರ ಈ ವಿಜಯ 
ಸಾಧಿಸಿದ್ದರಿಂದ ಶನಿವಾರಸಿದ್ದಿ ಎಂಬ ಬರುದು ಬಂದಿರಬಹುದು. ಉಚ್ಚಂಗಿಪಾ೦ಡ್ಕರ ನಂತರ 
ಕೊಂಗಾಳ್ವ, ಚಂಗಾಳ್ವ. ಕಲಚೂರಿಗಳನ್ನು ಸೋಲಸಿ ಅವರ ಭಾಗಗಳ ಮೇಲೆ ತನ್ನ ಅಧಿಪತ್ಯವನ್ನು 
ಸಾಧಿಸಿದನು”. ಕ್ರಿ. ಶ.೧೧೯೩ರಲ್ಲ ಧಾರವಾಡ ಜಲ್ಲೆಯ ಲೊಕ್ಕಿಗುಂಡಿಯನ್ನು ತಾತ್ಸಲಅಕ 
ರಾಜಧಾನಿಯನ್ನಾಗಿ ಮಾಡಿಕೊಂಡು. ನಂತರ ಕ್ರಿ.ಶ.೧೧೯೫ರಲ್ತ ಎರಂಬಾರಗೆ ರಾಜಧಾನಿಯನ್ನು 


ಸ್ಲಳಾಂತರಿಸಿದನು"”್‌. 


ಎರಡನೆಯ ವೀರ ಬಲ್ಲಾಳನು ಚೋಕವಂಶದ ಚೋಕಮಹಾದೇಪಿಯನ್ನು ವರಿಸಿದ್ದನು. ಹಾಗೂ 
ಮೂರನೇ ಕುಲ್ಲೋತ್ತುಂಗ ಚೋಳ ದೊರೆಗೆ ತನ್ನ ಮಗಳಾದ ಸೋಮಾಲೆಯನ್ನು ಕೊಟ್ಟು ವಿವಾಹ 
ಮಾಡಿಕೊಂಡು ಚೋಳರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದನು. ಚೋಳರನ್ನು ಪಾಂಡ್ಯ 
ಮನೆತನದ ಮಾವರ್ಮಸುಂದರಪಾಂಡ್ಯನು ಸೋಲಅಸಿ ಹೊರದೂಡಲ್ಪಟ್ದಾಗ ಇಮ್ಮಡಿ ಬಲ್ಲಾಳನು ಚೋಳ 
ರಾಜ್ಯವನ್ನು ಮರಳ ಪಡೆಯಲು ತನ್ನ ಮಗನಾದ ಇಮ್ಮಡಿ ನಾರಸಿಂಹನಿಗೆ ವಹಿಸಿದ್ದು, ಆತ 
ಪಾಂಡ್ಯರನ್ನು ಸೋಲಸಿದನು. ಇದರಿಂದಾಗಿ ಚೋಳರಿಗೆ ಪುನಃ ರಾಜ್ಯ ಸ್ಥಾಪಿಸಿ ಕೊಲ್ಬದ್ದಕ್ಸಾಗಿ 
ಬಲ್ಲಾಳನಿಗೆ ಚೋಳರಾಜ್ಯ ಸ್ಥಾಪನಾಚಾರ್ಯ ಎಂಬ ಜರುದು ಬಂದಿತು. ಇಮ್ಮಡಿ ಬಲ್ಲಾಳನಿಗೆ 
ಉಮಾದೇವಿಯು ಪಟ್ಟದ ರಾಣಿಯಾಗಿ, ಮಗುರೆ ೩೦೦ನ್ನು ಆಳುತ್ತಿದ್ದರು. ಉಮಾದೇವಿ ಜೊತೆಗೆ 
ಬಮ್ಮಲಾದೇವಿ. ಚಿಕ್ಕಬಮ್ಮಲೆ. ಚೋಳಮಹಾದೇವಿ. ಕೇತಲದೇವಿ, ಅಭನವ  ಕೇತನದೇವಿ, 
ಪದಮಲದೇವಿ, ತುಕುವಲದೇವಿ ಮುಂತಾದ ಅನೇಕ ರಾಣಿಯರಿದ್ದರು”””. 


“ಕರ್ನಾಟಕ ರಾಜ್ಯ ಗ್ಯಾಜಿಟಿಯರ್‌ ಸಂಪುಟ-೧, ಅಧ್ಯಾಯ-೨, ಪು.ಸಂ-೨೧೧. 

“ನಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ- ೨೫೮. 

“= Suryanath.U.Kamath :- Karnataka State Gazetter, Bangalore Rural District, 1989, Page.no-55. 
"9 ಡಾ.ಎಂ.ವಿ ಕೃಷ್ಣರಾವ್‌ ಮತ್ತು ಎಂ. ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸ೦-೨೮೫೯. 

ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೧೧೫. 


೧೮೧ 


೧೩೨ 


ಕ್ರಿ.ಶ.೧೧೯೬ ರ ಕನ್ನಡ ಶಾಸನದಲ್ಲ"”” ಬಲ್ಲಾಳ ದೇವನನ್ನು ಮಹಾ ಮಂಡಳೇಶ್ವರ. ಭುಜಬಲ 
ವೀರ ನಾರಾಯಣ. ಪಾಂಡ್ಕರಾಯ ಗಜಕೇಸರಿ. ಪಾಂಡ್ಕರಾಯ ಪ್ರತಿಷ್ಠಾಚಾರ್ಯ. ಅಹುದೆಂಬ ರಾಯ 
ಭರಣ. ಮಂಡಳಕ ಲವುಡಿ ನಾರಾಯಣ ಬಾಗಿಲಗೆ ಕಾಹ ಹೇಳುವ ಮುಡಳಕರ ಗಂಡ. ಭಗವತೀದೇವಿ 
ಅಂಕಕಾರ, ಮಂದಿ ವೇಜಕೆ ನುಡಿವ ಮಂಡಳಜಕರ ಗಂಡ, ರಾಯ ಮಂಡಳಕ ತಲರ ಚವರ, ಮಾಂಡಳಕ 
ರಣಹುಅ ೧೧ ಮಾಂಡಳಕರ ಗಂಡ, ಬಗಳ ರಾಯ ಕಪಾಳ, ಮಾಮ್‌ ಸಾವಂತರ ಗಂಡ ಕ್ಷೆ 
ಕೊಡುವ ರಾಯರ ಗಂಡ, ನವಲಕತೆಲು ಚಲುವ ತನಗೇಕೆ ಬರಿದೆಂಬ ರಾಯರ ಗಂಡ, ಎಂಬ 
ಚರುದುಗಕ ನಂತರ ಹೊಯ್ದಳಚಕ್ರವರ್ತಿ, ದಕ್ಷಿಣಚಕ್ರವತ್ತಿ”””, ಸಮಸ್ತ ಭುವನಾಶ್ರಯ, ಶ್ರೀ 
ಪೃಥ್ಲೀವಲ್ಲಭ, ಮಹಾರಾಜಾಧಿರಾಜ, ಪರಮೇಶ್ವರ ಪರಮಭಟ್ದಾರಕ, ಯಾದವ ಚಕ್ರವರ್ತಿ ಮೊದಲಾದ 
ಜರುದುಗಳನ್ನು””” ಹೊಂದಿದ್ದನು. ಕ್ರಿ.ಶ.೧೨೨೦ರಲ್ತ್ಲ ಬಲ್ಲಾಳ ತೀರಿಕೊಂಡ ಸಂದರ್ಭದಲ್ಲ ಅವನ ಗರುಡ 
ಲಕ್ಷ್ಮ ಮತ್ತು ಲಕ್ಷ್ಮನ ಸತಿ ಸುಗ್ಗಲದೇವಿ ಹಾಗೂ ೧೦೦೦ ಬೆಂಗಾಅಗರೂ ಆತ್ಮಾರ್ಪಣೆ 
ಮಾಡಿಕೊಂಡರು". 


ಇಮ್ಮಡಿ ನರಸಿಂಹ (ಕ್ರಿ.ಶ.೧೨೨೦-೧೨೩೫) 


ಇಮ್ಮಡಿ ಬಲ್ಲಾಕನ ಮಗ ಇಮ್ಮಡಿ ನರಸಿಂಹನಿಗೆ ಕ್ರಿ.ಶ.೧೨೨೦ರಲ್ಲ ಪಟ್ಟವಾಯುತ್ತು"””*. ತಂದೆಯ 
ಕಾಲದಲ್ಲ ರಾಜ್ಯಭಾರದಲ್ಲ ಪಳಗಿದ ವೀರ ನಾರಸಿಂಹನು ತಂದೆ ವೀರ ಬಲ್ಲಾಕನು ಹೊಯ್ದಳರ 
ರಾಜ್ಯವನ್ನು ಉತ್ತರಾಭಿಮುಖವಾಗಿ ವಿಸ್ತಾರಿಸಿದ್ದರೆ. ಹೊಯುಸಳರ ರಾಜ್ಯದ ವಿಖ್ಯಾತಿಯನ್ನು ದಕ್ಷಿಣದಲ್ಲಿ 
ರಾಮೇಶ್ವರವರೆಗೂ ಹರಡಿಸಿದನು. ಶಾಸನಗಳಲ್ಲ ಇಮ್ಮಡಿ ನಾರಸಿಂಹನನ್ನು ಮಗರ ರಾಜ್ಯ 
ನಿರ್ಮೂಲನನೆಂದೂ. ಪಾಂಡ್ಯ ದಿಶಾ ಪಟ್ಟನೆಂದೂ. ಚೋಳರಾಜ್ಯ ಪ್ರತಿಷ್ಠಾಪನಾಚಾರ್ಯನೆಂದೂ 
ಉಲ್ಲೇಜಸಲಾಗಿದೆ"””. ತಮಿಳುನಾಡಿನ ರಾಜಕೀಯದಲ್ಲಯೇ ಮಗನಾಗಿ ಕಡವ ಹಾಗೂ ಪಾಂಡ್ಯರನ್ನು 
ಸೋಸಿ ಅವರಿಂದ ಕಫ್ಪ ಕಾಣಿಕೆಗಳನ್ನು ಪಡೆದನು. ಬಹುಶಃ ತನ್ನ ಅಳಯನಾದ ಚೋಳ ಮೂರನೇ 
ರಾಜರಾಜನ ಸ್ಥಾನವನ್ನು ಭದ್ರಗೊಆಸಲು ನೇರವಾದ. ಶ್ರೀರಂಗಂ ಬಳಯ ಕುಪ್ಪಂ (ಕಣ್ಣಾನೂರು) 


ೌ ಎರ,ನೆ.ತಾ೮೨, ಕ್ರಿಶ.೧೧೯೬, ಕನ್ನಡ, ಶಿವಗಂಗೆ. 
ಸ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೧೧%೫. 

" ಡಾ.ಎಂ.ವಿ ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೨೬೦. 
5 ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೧೧೫ 

+ Suryanath.U.Kamath:-Karnataka State Gazetter, Bangalore Rural District, 1989, Page.no-56. 


"ನ್‌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೨೬೫. 


೧೩೩ 


ಎರಡನೇಯ ರಾಜಧಾನಿಯಾಗಿ ಮಾಡಿಕೊಂಡು ತನಗೆ ದೊರೆತ ತಮಿಳುನಾಡಿನ ಪ್ರದೇಶಗಳ ಆಡಳತ 
ಭದ್ರಗೊಳಸಿ ರಾಮೇಶ್ವರವರೆಗೂ ವಿಜಯಯಾತ್ರೆ ನಡೆಸಿದನು”. 

ತಮಿಳುನಾಡಿನ ಪ್ರಾಂತ್ಯವನ್ನು ಆಳುತ್ತಿದ್ದರಿಂದ ಇವನ ಶಾಸನಗಳು ಜಲ್ಲೆಯಲ್ಲ ಭಾಗದಲ್ಲಿ 
ದೊರೆಯುವುದಿಲ್ಲ. ಆದರೆ ತಮಿಳುನಾಡಿನಲ್ಲ ಶಾಸನಗಳು ದೊರೆಯುತ್ತವೆ. ಕ್ರಿ.ಶ.೧೨೩೭ರಲ್ಲ 
ಇಳೈೆಪಕ್ಕನಾಡಿನಲ್ಲ ಶಿವನೀಶ್ಚರಂ ಒಡೆಯರ್‌ ದೇವಸ್ಥಾನದ ಗೋಪುರವನ್ನು ಕಣ್ಣಿಸಿದನು”"”. 


ಸೋಮೇಶ್ವರ (ಕ್ರಿ.ಶ.೧೨೩೫-೧.೨೫೮) 


ಇಮ್ಮಡಿ ನರಸಿಂಹನ ಮಗನಾದ ಸೋಮೇಶ್ವರನಿಗೆ ಕ್ರಿ.ಶ.೧೨೩೫ರಲ್ಲ ಪಟಣ್ಟವಾಯುತು"””. 
ತಮಿಳುನಾಡಿನಲ್ಲೆ ಬೆಳೆದು ಅದೇ ಪ್ರಾಂತ್ಯದಲ್ಲ ಅಳ್ವಕೆ ನಡೆಸುತ್ತಾ ದೀರ್ಪಕಾಲ ಕಣ್ಣಾನೂರಲ್ಲೇ 
ಇರುತ್ತಿದ್ದು, ತಮಿಳುನಾಡಿನ ರಾಜಕಾರಣದಲ್ಲೇ ಮಗ್ಗನಾಗಿದ್ದು"””. ಪಾಂಡ್ಯರು ಮತ್ತು ಚೋಳರ 
ನಡುವಿನ ಯುದ್ಧದಲ್ಲ ಸೋಮೇಶ್ವರನು ಮಾವನಾದ ಮೂರನೇಯ ಚೋಳ ರಾಜ ರಾಜೇಂದ್ರನಿಗೆ 
ನೆರವು ಸೀಡಿದ್ದನು"””. ೩೦ಕ್ಕು ಹೆಚ್ಚು ತಮಿಳು ಶಾಸನಗಳು ತಮಿಳುನಾಡಿನಲ್ಲ ಸಿಕ್ಕಿರುತ್ತದೆ. ಇವನ ಎಲ್ಲಾ 
ಶಾಸನಗಕಲ್ಲ ರಾಜನ ಆರೋಗ್ಯಕ್ಕಾಗಿ ಸಾಮಂತರು. ದಂಡನಾಯಕರು ದಾನ ದತ್ತಿಯನ್ನು 
ನೀಡಿರುವುದನ್ನು ಗಮನಿಸಿದರೆ ಯಾವುದೊ ವ್ಯಾದಿ ಇದ್ದಿರ ಬೇಕು. ಬಹುಕಾಲ ವಿಕ್ರಮಪುರದಲ್ಲ 
(ಕಣ್ಣಾನೂರು) ಕಾಲ ಕಳೆದಿರುವುದರಿಂದ ಸೋಮೇಶ್ವರನ ಶಾಸನಗಳು ಜಲ್ಲೆಯ ಭಾಗದಲಿ 
ದೊರೆಯುವುದಿಲ್ಲ. ಸೋಮೇಶ್ವರನಿಗೆ ತಮಿಳುನಾಡು ಅಧಿಕಾರದ ಜೊತೆಗೆ ದ್ವಾರ ಸಮುದ್ರದ 
ಉಸ್ತುವಾರಿಯನ್ನು ಸಹ ನೋಡಿ ಕೊಳ್ಳ ಬೇಕಾದ ಸಂದರ್ಭ ಬಂದು"”*, ಆ ಸಂದರ್ಭದಲ್ಲ 
ನೊಕ೦ಬವಾಡಿಯವರೆಗೆ ರಾಜ್ಯವನ್ನು ವಿಸ್ತಾರ ಮಾಡುತ್ತಾನೆ. 

ತನ್ನ ಕೊನೆ ದಿನಗಳಲ್ಲ ಕ್ರಿ.ಶ.೧೨೫೬ರಲ್ಲ ಹೊಯ್ಸಳ ಸಾಮ್ರಜ್ಯವನ್ನು ವಿಛ್ಭಾಗ್ಗ ಮಾಡಿ 
ದ್ಹಾರಸಮುದ್ರವನ್ನು ರಾಜಧಾನಿಯಾಗಿ ಹೊಂದಿದ್ದ ಉತ್ತರ ಭಾಗವನ್ನು ಹಿರಿಯ ಮಗನಾದ ಮುಮ್ಮಡಿ 
ನರಸಿಂಹನಿಗೆ, ಚಿತ್ತೂರು. ಕೋಲಾರ ಹಾಗೂ ತಮಿಕು ಭಾಷೆ ಭಾಗವನ್ನು (ಕೃಷ್ಣಗಿರಿ. ಸೇಲಂ ಸುತ್ತ 


9 ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೧೧%. 


೯ ಎ.ಕ-೯,ಬೆಂ.೧೩೯ಎ, ಕ್ರಿ.ಶ.೧೨೩೭, ತಮಿಳು, ಕ್ಯಾತಮಾರನಹಳ್ಳಿ. 


°° Suryanath.U.Kamath :- Karnataka State Gazetter, Bangalore Rural District, 1989, Page.no-56. 
 ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೧೧೬. 
"ನ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೨೬೯. 


೧೯೩ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೩೯. 


೧೩೪ 


ಮುತ್ತ) ಒಳಗೊಂಡ ಕಣ್ಣಾನೂರನ್ನು ರಾಜಧಾನಿಯಾಗಿ ಕಿರಿಯ ಮಗನಾದ ರಾಮನಾಥನಿಗೆ 
ನೀಡುತ್ತಾನೆ”. ಇದರಿಂದಾಗಿ ದಾಯಾದಿಗಳ ಕಲಹಕ್ಕೆ ನಾಂದಿಯಾಯುತ್ತು. 


ಮುಮ್ಮಡಿ ನರಸಿಂಹ (ಕ್ರಿ.ಶ.೧೨೫೬-೧೨೯೨) 

ಸೋಮೇಶ್ವರ ಮತ್ತು ದೇವಿಕಾದೇವಿಯ ಮಗನಾದ ಮುಮ್ಮಡಿ ನರಸಿಂಹನು ಪಟ್ಟಕ್ಕೆ ಬಂದು 
ದ್ಹಾರಸಮುದ್ದದಿಂದ ಆಳ್ವಕೆ ನಡೆಸುತ್ತಿರುತ್ತಾನೆ. ಕ್ರಿ.ಶ.೧೨೬೭ರ ಮೊದಲು ದೊಡ್ಡಬಳ್ಳಾಪುರದ ಕೋಟಿ 
ಪ್ರದೇಶದಲ್ಪದ್ದು, ಈಗ ತಾಲ್ಲೂಕು ಕಛೇರಿ ಆವರಣದಲ್ಪರುವ ಕನ್ನಡ ಶಾಸನದಲ್ಲ"””. ಮುಮ್ಮಡಿ 
ನರಸಿಂಹನನ್ನು ಪ್ರತಾಪ ಚಕ್ರವರ್ತಿ, ಶ್ರೀ ಪೃಥ್ಲೀವಲ್ಲಭ, ಮಹಾ ರಾಜಾಧಿರಾಜ ಪರಮೇಶ್ವರ, ಕದನ 
ಪ್ರಚಂಡ, ಏಕಾಂಗಿವೀರ, ಅಸಹಾಯಶೂರ, ವೀರ ಹೊಯ್ದಕ, ವೀರ ನರಸಿಂಹ ದೇವರಸರು 
ದ್ದಾರಸಮುದ್ರದಿಂದ ಅಆಳ್ವಕೆ ನಡೆಸುತ್ತಿರಲು ಎಂದು ಇರುವುದನ್ನು ಗಮನಿಸಿದರೆ ಹೊಯ್ದಳರ 
ವಿಷ್ಣುವರ್ಧನದಿಂದ ಸೋಮೇಶ್ವರನ ಶಾಸನದವರೆಗೆ ಮಹಾ ಮಂಡಕೇಶ್ವರ ಎಂದು ಉಲ್ಲೇಬಸುತ್ತಿದ್ದು. 
ಮೊದಲ ಬಾರಿಗೆ ಮುಮ್ಮಡಿ ನರಸಿಂಹನನ್ನು ಮಹಾರಾಜಾಧಿರಾಜ ಪರಮೇಶ್ವರ, ಶ್ರೀ ಪೃಥ್ಲೀವಲ್ಲಭ. 
ಏಕಾಂಗಿವೀರ, ಅಸಹಾಯಶೂರ ಎಂದು ಕರೆದಿರುವುದನ್ನು ಕಂಡರೆ ಮಂಡಳೇಶ್ವರರಾಗಿದ್ದವರು 
ರಾಜನಾಗಿ ಆಡಳತ ನಡೆಸಿರಬೇಕು. 

ಹಾಗೇಯೇ ಈ ಶಾಸನದಲ್ಪ ಗಂಗ ಮನೆತನಕ್ಷೆ ಸೇರಿದ ನಂದಿಗಿರಿನಾಥ, ತ್ರಿಭುವನಮಲ್ಲನಾದ 
ಬೇಚಿದೇವರಸನು ಯಲಹಂಕ ನಾಡಪ್ರಭುವಾಗಿ, ಮಂಡಳಕೇಶ್ವರನಾಗಿದ್ದನು. ಇಲ್ಲ ಗಮನಿಸ ಬೇಕಾದ 
ವಿಷಯವೆಂದರೆ ಹೊಯ್ದಕರು ಪ್ರಾರಂಭದಲ್ಲ (ನೃಪಕಾಮನ ಕಾಲದಲ್ಲ) ಗಂಗರ ಮಾಂಡಳಕರಾಗಿದ್ದರು. 
ಆದರೆ ನರಸಿಂಹ ದೇವರಸ ಕಾಲಕ್ಷೆ ಗಂಗರು ಹೊಯ್ದಕರ ಮಾಂಡಳಕರಾಗಿದ್ದರು ಎಂಬುದನ್ನು ಈ 
ಶಾಸನವು ತಿಆಸುತ್ತದೆ.. ಮತ್ತು ರಾಜಫಟ್ಟದ ವೀರಬಲ್ಲಾಕಸೆಟ್ಟ, ಮರಿಯಹೊಪಸೆಟ್ಟ. ದೊಡ್ಡಲಪೋತಿ 
ಸೆಟ್ಟ. ಇರಿಗಿಸೆಟ್ಟ. ಮೈಲಾರಸೆಟ್ಟ. ಕಲ್ಲಸೆಟ್ಟ ಮೊದಲಾದ ವರ್ತಕರು. ಚಿಕ್ಕಗೌಡ, ಮುಖ್ಯರಪ್ಪ ಮುಂತಾದ 
ನಾನಾದೇಶಿ ೧೮ ಸಮುದಾಯದವರೆಲ್ಲರೂ ಸೇರಿ ಐಯ್ಯಾವಳಯ ಐನೂರು ಸ್ವಾಮಿಗಳ ಉಭಯದಲ್ಲ 
ರಾಜಘಫಟ್ಟದ ಶ್ರೀ ಗವರೇಶ್ವರ ದೇವರ ಅಂಗ ರಂಗ ವೈಭವ, ರಥೋತ್ಸವ, ಪಂಚಾಮೃತ, ಅಮೃತಪಡಿ, 
ನೈವೇದ್ಯ ಮತ್ತು ದೇವಾಲಯದ ಜೀಣ್ಣೋದಧ್ದಾರಕ್ಲಾಗಿ ದಾನ ನೀಡಿದರು. ಹಾಗೂ ಕರ್ನಾಟಕದ ಪ್ರಮುಖ 
ವಾಣಿಜ್ಯ ಸಂಘವಾದ ಐಯ್ಯಾವೊಳೆ ಐರ್ನೂರು ವರ್ತಕ ಸಂಘದ ವ್ಯಾಪಾರಿಗಳು ರಾಜಘಟ್ಟದಲ್ಲ 


 ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೧೧೬ 


ಎ.ಕ-೯,ದೊ.ತಾ.೩೧, ಕ್ರಿ.ಶ.೧೨೬೭, ಕನ್ನಡ, ದೊಡ್ಡಬಳ್ಳಾಪುರ. 


೧೯೫ 


೧೩೫ 


ವಾಣಿಜ್ಯ ಸಂಬಂಧ ಹೊಂದಿದ್ದರೆಂದ್ಹರೆ ಕ್ರಿ.ಶ.೧೨೬೭ರ ಕಾಲಕ್ಷೆ ರಾಜಘಟ್ಟ ದೊಡ್ಡ ವಾಣಿಜ್ಯ 


ಕೇಂದ್ರವಾಗಿತ್ತು ಎಂಬುದನ್ನು ಸಹ ಇದೇ ಶಾಸನದಿಂದ ತಿಃಯಬಹುದು. 


ಕ್ರಿ.ಶ.೧೨೬೯ ರ ಕನ್ನಡ ಶಾಸನದಲ್ಲ”*. ನರಸಿಂಹ ದೇವರಸರ ಜೊತೆಗೆ ಅವರ ತಂದೆಯಾದ 
ಸೋಮೇಶ್ವರ ಮತ್ತು ಸೋಮೇಶ್ವರನ ಬರುದುಗಳನ್ನು ಉಲ್ಲೇಖಸಲಾಗಿದೆ. 


ರಾಮನಾಥ (ಕ್ರಿ.ಶ.೧೨೫೬-೧೯೯೫) 

ವೀರ ಸೋಮೇಶ್ವರ ಮತ್ತು ಬಜ್ಜಕೆಯ ಮಗನಾದ ರಾಮನಾಥನು ತಂದೆಯ ನಂತರ ತಮಿಳು 
ಪ್ರಾಂತ್ಯದ ಭಾಗವಾದ ಕಣ್ಣಾನೂರಿನಲ್ಲ ಅಳ್ವಕೆ ನಡೆಸಿದನು. ಕ್ರಿ.ಶ.೧೨೮೦ರಲ್ಲ ಪಾಂಡ್ಯರು 
ಕಣ್ಣಾನೂರಿನಿಂದ ಹೊರದೂಡಿದ ನಂತರ ರಾಮನಾಥನು ತನ್ನ ಭಾಗದ ದಕ್ಷಿಣದ ಕೆಲವು ಪ್ರದೇಶಗಳನ್ನು 
ಕಳೆದುಕೊಂಡು, ತನ್ನ ರಾಜಧಾನಿಯನ್ನು ಕೃಷ್ಣಗಿರಿ ಜಲ್ಲೆಯ ವೇಪನಪಲ್ಲ ತಾಲ್ಲೂಕಿನ ದೇವರ 
ಕುಂದಾಣಿಗೆ ಬಂದು ಮೂರನೇ ನರಸಿಂಹನ ಪಾಅನ ಕನ್ನಡ ಪ್ರದೇಶಗಳನ್ನು ಒತ್ತುವರಿ ನಡೆಸಿ ಅಣ್ಣನಿಗೆ 
ಕಿರುಕುಳ ಕೊಡುತ್ತಾ ಸುಮಾರು ೪೩ ವರ್ಷಗಳ ಕಾಲ ಆಡಳತ ನಿರ್ವಹಿಸಿದನು"”* ಎಂಬುದಕ್ಕೆ 
ಹಲವಾರು ಶಾಸನಗಳು ದೊರಕಿರುತ್ತದೆ. ದೇವನಹಳ್ಳ ತಾಲ್ಲೂಕಿನ ಕುಂದಾಣವನ್ನು ರಾಮನಾಥನ 
ರಾಜಧಾನಿ ಎಂದು ಕೆಲವು ವಿದ್ವಾಂಸರ ಅಭಿಪ್ರಾಯ ಆದರೆ ತಮಿಳುನಾಡಿನ ದೇವರ ಕುಂದಾಣಿಯೇ 
ರಾಜಧಾನಿ ಎಂಬುದಕ್ಕೆ ಹಲವಾರು ಅವಶೇಷಗಳನ್ನು ಅಲ್ಲ ಕಾಣಬಹುದು. ದೇವನಹಳ್ಣಯ 
ಕುಂದಾಣವನ್ನ ಹೆಸರ್‌ ಕುಂದಾಣ ಎಂದು ಮಾತ್ರ ಉಲ್ಲೇಖಸಲಾಗಿದೆ. ಬಹುಶ: ತನ್ನ ಹಳೆಯ 
ರಾಜಧಾನಿ ನೆನಪಿನಲ್ಲ ಹೆಸರಿಟ್ಟರಬಹುದು. ರಾಮನಾಥನು ತಮಿಳು ಪ್ರಾಂತ್ಯವನ್ನು ಆಡಳತ 
ನಡೆಸುತ್ತಿದ್ದರಿಂದಲೇನೊ ಅಥವಾ ತಮಿಳು ಭಾಷೆಯ ಮೇಲಅನ ಪ್ರೇಮವೇನೊ ಜಲ್ಲೆಯಲ್ಲ ದೊರಕಿರುವ 
ಶಾಸನಗಕೆಲ್ಲ ತಮಿಳು ಭಾಷೆಯಲ್ಲಯೇ ಇದೆ. ರಾಮನಾಥನ ಪರವಾಗಿ ಅಧಿಕಾರಿಗಳು ದಾನ 
ನೀಡಿರುವುದಕ್ಕೆ ಹಲವಾರು ಶಾಸನಗಕಲ್ಲ ನೋಡ ಬಹುದು. 

ರಾಮನಾಥನ ಆಜ್ವಕೆಯ ಕ್ರಿ.ಶ.೧೨೮೬ರಲ್ಲ ವಲ್ಲಾಕ ಸೆಟ್ಟಯರು ಅಯ್ಯಪದೇವರಿಗೆ"””, ವೀರನ 
ತೋಳನ ಬಡ್ಡದ ಜಯವು ನಾಡಿನ ಜಯವಾಗಿದ್ದ ಜಯಕ್ಕಾಗಿ ಬ್ರಾಹ್ಮಣರಿಗೆ ದಾನ ನೀಡಿದರೆ ಶ್ರೇಷ್ಠ 
ಎನ್ನುವಂತೆ ಕ್ರಿ.ಶ.೧೨೮೭ರ ಶಾಸನದಲ್ತ"”” ವೀರ ರಾಮನಾಥನ ೩೩ನೇ ವರ್ಷದ ಆಜ್ವಕೆಯಲ್ಲ ಮಕರ 


* ಎರ೯,ದೊ.ತಾ.೮, ಕ್ರಿ.ಶ.೧೨೬೯, ಕನ್ನಡ, ವಾಂಗರಹಳ್ಳಿ. 

* ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಐತಿಹಾಸ ದರ್ಶನ, ಪು.ಸಂ-೨೭೫. 
ನ ಎರ೯,ನೆ.ತಾ೩೬, ಕ್ರಿ.ಶ.೧೨೮೬, ತಮಿಳು, ಹುಸ್ಕೂರು. 

್‌ ಎರ೯,ದೇ.ತಾ.೫೩ ಕ್ರಿ.ಶ.೧೨೮೭, ತಮಿಳು, ಬಯನಹಳ್ಳಿ. 


ಸಂಕ್ರಾತಿಯ ದಿನ ಬಳ್ಳಯನಾಡಿನ ಇರಾಮದೇವರ ತೋಳಆನ ಜಯಕ್ಸಾಗಿ ಬ್ರಾಹ್ಮಣರಿಗೆ ಕುದಿರಕರೈಗೆ 
ರಾಮನಾಧ ದೇವರ ಚರ್ತುವೇದಿ ಮಂಗಲ ಎಂದು ರಾಜರ ಹೆಸರನ್ನೇ ಒಂದು ಪೀಮೆ ಅಥವಾ 
ಪದೇಶಕ್ಷೆ ಪ್ರತಿನಾಮವಾಗಿ ಇಟ್ಟು ದಾನ ಕೊಡುತ್ತಾರೆ, ೩೮ನೇ ಆಜ್ವಕೆಯಲ್ಲ ಕ್ರಿ.ಶ.೧೨೮೮ರಲ್ಲಿ 
ಇಲೈೆಪಕ್ಕನಾಡ ಅಧಿಕಾರಿ ವಲ್ಲಾಳನು*”, ೩೭ನೇ ಆಳ್ತಕೆಯಾವಧಿಯಲ್ಲ ಕ್ರಿ. ಶ.೧೨೯೧ರಲ್ಲ 
ದೇವಧನವಾಗಿ್‌”'. ೩೯ನೇ ಆಳಕ್ತಕೆಯಲ್ಲ ಕ್ರಿ.ಶ.೧೨೯೮೬ರಲ್ಲ ರಾಮನಾಥನಿಗೆ ಒಳ್ಳೆಯದಾಗಆ ಎಂದು 
ಚೊಕ್ಕನಾಯನು ಸತ್ತುವಯ್ಯಾರ್‌ ತಿಯಗರನಿಗೆ ದೇವರಿಗೆ ಪೂಜೆ ಪುನಸ್ಥಾರ ಮಾಡಿಕೊಂಡು ಇರಲ” 
ಎಂದು ದಾನ ನೀಡಿದರು. 


ಕ್ರಿ.ಶ.೧೨೯೧ವರೆಗೆ ರಾಮನಾಥ ದೇವರನ್ನು ಪ್ರತಾಪ ಚಕ್ರವರ್ತಿ, ಭುಜಬಲ ಎಂದು ಮಾತ್ರ 
ಕರೆಯಲಾಗುತ್ತಿತ್ತು. ಆದರೆ ಕ್ರಿ. ಶ.೧೨೯೨ರ ಐಂಯುಗಂಡಪುರದ ಧರ್ಮೇಶ್ವರ ದೇವಾಲಯದ 
ಮುಂದಿರುವ ಶಾಸನ” ಮತ್ತು ಕ್ರಿ.ಶ.೧೨೯೬ ರ ಗುನ್ನೂರಿನ ಶಾಸನವಾದ"”. ಈ ಎರಡು ತಮಿಳು 
ದಾನ ಶಾಸನದಲ್ಲ ರಾಮನಾಥ ದೇವರನ್ನು ಶ್ರೀಪೃಥ್ವೀಶ್ರರ ವಲ್ಲಭ, ಮಹಾರಾಜಾಧಿರಾಜ ಪರಮೇಶ್ವರ, 
ಯಾದವ ಕುಲಾಂಬರದ್ಯುಮಣಿ, ದ್ವಾರವತೀಪುರಧೀಶ್ವರ, ಸರ್ವಜ್ಞ ಚೂಡಾಮಣಿ, ಮಲೆರಾಜ, ಗಂಡ 
ಬೇರುಂಥಢ, ಕದನಪ್ರಚಂಡ, ಏಕಾಂಗವೀರ, ಅಸಹಾಯಶೂರ, ಶನಿವಾರಸಿದ್ದಿ, ಗಿರಿದುರ್ಗಮಲ್ಲ, 
ಛಲದಂಕಮಲ್ಲ, ಮಗರರಾಜ್ಯ ನಿರ್ಮೂಲನ, ಪಾಂಡ್ಯಕುಲ ಸಮುದ್ಧರಣ, ಚೋಳರಾಜ್ಯ 
ಸ್ಥಾಪನಾಚಾರ್ಯ, ನಿಸ್ಪಂಕಮಲ್ಲ ದ್ವಾರಾಪತೀಶ್ವರ ಎಂದು ಕರೆಯಲಾಗಿರುವ ಜರುದುಗಳನ್ನು 
ಗಮನಿಸಿದರೆ ಕ್ರಿ.ಶ.೧೨೯೨ರಲ್ಲ ಮುಮ್ಮಡಿ ನರಸಿಂಹನ ಮರಣದ ನಂತರ ರಾಮನಾಥನೇ 
ದ್ಹಾರಸಮುದ್ರಕ್ಕೆ ಚಕ್ರಾಧಿಪತಿಯಾಗಿ ಆಡಳತ ನಡೆಸಿರಬೇಕು. ತನ್ನ ಸಹೋದರನ ಮಗನಾದ ಮೂರನೇ 
ಬಲ್ಲಾಳನ ಜೊತೆ ಕಾದಾಡಿ ಕೊನೆಗೆ ಕ್ರಿ.ಶ.೧೨೯೫ರಲ ತೀರಿಕೊಂಡನು*"”. 


ವಿಶ್ವನಾಥ (ಕ್ರಿ.ಶ.೧೨೯೫-೧೨೯೭) 


ರಾಮನಾಥನ ನಂತರ ಮಗನಾದ ವಿಶ್ವನಾಥನು ೨ ವರ್ಷಗಳ ಕಾಲ ಆಳ್ವಕೆ ನಡೆಸಿದನು. 
ತಮಿಳುನಾಡು ಪ್ರಾಂತ್ಯದಲ್ಲ ಇವನ ಹೆಚ್ಚನ ದಾನ ಶಾಸನಗಳು ಮತ್ತು ಕೊಡುಗೆಗಳನ್ನು ಕಾಣ ಬಹುದು. 


೨ ಎರ, ದೇ.ತಾ.೨೪, ಕ್ರಿ.ಶ.೧೨೮೮, ತಮಿಳು, ಯಂಬ್ರಹಳ್ಳಿ. 
೨೦ ಎ ರ, ದೇ.ತಾ.೪೫, ಕ್ರಿ.ಶ.೧೨೯೧, ತಮಿಳು, ಸುರಧೇನುಪುರ. 
ರ ಎರ, ಹೊ.ತಾ.೧೬೧, ಕ್ರಿ.ಶ.೧೨೯೪, ತಮಿಳು, ಗುನ್ನೂರು. 
೨೦% ಎ .ಕ-€, ನೆ.ತಾ.೩೮ಬಿ, ಕ್ರಿ.ಶ.೧೨೯೨, ತಮಿಳು, ಅಯಿಗಂಡಪುರ. 
ಎರ, ಹೊ.ತಾ.೧೬೧, ಕ್ರಿ.ಶ.೧೨೯೪, ತಮಿಳು, ಗುನ್ನೂರು. 


೨ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೧೧೬. 


೧೩೭ 


ಜಲ್ಲೆಯಲ್ಲ ಕ್ರಿ.ಶ.೧೨೯೭ರ ಪರಮನಹಳ್ಳಯ ತಮಿಳು ದಾನ ಶಾಸನಗಕಲ್ತ*”” ಒಂದೇ ಕಾಲಾವಧಿಯ 
ಒಂದೇ ವಿಷಯವನ್ನು ಒಳಗೊಂಡ ಈ ಎರಡು ಶಾಸನಗಳು ಒಂದೇ ಗ್ರಾಮದಲ್ಲ ಕೆರೆ ಏರಿ ಮೇಲೆ 
ಮತ್ತು ಕೆರೆ ಕೋಡಿ ಬಳ ದೊರೆತಿದ್ದು. ಚೋಳಶ್ಚರ ಒಡೆಯ ದೇವರಿಗೆ ದಾನ ನೀಡಿದ ವಿವರ ಇರುವ 
ಶಾಸನದಲ್ಲ ವಿಶ್ವನಾಥ ದೇವರ ಅನೇ ವರ್ಷ ಆಳ್ವಕೆಯಲ್ಲ ಎಂದು ಇರುವುದನ್ನು ಕಂಡರೆ ತಂದೆ 
ರಾಮನಾಥ ದೇವರ ಆಡಳತಾವಧಿಯಲ್ಲೆ ಯಾವುದೊ ಪ್ರಾಂತ್ಯದಲ್ಲ ಕ್ರಿ.ಶ.೧೨೯೩ರಿಂದಲೇ ಆಳ್ವಕೆ 
ಪ್ರಾರಂಭಸಿರ ಬೇಕು. ಹಾಗೇಯೇ ಈ ಎರಡು ಶಾಸನದ ರಾಮನಾಥ ದೇವರಿಗೆ ಇದ್ದಂತ ಯಾವುದೇ 
ಜರುದುಗಳನ್ನು ಉಲ್ಲೇಖಸದೆ ಪ್ರತಾಪ ಚಕ್ರವರ್ತಿ, ಹೊಯ್ದಕ ವೀರ ಎಂದಷ್ಟೆ ಬಳಸಲಾಗಿರುವುದನ್ನು 
ನೋಡಿದರೆ ತಂದೆ ಆಡಳತ ನಡೆಸುತ್ತಿದ್ದ ತಮಿಕು ಪ್ರಾಂತ್ಯದಲ್ಲೇ ಆಡಳತ ನಡೆಸಿರಬೇಕು. ಮತ್ತು ಈ 
ಕಾಲಕ್ಸಾಗಲೇ ಅಂದರೆ ಕ್ರಿ.ಶ.೧೨೯೭ ಕಾಲಕ್ಕೆ ದ್ವಾರಸಮುದ್ರದಲ್ಲ ಮುಮ್ಮಡಿ ನರಸಿಂಹನ ಮಗನಾದ 
ಮುಮ್ಮಡಿ ಬಲ್ಲಾಳನು ಅಧಿಕಾರ ಚುಕ್ಲಾಣಿಯನ್ನು ಒಡಿದಿದ್ದನು. 
ಮುಮ್ಮಡಿ ಬಲ್ಲಾಳ (ಕ್ರಿ.ಶ.೧೨೯೨-೧೩೪೩) 

ರಾಮನಾಥನು ಜೀವಂತವಾಗಿದ್ದಾಗಲೇ ಮುಮ್ಮಡಿ ನರಸಿಂಹನ ಮಗನಾದ ಮುಮ್ಮಡಿ 
ಬಲ್ಲಾಳನು ಕ್ರಿ.ಶ.೧೨೯೨ ಜನವರಿ ೩೧ ರಂದು ಸಮಗ್ರ ಹೊಯುಸಳ ರಾಜ್ಯಕ್ಕೆ ಅಧಿಪತಿಯಾಗಿ 
ವಿಜಯನಗರ ಸ್ಥಾಪನೆಯಾಗೊವರೆಗೂ””* ಸುಮಾರು ೫ ದಶಕಗಳಗೂ ಹೆಚ್ಚು ಕಾಲ ಅಳ್ವಕೆ 
ನಡೆಸಿದನು”””. ಕ್ರಿ.ಶ.೧೨೯೧ರಲ್ಲ ಪಟ್ಟವೇರಿದ ಗಣ್ಯಾರಸು ವಯಸ್ಸು ೨೮ ವರ್ಷಗಳಾಗಿರ ಬೇಕು. 
ಬಲ್ಲಾಳನು ಪಟ್ಟವೇರಿದ ನಂತರ ಚಿಕ್ಕಪುನಾದ ರಾಮನಾಥನ ಹಲವಾರು ದಾಳಗಳನ್ನು ಎದುರಿಸ 
ಬೇಕಾಲುತ್ತು. ಕ್ರಿ.ಶ.೧೨೯೨ರಲ್ಲ””” ಬಅಬಹರಾಂಡನಹಳ್ಳಯಲ್ಲ ಮಾರದೇವರು, ಕ್ರಿ.ಶ.೧೨೯೬ ರಲ್ಲ” 
ಗಂಗವಾಡಿಯ ಕೇತಂಣನು, ಕ್ರಿ.ಶ.೧೨೯೫ ರಲ್ಲ”'"' ಹಾಕವಾಡಿಯ ಅಲ್ಲಪ್ಪುನು ರಾಮನಾಥನ 
ದಾಅಯನ್ನು ಎದುರಿಸಿ ಹೋರಾಡಿ ಮರಣ ಹೊಂದಿದ್ದರು. 

ಮುಮ್ಮಡಿ ನರಸಿಂಹನ ಕಾಲದಲ್ಲಿ ವೀರ ಬಲ್ಲಾಳನು ಮಾಂಡಲಕನಾಗಿ ಆಳ್ವಕೆ ನಡೆಸಿದ್ದಿರ ಬೇಕು. 
ಅಧಿಕಾರಕ್ಕೆ ಬಂದ ಕೂಡಲೇ ಹೊಯ್ದಕರ ಕಣ್ಣಾನೂರು ಶಾಖೆಯನ್ನು ಕ್ರಿ.ಶ.೧೩೦೦ರಲ್ಲ ಮೂಲ 


೨ ಎ.ಕ-೯, ಹೊ.ತಾ.೧೩೬ ಮತ್ತು ೧೩೮, ಕ್ರಿ.ಶ.೧೨೯೭, ತಮಿಳು, ಪರಮನಹಳ್ಳಿ. 

5 ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೨೭೬ 
೨9ರ ಕರ್ನಾಟಕ ರಾಜ್ಯ ಗ್ಯಾಜಿಟಿಯರ್‌ಸಂಪುಟ-೧, ಅಧ್ಯಾಯ-೨, ಪು.ಸ೦-೨೧೪. 
೦ ಎರ,ಕ.ತಾ.೨೮, ಕ್ರಿ.ಶ.೧೨೯೨, ಕನ್ನಡ, ಕೋಟೆಕೊಪ್ಪ. 

55 ಎರ, ಚ.ತಾ.೧೮೩ ಕ್ರಿ.ಶ. ೧೨೯೪, ಕನ್ನಡ, ದೊಡ್ಡ ಗಂಗವಾಡಿ. 


೨ನ ಎರ, ಚ.ತಾ.೧೭೯, ಕ್ರಿ.ಶ.೧೨೯೫, ಕನ್ನಡ, ತಾಳವಾಡಿ. 


ಶಾಖೆಯಾದ ದ್ವಾರಸಮುದ್ರದೊಂದಿಗೆ ವಿನ ಮಾಡಿದನು”. ಬಲ್ಲಾಳನು ಕ್ರಿ.ಶ.೧೨೯೨ರಲ್ಲ ಅಧಿಕಾರ 
ಬಂದರು ಸಹ ಜಲ್ಲೆಯಲ್ಪ ಕ್ರಿ.ಶ.೧೨೯೮ರ ಕಾಲದಿಂದಲೇ ಸುಮಾರು ೫೦ ವರ್ಷಗಳ ಕಾಲಾವಧಿಯಲ್ಲನ 
ಕನ್ನಡ ಮತ್ತು ತಮಿಳು ಭಾಷೆಯಲ್ಲ ನೂರಕ್ಷು ಹೆಚ್ಚು ಶಾಸನಗಳು ದೊರೆತ್ತಿದ್ದು. ಮುಮೃಡಿ ಬಲ್ಲಾಳನನ್ನು 
ಕನ್ನಡ ಶಾಸನಗಳಲ್ಪ ಬಲ್ಲಾಳದೇವ, ಬಲ್ಲಾಳ ದೇವರಸ. ಬಲ್ಲಾಳರಾಯ ಎಂದು ಕರೆದರೆ. ತಮಿಳು 
ಶಾಸನದಲ್ಲ ವಲ್ಲಾಳ ದೇವರ್‌, ವಲ್ಲಾಳ ದೇವ ಎಂದು ಕರೆಯಲಾಗಿದೆ. 


ತಾತ ಸೋಮೇಶ್ವರ ಕಾಲದಲ್ಲ ವಿಭಾಗವಾಗಿದ್ದ ಹೊಯ್ದಳ ಸಾಮ್ರಾಜ್ಯವನ್ನು ಒಂದು ಗೂಡಿಸಿ 
ಹೊಯ್ದಕರ ಹಿಂದಿನ ಮಾಂಡಲಕರು ದಂಗೆ ಎದ್ದಾಗ ಎಲ್ಲ ದಂಗೆಯನ್ನು ತಡೆಯುತ್ತಾನೆ. 
ತಮಿಕುನಾಡಿನಲ್ಲ ಎದ್ದ ದಂಗೆಯನ್ನು ಅಡಗಿಸಲು ಹೋದ ಸಮಯದಲ್ಲ ದ್ವಾರಸಮುದದ ಮೇಲೆ 
ಮಲ್ಪಕಾಫರ್‌ ದಾಆ ಮಾಡಿದಾಗ ಬಲ್ಲಾಳನು ಜಾಣತನದಿಂದ ರಾಜ ಮಾಡಿಕೊಳ್ಳುತ್ತಾನೆ”. ಆಡಳತದ 
ಅನುಕೂಲಕ್ಲಾಗಿ ಜಲ್ಲೆಯನ್ನು ಯಲಹಂಕನಾಡು, ಮಣ್ಣಿನಾಡು. ಕುಕ್ಕಲನಾಡು, ಕೈವಾರನಾಡು., 
ಪುಅಯೂರುನಾಡು ಎಂದು ಹಲವಾರು ನಾಡುಗಳಾಗಿ ವಿಭಾಗಿಸಿ ನಾಡಪ್ರಭುಗಳು ಅಥವಾ 
ಅಧಿಕಾರಿಗಳ ಮುಖಾಂತರ ಆಡಳತ ನಡೆಸುತ್ತಿದ್ದನು”. 


ವೀರ ಬಲ್ಲಾಳನ ಕನ್ನಡ ಮತ್ತು ತಮಿಳು ಶಾಸನಗಳಲ್ಲ ಒಂದೇ ರೀತಿಯ ಜರುದುಗಳನ್ನು ಕಾಣ 
ಬಹುದು. ಹಾಗೂ ಜರುದುಗಳ೦ದ ಇದು ಬಲ್ಲಾಕದೇವನ ಶಾಸನ ಅಂತ ಗುರ್ತಿಸುವಷ್ಟು ಪ್ರಸಿದ್ದಿಯಾದ 
ಜರುದುಗಳನ್ನು ಹೊಂದಿದನು. ಶ್ರೀಪೃಥ್ಲೀವಲ್ಲಭ, ಮಹಾರಾಜಾಧಿರಾಜ ಪರಮೇಶ್ವರ, ಯಾದವ 
ಕುಲಾಂಬರದ್ಯುಮಣಿ, ಪರಮ ಭಟ್ದಾರಕ, ದ್ವಾರವತೀಪುರವರಧಿಶ್ವರ, ಸರ್ವಜ್ಞ ಚೂಡಾಮಣಿ, ಮಲೆರಾಜ 
ರಾಜ ಮಲಪರೊಳುಗಂಡ, ಗಂಡಬೇರುಂಡ. ಕದನಪ್ರಚಂಡ, ಏಕಾಂಗಿವೀರ, ಅಸಹಾಯಶೂರ. 
ಶನಿವಾರಸಿದ್ದಿ, ಗಿರಿದರ್ಗಮಲ್ಲ, ಛಲದಂಕರಾಮ. ವೈರೀಭ ಕಂಠೀರವ, ಮಗರರಾಜ್ಯ ನಿರ್ಮೂಲಕ, 
ಚೋಳರಾಜ್ಯ ಸ್ಥಾಪನಾಚಾರ್ಯ, ಪಾಂಡ್ಯಕುಲ ಸಮುದ್ಧರಣ, ನಿಸ್ಪಂಕ ಪ್ರತಾಪ ಚಕ್ರವರ್ತಿ, ಹೊಯ್ದಳ 
ಭುಜಬಲ ವೀರ ಬಲ್ಲಾಳ ದೇವ ಎಂದು ಸಾಮನ್ಯವಾಗಿ ಒಂದೇ ರೀತಿಯ ಬರುದುಗಳನ್ನು ಕಾಣ 
ಬಹುದು. 


ನ ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೧೧೪. 


 ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೨೯. 
೨ ಎರ, ನೆತಾ.೩ಲೆ, ಕ್ರಿಶ.೧೩೦೧, ತಮಿಳು, ಅಯಿಗಂಡಪುರ, ಬೆಂ.೫೧, ಕ್ರಿ.ಶ.೧೩೦೧, ತಮಿಳು, ಗುಂಜೂರು ಮತ್ತು ಬೆಂ.೬೫, ಕ್ರಿ.ಶ.೧೩೬೬,ತಮಿಳು, 
ಮಡಿವಾಳ. 


೧೩೯ 


ದಕ್ಷಿಣ ಭಾರತದ ಗಣ್ಯ ರಾಜಮನೆತನಗಳೇ ಮರೆಯಾದಾಗ ಕ್ರಿ. ಶ.೧೩೧೧ರ ನಂತರ 
ಮಲ್ಪಕಾಫರ್‌ನ ನಿರಂತರ ದಾಆಲಯುಂದ ತತ್ತರಿಸಿ ಹೋಗಿ ಅವನೊಂದಿಗೆ ಸ್ನೇಹವನ್ನು ಬೆಳೆಸಿ. ಕಪ್ಪ 
ಕಾಣಿಕೆ ನೀಡಿ. ತನ್ನ ಹೊಯ್ದಕ ರಾಜ್ಯವನ್ನು ರಕ್ಷಿಸಲು ರಾಜಧಾನಿಯನ್ನು ಬದಲಾಯುಸಿದನು. ಹೊಸ 
ರಾಜಧಾನಿಯನ್ನು ಸ್ಲಾ 
ನಂತರ  ಉಣಮಲೆಪಟಣ, ತದ ನಂತರ ಹೊಸಪಟ್ಟಣ ಅಥವಾ ವಿರೂಪಾಕ್ಷಪುರ ಎ೦ಬ 


3 


ಸ್ಥಾಪಿಸಿ ಅಲ್ಲ ಸೇನೆಯನಿಟ್ಟು ಆಕ್ವಕೆ ನಡೆಸುತ್ತಿದ್ದನು. ಪ್ರಾರಂಭದಲ್ಲ ದ್ದಾರಸಮುದ್ರ, 


ರಾಜಧಾನಿಯನ್ನು ಸ್ಥಾಪಿಸಿ ಅಲ್ಲಂದ ರಾಜ್ಯಭಾರ ಮಾಡಿರುವುದನ್ನು ಶಾಸನಗಳು ಸ್ಪಷ್ಟಪಡಿಸುತ್ತವೆ. 
ಕ್ರಿ.ಶ.೧೨೯೮ ರಿಂದ ೧೩೨೭ ವರೆಗೂ ಶಾಸನಗಕಲ್ಲ ಬಲ್ಲಾಕ ದೇವನು ದ್ವ್ಹಾರಸಮುದ್ರದಿಂದ. 
ಕ್ರಿಶ.೧೩೨೮ರ ಹಾಡೋನಹಲಳ್ಲ.*”” ಕ್ರಿ.ಶ.೧೩೮೨ರ ಪಣ್ಟಂದೂರು”"”, ಕ್ರಿ.ಶ.೧೩೮೪೨ರ ಸಾದೇನಹಳ್ಳಯ”” 
ಕನ್ನಡ ಶಾಸನಗಳಲ್ಲ ಉಣಮಲೆ ಪಟ್ಟಣದಲ್ಲ ಸುಖದಿಂದ ರಾಜ್ಯಭಾರ ಮಾಡುತ್ತಿರಲು, ಕ್ರಿ.ಶ.೧೩೩೩ರ 
ಮಂಠಾಳು””” ಕನ್ನಡ ಶಾಸನದಲ್ಲ ಹೊಸಪಟ್ಟಣ ಎಂದು. ಕ್ರಿ.ಶ.೧೩೬೦ರ ಶ್ಯಾಕಲದೇವನಪುರದ”*” 
ಕನ್ನಡ ಶಾಸನದಲ್ಲ ಹೊಸನಾಡು ಎಂದು, ಕ್ರಿ.ಶ.೧೩೮೨ರ ಮುದಗಲಕೆರೆಯ””” ಕನ್ನಡ ಶಾಸನದಲ್ಲ 
ವಿರೂಪಾಕ್ಷಪುರದಲ್ಲ ಸುಖದಿಂದ ಪೃಥ್ವೀಗೆಯ್ಯುತ್ತಿರಲು ಎಂದು ಹೊಸ ರಾಜಧಾನಿಯ ಉಲ್ಲೇಖಗಳನ್ನು 


ಕಾಣ ಬಹುದು. 


ಜಲ್ಲಾ ವ್ಯಾಪ್ತಿಯಲ್ಲನ ನಾಡುಗಳ ಆಡಳತಕ್ಕಾಗಿ ಹಲವಾರು ಸಾಮಂತರು. ದಣ್ನಾಯಕರು. 
ಅಧಿಕಾರಿಗಳನ್ನು ನೇಮಿಸಿರುವುದನ್ನು ಶಾಸನಗಳಲ್ಲ ಕಾಣಬಹುದು. ಬಲ್ಲಾಳ ಕಾಲದಲ್ಲ ಮಹಾ ಪ್ರಧಾನ 
ದಣ್ಗ್ನಾಯಕರಾದ ಕ್ರಿ.ಶ.೧೩೧೬ರಲ್ಲಿ ಮಹಾ ಪ್ರಧಾನ ತಮ್ಮ ಸಿಂಗಯ್ಯ ದಣ್ನಾಯಕ””'. ಕ್ರಿ.ಶ.೧೩.೨೮ರಲ್ಲ 
ಮಹಾ ಪ್ರಧಾನ ಹೊನ್ನಣನ ಮಕ್ಕಳಾದ ಕ್ರಿ.ಶ.೧೩೨೮ ರಲ್ಪ ಶ್ರೀಮೆಯ ದಂಣಾಯಕ"”””, ಕಾಮ 
ದಣ್ನಾಯಕ”””, ಯೆನಪಯ*””, ಹೋಯ ದಣ್ನಾಯಕರು*”” ಒಂದೇ ತಂದೆಯ ನಾಲ್ಲು ಮಕ್ಕಳು ಒಂದೇ 
ಅವಧಿಯಲ್ಪ, ಒಂದೇ ನಾಡಿನ ಬೇರೆ ಬೇರೆ ಭಾಗಗಳಲ್ಲ ಆಳ್ವಕೆ ನಡೆಸಿದ್ದಾರೆ. ಕ್ರಿ.ಶ.೧೩೩೦ರಲ್ಲ ಜಾಲೆಯ 


೨” ಎರ, ದೊ.ತಾ.೧೪, ಕ್ರಿ.ಶ. ೧೩೨೮, ಕನ್ನಡ, ಹಾಡೋನಹಳ್ಳಿ. 


ಎ.ಕ-೯, ಹೊ.ತಾ.೧೪೭, ಕ್ರಿ.ಶ. ೧೩೪೨, ಕನ್ನಡ, ಪಟ್ಟಂದೂರು. 

 ಎರ,ದೇತಾ.೪೬, ಕ್ರಿ.ಶ.೧೩೪೨, ಕನ್ನಡ, ಸಾದೇನಹಳ್ಳಿ. 

೨ ಎ.ಕ-೯,ನೆರ್ತಾ, ಕ್ರಿ.ಶ.೧೩೩೩, ಕನ್ನಡ, ಮಂಠಾಳು. 

" ಎ.ಕ-೯,ದೊ.ತಾ.೪೩ ಕ್ರಿ.ಶ.೧೩೪೦ ಕನ್ನಡ, ಶ್ಯಾಕಲ ದೇವನ ಪುರ. 

55 ಎ.ರ,ದೇ.ತಾ.೨೧, ಕ್ರಿ.ಶ.೧೩೪೨, ಕನ್ನಡ, ಮುದಗಲ ಕೆರೆ. 

೨ ಎ.ಕ, ಹೊ.ತಾ.೧೩೯, ಕ್ರಿ.ಶ.೧೩೧೪, ತಮಿಳು, ಪರಮನಹಳ್ಳಿ. 

5 ಎ.ರ,ದೊ.ತಾ.೧೪, ಕ್ರಿ.ಶ.೧೩೨೮, ಕನ್ನಡ ಹಾಡೋನಹಳ್ಳಿ. 

5೨% ಎರ, ಕ್ರಿಶ.೧೩೨೮, ಕನ್ನಡ, ದೊ.ತಾ.೧೮, ಕುರುವಿಗೆರೆ, ದೇ.ತಾ.೧, ತಿಂಡಲು, ಹೊ.ತಾ.೧೨೪, ಬಯಿರಿತ್ತಿ. 
೨ ಎರ೯,ದೊ.ತಾ೩ಲ್‌, ಕ್ರಿ.ಶ.೧೩೨೮, ಕನ್ನಡ, ಶಿವಪುರ. 

ಎ.ಕ-೯, ದೇ.ತಾ.೬೦, ಕ್ರಿ.ಶ.೧೩೨೮, ಕನ್ನಡ, ಚಿಕ್ಕಜಾಲ. 


೨೧೬ 


ಗ 


೨೧ 


೨೨೫ 


೧೪೦ 


ದಣ್ಣಾಯಕ”"", ಕ್ರಿ.ಶ.೧೩೩೦, ೩೧, ೩೨ ರಲ್ತ್ಪ ಸಿಂಗೆಯ ದಣ್ನಾಯಕ”"”, ಕ್ರಿ.ಶ.೧೩೩೭ರಲ್ತ್ಪ ಮಹಾ 
ಪ್ರಧಾನ ಸಿಂಗೆ ದಣ್ನಾಯಕರ ತಮ್ಮ ವಲ್ಪಪ್ಪ ದಣ್ನಾಯಕ”””, ಕ್ರಿ.ಶ.೧೩೩೯ರಲ್ಲ ಜಲ್ಲಪ್ಪ ದಣ್ನಾಯಕ””, 
ಕ್ರಿ.ಶ.೧೩೮೪೨ರಲ್ತ ದೇವಪ್ಪ", ಸೊಣ್ಣಯನಾಯಕ”*”*”, ಕ್ರಿ.ಶ.೧೩೮೩ರಲ್ಲ ವೆಟ್ಟರಸ*””. ಬೆಟ್ಟರಸ"”” 
ದಣ್ನಾಯಕರುಗಳು ಆಳ್ವಕೆ ನಡೆಸಿದ್ದಾರೆ. ಕ್ರಿ.ಶ.೧೩೧೧ರಲ್ಲ ಮಹಿಲೆಯನಾಯಕ"””, ಕ್ರಿ.ಶ.೧೩೨೮ರಲ್ಲ 


ಸಿಗಲನಾಡಿನಲ್ಲಯೂ, ಪುಣ್ಣ್ನಾಡ-೭೦ ರಲ್ಲಯೂ ಯಲಳಕಳಪರಸರ”**, ಕ್ರಿ.ಶ.೧೩೧೫ರಲ್ಲ 


Ru 


ವೈಸಂದಗಲ”**, ಕ್ರಿ. ಶ.೧೩೩೨ರಲ್ತ ವೈಚ್ಚಗಾವುಂಡ**”, ಕ್ರಿ.ಶ.೧೩೩೨ರಲ್ಲ ನಾಗದೇವನು"*” 
ಪುಅಯೂರು ನಾಡಿನಲ್ಪಯೂ, ಕ್ರಿ.ಶ.೧೩೩೩ರಲ್ಲ ಅರ್ಮೈನಾಯಕನು ತಿರುಕ್ಕುಂಜ ನಾಡಿನಲ್ಪಯೂ”*”, 
ಕಿ.ಶ.೧೩೩೩ರಲ್ಲ  ಮಹಿಲೆಯ ೫ಜನ್ನುಯನಾಯಕ”*್‌”,  ಕ್ರಿ.ಶ.೧೩೮೬೨ರಲ್ತ್ಲ ಚಿಕ್ಕನಾಯಕ”*”, 


ಕ್ರ.ಶ.೧೩೮೪೩ರಲ ಗಂಡರಗು೪ ಅಂಕಯ್ಯನಾಯಕರುಗಳು””” ಮಹಾಸಾಮಂತಾಧಿಪತಿಗಳಾಗಿ ಆಳಕೆ 


Ru 


ಬಲ್ಲಾಳನ ಅಆಳ್ವಕೆಯಲ್ಲ ಹಲವಾರು ಕೆರೆಗಳು ಮತ್ತು ದೇವಾಲಯಗಳ ನಿರ್ಮಾಣ. 
ದೇವಾಲಯಗಳಗೆ. ಬ್ರಾಹ್ಮಣರಿಗೆ, ವೀರರಿಗೆ, ಅಧಿಕಾರಿಗಳಗೆ ದಾನ ದತ್ತಿಗಳನ್ನು ನೀಡಿರುತ್ತಾನೆ. ವೀರ 
ಬಲ್ಲಾಕ ದೇವನು ನೇರವಾಗಿ ದಾನ ನೀಡಿರುವ ಹಲವಾರು ಶಾಸನಗಳನ್ನು ಗಮನಿಸಬಹುದು. 
ಕ್ರಿ.ಶ.೧೩೦೦ರ ಗಂಗವಾರ ದೇವಾಲಯ ಬಳ ಇರುವ ಎರಡು ತಮಿಳು ಶಾಸನದಲ್ಲ ದೇವರಿಗೆ”, 
ಕ್ರ.ಶ.೧೩೧೯ರ ಮಣ್ಣೆಯಲ್ಪನ ಕನ್ನಡ ಶಾಸನದಲ್ಪ””” ಹಿರಿಯ ತಿರುಮಲೆ ತಿರುನಾಅಗೆ ಹಾಲು, 


Ru 


೨೨೬ ಎ.ಕ೯,ನೆ.ತಾ.೧೨, ಕ್ರಿ.ಶ.೧೩೩೦, ಕನ್ನಡ, ಕಿತ್ತನಲ್ಲಿ. 

೨ ಎ.ರ-೯,ಕ್ರಿ.ಶ. ೧೩೩೦, ತಮಿಳು, ಹೊ.ತಾ.೫೬, ಸೂಲಿಬೆಲೆ ಮತ್ತು ಹೊ.ತಾ.೮೧, ಚಿಕ್ಕನಲ್ಲೂರು ಹಾಗೂ ಹೊ.ತಾ.೧೪೦ ಎ, ಕ್ರಿ.ಶ.೧೩೩೧, ತಮಿಳು, 
ದೇವಿಶೆಟ್ಟಿಹಳ್ಳಿ ಜೊತೆಗೆ ಕ್ರಿ.ಶ.೧೩೩೨, ತಮಿಳು, ಹೊ.ತಾ.೧೦೪, ಸತ್ಯವಾರ ಹಿ ಹೊ.ತಾ.೧೪೦, ದೇವಿಸೆಟ್ಟಿಹಳ್ಳಿ. 

5೨ರ ಎ.ಕ-೯,ಹೊ.ತಾ.೧೩೪, ಕ್ರಿ.ಶ.೧೩೩೬, ತಮಿಳು, ವಾಗಟ. 

ಎ.ಕ-೯, ಹೊ.ತಾ.೪೩ ಕ್ರಿ.ಶ.೧೩೩೯, ಕನ್ನಡ, ಕೊರಟ. 

ಎ.ಕ-೯, ಹೊ.ತಾ.೯೦, ಕ್ರಿ.ಶ.೧೩೪೨, ತಮಿಳು, ಅಟ್ಟೂರು. 

ಎಕ, ದೇ.ತಾ.೨೧, ಕ್ರಿ.ಶ.೧೩೪೨, ಕನ್ನಡ, ಮುದಗುರಕಿ. 

ಎಕ್‌, ಹೊ.ತಾ.೧೧೨, ಕ್ರಿ.ಶ. ೧೩೪೩, ತಮಿಳು, ಕಮ್ಮಸಂದ್ರ 

* ಎ.ಕ-೯, ಅನುಬಂಧ, ದೇ.ತಾ.೯ ೨, ಕನ್ನಡ, ಜೋಡಿ ದಳಸಿಗೆರೆ. 

ಎಕ೯,ನೆ.ರ್ತಾ, ಕ್ರಿ.ಶ.೧೩೩೩, ಕನ್ನಡ, ಮಂಠಾಳು. 

ಎಕ, ದೊ.ತಾ.೩ಲೆ, ಕ್ರಿ.ಶ.೧೩೨೮, ಕನ್ನಡ, ಶಿವಪುರ. 

ಎ.ಕ-4೯, ಹೊ.ತಾ.೧೫೯, ಕ್ರಿ.ಶ.೧೩೧೫, ತಮಿಳು, ಅರಹಳ್ಳಿ. 

ಎ.ಕ-೯, ಹೊ.ತಾ.೧೦೪, ಕ್ರಿ.ಶ.೧೩೩೨, ತಮಿಳು, ಸತ್ಯವಾರ ಮತ್ತು ಹೊ.ತಾ.೧೪೦, ಕ್ರಿ.ಶ.೧೩೩೨, ತಮಿಳು, ದೇವಿಶೆಟ್ಟಿಹಳ್ಳಿ. 
ಎ.ಕ-೯, ಹೊ.ತಾ.೧೪೦, ಕ್ರಿ.ಶ.೧೩೩೨, ತಮಿಳು, ದೇವಿಶೆಟ್ಟಿಹಳ್ಳಿ. 


ಎ.ಕ4, ಹೊ.ತ್ತಾಾ೯೭, ಕ್ರಿ.ಶ.೧೩೩೧, ತಮಿಳು, ಮುಗಬಾಳ. 
ಎರ, ನೆ.ತ್ತಾ್‌, ಕ್ರಿ.ಶ.೧೩೩೩, ಕನ್ನಡ, ಮಂರಾಳು. 
"ಎರ್ಕ,ಹೊತಾ.೧೪೭, ಕ್ರಿ.ಶ.೧೩೪೨, ಕನ್ನಡ, ಪಟ್ಟಂದೂರು. 
ಎರ, ಹೊ.ತಾ.೭೫, ಕ್ರಿ.ಶ.೧೩೪೩, ತಮಿಳು, ನಿಡುಬೆಟ್ಟ. 
ಎ.ಕ-೯, ದೇ.ತಾ.೭೮, ೮೦, ಕ್ರಿ.ಶ.೧೩೦೦, ತಮಿಳು, ಗಂಗವಾರ. 
ಎ.ಕ-೯,ನೆ.ತಾ.೫೭, ಕ್ರಿ.ಶ.೧೩೧೯, ಕನ್ನಡ, ಮಣ್ಣೆ. 


೧೪೧ 


ಬೆಣ್ಣಿಸೇವೆಗೆ ಅಂಬಲಗೆರೆ ಪುರುಷನಹಳ್ಳಯನ್ನು ಮತ್ತು ಕ್ರಿ.ಶ.೧೩೨೪ರ ಮಂಡೂರು ತಮಿಳು 
ಶಾಸನದಲ್ಲ್‌*” ವಯುರಿದೇವರಿಗೆ. ಸಿಕ್ಷದೇವರಿಗೆ ಹಾಗೂ ಕ್ರಿ.ಪ.೧೩೩೧ರಲ್ಲ ಶ್ರೀ ಮುಕ್ತಿನಾಥದೇವರಿಗೆ*** 
ದಾನಗಳನ್ನು ನೀಡಿದ ವಿವರಗಳವೆ. 


ಬಲ್ಲಾಳ ದೇವನ ಪರವಾಗಿ ಅಧಿಕಾರಿಗಳು, ಮಾಂಡಲಅಕರು, ನಾಡಪ್ರಭುಗಳು, ಗಾವುಂಡರು 
ದಾನ ದತ್ತಿಗಳನ್ನು ಸೀಡಿ ಶಾಸನಗಳನ್ನು ಹಾಕಿರುವುದಕ್ಷೆ ಹಲವಾರು ಶಾಸನಗಳಲ್ಲ ಮಾಹಿತಿ ಲಭಸುತ್ತದೆ. 
ಕ್ರಿ.ಶ.೧೩೧೫ರ ಅರಹಳ್ಳಯ ತಮಿಳು ಶಾಸನದಲ್ಪ್ಲ"”” ಬಲ್ಲಾಕ ದೇವನ ಜಯಕ್ಕಾಗಿ ಮಹಾ 
ಸಾಮಂತಾಧಿಪತಿ ಸೆವಿದ್ಯೈನಾಯನರು ದೇವರಿಗೆ, ಕ್ರ.ಶ.೧೩೨೮ರ ಹಾಡೋನಹಳ್ಳಯ ಕನ್ನಡ 
ಶಾಸನದ”  ಪುನ್ನಾಡು-೭೦ನ್ನು ಆಳುತ್ತಿರುವ ಯಲಲಪರಸರು ವರಹರೇಶ್ವರ ದೇವರಿಗೆ, 
ಕ್ರಿ.ಶ.೧೩೨೮ರ ಚಿಕ್ಕಜಾಲದ ಕನ್ನಡ ಶಾಸನದಲ್ಲ””” ಹೋಯ ದಣ್ನಾಯಕರು ತೆರಿಗೆಗಳನ್ನು ಸಂಗ್ರಹ 
ಮಾಡಿ ಜಾಲದ ಚನ್ನಕೇಶವ ದೇವರಿಗೆ ಅಂಗಭೋಗ, ರಂಗಭೋಗ, ಅಮೃತಪಡಿ, ನಂದಾದೀಪ ಕ್ಲೆ, 
ಕ್ರಿ.ಪ.೧೩೩೦ರ ಜೋಡಿ ದಾಸರಹಳ್ಳಯ ತಮಿಳು ಶಾಸನದಲ್ಲ*”” ಬಲ್ಲಾಳ ದೇವನ ಜಯಕ್ಕಾಗಿ 
ಪುಆಯೂರು ನಾಡಪ್ರಭು ಸೋಮನಾಥನು ದೇವರಿಗೆ, ಹಾಗೂ ಚಿಕ್ಕ ನಲ್ಲೂರುನಲ್ತ ಕೆರೆ ಕಟ್ತದಕ್ಕೆ, 
ಕ್ರಿ.ಶ.೧೩೩೬೭ರ ವಾಗಟ ತಮಿಳು ಶಾಸನದಲ್ಲ*”' ಬಲ್ಲಾಳ ದೇವನ ೨೫ನೇ ವರ್ಷದ ಅಳ್ವಕೆಯ 


ಸಂಛ್ರಕ್ಲಾಗಿ ವಲ್ಲಪ್ತ ದಣ್ನಾಯಕರು ವರದರಾಜ ದೇವರಿಗೆ ದಾನಗಳನ್ನು ನೀಡಿದ್ದಾರೆ. 


Ry 


ತೆರಿಗೆಗಳು ರಾಜ್ಯಾದಾಯವಾಗಿದ್ದು ಯಾವ ರೀತಿಯ ತೆರಿಗೆಗಳು ದ್ವಾರಸಮುದ್ರದಲ್ಲ 

ಜಾರಿಯಲ್ಲಿದ್ದವು ಅನ್ನೋದ್ಧನ್ನು ಕ್ರಿ.ಶ.೧೩೦೧ರ ಐವರುಕಂಡಪುರದ ತಮಿಳು ಶಾಸನದಲ್ಲ** ನಾಡುಗಳು 
ಮತ್ತು ನಾಡುಗಳಲ್ಲನ ತೆರಿಗೆಗಳ ಉಲ್ಲೇಖವನ್ನು ಕಾಣಬಹುದು. ಹಾಗೇಯೆ ಕ್ರಿ.ಶ.೧೩೦೬ರ ಇಸ್ತೂರು 
ಕನ್ನಡ ಶಾಸನದಲ್ರ””” ೧೧ ಸಾಲುಗಳಲ್ಲ ತೆರಿಗೆಗಳ ಮಂಜೂರುಗಳ ಮಾಹಿತಿಯನ್ನು ನೋಡಬಹುದು. 
ಕ್ರಿ.ಶ.೧೩೧೬ರ ಪರಮನಹಳ್ಳಯ ತಮಿಳು ಶಾಸನದಲ್ತ*”” ಕೆರೆ ದಂಡೆಯನ್ನು ಜೀಣ್ಣೋದ್ದಾರ 
ಮಾಡಿಸಿದಕ್ಲಾಗಿ ಸೊಮಿಯ, ದಾಮೋಧರರಿಗೆ ಹಾಗೂ ಕ್ರಿ. ಶ.೧೩೩೦ರ ಸೂಲಕೆರೆಯ ತಮಿಳು 
೨೫ ಎರ, ಹೊ.ತಾ.೧೨೬, ಕ್ರಿ.ಶ.೧೩೨೪, ತಮಿಳು, ಮಂಡೂರು. 
ಎ.ಕ-೯, ಅನುಬಂಧ ನೆ.ತಾ.೧೦೩, ಕ್ರಿ.ಶ.೧೩೩೧, ಕನ್ನಡ, ಬಿನ್ನಮಂಗಲ. 
* ಎಕ, ಹೊ.ತಾ.೧೫೯, ಕ್ರಿ.ಶ.೧೩೧೫, ತಮಿಳು, ಅರೆಹಳ್ಳಿ. 
ನ ಎ.ಕ,ದೊ.ತಾ.ಲಿ, ಕ್ರಿ.ಶ.೧೩೨೮, ಕನ್ನಡ, ಶಿವಪುರ. 
ಎಕ, ದೇ.ತಾ.೬೦, ಕ್ರಿ.ಶ.೧೩೨೮, ಕನ್ನಡ, ಚಿಕ್ಕಜಾಲ. 
ಎ.ಕ-4೯,ಹೊ.ತಾ.೧೦೦, ಕ್ರಿ.ಶ.೧೩೩೦, ತಮಿಳು, ಜೋಡಿ ದಾಸರಹಳ್ಳಿ. 
ಎ.ಕ-೯, ಹೊ.ತಾ.೧೩೪, ಕ್ರಿ.ಶ.೧೩೩೬, ತಮಿಳು, ವಾಗಟ. 
ಎ.ಕ-೯, ನೆ.ತಾ.೩ಲಿ, ಕ್ರಿ.ಶ.೧೩೦೧, ತಮಿಳು, ಅಯಿಗಂಡಪುರ. 


ಎ.ಕ-೯, ದೊ.ತಾ.೫೨, ಕ್ರ.ಶ.೧೩೦೬, ಕನ್ನಡ, ಐಸ್ತೂರು. 
ಎ.ಕ-೯, ಹೊ.ತಾ.೧೩೯, ಕ್ರಿ.ಶ.೧೩೧೪, ತಮಿಳು, ಪರಮನಹಳ್ಳಿ. 


೨೪೬ 


೨೪೯ 
೨೫೦ 
೨೫೧ 
೨೫೨ 
೨೫೩ 


೨೫೪ 


೧೪೨ 


ಶಾಸನದಲ್ತ*”” ನಂ೦ಜರವಿಸೆಟ್ಟ್ಞಯರು ಕೆರೆ ಏರಿ ಕಣ್ಡದಕ್ಷೆ ಪ್ರಧಾನ ಸಿಂಗೆಯದಣ್ಣಾಯರು ದಾನ 


ನೀಡುತ್ತಾರೆ. ಕ್ರಿ.ಶ.೧೩೩೬೭ರ ಮುಗಬಾಳ ತಮಿಳು ವೀರಗಲ್ಲು ಶಾಸನದಲ್ಲ””” ಸ್ನೇಹಿತನು ಹಸುಗಳನ್ನು 


ರಕ್ಷಿಸಿ ಮರಣ ಹೊಂದಿದ್ದಕ್ಲಾಗಿ ನೆಟ್ಟರವಿಯು ಪವೀರಗಲ್ಲನ್ನು ಹಾಕಿಸಿದನು. ಹೀಗೆ ರಾಜನ ಪರವಾಗಿ ಕೆರೆ 
ಕಟ್ಟದ್ದಕ್ಕೆ, ಏರಿ ನಿರ್ಮಿಸಿದಕ್ಕೆ, ಕೆರೆ ಅಥವಾ ಏರಿ ಜೀಣ್ಣೋದ್ಧರ ಮಾಡಿದಕ್ಕೆ, ತೂಬು ನಿರ್ಮಿಸಿದಕ್ಕೆ, ನಾನಾ 
ಅಭವೃದ್ಧಿ ಕಾರ್ಯಾಧಾರದ ಮೇಲೆ. ರಾಜನ ಜಯಕ್ಷಾಗಿ, ರಾಜನ ಆಳ್ವಕೆಗೆ, ವೀರ ಮರಣ ಹೊಂದಿದ್ದ 
ವೀರರ ಕುಟುಂಬಗಳಗೆ ದಾನ ನೀಡಿರುವುದನ್ನು ಶಾಸನಗಳಲ್ಲ ಕಾಣ ಬಹುದು. 


ವೀರಬಲ್ಲಾಳನು ಕ್ರಿ.ಶ.೧೩೬೦ರಲ್ತ ವಿರೂಪಾಕ್ಷ ಬಲ್ಲಾಳನಿಗೆ ರಾಜ್ಯಾಭಿಷೇಕ ಮಾಡಲಾದ 
ಸಂದರ್ಭದಲ್ಲ ಜೆಂನೆಯನಾಯಕರು ರಾಮಸಮುದ್ರ ಎಂಬ ಕೆರೆಯನ್ನು ಕಣ್ಟಸಲಾಯತ್ತು*””. ವೀರ 
ಬಲ್ಲಾಳನು ಕ್ರಿ. ಶ.೧೩೮೩ರಲ್ಲ ಮಧುರೈಯ  ತಿರುಜಿನಾಪಳ್ಣಯಲ್ಲದ್ದಾಗ  ದೆಹಆಯ ಸುಲ್ತಾನನ 
ಕಡೆಯವರು ಮೋಸದಿಂದ ಮುಮ್ಮಡಿ ಬಲ್ಲಾಳನನ್ನು ಹತ್ಯೆಗೈದರು*””. ನಂತರ ಮಗ ವಿರೂಪಾಕ್ಷ 
ಬಲ್ಲಾಕನು ಉತ್ತರಾಧಿಕಾರಿಯಾದರೂ ಅಸಮರ್ಥನಾಗಿದ್ದು, ಕ್ರಿ.ಶ.೧೩೬೩೭ರಲ್ಪ್ಲ ತೀರಿ ಕೊಂಡನು. 
ಇದರೊಂದಿಗೆ ಹೊಯ್ದಕ ಸಾಮ್ರಜ್ಯವೂ ಕೊನೆಗೊಂಡಿತ್ತು. 


೩.೬ ಕುಕ್ಕಲನಾಡ ಪ್ರಭುಗಳು 

ಬೆಂಗಳೂರಿನ ಪಕಶ್ಲಿಮ ಭಾಗವಾದ ಅರ್ಕಾವತಿ ನದಿಯ ಇಕ್ಷೆಲವಾದ ಹೆಸರುಘಟ್ಟ ಕೆರೆ, ಮಧುರೆ 
ಕೆರೆ, ತಿಪ್ಲ್ಪಗೊಂಡನಹಳ್ಳ ಹಾಗೂ ಮಂಚನಬೆಲೆ ಕಣಿವೆಯ ಭೂಪ್ರದೇಶವಾದ, ನೆಲಮಂಗಲವನ್ನು 
ಕೇಂದ್ರವಾಗಿಟ್ಟುಕೊಂಡು, ಬೆಂಗಳೂರು ಉತ್ತರ ತಾಲ್ಲೂಕಿನ ಪಕ್ಲಿಮ ಭಾಗ, ಮಾಗಡಿ ತಾಲ್ಲೂಕಿನ 
ಪೂರ್ವಭಾಗ ಹಾಗೂ ಬೆಂಗಳೂರು ದಕ್ಷಿಣ ಭಾಗಗಳನ್ನು ಒಳಗೊಂಡಿರುವ ಪ್ರದೇಶವೇ 
ಕುಕ್ಕಲನಾಡಾಗಿತ್ತು ಎಂಬುದನ್ನು ಶಾಸನಗಳಂದ ಗುರುತಿಸಬಹುದು”. ಗ್ರಾಮಾಂತರ ಜಲ್ಲೆಯಲ್ಲನ 
ಮಣ್ಣೆನಾಡು. ಸಣ್ಣೆನಾಡು, ಹುಲುಕುಡಿನಾಡು, ಕೈವಾರನಾಡು, ಪುಅಯೂರುನಾಡು ಮುಂತಾದ ಪ್ರಾಚೀನ 
ನಾಡುಗಳಲ್ಲ ಒಂದಾದ ಕುಕ್ಕಲನಾಡಿಗೆ ಪೂರ್ವದಲ್ಲ ಎಲಹಕ್ಷನಾಡು, ಪಶ್ಲಿಮದಲ್ಲ ಮಣ್ಣಿನಾಡು., 
ಉತ್ತರದಲ್ಲ ಹುಲುಕಡಿನಾಡು ಮತ್ತು ದಕ್ಷಿಣದಲ್ಲ ಕರಿಕನಾಡುಗಳು ಎಲ್ಲೆಗಳಾಗಿತ್ತು. 


೨೫ ಎರ, ಹೊ.ತಾ.೫೬, ಕ್ರಿ.ಶ.೧೩೩೦, ತಮಿಳು, ಸೂಲಿಬೆಲೆ. 


ಎಕ-೯, ಹೊ ರ್ತಾಲಿ, ಕ್ರಿ.ಶ.೧೩೩೭, ತಮಿಳು, ಮುಗಬಾಳ. 
ಎ.ಕ-೯, ಬೆಂ.೧೧೧, ಕ್ರಿ.ಶ.೧೩೪೦, ರಾಮಸಂದ್ರ. 
೨ ಫ್ರೊ. ಬಿ. ನಾರಯಣಮ್ಮ : ಬೆಂಗಳೂರಿನ ನಿಮಾತೃ ಕೆಂಪೇಗೌಡರು, ಪು.ಸಂ-೨೧. 


೨೫೯ 


೨೫೬ 


೨೫೭ 


ಎಕ-೯, ನೆರ್ತಾ, ಕ್ರಿ.ಶ.೧೩೩೩, ಮಂಠಾಳು. ನೆ.ತಾ.೧೯, ಕ್ರಿ.ಶ.೧೩೪೦, ಬಾಣಸವಾಡಿ. ಬೆಂ.೧೧೦, ಕ್ರಿ.ಶ.೧೩೩೬, ಬ್ಯಾಡರಹಳ್ಳಿ. ಬೆಂ.೧೧೧, ಕ್ರಿ.ಶ.೧೩೪೦, ರಾಮಸಮುದ್ರ. ಮಾ.ತಾ.೮೧, ೧೩೪೦, 
ಬೈಚಗು್ಪೆ. 


ಭೌಗೋಳಕವಾಗಿ ಅರ್ಕಾವತಿ ನದಿಯು ಹರಿಯುವ ನೆಲೆಯಾಗಿ ನೈಸರ್ಗಿಕವಾದ ಬೆಟ್ಟ. ಹಳ್ಳ. 
ಕೊಳ್ಳಗಳ೦ದಲೇ ಕುಕ್ಕಲನಾಡು ಎಂಬ ಹೆಸರು ಬಂದಿರಬೇಕು. ಕುಕ್ಕಲ ಎಂದರೆ ಏರಿಆತ, ಶಿಖರದ ತುದಿ, 
ಆಲ ಎಂದರೆ ತಗ್ಗು ಸ್ಥಕಗಳಲ್ಲ ನೀರು ನಿಂತಿರುವ ಜಾಗ, ಅಂದರೆ ನದಿ ಮುಖಜ ಭೂಮಿ ಎಂದರ್ಥ. 
ಒಂದು ಪ್ರಾಚೀನ ಪ್ರಾದೇಶಿಕ ವಿಭಾಗಕ್ಕೆ ಹೆಸರು ಬರಲು ಪ್ರಧಾನವಾಗಿ ಆ ಪ್ರದೇಶದ ನೈಸರ್ಗಿಕ 
ವೈಶಿಷ್ಠ್ಟವು ಸಹ ಕಾರಣವಾಗಿರುತ್ತದೆ. ಹಾಗೇಯೇ ಕುಕ್ಷಲನಾಡು ಸಹ ತನ್ನ ನೈಜ ಭೌಗೋಳಕ 
ವೈಲಕ್ಷಣಗಳ೦ದಲೇ ಹೆಸರು ಪಡೆದಿರಬೇಕು. 


ಕುಕ್ಷಲನಾಡಿನ ಆಳ್ವಕೆಯು ಕ್ರಿ.ಶ.೭2೫೦ ರಿಂದಲೇ ಗಂಗ ದೊರೆ ಶ್ರೀಪುರುಷನಿಂದಲೇ 
ಪ್ರಾರಂಭವಾಗುತ್ತದೆ. ಈ ಶಾಸನದಲ್ಲ ಕುಕ್ತರಪಾಳಕ್ನಾರೆನಾಡು”*”, ಮಾರಸಿಂಹನ ಕ್ರಿ. ಶ.೭೯೭ರ 
ಶಾಸನದಲ್ಲ ಕುಕ್ಕನರೆನಾಡು"*'. ಚೋಳರ ಅಧಿನಕ್ಕೆ ಒಳಪಟ್ಟು ಮೇಲೆ ಕುಕ್ಕನೂರು""” ಎಂದು, 
ಹೊಯ್ದಕರ ಆಡಳತ ವಿಭಾಗಕ್ಕೆ ಸೇರಿದ ಮೇಲೆ ಕುಕ್ಕಲನಾಡು”"” ಎಂದು ನಂತರ ವಿಜಯನಗರ ಕಾಲಕೆ 
ತನ್ನ ಅಸ್ಳಿತ್ವವನ್ನು ಕಳೆದುಕೊಂಡ ಈ ನಾಡನ್ನು ಅನೇಕ ನಾಯಕರು, ಪ್ರಭುಗಳು, ಗೌಡರು, 
ಅಧಿಕಾರಿಗಳು ಆಜ್ವಕೆ ನಡೆಸುತ್ತಾ ಹಲವಾರು ದೇವಾಲಯಗಳು, ಕೆರೆಗಳು, ಕಟ್ಟೆಗಳು. ಕಾಲುವೆಗಳನ್ನು 


ನಿರ್ಮಿಸಿದ್ದಾರೆ. 


೧೧ನೇ ಶತಮಾನದ ಪ್ರಾರಂಭದಲ್ಲ ಒಂದನೇ ರಾಜ ರಾಜ ಚೋಳನು ಗಂಗರನ್ನು ಸೋಲಸಿ, 
ಗಂಗವಾಡಿಯನ್ನು ವಶಪಡಿಸಿಕೊಳ್ಳುವುದರಿಂದ ಕುಕ್ಕಲನಾಡು ಚೋಳರ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟತು. 
ಈ ಸಂದರ್ಭದಲ್ಲ ಸ್ಥಳೀಯ ಆಡಳತಗಾರನಾಗಿದ್ದ ನಾಡ ಗಾವುಂಡರಾದ. ಗಾವುಂಡರು ಇಚ್ಛೆಬುಂದಲೊ 
ಅಥವಾ ಅನಿವಾರ್ಯದಿಂದ ಚೋಳಾರಸರ ಹೆಸರನ್ನು ಅಥವಾ ಅವರ ಜರುದನ್ನು ತಮ್ಮ ಹೆಸರುಗಳಗೆ 
ಸೆರಿಸಿಕೊಂಡು ಆಡಳತ ನಡೆಸಿರುವ ಹಲವಾರು ಗಾವುಂಡರ ಹೆಸರುಗಳನ್ನು ಶಾಸನಗಳಲ್ಲ 
ಕಾಣಬಹುದು. ಕ್ರಿ.ಶ.೧೦೨೯ ರಲ್ಲ ರಟ್ಟಕುಳಕಲ ಚೋಳ ಗಾವುಂಡ""”. ಕ್ರಿ.ಶ.೧೦೩೩ ರಲ್ಲ ರಾಜೇಂದ್ರ 


ಚೋಳ ಗಾವುಂಡ"*”, ಕ್ರಿಶ೧೦೩೮ ರಲ್ಲ ರಾಜೇಂದ್ರ ಚೋಳ ಗಾವುಂಡ***, ಕ್ರಿ.ಶ.೧೧೧೦ ರಿಂದ ೧೩ 


೨೬ ಎ ಕ್ಷ-೯,ನೆ.ತಾ.೩೩, ಕ್ರಿ.ಶ.೭೫೦, ತೋಟಗೆರೆ. 

೨ ಎ ಕ-€, ನೆ.ತಾ.೬೦, ಕ್ರಿ.ಶ.೭೯೭, ಮಣ್ಣೆ. 

೨೬೨ ಎ.ಕ-೯,ನೆ.ತಾ.೩, ಕ್ರಿ.ಶ.೧೧೧೦, ತಮಿಳು, ಬಿನ್ನಮಂಗಲ. 

ಎಕ, ನೆ.ತಾ.೧೨, ಕ್ರಿ.ಶ.೧೩೩೦, ಕಿತ್ತನಲ್ಲಿ ಮತ್ತು ನೆ.ತಾ.೧೯, ಕ್ರಿ.ಶ.೧೩೪೦, ಬಾಣಸವಾಡಿ. 
ನ್‌ ಎ.ಕ-೯, ನೆ.ತಾ.೧, ಕ್ರಿ.ಶ.೧೦೨೯, ಕನ್ನಡ, ಸೋಲದೇವನಹಳ್ಳಿ. 

೨ಬ ಎ ಕ, ನೆ.ತಾ,೩೭, ಕ್ರಿ.ಶ.೧೦೩೩, ತಮಿಳು, ಆಯಿಗಂಡಪುರ. 

ರ, ನೆ.ತಾ.೭ಎ, ಕ್ರಿ.ಶ.೧೦೩೮, ತಮಿಳು, ಆಬೂರು. 


೨೬೩ 


೧೪೪ 


ವರೆಗೆ ರಾಜರಾಜನ್‌ ಕುಲೊತ್ತುಂಗ ಆದಿಮುರ್ಕ ಚೆಂಗಿರೈೆ""” ಹೀಗೆ ಕುಕ್ಕಲನಾಡಿನಲ್ಲ ಆಡಳತ 
ನಡೆಸಿರುವ ಗಾವುಂಡರು ತಮ್ಮ ಅಧಿಕಾರವಧಿಯಲ್ಲ ಶೈವ ದೇವಾಲಯಗಳಗೆ ಮಾತ್ರವೇ ದಾನ 
ನೀಡಿರುವುದನ್ನು ಶಾಸನದಲ್ಲ ಕಾಣಬಹುದು. ಕ್ರಿ.ಶ.೧೦೨೯ ರಲ್ಲ ರಾಜೇಂದ್ರ ಚೋಳಕದೇವರ ೧೮ನೇ 
ಆಳ್ವಕೆಯ ವರ್ಷದಲ್ಲ ವಾಮನಯ್ಯನು ತನ್ನ ಗುರುಗಳಾದ ಶ್ರೀ ಮೌನಿ ಭಟ್ದಾರಕರು ಸಿದ್ದಿಯಾದ 
ನೆನಪಿಗಾಗಿ ಸಿದ್ದೇಶ್ವರ ದೇವಾಲಯನ್ನು ನಿರ್ಮಿಸಿ ದೇವರಿಗೆ ನೈವೇದ್ಯ, ನಿರಂತರ ದೀಪಾರಾಧನೆಗೆ”*”, 
ಕ್ರಿ.ಶ.೧೦೩೩ರಲ್ಲ ರಾಜೇಂದ್ರ ಚೋಳದೇವರ ೨೨ನೇ ಆಳಜ್ವಕೆಯ ವರ್ಷದಲ್ಲ ರಾಜೇಂದ್ರ ಜೋಳ 
ಗಾವುಂಡನು ಕುಕ್ಕನೂರುನಾಡಿನ ಸಿದ್ದೇಶ್ವರ ದೇವರಿಗೆ”*”, ಕ್ರ.ಪ.೧೦೩೮ ರಲ್ಲ ರಾಜೇಂದ್ರ ಚೋಳ ದೇವರ 
ಆಳ್ವಕೆಯಲ್ಲ ಕುಕ್ಕನೂರಿನ ರಾಜೇಂದ್ರ ಚೋಳ ಗಾವುಂಡನು ಸಿದ್ದೇಶ್ವರರಿಗೆ ರೇಷ್ಕೇ. ಹತ್ತಿ. ಮರಗಳನ್ನು 
ಕೊಟ್ಟು. ನೈವೇದ್ಯ. ದೀಪಾರಾಧನೆಗೆ”””, ಕ್ರಿ.ಶ.೧೧೧೦ ರಲ್ಲ ಕುಲೊತ್ತುಂಗ ಚೋಳ ದೇವರ ೧ನೇ 
ವರ್ಷದ ಆಳ್ವಕೆಯಲ್ಲ ಕುಲೊತ್ತುಂಗ ಆದಿಮುರ್ಕ ಚೆಂಗಿರೈನು ಕುಕ್ಕನೂರು ನಾಡಿನ ವಿನ್ನಮಂಗಲದ 
(ಬನ್ನಮಂಗಲ)  ಮುತ್ತೀಶ್ವರ (ಮುಕ್ತೀಶ್ವರ) ಒಡೆಯ ಮಹಾದೇವರಿಗೆ**', ಕ್ರಿ.ಶ.೧೦೫೦ರಲ್ಲ 
ರಾಜಾಧಿರಾಜ ದೇವರ ಆಳ್ವಕೆಯಲ್ಲ ಕುಕ್ಕನೂರು ಗಾವುಂಡನಾದ ರಾಜಾಧಿರಾಜ ವೆಲನೂ ಎಲ್ಲಾ 
ರೀತಿಯ ಆದಾಯವನ್ನು ದೇವಾಲಯಕ್ಕೆ”, ಕ್ರಿ.ಶ.೧೧೧೩ ರಲ್ಲ ಶ್ರೀ ಕುಲೊತ್ತುಂಗ ಚೋಳದೇವರ 
೩ನೇ ಆಳ್ವಕೆಯಲ್ಲ ಗೌಡನಾಗಿ ಮುಂದುವರೆದ ರಾಜರಾಜನ್‌ ಕುಲೊತ್ತುಂಗ ಚೋಳ ಆದಿಮುರ್ಕ 
ಚೆಂಗಿರ್ಕೈನು, ವೆಲಪಲಹಳ್ಳಯ ಚತುಸ್ತೀಮೆಯೊಳಗಣ ಗದ್ದೆಯನ್ನು ವಿಕ್ಸರಮ ಚೋಳಮಂಡಲದ 
ಕುಕ್ನುನೂರುನಾಡಿನ ಪೆರಿಯಮತ್ತಕೂರ ಐವರ ಕಂಡೀಶ್ಚರ ಒಡೆಯ ಮಹಾ ದೇವರಿಗೆ ಪೂಜೆ 
ಪುನಸ್ಥಾರಗಳಗೆ””* ಕೊಡುಗೆಗಳನ್ನು ನೀಡಿದ್ದಾರೆ. 


ಕ್ರಿ.ಶ.೧೧೧೬-೭ ರಲ್ಲ ಹೋೊಯ್ದಕ ವಿಷ್ಣುವರ್ಧನ ತಲಕಾಡಿನಿಂದ ಚೋಳರನ್ನು ಸೋಪಲಸಪಿ 
ಗಂಗವಾಡಿ ೯೬೦೦೦ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಕುಕ್ಷಲನಾಡು ಸಹ ಹೊಯ್ಸಳರ 
ಆಡಳತ ವ್ಯಾಪ್ತಿಗೆ ಒಳಪಟ್ಟತು. ವೀರ ಬಲ್ಲಾಳನ ಕ್ರಿ.ಶ.ಸು.೧೩೨೫ರಲ್ಲ ಕುಕ್ಕಲನಾಡನ್ನು ಉಪ್ಪೂರ 


ಬಂಮೆಯ ನಾಯಕರು ಆಳುತ್ತಿರಲು, ವಿರಯನು, ಕುಕ್ಷ್ಕಲನಾಡಿನ ಕಿತ್ತನೆಲೆಯ ದೊಡನಗೌಡರ ಮಕ್ಕಳು 


೨೬೭ 


ಎ೯, ನೆ.ತಾ.೩, ಕ್ರಿ.ಶ.೧೧೧೦, ತಮಿಳು ,ಬಿನ್ನಮಂಗಲ ಮತ್ತು ನೆ.ತಾ.೩೮ವಎ, ಕ್ರಿ.ಶ.೧೧೧೩, ತಮಿಳು, ಅಯಿಗಂಡಪುರ. 
೨ನ ಕ್ಷ, ನೆ.ತಾ.೧, ಕ್ರಿ.ಶ.೧೦೨೯, ಕನ್ನಡ, ಸೋಲದೇವನಹಳ್ಳಿ. 

೨೭ ಎ ರ್ರ, ನೆ.ತಾ,೩೭, ಕ್ರಿ.ಶ.೧೦೩೩, ತಮಿಳು, ಆಯಿಗಂಡಪುರ. 

ನದ ಕ-೯, ನೆ.ತಾ.೭ಎ, ಕ್ರಿ.ಶ.೧೦೩೮, ತಮಿಳು, ಆಬೂರು. 

ಎಕ, ನೆ.ತಾ.೩, ಕ್ರಿ.ಶ.೧೧೧೦, ತಮಿಳು, ಬಿನ್ನಮಂಗಲ. 

ಎ.ಕ-೯, ನೆ.ತಾ.೩ಲೆಸಿ, ಕ್ರಿ.ಶ.೧೦೫೦, ತಮಿಳು, ಆಯಿಗಂಡವುರ. 

೨ ಎ ಕ, ನೆ.ತಾ.೩೮ವಎ, ಕ್ರಿ.ಶ.೧೧೧೩, ತಮಿಳು, ಆಯಿಗಂಡವುರ. 


೨೭೧ 


೨೭೨ 


೧೪೫ 


ಗೌಡಪ್ಪ. ಮಾರಪ್ಪ, ಗಂಗಣ್ಣನಿಗೆ ಮುದುಗೆರೆಯನ್ನು ಸರ್ವ ಕೊಡುಗೆಯಾಗಿ ಕೊಟ್ಟನು". ಈ 
ದೊಡ್ಡಗೌಡರ ಕುಟುಂಬಗಳು ಕಿತ್ತನೆಲೆಯಲ್ಲ ಪ್ರಸಿದ್ಧವಾಗಿರಬೇಕು. ಕ್ರಿ.ಶ.೧೩೬೦ ರಲ್ಲ ಈ ವಂಪಶದಲ್ಲ 
ಹುಟ್ಟದ ಬಯುಚವ್ಪೆ (ಮಹಾ ಕುಕ್ಕಲನಾಥ ಪ್ರಭು ಕಿತ್ತನಲ್ಲಯ ಹೊಂನಗವುಡರ ಮಕ್ಕಳು......ಹೊಂನಪ್ಪ 
ವೀರಯ್ಯನ ಮಗಳಾದ ಬಲಖಚಪ್ಪೆ) ಎಂಬ ಹೇಣ್ಣು ಮಗಳಗೆ ದಂಡಿಗೆಯ ಜಯಕ್ಕೆ ಕೊಟ್ಟ ತಾವರೇಕೆರೆ 
ಹೊಲದೊಳಗಣ ಉಂಬಳಯನ್ನು ಶ್ರೀ ವೀರ ಬಲ್ಲಾಕ ದೇವರ್ಲನ ಕುವರ ಮಹಾ ಸಾವಂತಾಧಿಪತಿ 
ಮಹಿಲೆಯನಾಯಕ, ಚಂನಿನಾಯಕ, ಕಾಟನಾಯಕರ ಆಅಳ್ವಕೆಯಲ್ಲ ಬಟರುವುದು”””, 


ಮೂರನೇ ಬಲ್ಲಾಕನ ಕಾಲದಲ್ಲ ಮಹಾಸಾಮಂತಾಧಿಪತಿಯಾಗಿ ಮಯುಲೆಯನಾಯಕರು 
ಮತ್ತು ಆತನ ಸಹೋದರರು ಹೆಚ್ಚು ಮಾನ್ಯತೆಯನ್ನು ಪಡೆದಿದ್ದವರಾಗಿ ಕ್ರಿ.ಶ.೧೩೩೩ ರಿಂದ ೧೩೬೦ 
ರವರೆಗೆ ಆಡಳತ ನಡೆಸಿರುವುದಕ್ಷೆ ಶಾಸನಗಳು ಮಾಹಿತಿ ನೀಡುತ್ತವೆ. ಕ್ರಿ.ಶ.೧೩೩೦ ರಲ್ಲ ಜಾಲೆಯ 
ದಣ್ನಾಯಕರು ಕುಕ್ಷ್ಕಲನಾಡಿನಲ್ಲ ಆಳುವ ಕಾಲದಲ್ಲ ದ್ಹಾರಸಮುದ್ರದಲ್ಲ ಜಾರಿಯಾಗಿದ್ದ ಆಸ್ತಿಗೆ 
ಸಂಬಂಧಿಸಿದ ಕಾನೂನನ್ನು ಕುಕ್ಷಲನಾಡಿನಲ್ಪ್ಲಯೂ ಸಹ ಜಾರಿಗೆ ತರಲಾಯುತು”*”. ಕ್ರಿ.ಶ.೧೩೩೩ ರಲ್ಲ 
ಕುಕ್ಷಲನಾಡನು ಕೋಡಿಯನಾಯಕರ ಮಕ್ಕಳಾದ ಮಹಾ ಸಾವಂತಾಧಿಪತಿ ನರಲೋಕ ಗಂಡ 
ಮಯುಲೆಯನಾಯಕರ ತಮ್ಮ ಚೆನ್ನೆಯನಾಯಕ ಆಳುತ್ತಿದ್ದು”. ಕ್ರಿ.ಶ.೧೩೬೦ ರಲ್ಲ ಭೂಮಿ ಮೇಲಅನ 
ದೇವ. ನರ, ಮೃಗ, ಪಕ್ಷಿ ಮೊದಲಾದ ಯೋನಿ ಜೀವರಾಶಿಗಳೆಲ್ಲವನ್ನು ಸರ್ವಕಾಲವು ರಕ್ಷಿಸಲೆಂದು ಶ್ರೀ 
ಗಂಗಾದೇವಿಯನ್ನು ಪ್ರಾರ್ಥಿಸಿ ೩೦೦೦ ಹೊನ್ನನಿಕ್ಕ ರಾಮಸಮುದವೆಂಬ ಕೆರೆಯನ್ನು ಕಣ್ಟಸಿದರು”””. 


ಹೊಯ್ದಳರ ನಂತರ ಬೆಂಗಳೂರಿನಲ್ಪದ್ದ ಯಲಹಂಕದ ನಾಡಪ್ರಭುಗಳು. ಕುಕ್ಕಲನಾಡ ಪ್ರಭುಗಳ 
ಮೇಲೆ ವಿಜಯನಗರ ಸ್ಥಾಪನೆಯೊಂದಿಗೆ ಈ ಭಾಗಗಳ ಮೇಲೆ ರಾಜ್ಯದ ಅಧಿಕಾರ ಪುನಃ ಸಾಮ್ರಾಜ್ಯ 
ಮಾದರಿಯಲ್ಲ ಸ್ಥಾಪಿತವಾಯಿತು”. ವಿಜಯನಗರದ ೧ನೇ ಹರಿಹರನ ಸಾಮಂತನಾಗಿ 
ಮಲುಲೆಯನಾಯಕರು ಮತ್ತು ಸಹೋದರರು ಹಾಗೂ ಮಗನಾದ ಕೊಟ್ಟಯ್ಯನಾಯಕರು 
ಆಳಜ್ವಕೆಯನ್ನು ಮುಂದುವರೆಸಿದ್ದರು. ಕ್ರಿ.ಶ.೧೩೬೦ ರಲ್ಲ ಹರಿಯಪ್ಪ ಒಡೆಯರ ಅಆಜ್ವಕೆಯಲ್ಲ 
ಮಹಾಸಾಮಾಂತಾಧಿಪತಿ, ನರಲೋಕಗಂಡ ಮಹಿಲೆಯನಾಯಕರು ಕುಕ್ಷಲನಾಡನ್ನು ಆಳುತ್ತಿದ್ದು”, 
ಎ ಕ, ನೆ.ತಾ.೧೧, ಕ್ರಿ.ಶ.೧೩೨೫, ಕಿತ್ತನಲ್ಲಿ. 
ದ ಎ.ಕ-೯, ಮಾ.ತಾ.೮೧, ಕ್ರಿ.ಶ.೧೩೪೦, ಬೈಚಗುಪ್ಪೆ. 
೨ ಎ ೯, ನೆ.ತಾ.೧೨, ಕ್ರಿ.ಶ.೧೩೩೦, ಕಿತ್ತನಲ್ಲಿ. 
೨೭೭ ಎರ, ನೈರ್ತಾ, ಕ್ರಿ.ಶ.೧೩೩೩, ಮಂಠಾಳು. 
೨ ಎ.ಕ-೯,ಬೆಂ.೧೧೧, ಕ್ರಿ.ಶ.೧೩೪೦, ರಾಮಸಮುದ್ರ. 


" ಡಾ.ಹೆಚ್‌. ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೪೦. 
59 ಎರ, ನೆ.ತಾರ೯, ಕ್ರಿ.ಶ.೧೩೪೦, ಬಾಣಸವಾಡಿ. 


೨೬೭೬ 


೨ 


ನಂತರ ಕ್ರಿಶ ೧೩೬೮ ರಲ್ಲ ಹರಿಯಪ್ಪ ಒಡೆಯರಾವಧಿಯಲ್ಲ ಮಹಾಸಾಮಂತಾಧಿಪತಿ 
ಮ್ಯೈಲೆಯನಾಯಕರು ಎಲಕ್ಕನಾಡ ಪ್ರಭುಗಳಾಗಿ ಕಾರ್ಯ ನಿರ್ವಹಸಿರುವುದನ್ನು””' ಕಂಡರೆ ಈ 
ವೇಳೆಗಾಗಲೆ ಎಲಹಕ್ಕನಾಡು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದರ ಫಲವಾಗಿ ಕುಕ್ಕಲನಾಡು 
ಕ್ರಿ.ಶ.೧೬೫೯ ರ ಕಾಲಕ್ಷಾಗಲೆ ವಿಭಜಸಿಕೊಂಡು ಇಂದಿನ ಬೆಂಗಳೂರು ಉತ್ತರ ತಾಲ್ಲೂಕಿನ ಪ್ರದೇಶವು 
ಎಲಹಕ್ಕನಾಡಿನ ಭಾಗವಾಗಿ ಪರಿಣಮಿಸಿತು. ನೆಲಮಂಗಲ ಮತ್ತು ಮಾಗಡಿ ತಾಲ್ಲೂಕುಗಳಲ್ಪ 
ಸಮಾವೇಶಗೊಂಡಿದ್ದ ಪ್ರದೇಶ ಮಾತ್ರವೇ ಕುಕ್ಕಲನಾಡು ಎಂಬ ಹೆಸರಿನಿಂದ ಕರೆಯಲ್ಲಟ್ಟು ಭೌದೋಳಆಕ 
ಸಾಕಷ್ಟು ಸಂಕುಚಿತಗೊಂಡಿತು”””. ಮುಂದೆ ಯಲಹಂಕ ನಾಡಪ್ರಭುಗಳಾದ ಕೆಂಪೇಗೌಡರ ವಂಶಿಯರ 
ಆಳ್ವಕೆಗೆ ಒಳಪಟ್ಟತು. ಕ್ರಿ.ಶ.೧೬೩೦ರ ಕಾಲದ ಯಲಹಂಕ ಹೋಬಳಆಯ ದೊಡ್ಡಬೊಮ್ಮಸಂದ್ರದ 
ಗೋಪಾಲಸ್ವಾವಿ ದೇವಾಲಯದಲ್ಲನ ಶಾಸನ" ಕ್ರಿ.ಶ.೧೮೩೦ರಲ್ಲ ಬುಕ್ಕನಾಯಕ”””, ೧೩೮೭ರಲ್ಲ 
ಮಹಿಲೆಯನಾಯಕನ ಮಗ ಕೋಟಯ್ಯನಾಯಕ””” ಎಲಹಕ್ಕನಾಡಿನಲ್ಲ ಆಳಜ್ವಕೆಯನ್ನು ನಡೆಸಿದರೆ. 
ಮಹಿಲೆಯನಾಯಕರ ತಮ್ಮ ಚೆಂನೆಯನಾಯಕರು ಚನ್ನಪಟ್ಟಣದ ಕಲುವಳನಾಡಿನಲ್ಲ ಆಡಳತ 
ನಡೆಸುತ್ತಿದ್ದರು”. 


ಕ್ರಿ.ಶ.೧೬೧೫ ರ ನಂತರ ದೇವರಾಯನ ಅಆಳ್ವಕೆಯಲ್ಲ ನಾಡುಗಳ ಆಡಳತ ಹೆಚ್ಚು 
ಕೇಂದ್ರೀಕರಣವಾದಂತೆ ತೊರುತ್ತದೆ, ಸ್ಥಳೀಯ ನಾಡಪ್ರಭುಗಳು ಮುಂತಾದವರ ಪ್ರಸ್ನಾಪ ಶಾಸನಗಳಲ್ಲ 
ಕಡಿಮೆಯಾಗಿರುವುದು ಕಂಡು ಬರುತ್ತದೆ. ಅಲ್ಲದೆ ದೇವರಾಜರಿಂದ ನೇರವಾಗಿ ನೇಮಿತಗೊಂಡ 
ಅಧಿಕಾರಿಗಳ ಪ್ರಭಾವ ಎದ್ದು ಕಾಣುತ್ತದೆ”. ಕ್ರಿ.ಶ.೧೮೯೫ರಲ್ಲ ಅನಂತಯ್ಯ ಮಹಾದೇವ ಅರಸನು 
ಕುಕ್ಕಲನಾಡಿನಲ್ಲ ಸಾಮಂತನಾಗಿ ಆಜ್ವಕೆ ನಡೆಸುತ್ತಿದ್ದನು”. ಕುಕ್ಕಲನಾಡನ್ನು ಪ್ರಸ್ತಾಪಿಸುವ ಕೊನೆಯ 
ಶಾಸನ  ಕ್ರಿ.ಶ.೧೫೨೩ರಲ್ಲ ಕೊಮನಾಯಕರಿಗೆ ನಾಯ್ದತನಕ್ಕೆ ಪಾಅಸಿದ ಕುಕ್ಷಲನಾಡೊಳಗಣ 


೨ ಎ.ಕ,ದೇ.ತಾ.೫೦, ಕ್ರಿ.ಶ.೧೩೪೮, ಕಟಗೇನಹಳ್ಳಿ. 
೨ ಪ್ರ ವಿ.ಕೃಷ್ಣಮೂರ್ತಿ:- ಕುಕ್ಕಲನಾಡು-ಒಂದು ಪ್ರಾಚೀನ ಪ್ರಾದೇಶಿಕ ವಿಭಾಗ, ಐ.ದ.ಸ೦-೭, ಪು.ಸಂ-೧೪೬. 
೨ ಎ.ರ-೯, ಬೆಂ.೨೬, ಕ್ರಿ.ಶ.೧೪೩೦, ದೊಡ್ಡಬೊಮ್ಮಸಂದ್ರ. 

೨ ಎರ, ಬೆಂ.೨೬, ಕ್ರಿ.ಶ.೧೪೩೦, ದೊಡ್ಡಬೊಮ್ಮಸಂದ್ರ. 

ಎ.ಕ-೯, ಬೆಂ.೧೩೯, ಕ್ರಿ.ಶ.೧೩೮೬, ಕ್ಯಾತಮಾರನಹಳ್ಳಿ. 

೨೮೬ ಎರ, ಚಿ.ತಾ. ೧೬, ಕ್ರಿ.ಶ.೧೩೫೧, ಐಜೋರು. 

೨9 ಫಿ ವಿ ಕೃಷ್ಣಮೂರ್ತಿ:- ಕುಕ್ಕಲನಾಡು-ಒಂದು ಪ್ರಾಚೀನ ಪ್ರಾದೇಶಿಕ ವಿಭಾಗ, ಇ.ದ.ಸಂ-೭, ಪು.ಸಂ-೧೪೬. 


599 ಎ -೯,ಬೆಂ.೧೨೩, ಕ್ರಿ.ಶ.೧೪೯೫, ಗೊಂಗಡಿಪುರ. 


೨೮೫ 


೧೪೭ 


ತಿರುವೆಂಡನಾಥ ದೇವರಿಗೆ ದಾಸನಪುರದಲ್ಲ. ದಾನ ನೀಡಿದರು”. ಕ್ರಿ.ಶ.೧೫೨೩ ರ ನಂತರ 
ಕುಕ್ಷಲನಾಡಿನ ಪ್ರಸ್ತಾಪ ಕಂಡು ಬರುವುದಿಲ್ಲ. 


೩.೭ ವಿಜಯನಗರ 


ದೆಹಆಅ ಸುಲ್ದಾನರ ದಾಳಅಲುಂದಾಗಿ ಕರ್ನಾಟಕದ ರಾಜಮನೆತನಗಳಾದ ಸೇವುಣರು. 
ಹೊಯ್ದಳರು. ಕಾಕತೀಯರು ನಾಶವಾದ ಸಂದರ್ಭದಲ್ಲ ದಕ್ಷಿಣ ಭಾರತದ ಇತಿಹಾಸದಲ್ಲ ನಿರ್ಣಾಯಕ 
ಪಾತ್ರವಹಿಸಿರುವ ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿ.ಶ.೧೩೩೩೬ರಲ್ಲ ಸಂಗಮ್ಮನ ಮಕ್ಕಳಾದ ಹರಿಹರ. 
ಬುಕ್ಕ, ಕಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪರು ಸ್ಥಾಪಿಸಿದರು”. ಈ ಮನೆತನವು ಕ್ರಿ.ಶ.೧೩೩೭ರಿಂದ 
೧೫೬೫ರ ವರೆಗಿನ ವೈಭವ ಕಾಲದಲ್ಲ ವಿಜಯನಗರವನ್ನು ರಾಜಧಾನಿಯಾಗಿ” ಹೊಂದಿದ್ದು, ನಂತರ 
ಕ್ರಿ. ಪ.೧೫೬೭೫ ರಿಂದ ೧೮೬ ರ ವರೆಗಿನ ಅವಧಿಯಲ್ಲ ಪೆನುಗೊಂಡವನ್ನು (ಘನಗಿರಿ)””, 
ವೆಂಕಟಪತಿರಾಯನು ಚಂದಗಿರಿಯನ್ನು, ೩ನೇ ವೆಂಕಟನು ವೆಲ್ಲೂರುಗಳನ್ನು””” ರಾಜಧಾನಿಯನ್ನಾಗಿ 
ಹೊಂದಿದ್ದ ಸಾಮ್ರಾಜ್ಯವನ್ನು ಯಾವ ರೀತಿಯ ರಕ್ತ ಸಂಬಂಧವಿಲ್ಲದ ಕನ್ನಡಿಗರಾಗಿದ್ದ ಸಂಗಮ. ಆಂಧ್ರ 
ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿದ್ದ ಸಾಳುವ. ತುಳುವ, ಅರವೀಡು ಎಂಬ ಆ ಪ್ರತ್ಯೇಕ ವಂಶಸ್ಥರು 
ಆಳ್ವಕೆ ನಡೆಸಿದ್ದರು. 

ಮುಮ್ಮಡಿ ಬಲ್ಲಾಳನ ಸೋದರಳಯನಾದ  ಸೋಮೆಯ ದಂಡನಾಯಕನು ಹರಿಹರನ 
ಮಗಳನ್ನು ಮದುವೆಯಾಗಿದ್ದನು. ಕ್ರಿ.ಶ.೧೩೩೬ರಲ್ಲ ದಕ್ಷಿಣ ಕನ್ನಡ ಜಲ್ಲೆಯ ಬಾರಕೂರಿನಲ್ಲ ಹರಿಹರನು 
ಕೋಟೆಯೊಂದನ್ನು ಕಲ್ಪದ ಪ್ರದೇಶಕ್ಕೆ ಕ್ರಿ.ಶ.೧೩೩೮ರಲ್ಲ ಮುಮ್ಮಡಿ ಬಲ್ಲಾಳನ್ನು ಭೇಟ ನೀಡಿದ ಮರು 
ವರ್ಷ ಹೊಯ್ಸಳರು ಹಂಪಿಯಲ್ಲ ಕಾಣಿಸಿದ್ದರು. ಕ್ರಿ. ಶ.೧೩೬೦ರಲ್ಲ ಹಂಪಿಯಲ್ಲ ನಾಲ್ದಡಿ ವಿರೂಪಾಕ್ಷ 
ಬಲ್ಲಾಳನಿಗೆ ಪಟ್ದಾಭಿಷೇಕವಾಯಿತು””್‌. ಹೊಯ್ದಕ ಶಾಸನಗಕಳಲ್ಲ ಹೊಸನಾಡು. ಹೊಸವೀಡು., 
ಹೊಸಪಟ್ಟಣ, (ಹಂಪಾಪುರ) ವಿಜಯ ವಿರೂಪಾಕ್ಷಪುರ, ವಿರೂಪಾಕ್ಷಪುರ ಎಂಬಲ್ಲ ಹೊಸ ರಾಜಧಾನಿ 
ಆಳುತ್ತಿರಲು ಎಂದಿರಲು ಹಾಗೂ ಹರಿಹರನ ಆರಂಭದ ಶಾಸನಗಳಲ್ತ””” ತನ್ನನ್ನು ತಾನು ಮಹಾ 
ಮಂದಳೇಶ್ವರ ಎಂದು ಕರೆದಿರುವುದರಿಂದ ಬಹುಶಃ ಹೊಯ್ದಕ ಅಧೀನದಲ್ಲದ್ದು, ದ್ಹಾರಸಮುದದ ಉತ್ತರ 


೨೮ ಎ.ಕ-೯, ಅನುಬಂಧ, ನೆ.ತಾ.೧೮೬, ಕಸಬಾ, ದಾಸನಪುರ ಹೋಬಳಿ. 


°° Suryanath.U.Kamath :- Karnataka State Gazetter, Bangalore Rural District, Page.no-60. 
5 ಎಕ, ದೊ.ತಾ.೩೦, ಕ್ರಿ.ಶ.೧೫೩೦, ತಾಮ್ರಶಾಸನ, ಕೊಣಗಟ್ಟ. 

5 ಎಕ, ಹೊ.ತಾ.೭, ಕ್ರಿ.ಶ.೧೬೪೯, ಬೇಬಿರಾಕ್‌ ಬತಗಾನಹಳ್ಳಿ. 

೨ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೧೬೪. 
೨ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸ೦-೨೨೦. 


೨೯೫ 


ಎ.ಕ೯,ನೆ.ತಾ.೧೯, ಕ್ರಿ.ಶ.೧೩೪೦, ಬಾಣಸವಾಡಿ. 


೧೪೮ 


ಪ್ರಾಂತ್ಯ ಭಾಗಗಳನ್ನು ನೋಡಿಕೊಳ್ಳಲು ಸೇನಾನಿಗಳಾಗಿದ್ದ ಹರಿಹರ ಮತ್ತು ಅವನ ಸಹೋದರರು 
ನೇಮಿಸಿರಬೇಕು. ಬಲ್ಲಾಳನ ಮರಣದ ನಂತರ ಸ್ವಾತಂತ್ರರಾದರು. ಇದಕ್ಕೆ ಪೂರಕವಾಗಿ 
ಡಾ.ಸ್ಟೀನ್‌ರವರು ಹರಿಹರ ಮತ್ತು ಅವನ ಸಹೋದರರು ಹೊಯ್ದಳ ಸೇನಾನಿಗಳಾಗಿದ್ದು, ಮುಂದೆ 
ಸ್ವತಂತ್ರ ಸಾಮ್ರಾಜ್ಯ ಕಟ್ಟದರೆಂಬ ಕನ್ನಡ ಮೂಲಕ್ಕೆ ಹೆಚ್ಚು ಆಧಾರಗಳು ಸಿಕ್ಕಿವೆಯಾದರೂ 
ವಿಜಯನಗರದ ರಾಜಕೀಯ ಇತಿಹಾಸದಲ್ಲ ತೆಲುಗು ನಾಯಕರ ಸೈನಿಕ ಪರಾಕ್ರಮ ಮತ್ತು ಅವರ 
ವೈಭವವೇ ಆಗಿದೆ ಎಂದು ಅಭಿಪ್ರಾಯ ಪಟ್ಟದ್ದಾರೆ**. ಹಂಪೆಯ ವಿರುಪಾಕ್ಷ ದೇವರ ಭಕ್ತರಾಗಿದ್ದು. ತಮೃ 
ದಾನದತ್ತಿಗಳಲ್ಲ ಶ್ರೀ ವಿರೂಪಾಕ್ಷನ ಹೆಸರಿನಲ್ಲ ಕೈಬರಹ ಹಾಕುತ್ತಿದ್ದರು. ವರಹಾ ಅವರ ಚಿಹ್ನೆ (ಲಾಂಛನ) 
ಯಾಗಿತ್ತು. 


ಹರಿಹರನು ವಿಜಯನಗರವನ್ನು. ಕಂಪಣ್ಣನು ನೆಲ್ಲೂರಿನ ಸುತ್ತಮುತ್ತಅನ ಉದಯಗಿರಿ 
ರಾಜ್ಯವನ್ನು. ಒಂದನೇ ಬುಕ್ಕನು ದ್ವಾರಸಮುದ್ರದ ಸುತ್ತಅನ ಪ್ರದೇಶವನ್ನು. ಮಾರಪ್ಪನು ಪಶ್ಚಿಮ ತೀರದ 
ಕೊಂಕಣದ ಸುತ್ತಅನ ಮಲೆರಾಜ್ಯ ಎನಿಸಿದ ಚಂದ್ರಗುತ್ತಿಯನ್ನು. ಕೊನೆಯವನಾದ ಮುದ್ದಪುನು 
ಕೋಲಾರ ಜಲ್ಲೆಯ ಮುಳಬಾಗಿಲ ಸುತ್ತಅನ ಪ್ರದೇಶವನ್ನು ಆಳುತ್ತಿದ್ದು, ನಂತರ ಮುದ್ದಪುನು ಸತ್ತಂತೆ 
ತೋರುತ್ತದೆ. ವಿಜಯನಗರವನ್ನು ಆನೆಗೊಂದಿ, ವಿರೂಪಾಕ್ಷಪುರ, ಹೊಸಪಟ್ಟಣ, ಹೊಸ ಹಂಪೆಯ 
ಪಟ್ಟಣ, ಹಸ್ತಿನಾವತಿ. ಹಂಪೆಯಹಸ್ತಿನಾವತಿ. ವಿದ್ಯಾನಗರ ಎಂಬ ಹೆಸರುಗಳ೦ದ ಕರೆಯಲ್ಲಟ್ಟು. ೭ನೇ 
ಶತಮಾನದ ತಾಮ್ರಶಾಸನದಲ್ಲ ಪಂಪಾತೀರ್ಥ, ೧೧ನೇ ಶತಮಾನದ ಶಿಲಾಶಾಸನದ ಪಂಪಾಪುರ 
ಎಂದು, ಹೊಯ್ದಕ ಶಾಸನಗಳಲ್ಲ ಹೊಸನಾಡು ಎಂದು ಕರೆಯಲಾಗಿದೆ. ಮೊದಲನೇ ಹರಿಹರನು 
ಶೃಂಗೇರಿ ಮಠದ ಗುರುಗಳಾದ ವಿದ್ಯಾರಣ್ಯವನ್ನು ಕಂಡು ಅವರ ಆಶೀರ್ವಾದದಿಂದಲೇ ರಾಜ್ಯವನ್ನು, 
ರಾಜಧಾನಿ ಪಟ್ಟಣವನ್ನು ಕಟ್ಟದನೆಂದು ಕಥೆ ಹೇಳುತ್ತದೆ”. ಕ್ರಿ.ಶ.೧೩೮೬ರ ಶೃಂಗೇರಿ ಶಾಸನದಂತೆ ಈ 
ಐವರು ಸಂಗಮ ಸಹೋದರರು ಶೃಂಗೇರಿಯಲ್ಲ ಭಾರತಿ ತೀರ್ಥರಿಗೆ ದಾನಪೊಂದನ್ನು ನೀಡಿದರು. ಈ 
ಶಾಸನದ ಶಿಲೆಯ ಕೆಕಭಾಗದಲ ಹೊಯ್ದಳ ಬಲ್ಲಾಳನ ಸತಿ ಕೃಷ್ಣಾಯ ತಾಂಖಯು ನೀಡಿದ ದಾನವು 
ಕೆತ್ತಲ್ಪಟ್ಟದ್ದು., ಆಕೆಯು ಹೊಯ್ದಕ ರಾಜ್ಯದ ಪರವಾಗಿ ಸಂಗಮ ಸಹೋದರರಿಗೆ ನೀಡಿದ 
ಬೆಂಬಲದ್ಯೋತಕ ಈ ಶಾಸನವೆಂದು ಡಾ।॥ ಸಾಲ್ಲೊರೆ ಹೇಆದ್ದಾರೆ. ಅದೇ ವರ್ಷ ಹೊಯ್ದಳ ವಿರೂಪಾಕ್ಷ 
ಬಲ್ಲಾಳನು ತೀರಿಕೊಂಡು ಹೊಯ್ದಳ ವಂಶ ಕೊನೆಯಾಯುತ್ತು”””. 


5 ಡಾ.ಕೆ.ಜಿ.ವಸಂತ ಮಾಧವ :- ವಿಜಯಕಾಲದ ಇತಿಹಾಸ, ಅವಲೋಕನ ಕರ್ನಾಟಕದ ಪರಂಪರೆಯ ಸಮೀಕ್ಷೆ ಪು.ಸಂ-೭೬. 
೨ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೦, ೨೨೧. 


೨೯೮ 


ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೧೫೨. 


೧೪೯ 


ಆಡಳತದ ಅನುಕೂಲಕ್ಕಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ 
ವಿಂಗಡಿಸಿ, (ಅನೇಕ ರಾಜ್ಯಗಳಾಗಿ) ರಾಜವಂಪಶಿಯರೂ, ಸಮರ್ಥ ದಳಪತಿಗಳನ್ನು ರಾಜ್ಯಾಧಿಕಾರಿಗಳಾಗಿ 
ನೇಮಿಸುತ್ತಿದ್ದರು. ನೆಲ್ಲೂರು. ಕಡಪಾ ಪ್ರಾಂತ್ಯಗಳಗೆ ಉದಯಗಿರಿ ರಾಜ್ಯವೆಂದು. ಬಳ್ಳಾರಿ, ಅನಂತಪುರ. 
ಉತ್ತರ ಮೈಸೂರು ಪ್ರಾಂತ್ಯಗಳಗೆ ಪೆನುಗೊಂಡ ರಾಜ್ಯವೆಂದು. ಮೈಸೂರಿನ ಕೆಲವು ಭಾಗಗಳು. ಸೇಲಂ. 
ದಕ್ಷಿಣ ಅರ್ಕಾಡು ಪ್ರಾಂತ್ಯಗಳಗೆ ಅಂಗ, ಬನವಾಸಿ. ಚಂದ್ರಗುತ್ತಿ. ಗೋವಾ ಪ್ರಾಂತ್ಯಗಳಗೆ ತುಳು ರಾಜ್ಯ, 
ಮುಳುವಾಯ ರಾಜ್ಯ, ಸಾದಲರಾಜ್ಯ, ರಾಜಗಂಭೀರ ರಾಜ್ಯ ಮುಂತಾದ ಅನೇಕ ರಾಜ್ಯಗಳು 
ವಿಜಯನಗರದ ಪ್ರಾಂತ್ಯದಲ್ಲದ್ದವು””. ಜಲ್ಲೆಯಲ್ಲನ ದೇವನಹಳ್ಳ. ಹೊಸಕೋಟಿ. ಚಿಕ್ಕಬಳ್ಳಾಪುರ 
ಸುತ್ತಮುತ್ತಅನ ಪ್ರದೇಶಗಳು ಸಾದಲ ರಾಜ್ಯಕ್ಕೆ, ನೆಲಮಂಗಲ ಹಾಗೂ ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ಕೆಲವು ಭಾಗಗಳು ಪೆನುಗೊಂಡ ರಾಜ್ಯಕ್ಕೆ ಒಳಪಟ್ಟತ್ತು ಎಂಬುದನ್ನು ಶಾಸನಗಳಂದ ಗುರುತಿಸಬಹುದು. 


ವಿಜಯನಗರದ ಸ್ಥಾಪಕರು ಕನ್ನಡಿಗರೇ ಅಥವಾ ತೆಲುಗರೇ ಹಾಗೂ ವಿದ್ಯಾರಣ್ಯರ ಪಾತ್ರದ ಬಗ್ದೆ 
ಹಲವಾರು ಅಭಪ್ರಾಯಗಳವೆ. ಕೆಲವು ತೆಲುಗು ಸಾಹಿತ್ಯ ಮತ್ತು ಹೇರಕವಾದ ಕನ್ನಡ ಶಾಸನಗಳ 
ವಿಮರ್ಶಾತ್ಯೃಕ ಅಧ್ಯಯನದ ಫಲವಾಗಿ ವಿಜಯನಗರ ಸ್ಥಾಪಕರೇ ಕನ್ನಡಿಗರಾದ ಹರಿಹರ ಮತ್ತು 
ಬುಕ್ಷರು ಎಂದು ತಿಅದು ಬರುತ್ತದೆ. ವಿಜಯನಗರ ಅರಸರನ್ನು ಕರ್ನಾಟಕ ರಾಜರೆಂದೇ ಕರೆಯುತ್ತಿದ್ದರು. 
ತೆಲುಗು ಮೂಲವುಳ್ಗ ವಿಜಯನಗರದ ಕೊನೆಯ ಅರವೀಡು ಸಂತತಿ ಅಧಿಕಾರಕ್ಕೆ ಬಂದ ಮೇಲಂತೂ 
ಜನ ಕರ್ನಾಟಕ ರಾಜರೆಂದೇ ಕರೆಯುತ್ತಿದ್ದರು". 


ವಿಜಯನಗರ ಸಾಮ್ರಾಜ್ಯದ ಅಸ್ತಿತ್ವ. ಪರಾಕ್ರಮವು ಶ್ರೀಲಂಕಾ. ಪೆರು. ಬರ್ಮಾ, ಜೀನಾ. 
ಪರ್ಶಿಯ ದೇಶಗಳಗೆ ತಿಆಯುತು. ಪೋರ್ಚುಗಲ್‌ನಿಂದ ಪಾಯುಶ್‌. ಮನಿಶ್‌. ಬರ್ಬೊಸಬರ್ರಡಸ್‌. 
ಇಟಲಅಲಯುಂದ ನಿಕೊಲೊಕೋಂಟ, ಸೀಜರ್‌ಫ್ರೆಡರಿಚ್ಞಿ. ಪರ್ಶಿುಂದ ಅಬ್ದುಲ್‌ರಜಾಕ್‌ರು ವಿಜಯನಗರ 
ಆಸ್ಥಾನಕ್ಕೆ ಭೇಟ ನೀಡಿ ಬರೆದ ಪ್ರವಾಸಿ ಕಥಾನಗಳು ಮತ್ತು ಸಂಸ್ಕೃತ ಭಾಷೆಯಲ್ಲನ ವಿದ್ಯಾರಣ್ಯರ 
ಕಾಲಜ್ಞಾನ, ಗಂಗಾಂಬಕೆಯ ಮಧುರಾವಿಜಯ, ಒಂದನೇಯ ರಾಜನಾಥ ಡಿಂಡಿಮನ 
ಸಾಳುವಾಭ್ಯುದಯಂ., ಸಾಳುವ ನರಸಿಂಹನ ರಾಮಾಭ್ಯುದಯಂ. ೨ನೇ ರಾಜನಾಥ ಡಿಂಡಿಮನ 
ಅಚ್ಯುತಾಭ್ಯುದಯಂ. ತಿರುಮಲಾಂಬೆಯ ವರದಾಂಬಕಾಪರಿಣಯಂ ಎಂಬ ಕೃತಿಗಳು ಜೊತೆಗೆ 
ಕನ್ನಡದಲ್ಲ ನಂಜುಂಡ ಕವಿಯ ಕುಮಾರ ರಾಮ ಸಾಂಗತ್ಯ, ಕನಕದಾಸರ ಮೋಹನತರಂಗಿಣಿ. 
ಅಂಗಣನ ಕೆಳದಿನೃಪ ಕೃತಿಗಳು. ತೆಲುಗಿನಲ್ಲ ಶ್ರೀನಾಥನ ಕಾಪಿಬಂಡ. ಮಲ್ಲಯ್ಯ ಮತ್ತು ಸಿಂಗಯ್ಯರ 


್‌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ ಪು.ಸಂ-೩೬೧. 
° ಡಾ.ಬಿ.ಏ. ಸಾಬೆತ್ತೊರೆ & ಡಾ.ದೇಸಾಯಿ ಪಾಂಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ -೧, ಪು.ಸ೦-೬೩. 


೩೦ 


೧೫೦ 


ವರಾಹಪುರಾಣಮಂ, ವಿಶ್ವನಾಥನಾಯನಿಯ ರಾಯವಾಚಕಮು, ಕೃಷ್ಣದೇವರಾಯನ ಅಮೂಲ್ಯಮಾಲ. 
ಪೆದ್ದ್ಣನ ಮನುಚರಿತೆಯು*”' ಎಂಬ ಹಲವಾರು ಕೃತಿಗಳು ವಿಜಯನಗರ ಚರಿತ್ರೆಯನ್ನು 
ನಿರೂಪಿಸುತ್ತದೆ. ಸರ್ವಧರ್ಮ ಸಮನ್ಹ್ಷಯ ನಂಜಗೆಯಿಟ್ಟು ಹಿಂದೂ ಧರ್ಮವನ್ನು ರಕ್ಷಿಸಲು 
ಯತ್ನಿಸಿದರೂ ಹೆಚ್ಚಿನ ಸಮಯವನ್ನು ಹಿಂದು ಅರಸರನ್ನು ಸಡೆ ಬಡಿಯುವುದರಲ್ಲ ಕಾಲ ಕಳೆದ. ಹಿಂದು 
ರಾಜರನ್ನು ಸದೆ ಬಡಿಯಲು ವಿಜಯನಗರದ ಅರಸರು ಮುಖ್ಲಿಂ ಸೈನಿಕರನ್ನು ಉಪಯೋಗಿಸುತ್ತಿದ್ದರು. 


ಇದು ಒಂದು ವಿಪಯಾಸವೆಂದು ಡಾ. ಬರ್ಟನ್‌ಸ್ಲಿನ್‌ರ ಅಭಿಪ್ರಾಯವಾಗಿದೆ". 


ಸಂಗಮ ಮನೆತನ 

ವಿಜಯನಗರ ಮನೆತನ ಸಂಸ್ಥಾಪಕನಾದ ಸಂಗಮನ ಮಕ್ಕಳಾದ ೫ ಸಹೋದರರಲ್ಲ 
ಹಿರಿಯನಾದ ಹರಿಹರನು ಆಳ್ವಕೆಯನ್ನು ಆರಂಭಸಿ, ಆಡಳತದಲ್ಲ ಬದಲಾವಣೆ ತಂದ್ಹು., ರಾಜ್ಯವನ್ನು 
ಸ್ಥಕಗಳಾಗಿಯೂ, ಮಂಡಲಗಳಾಗಿಯೂ ವಿಂಗಡಿಸಿ, ರಾಜ ಕುಟುಂಬದವರನ್ನೇ ಮಂಡಲಾಧಿಪತಿಗಳಾಗಿ 
ನೇಮಿಸುತ್ತಿದ್ದನು. ಅದುವರೆಗೆ ಅಕ್ಕಸಾಅಗರು, ಶ್ಯಾನುಭೋಗರನ್ನು ನೇಮಿಸುತ್ತಿದ್ದ ಪದ್ಧತಿಯನ್ನು ನಿಲ್ಲಸಿ 
ಬ್ರಾಹ್ಮಣರನ್ನು ಆ ಸ್ಥಾನಕ್ಕೆ ನೇಮಿಸಿದನು. ಹೊಯ್ದಳರ ಕಾಲದಲ್ಲ ಬೆಂಗಳೂರು ಭಾಗಗಳನ್ನು ಹಲವಾರು 
ಕಿರಿಯ ನಾಡಪ್ರಭುಗಳು ಆಳುತ್ತಿದ್ದು, ವಿಜಯನಗರ ಸ್ಥಾಪನೆಯೊಂದಿಗೆ ಈ ಭಾಗದ ಮೇಲೆ ರಾಜ್ಯದ 
ಅಧಿಕಾರ ಪುನಃ ಸಾಮ್ರಾಜ್ಯ ಮಾದರಿಯಲ್ಲ ಸ್ಥಾಪಿಸಲಾಯುತು. 

ಹರಿಯಪ್ಪ ಒಡೆಯರ ಅಳ್ವಕೆಯ ಹಲವಾರು ಶಾಸನಗಳು ಜಲ್ಲಾ ವ್ಯಾಪ್ತಿಯಲ್ಲ ದೊರೆತಿದೆ. 
ಹರಿಹರನ ಪರವಾಗಿ ಸಾಮಂತರು, ನಾಡಪ್ರಭುಗಳು ಆಜ್ವಕೆ ಮಾಡುತ್ತಾ ಹಲವಾರು ದಾನದತ್ತಿಗಳನ್ನು 
ನೀಡಿದ್ದಾರೆ. ಕ್ರಿ.ಶ.೧೩೬೦ರಲ್ಲ ಹರಿಹರನ ಸಾಮಂತನಾಗಿ ಕುಕ್ಕಲನಾಡಿನಲ್ಲ ಮೈಲೆಯನಾಯಕನು 
ಆಳುತ್ತಿದ್ದು, ಇದೇ ಮೈಲೆಯನಾಯಕ ಈ ಹಿಂದೆ ಹೊಯ್ದಕ ೩ನೇ ಬಲ್ಲಾಕನ ಸಾಮಂತನಾಗಿ 
ಕುಕ್ಕಲನಾಡಿನಲ್ಲ ಆಳುತ್ತಿದ್ದು”, ಅಧಿಕಾರ ಬದಲಾದ ತಕ್ಷಣ ಆಳರಸನ ಸಾಮಂತರಾಗಿ ಆಳ್ವಕೆ 
ನಡೆಸುವುದನ್ನು ಈ ಶಾಸನದಲ್ಲ ಕಾಣಬಹುದು. ಕ್ರಿ. ಶ.೧೩೬೮ರಲ್ಲ ಮಹಾಸಾಮಂತಾಧಿಪತಿ 
ಮ್ಯೈಲೆಯನಾಯ್ದರು. ಎಲಕ್ಕನಾಡಪ್ರಭು ಭೈರದೇವನು ಹರಿಹರ ಅಧೀನದಲ್ಲ ಆಳ್ವಕೆ ನಡೆಸುತ್ತಿದ್ದರು”. 
ಕ್ರಿ.ಶ.೧೩೬೭ರಲ್ಲ ಹರಿಹರ ಮತ್ತು ಬುಕ್ಕರು ಜೊತೆಯಲ್ಲೇ ಆಡಳತ ನಡೆಸಿರುವುದನ್ನು ಸಹ 


೩೦೧ 


ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೧೪೮, ೧೪೯. 

“ನ ಡಾ.ಕೆ.ಜಿ.ವಸಂತ ಮಾಧವ :- ವಿಜಯಕಾಲದ ಇತಿಹಾಸ, ಅವಲೋಕನ ಕರ್ನಾಟಕದ ಪರಂಪರೆಯ ಸಮೀಕ್ಷೆ, ಪು.ಸ೦.೭೭. 
ನ ಎರ, ನೆ.ತಾ.೧೯, ಕ್ರಿ.ಶ.೧೩೪೦, ಬಾಣಸವಾಡಿ ಮತ್ತು ಬೆ೦.೧೧೧, ರಾಮಸಮುದ್ರ. 

ಎ.ಕ-೯, ದೇ.ತಾ.೫೦, ಕ್ರಿ.ಶ.೧೩೪೮, ಕಟಗೇನಹಳ್ಳಿ. 


೩೦೪ 


೧೫೧ 


ಕಾಣಬಹುದು”. ಕ್ರಿ.ಶ.೧೩೫೫ರಲ್ಲ ಹರಿಹರನು ವಾಗಟದ ವರದರಾಜ ದೇವರಿಗೆ ದತ್ತಿಯೊಂದನ್ನು 
ನೀಡಿದನು*್‌*. ಹರಿಹರನು ಕ್ರಿ.ಶ.೧೩೮೭ರಲ್ಲ ತಮ್ಮನಾದ ಬುಕ್ಕನನ್ನು ತನ್ನ ಉತ್ತರಾಧಿಕಾರಿಯಾಗಿ 
ಘೋಷಿಸಿದನು. ಬಹುಶಃ ಒಂದನೇಯ ಹರಿಹರನು ೧೩೫೬ರ ಅಂತ್ಯದಲ್ಲಿ ಮೃತನಾಗಿರಬೇಕು". 


ಬುಕ್ಕರಾಯ (ಕ್ರಿ.ಶ.೧೩೫೭೬-೭೭) 


ಬುಕ್ಸ್ಕನು ಕ್ರಿ. ಶ.೧೩೬೫ರಿಂದಲೇ ಅಣ್ಣನ ಜೊತೆ ಜಂಟ ಅರಸನಾಗಿದ್ದನಾಲ್ಲದೇ, 
ದ್ವಾರಸಮುದ್ರದಿಂದ ಹೊಯ್ದಕ ಪ್ರಾಂತ್ಯವನ್ನು ಆಳುತ್ತಿದ್ದು". ಕ್ರಿ.ಶ.೧೩೫೭ರಲ್ಲ ಪಟ್ಟಕ್ಕೆ ಬಂದು 
ಸುಮಾರು ೨೦ ವರ್ಷ ಕಾಲ ಆಳ್ವಕೆ ನಡೆಸಿದ ಸಂಗಮ ವಂಪಶಸ್ಥರಲ್ಲ ಖ್ಯಾತಿ ಹೊಂದಿದ್ದ ಬುಕ್ಕನು 
ವಿಜಯನಗರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಅದರ ಸುತ್ತಲೂ ಕೋಟಿ ಕೊತ್ತಲಗಳನ್ನು 
ಕಟ್ಟಸಿದ. ಬುಕ್ಕನ ಮಗನಾದ ಕಂಪಣ್ಣ, ದಂಡನಾಯಕ ಸಾಳುವ ಮಂಗು ಮತ್ತು ಗೋಪ್ಪಣ್ಣರು", 
ಮಧುರೆಯ ಸುಲ್ತಾನನಾದ ಷರಿಸುದ್ದೀನ್‌ ಆದಿಲ್‌ಷಹ ವಿರುದ್ಧ ತೆರಳ ಕ್ರಿ.ಶ.೧೩೫೯ರಲ್ಲ ಸುಲ್ತಾನನು 
ಸಾಳ್ವ ಮಂಗುವಿನಿಂದ ಕೊಲ್ಲಲ್ಪಟ್ಟನು. ಬುಕ್ತನ ಸತಿ ಗಂಗಾದೇವಿಯು ಸಂಸ್ಕೃತ ಭಾಷೆಯಲ್ಲ ರಜಿಸಿದ 
ಮಧುರಾ ವಿಜಯಮ್‌ ಕಾವ್ಯದಲ್ಲ ಕಂಪಣನ ಸಾಹಸ ಕಾರ್ಯಗಳನ್ನು ವಿವರಿಸಲಾಗಿದೆ. ಮಧುರೆ 
ಸುಲ್ದಾನನನ್ನು ಸೋಅಸುವುದರೊಂದಿಗೆ ಸಾಮ್ರಾಜ್ಯದ ದಕ್ಷಿಣ ಭಾಗವನ್ನೆಲ್ಲ ಶತ್ರುಮುಕ್ತವಾಗಿ ಮಾಡಿ. 
ರಾಮೇಶ್ವರ ತನಕ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಹಾಗೂ ಪೆನುಗೊಂಡ. ಚೆಂಗಲ್‌ಪೇಟಿಗಳನ್ನು 
ಆಕ್ರಮಿಸಿದನು". ವೀರ ಕಂಪಣರಾಯನ ಯುದ್ಧ ಕಾರ್ಯಚರಣಿಯೂ ಬುಕ್ಕನ ರಾಜ್ಯಭಾರವು 
ಒಟ್ಟೊಟ್ಟಗೆ ಮುಗಿಯುತ್ತಾ ಬಂದವು. ಬುಕ್ಕನು ಮಹಮ್ಮದೀಯರನ್ನು. ಪೂರ್ವದಲ್ಲ ಗಜಪತಿಯನ್ನು. 
ದಕ್ಷಿಣದಲ್ಲ ತಮಿಳು ರಾಜ್ಯಗಳ ಕೊನೆ ಕೊನೆಯ ಗುರುತುಗಳನ್ನು ನಾಶ ಮಾಡಿದನು". 

ಬುಕ್ಷರಾಯನ ಅಧೀನದಲ್ಲ ಹಲವಾರು ಸಾಮಂತರು, ಮಾಂಡಳಕರು., ನಾಡಪ್ರಭುಗಳು ಜಲ್ಲಾ 
ವ್ಯಾಪ್ತಿಯಲ್ಲ ಆಡಳತ ನಡೆಸಿರುವ ಗುರುತುಗಳನ್ನು ಶಾಸನಗಳಲ್ಲ ಕಾಣಬಹುದು. ಕ್ರಿ.ಶ.೧೩೫೨ರಲ್ಲ 
ಮಹಾಪ್ರಧಾನ ನಾಗಣ್ಣ ದಣ್ನಾಯಕ ಒಡೆಯರ್‌, ಮಹಾಸಾಮಾಂತಾಧಿಪತಿ ತಂಮೆಯನಾಯ್ದರು"”, 


೩೦೫ 


ಎಕ, ಬೆಂ.೯, ಕ್ರಿ.ಶ.೧೩೪೬, ಸಾದರ ಮಂಗಳ. 
ಎಂ.ಎ.ಆರ್‌, ೧೯೧೯, ಕ್ರಿ.ಶ.೧೩೫೫, ವಾಗಟ, ಪು.ಸ೦-೩೩. 
gis ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸ೦-೩೬೦. 


೩೦೮ 


೩೦೬ 


ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೧೫೩. 

ನ್‌ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೩. 

9 Suryanath.U.Kamath :- Karnataka State Gazetter, Bangalore Rural District, 1989, Page-61. 
“ನ ಡಾ.ಬಿ.ಏ. ಸಾಬೆತ್ತೊರೆ & ಡಾ.ದೇಸಾಯಿ ಪಾಂಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ-೧, ಪು.ಸಂ-೬೩. 

“ನ ಎರ, ದೇ.ತಾ.೨೯, ಕ್ರಿ.ಶ.೧೩೫೨, ವಡಿಗೇನಹಳ್ಳಿ. 


೧೫೨ 


ಕ್ರಿ.ಶ.೧೩೫೮ರಲ್ಲಿ ಜೋಕಮಂಡಲದ  ಕೈವಾರನಾಡಿನ ಬ್ರಹ್ಮರಾಯನ್‌"””, ಕ್ರಿ.ಶ.೧೩೫೯ರಲ್ಲಿ 
ಸಾಮಂತಾಧಿಪತಿ ಮಯುಲೆಯನಾಯಕರ ತಮ್ಮ ಯೊಜಯನಾಯಕರು, ಸೀತೆಯನಾಯಕರು*"”, 
ಕಿ.ಶ.೧೩೬೭ರಲ್ಲ ಸಾಮಾಂತಾಧಿಪತಿ ಬೊಮ್ಮಯ್ಯ ನಾಯಕರು. ಅಣ್ಣಪ್ಪನವರು"””, ಕ್ರಿ.ಶ.೧೩೬೭ರಲ್ಲ 
ಮಹಾಸಾವಂತಾಧಿಪತಿ ಅಂಗಯ ನಾಯ್ದರು, ಎಲಹಂಕ ನಾಡಪ್ರಭು ಬಲಯುರೆದೇವ""”*, ಕ್ರಿ.ಶ.೧೩೭೮೬ರಲ್ಲ 
ಮಹಾಮಂಡಕೇಶ್ವರ ಬಸವಶಂಕರ ಆಳುತ್ತಿದ್ದು" ಹಲವಾರು ಜನಪರ ಕಾರ್ಯಗಳನ್ನು ರಾಜನ 
ಪರವಾಗಿ ಮಾಡಿದ್ದಾರೆ. ಕ್ರಿ.ಶ.೧೩೭೬ರಲ್ಲ ಬಯಪ್ಪ, ಗಂಗದೇವ ಒಡೆಯರು ಮಣ್ಣೆಯ ಹಿರಿಯ ಕೆರೆಯ 
ತೆಂಗಣ ಕೋಡಿಯೊಳಗಣ ಭತ್ತಾದಾಯವನ್ನ” ನೀಡಿದ್ದರು. 


ಬುಕ್ಕರಾಯನು ಶ್ರೀವೈಷ್ಣವರಿಗೂ ಮತ್ತು ಜೈನರಿಗೂ ಸಂಧಾನವೇರ್ಪಡಿಸಿ ಕಲಹವನ್ನು 
ಅಂತ್ಯಗೊಳಸಿದ್ದನ್ನು. ಮಾಗಡಿ ತಾಲ್ಲೂಕಿನ ಕಲ್ಯಾ ಶಾಸನದಲ್ಲ"' ಹಾಗೂ ಇದರ ಪ್ರತಿಯನ್ನು 
ಶ್ರವಣಬೆಕಗೊಳದಲ್ಲ"”” ಕಾಣಬಹುದು. ಬುಕ್ಕನಿಗೆ ಹೊನ್ನಾ, ಗೌರಾಂಬಾ ಎಂಬ ರಾಣಿಯರಿದ್ದು, 
ಹತ್ತಕ್ಲೂ ಹೆಚ್ಚು ಗಂಡುಮಕ್ಕಳದ್ದರು"””. ಅದರಲ್ಲ ಮಲ್ಲಪ್ಪ. ಕಂಪಣ್ಣ ಒಡೆಯರು, ೨ನೇ ಹರಿಹರರೆ೦ಬ 
ಮಕ್ಷಳು ಬುಕ್ಷರಾಯನ ಅಧಿಕಾರಾವಧಿಯಲ್ಲ ಪ್ರಾಂತಾಧಿಕಾರಿಗಳಾಗಿ ಆಳ್ವಕೆ ನಡೆಸುತ್ತಿದ್ದರು. ಮಲ್ಲಪ್ಪನು 
ಬನ್ನೇರುಘಟ್ಟದ ದಾಮೋದರ ದೇವಾಲಯ"**” ಹಾಗೂ ಬೇಲೂರಿನ ಶ್ರೀ ಚೆನ್ನಕೇಶವನಾಥ 
ದೇವಾಲಯಗಳಗೆ"*” ದಾನದತ್ತಿಗಳನ್ನು ನೀಡಿದ್ದಾನೆ. ಮಲ್ಲಪ್ಪ ಸಹೋದರ ಕಂಪಣ್ಣನು ಮುಳುಬಾಗಿಲ 
ಪಟ್ಟಣದಲ್ಲ ಪೃಥ್ಲಿಗೆಯ್ಯುತ್ತಿರುವುದರಿಂದಾಗಿ"”” ಕಂಪಣನ ಶಾಸನಗಳು ಹೊಸಕೋಟಿ ತಾಲ್ಲೂಕಿನ 
(ಮುಳುಬಾಗಿಲುಗೆ ಹತ್ತಿರವಿರುವ) ಭಾಗದಲ್ಲ ಹೆಚ್ಚು ಲಭಸಿದೆ. ಕ್ರಿ.ಶ.೧೩೬೯ರಲ್ಲ ಇಲಕ್ಕಪರ್‌ ಸೇವಕನಾದ 
ಕಂಪಣ ಒಡೆಯರ ಜೀಲವನ್ನ ಹೊರುವಂತ ವೃತ್ತಿಯ ಸಿರುನಲ್ಲನಿಗೆ ರಕ್ತ ಕೊಡುಗೆಯಾಗಿ"””, 
ಪುಆಯೂರುನಾಡಿನಲ್ಲ ಪೆರಿಯಸತ್ತವರನಾಗಆ ತೊಟ್ಣಗನ್‌ (ಜಾತಿ) ಪಿಲಗುವಲ್ಯೆ ಜಾತಿಯವರು 


ಎರ, ದೇ.ತಾ.೨೭, ಕ್ರಿ.ಶ.೧೩೫೮, ತಮಿಳು, ಬುಳ್ಳಹಳ್ಳಿ. 

“ಗ್‌ ಎರ, ನೆ.ತಾ.೨೩, ಕ್ರಿ.ಶ.೧೩೫೯,ಹುರುಳಿ ಚಿಕ್ಕನಹಳ್ಳಿ. 

ಎಕ, ದೊ.ತಾ ೩೯, ಕ್ರಿ.ಶ.೧೩೬೭, ಅರಳುಮಲ್ಲಿಗೆ. 

೬ ವರ, ಹೊ.ತಾ.೧೧೭, ಕ್ರಿ.ಶ.೧೩೬೭, ಕಿತಗನೂರು. 

ನ್‌ ಎರ, ಹೊ.ತಾ.೧ಜ೫೭, ಕ್ರಿ.ಶ.೧೩೭೪, ಹರದೇನಹಳ್ಳಿ. 

“ನ್‌ ಎ.ರ-೯, ನೆ.ತಾ.ಜ೫೩, ಕ್ರಿ.ಶ.೧೩೭೪, ಮುದ್ದಲಿಂಗನಹಳ್ಳಿ ಮತ್ತು ದೇ.ತಾ.೧೩, ಕ್ರಿ.ಶ.೧೩೭೫, ಬ್ಯಾಡರಹಳ್ಳಿ. 
" ಎರ, ಮಾ.ತಾ.೧೮, ಕ್ರಿ.ಶ.೧೩೬೮.ಕಲ್ಯಾ. 

9 ಎ.ಕ-೨, ಶ್ರವಣಬೆಳಗೊಳ.೧೩೬, ಕ್ರಿ.ಶ.೧೩೬೮. ಬಂಡಾರ ಬಸ್ಸಿಯ ಪೂರ್ವ ದಿಕ್ಕಿನಲ್ಲಿ, ಶ್ರವಣಬೆಳಗೊಳ. 

ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೧೫೩. 

ಎ.ಕ-೯, ಆ.ತಾ.೮೨, ಕ್ರಿ.ಶ.೧೩೬೭, ಚಂಪಕಧಾಮ ದೇವಾಲಯ ದ್ವಾರದ ಬಳಿ, ಬನ್ನೇರುಷಟ್ಟ. 

 ಎ.ಕ-೯, ಅನುಬಂಧ, ಮಾ.ತಾ.೧೦೮, ಕ್ರಿ.ಶ.೧೩೬೭, ಅಜ್ಜನಹಳ್ಳಿ. 

ಬ್‌ ಎ.ರ-೯, ಬೆಂ.೮೧, ಕ್ರಿ.ಶ.೧೩೬೪, ಅಗರ ಗ್ರಾಮದಿಂದ ಬೆಂಳೂರು ಮ್ಯೂಸಿಯಂನಲ್ಲಿರುವ ಶಾಸನ. 

ಗ ಎರ, ಹೊ.ತಾ.೧೦೩ಎ, ಕ್ರಿ.ಶ.೧೩೬೯, ತಮಿಳು, ಚಿಕ್ಕನಲ್ಲೂರು 


೩೧೫ 


೩೧ 


೩೨೧ 


೩೨೨ 


೧೫೩ 


ಉಳದಂತೆ ಪ್ರತಿಹಳ್ಳಯಂದ ಒಂದು ಹಣವನ್ನು ಕೊಡಬೇಕು. ಕೊಡದವರು ನಾಡಿನ ಊರಿನಿಂದ 
ಹೊರಗೆ ಎಂದು ಪಂಚಾಲುತಿ ನಿರ್ಧರಿಸಿತು. ಈ ನಿರ್ಧಾರವನ್ನು ೧೮ ನಾಡಿನವರು 
ತೀರ್ಮಾನಿಸಿದರು"*" ಬಹುಶಃ ಈ ೧೮ ನಾಡುಗಳು ಕಂಪಣನ  ಅಆಳ್ವಕೆಗೆ ಒಳಪಟ್ಟ 
ಪದೇಶಗಳಾಗಿರಬೇಕು. ಕಂಪಣ್ಣನು ಕ್ರಿ.ಶ.೧೩೭೮ರಲ್ಲ ತೀರಿಕೊಳ್ಳಲು ಬುಕ್ಕನು ಮತ್ತೊಬ್ಬ ಮಗನಾದ 
೨ನೇ ಹರಿಹರನನ್ನು ಯುವರಾಜನಾಗಿ ನೇಮಿಸಲಾಲುತು"””. 


೨ನೇ ಹರಿಹರ (ಕ್ರಿ.ಶ.೧೩೭೮-೧೬೦೮೬) 

ತಂದೆ ಬುಕ್ಷರಾಯನ ಆಳ್ವಕೆಯಲ್ಲ ಯುವರಾಜನಾಗಿದ್ದ ಇಮ್ಮಡಿ ಹರಿಹರನು ಅಧಿಕಾರಕ್ಕೆ (ಪ್ಪ) 
ಬಂದ ಮೇಲೆ ನಿರಂತರ ಯುದ್ಧಗಳನ್ನು ನಡೆಸ ಬೇಕಾಯುತು. ಇವನ ಅತ್ಯಂತ ಆಪ್ಪ ಹಿಂದು 
ಸೇನಾನಾಯಕ ಗುಂಡ ದಂಡಾಧಿಷನು ಕ್ರಿ.ಶ.೧೩೯೭ರಲ್ಲ ಮುಪ್ಲಿಮರ ಮೇಲೆ ವಿಜಯ ಸಾಧಿಸಿದನು". 
ಇಮ್ಮಡಿ ಹರಿಹರನು ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹಲವಾರು ಮನೆತನಗಳೊಂದಿಗೆ ಯುದ್ಧಮಾಡಿ 
ತನ್ನು ರಾಜ್ಯವನ್ನು ಕೊಂಕಣಿ ಭಾಗದವರೆಗೂ ವಿಸ್ತರಿಸಿದನು". ಶ್ರೀಲಂಕಕ್ಷೆ ಹೋಗಿ ಐದನೇಯ ವಿಕ್ರಮ 
ಬಾಹುನನ್ನು ಸೋಲಆಸಿ ಕಪ್ಪವನ್ನು ಸಂಗ್ರಹಿಸಿದನು. ನಂತರ ಪೆನುಗೊಂಡವನ್ನು ವಶಪಡಿಸಿಕೊಂಡು. 
ಪೆನುಗೊಂಡೆಗೆ ಸೀರು ಸರಬರಾಜು ಮಾಡಲು ಹೊನ್ನೇ ನದಿಯಿಂದ ಕಾಲುವೆಯನ್ನು ನಿರ್ಮಿಸಿದನು”. 

ಇಮ್ಮಡಿ ಹರಿಹರನಿಗೆ ವಿರೂಪಾಕ್ಷ ದೇವರಾಯ. ಇಮ್ಮಡಿ ಬುಕ್ಕರಾಯ ಎಂಬ ಮಕ್ನಳದ್ದು. 
ರಾಜ್ಯಾಡಳತದಲ್ಲ ಬದಲಾವಣಿ ತಂದು. ತನ್ನ ಮಕ್ಕಳನ್ನು ಮಂಡಲಾಧಿಪತಿಗಳಾಗಿ ನಿಯೋಜಸಿದನು. 
ಇದರಿಂದಾಗಿ ಒಂದನೇಯ ದೇವರಾಯನು ಉದಯಗಿರಿ ರಾಜ್ಯದ ಮಂಡಲಾಧಿಪತಿಯಾದನು**”. 


ಮಹಾಮಂಡಳೇಶ್ವರನಾಗಿದ್ದಂತಹ ಹರಿಹರನನ್ನು ಕ್ರಿ.ಶ.೧೩೮೦ರಲ್ಲ ರಾಜಾಧಿರಾಜ. ರಾಜ 
ಪರಮೇಶ್ವರ” ಎಂದು ಕರೆದಿರುವುದನ್ನು ಗಮನಿಸಿದರೆ ಇಮ್ಮಡಿ ಹರಿಹರನು ಶತ್ರುಗಳನ್ನು ಸೋಲಸಿ 


ಬ ಎಕ, ಹೊ.ತಾ.೧೦೩, ಕ್ರಿ.ಶ.೧೩೬೯, ತಮಿಳು, ಚಿಕ್ಕನಲ್ಲೂರು. 

“ನ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೧೫೩ 

ರ ಡಾ.ಬಿ.ಏ. ಸಾಬೆತ್ತೊರೆ, ಡಾ.ದೇಸಾಯಿ ಪಾಂಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ -೧, ಪು.ಸ೦-೬೬. 

* Suryanath.U.Kamath :- Karnataka State Gazetter, Bangalore Rural District, Page.no-62. 
5೩೦ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸ೦-೨೨೫. 

“ಬ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೩೬೨. 

“ವೆ ಎ.ಕ೯, ಹೊ.ತಾ.೧೧೩, ಕ್ರಿ.ಶ.೧೩೮೦, ಜೋಡಿಲಕ್ಕೊಂಡನಹಳ್ಳಿ. 


೧೫೪ 


ಚಕ್ರಾಧಿಪತಿಯಾರಿ ಬೇಕು. ಹರಿಹರನು ರಾಜಾಧಿರಾಜ ಎಂಬ ಜರುದನ್ನು ಪಡೆದ ವಿಜಯನಗರ 
ಅರಸರಲ್ಲ ಮೊದಲವನೆಯವನು ಎಂದು ಸೂರ್ಯನಾಥ ಕಾಮತ್‌ ಅಭಿಪ್ರಾಯ ಪಣ್ಪದ್ದಾರೆ”””. 


ಹರಿಹರನ ಅಧೀನದಲ್ಲ ಕ್ರಿ.ಶ.೧೩೭೯ರಲ್ತ್ಪ ಪ್ರಧಾನರಾದ ನಾಗಣ್ಣ ಒಡೆಯರ್‌", ಕ್ರಿ.ಶ.೧೩೭೬ 
ರಲ್ಲ ಸೇನಾಧಿಪತಿ ದೇವಪ್ಪ ಒಡೆಯರು**”, ಸೇನಾನಿ ನಾಗಣ್ಣ ಒಡೆಯರು ಈ ಹಿಂದೆ ಬುಕ್ಕರಾಯನ 
ಮಂಡಕೇಶ್ವರನಾಗಿದ್ದರೆ., ಇಮ್ಮಡಿ ಹರಿಹರನ ಕಾಲದಲ್ಲ ನಾಗಣ್ಣ ಒಡೆಯರ ಮಗ ದೇವಪ್ಪ ಒಡೆಯರು 
ಸೇನಾಧಿಪತಿಯಾಗಿ ಕಾರ್ಯ ನಿರ್ವಾಹಿಸುತ್ತಿದ್ದು, ತಂದೆಯ ಜೊತೆಗೆ ಮಗನು ಆಳರನಸರಿಗೆ 
ನಿಷ್ಠಾವಂತರಾಗಿ ತಮ್ಮ ಪ್ರಾಂತದಲ್ಲ ಅಧಿಕಾರ ಮುಂದುವರೆಸಿರಬೇಕು. 


ಕ್ರಿ.ಶ.೧೩೮೫ರಲ್ಲ ನಾಗಣ ಒಡೆಯರು ಶಾಂತಿಯಿಂದ ವಪೃಥ್ಲೀರಾಜ್ಯಂಗೆಯ್ಯುತ್ತಿರಲು 
ಶ್ರೀರಾಸರಸರು"**,  ಕ್ರಿ.ಶ.೧೮೦೮ರಲ್ಲ ಮುಚ್ಚೆಯನಾಯಕರು"*” ಆಳ್ವಕೆ ನಡೆಸಿದ್ದಾರೆ. ಹಾಗೂ 
ಕ್ರಿ.ಶ.೧೬೦೬ರ ಮಕರ ಸಂಕ್ರಾಂತಿಯ ಪುಣ್ಯ ಕಾಲದಲ್ಲ"”” ಚಿಕ್ಕ ಹರಿಹರರಾಯ ಒಡೆಯರ ಮನೆಯ 
ಬೆವಹಾರಿಗಳು ವೊಗಟ್ಟದ ವರದರಾಜ ದೇವರಿಗೆ ದಾನ ಸೀಡಿದರು". 


ಕ್ರಿ.ಶ.೧೬೦೬ರಲ್ಲ ಮೃತನಾದ ಹರಿಹರನ ಹಿರಿಯ ಮಗನಾದ ವಿರೂಪಾಕ್ಷನು ತಮ್ಮಂದಿರನ್ನು 
ಮೂಲೆಗೆ ತಳ್ಳ ಪಟ್ಟವೇರಿದರೂ ಇವನ ಅಳ್ವಕೆ ಹೆಚ್ಚು ಕಾಲ ಉಳಯಲಲ್ಲ. ಕ್ರಿ.ಶ.೧೬೦೫ರಲ್ಲ ಇಮ್ಮಡಿ 
ಬುಕ್ಕನು ಪಟ್ಟಕ್ಕೆ ಬಂದು ೨ ವರ್ಷಗಳೊಳಗೆ ಅವನ ಆಡಳತ ಅಂತ್ಯವಾಯುತು"””. ಕ್ರಿ.ಶ.೧೩೮.೨ರಲ್ಲ 
ವೀರ ಹರಿಯಣರಾಯರ ಕುಮಾರ ಬುಕ್ಕಣ ಒಡೆಯರ ಸಾಮ್ರಾಜ್ಯದಲ್ಲ ಚೋಳಮಂಡಲದ 
ತೊರವಳನಾಡ ಬನಹಳ್ಳಯ ಮೂಡಣದೆಸೆಯ ಪೆಂಮ ಸಮುದ್ರದ ಸೀಮೆಯಲ್ಲ ಪುರುಷೋತ್ತಮನಿಗೆ 
ದಾನ ನೀಡಿದನು". 


೩೩೩ 


ಡಾ.ಸೂರ್ಯನಾಥ ಕಾಮತ್‌ :- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೧೫೪. 

ಎ.ಕ-೯, ಹೊ.ತಾ.೧೦೮ ಮತ್ತು ೧೦೯, ಕ್ರಿ.ಶ.೧೩೭೯, ತಮಿಳು, ಹನಸಿಗಾಳು. 

ಎ.ಕ-೯, ಆ.ತಾ.೨೯, ಕ್ರಿ.ಶ.೧೩೭೬, ತಮಿಳು, ಕತ್ತರಿಗುಪ್ಪೆ. 

ಎರ, ಹೊರ್ತಾ೩ಿ, ಕ್ರಿ.ಶ.೧೩೮೫, ತಮಿಳು, ಚೋಳಪ್ಪನಹಳ್ಳಿ. 

೭ ಎ ಕೀ, ಹೊ.ತಾ.೧೬೦, ಕ್ರಿ.ಶ.೧೪೦೪, ತಮಿಳು, ಪಂಡಿತ ಅಗ್ರಹಾರ. 

“ನ ಎ.ರ-೯,ದೇ.ತಾ.೬೬ಎ, ಕ್ರಿ.ಶ.೧೪೦೬, ತಮಿಳು, ಮೈಲಪ್ಪನಹಳ್ಳಿ. 

“ನ್‌ ಎ.ಕ೯, ಅನುಬಂಧ, ಹೊ.ತಾ.೧೭೫, ಕನ್ನಡ, ವಾಗಟ. 

ರ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೩ಿ೬೩. 
ನ ಎ.ರ, ಹೊ.ತಾ.೧೫೪, ಕ್ರಿ.ಶ.೧೩೮೨, ಕನ್ನಡ, ಚಿಕ್ಕಬನಹಳ್ಳಿ. 


೩೩೪ 


೩೩೫ 


೧೫೫ 


ಒಂದನೇಯ ದೇವರಾಯ (ಕ್ರಿ.ಶ.೧೪೦೪- ೨೨) 

ಮಹಾಮಂಡಳಕೇಶ್ವರ, ರಾಜಾಧಿರಾಜ. ರಾಜ ಪರಮೇಶ್ವರ, ಅಶ್ರಪತಿ, ಗಜಪತಿ. ನರಪತಿ, 
ಮೂವರು ರಾಯರ ಗಂಡನಾದ" ಒಂದನೇಯ ದೇವರಾಯನು ಕ್ರಿ.ಶ.೧೪೦೬ನೇಯ ನವೆಂಬರ್‌ ೫ 
ರಂದು ವಿಜಯನಗರದ ಚಕ್ರವರ್ತಿಯಾದನು. ಇವನ ಕಾಲದಲ್ತ ವಿಜಯನಗರ ಸೇನೆಯು 
ಒರಿಸ್ಲಾದವರೆಗೂ ಹೋಗಿ ಗಣಪತಿಯೊಡನೆ ಯುದ್ಧ ನಡೆಸಿತ್ತು. ಗುಲ್ಬರ್ಗದ ಬಹುಮನಿ ಅರಸರನ್ನು 
ಸೋಪಸಿದನು*"”*. ಹಾಗೆಯೇ ತೆಲಂಗಾಣ ಮತ್ತು ಆಂಧ್ರದ ಪೂರ್ವ ತೀರದವರೆಗೂ ವಿಸ್ಟರಿಸಿದ 
ಸಾಮ್ರಾಜ್ಯಕ್ಕೆ ಅರೇಟಯಾ ಮತ್ತು ಪರ್ಶಿಯಾಗಳಂದ ಹೇರಳವಾಗಿ ಕುದುರೆಗಳನ್ನು ಆಮದು 
ಮಾಡಿಕೊಳ್ಳುತ್ತಿದ್ದರು. ತುಂಗಭಥದ್ರಗೆ ದೊಡ್ಡ ಅಣೆಕಟ್ಟನ್ನು ಕಟ್ಟ ನದಿಬುಂದ ೧೫ ಮೈೈಅಗಳ ದೂರದವರೆ 
ಕಾಲುವೆಯನ್ನು ಕಟ್ಟಸಿ. ನೀರನ್ನು ಸರಬರಾಜು ಮಾಡಿದನು. ಹಳೆಯನಗರದ ಬಹುಭಾಗದಲ್ಪರುವ 
ಅನೇಕ ಹೊಲಗಳಗೂ ಇಂದಿಗೂ ನೀರಿನ ಪೂರೈಕೆ ಮಾಡುತ್ತಿರುವುದು ಇದೇ ಕಾಲುವೆಯಾಗಿದೆ. 
ತನ್ನವರೇ ಆದ ಜಲ್ಲುಗಾರರಿಗೆ ತರಬೇತಿ ನೀಡುವಂತೆ ತುರ್ಕಿ ಬುಡಕಟ್ಟನ ನಿಪುಣ ಜಲ್ಲುಗಾರರನ್ನು 
ನೇಮಿಸಿದನು". ಒಂದನೇಯ ದೇವರಾಯನ ಆಸ್ಥಾನಕ್ಕೆ ಇಟಅ ದೇಶದ ನಿಕೊಲೋಕೊಂಟ ಎಂಬ 
ಪ್ರವಾಸಿಯು ಭೇಟ ನೀಡಿದ ನಂತರ ಪೋರ್ಚುಗೀಸ್‌ ಪ್ರವಾಸಿ ನ್ಯೂನಿಸ್‌ರವರು ಇಮ್ಮಡಿ ಬುಕ್ಕನಂತೆ 
ಒಂದನೇಯ ದೇವರಾಯನೂ ವಿಜಯನಗರ ಪಣ್ದಣವನ್ನು ಬಹಳವಾಗಿ ವಿಸ್ತರಿಸಿದನು. ಹಲವಾರು 
ನೂತನ ಪ್ರಸಾದಗಳನ್ನು ನಿರ್ಮಿಸಿದನು. ಅನೇಕ ಕೋಟಿ-ಕೊತ್ತಲುಗಳನ್ನು ಕಟ್ಟಸಿದನು ಎಂದು 
ಅಭಿಪ್ರಾಯಪಣ್ಪದ್ದಾರೆ”*”. 

೧ನೇ ದೇವರಾಯನ ಅಧೀನದಲ್ತ್ಪ ಕ್ರಿ.ಶ.೧೬೦೭ರಲ್ತ್ಲ ಸಾಮಂತಾಧಿಪತಿ""*, ಕ್ರ.ಶ.೧೬೧೦ರಲ್ಲ 
ಯಲಹಂಕ ನಾಡಪ್ರಭುವಾದ ಹಿರಿಯಣ್ಣ ದಣ್ಣಾಯಕರು"*”, ಕ್ರಿ.ಶ.೧೪೧೨ರಲ್ತ ಸೊಂ೦ಣ್ನಯ 
ನಾಯಕರು", ಕ್ರ.ಶ.೧೬೧೧ರ್ತ ವಯ್‌ನಾಡಿನ ಸುಂಕಾಧಿಕಾರಿ ತಿಯಗ, ಎರುಮರೈನಾಡಿನ 
ಸುಂಕಾಧಿಕಾರಿ ಕರೈಕಿಲನ್‌, ಪುಅಯೂರು ಮತ್ತು ಅಲಗಿಯವರದರ್‌ ಸೊಕ್ಕರು"” ಕಾರ್ಯ 
ನಿರ್ವಾಹಿಸುತ್ತಿದ್ದರು. ದೇವರಾಯನು ಕ್ರಿ.ಶ.೧೮೬೨೨ರಲ್ಲ ಮೃತನಾದ ನಂತರ ಮಗನಾದ ರಾಮಚಂದ್ರನು 


ನ ಎರ, ದೊ.ತಾ.೧೬, ಕ್ರಿ.ಶ.೧೪೧೬, ಹಾಡೋನ ಹಳ್ಳಿ. 

“% Suryanath.U.Kamath :- Karnataka State Gazetter, Bangalore Rural District, 1989, Page-63, 62. 
599 ನರ್ವಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೫. ೨೨೬. 

“ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೩೬೪. 

ಬ್‌ ಎ.ಕ-೯,ದೇ.ತಾ.೩೨, ಕ್ರಿ.ಶ.೧೪೦೭, ಮಂಕಸಂದ್ರ. 

೭ ಎರ, ದೇ.ತಾ.೧೨, ಕ್ರಿ.ಶ.೧೪೧೦, ಸೊಲೂರು. 

ರ ಎರ, ಹೊ.ತಾ.೬೩ ಕ್ರಿ.ಶ.೧೪೧೨, ಕನ್ನಡ, ಬೆಂಡಗಾನಹಳ್ಳಿ. 

ನ್‌ ಎರ, ಹೊ.ತಾ.೧೪೯, ಕ್ರಿ.ಶ.೧೪೧೧, ತಮಿಳು,ಸಮೇತಹಳ್ಳಿ. 


ಪಟ್ಟಕ್ಕೆ ಬಂದರೂ ಕೆಲವೇ ತಿಂಗಳಲ್ಲ ಆಜ್ವಕೆ ಮುಗಿದು. ದೇವರಾಯನ ಇನೊಬ್ಬ ಮಗನಾದ ವೀರ 
ವಿಜಯನು ಪಟ್ಟವೇರಿದನು. ಅದರೆ ವೀರ ವಿಜಯರಾಯನು ಅಷ್ಟೇನು ಪ್ರಸಿದ್ಧ ರಾಜನಾಗಿರಅಲ್ಲ ಎಂದು 


ನ್ಯೂನಿಸ್‌ ಹೇಳದ್ದಾರೆ"””. 


ಇಮ್ಮಡಿ ದೇವರಾಯ (ಕ್ರಿ.ಶ.೧೬೨೬-೮೩) 

ವೀರ ವಿಜಯನು ಮೃತನಾಗುತ್ತಲೇ ಅವನ ಮಗನಾದ ಪ್ರೌಢದೇವರಾಯ, ವೀರದೇವರಾಯ, 
ಪ್ರತಾಪ ದೇವರಾಯ ಎಂಬ ಅಭದಾನಗಳಂದಲೂ ಕರೆಯಲ್ಪಟ್ಟ ಇಮ್ಮಡಿ ದೇವರಾಯನು ಪಟ್ಟಕ್ಕೆ 
ಬಂದನು**". ಎರಡು ದಶಕಗಳಗೂ ಹೆಚ್ಚು ಕಾಲ ಆಳ್ವಕೆ ನಡೆಸಿದ ರಾಯನು ಪ್ರಾರಂಭದಿಂದಲೇ 
ರಾಜ್ಯಭಾರದಲ್ಲ ತಂದೆಯೊಡನೆ ಸಹಭಾಗಿಯಾಗಿದ್ದನು. 

ಇಮ್ಮಡಿ ದೇವರಾಯನು ಬಹುಮನಿ ವಿರುದ್ಧ ೩ ಬಾರಿ ಯುಧ್ಧ ಮಾಡಿದರೆ, ಕೊಯುಲಾನ್‌ 
(ಕೇರಳ) ಶ್ರೀಲಂಕಾ. ಪುಅಕಾಟ್‌ (ಮದ್ರಾಸಿನ ಸಮೀಪ). ಪೆಗು. ಟಿನ್ನಾಸ್ಥೆರಿಮ್‌ (ಬರ್ಮ) ಹಾಗೂ 
ಅನೇಕ ದೇಶಗಳ ಅರಸರು ಕಪ್ಪವನ್ನು ಸಲ್ಲಸುತ್ತಿದ್ದರು. ದೇವರಾಯನ ಆಸ್ಥಾನಕ್ಕೆ ಕ್ರಿ.ಶ.೧೬೬೩ರಲ್ಲ 
ಪರ್ಶಿಯಾ ದೇಶದ ಅಬ್ದುಲ್‌ ರಜಾಕನು ಭೇಟ ನೀಡಿ “ವಿಜಯನಗರ ಪಟ್ಟಣವು ಕಣ್ಣಿನ ಪಟಲ 
ಹಿಂದೆಂದೂ ಇದಕ್ಷೆ ಸಮನಾದವನ್ನು ನೋಡದಂತಹದಾಗಿತ್ತು"””” ಎಂದಿದ್ದಾರೆ. ಇವನ ದಕ್ಷ 
ದಂಡನಾಯಕನಾದ ಲಕ್ಕಣದಂಡೇಶನು ಶ್ರೀಲಂಕಾದ ಮೇಲೆ ಯುದ್ಧ ಮಾಡಿ ಕಪ್ಪ ಕಾಣಿಕೆಯನ್ನು 
ಪಡೆದಿದ್ದರ ಜೊತೆಗೆ ಕೇರಳದ ಕೆಲವು ಭಾಗಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸಿದನು ಹಾಗೂ 
ಬರ್ಮಾ ದೇಶದವರೆಗೂ ವಿಜಯನಗರದ ಕೀರ್ತಿ ಹಜ್ಜತ್ತು"””. ಚಾಮರಸ, ಕುಮಾರವ್ಯಾಸ. ತೆಲುಗು 
ಕವಿ ಶ್ರೀನಾಥರುಗಳಗೆ ಆಶ್ರಯ ನೀಡಿದನು" ಹಾಗೇಯೇ ವಿಜಯನಗರ ಸೈನ್ಯದಲ್ಲ ೧೦.೦೦೦ 
ಮುಸ್ಲಿಂಮರನ್ನು ಸೇರಿಸಿ ಕೊಂಡಿದರ ಕಾರಣ ಶತ್ರುಗಳ ಯುಧ್ಧ ಕ್ರಮಗಳನ್ನು ಅರಿಯುವ ವಿವೇಕ ಬುದ್ಧಿ 


ಸ್ವಲ್ಪ್ಲಮಲ್ಟಗೆ ಕಾರಣವಾಲಯುತು**. 


“9 ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೩೬೪. 
ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸ೦-೨೨೬. 


೩೫೧ 


5೫೨ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೬,೨೨೭. 

ನ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೪೬. 
೫೪ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೬. 
“ರ ಡಾ.ಬಿ.ಏ. ಸಾಬೆತ್ತೊರೆ, ಡಾ.ದೇಸಾಯಿ ಪಾಂಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ -೧, ಪು.ಸ೦-೬೬. 


೧೫೭ 


ರಾಜಾಧಿರಾಜ ಪರಮೇಶ್ವರ ವೀರಪ್ರತಾಪ ದೇವರಾಯ ಒಡೆಯರ್‌ರವರ 
ಆಳ್ತಕೆಯಾವಧಿಯಲ್ಲ"”” ಕ್ರಿ.ಪ.೧೪೨೬ರಲ್ತ ಪೊಲಸೆಟ್ಟ ಸೋಮೇಶ್ವರ ದೇವಾಲಯದ ಮುಂದಿನ ಗರುಡ 
ಕಂಬವನ್ನು", ಕ್ರಿ.ಶ.೧೪೩೦ರಲ್ಲ ತೊರವಳನಾಡ ಮಹಾಪ್ರಭು ದೇವಿಜೀಯನು ತಿರುಮಲ ದೇವರ 
ಸೇವೆಗೆ ಕಂಬವನ್ನು"””. ಕ್ರಿ.ಶ.೧೬೮೦ರಲ್ಲ ಮುಳುವಾಗಲ ನಾಡಿನ ಲಕ್ಷಣ ಒಡೆಯರು ಹುಲ್ಲೂರುನಾಡು 
ಪೊಗಟ್ಟದ ವರದರಾಜ ದೇವರಿಗೆ", ಕ್ರಿ.ಶ.೧೮೭೭ರಲ್ಲ ಅಮರ ಗುಂಡದೇವರ ಸಹಿಯೊಂದಿಗೆ ಕಜಗಿಯ 
ಅಮರನಾಯಕರು ಜಾಲದ ಭೀಮಸೆಟ್ಟಯರಿಗೆ"“”, ಕ್ರ.ಶ.೧೮೩೧ರಲ್ಲ ಶ್ರೀ ಮಹಾ ಪ್ರಧಾನ ಮಂಗಪ್ಪ 
ದಂಣಾಯಕರ ಮಕ್ಕಳು ಪ್ರತಾಪರಾಯರು ವಿಜಯನಗರಿಯ ಸಿಂಹಾಸನದಲು ದೇವರಾಯರು ಸುಖ 
ಸಂಕಾತ ವಿನೋದದಿಂದ, ಆಯುರಾರೋಗ್ಯ ವೃದ್ಧಿಯಾಗಲೆಂದು  ಸೋಮೇದೇವರಿಗೆ"*”, 
ಕ್ರಿ.ಶ.೧೬೬೦ರಲ್ಲ ಸೊಂಡೆಯಕೊಪ್ಪದ ವಮೇಂಟಯದ ಸುಂಕದಾಧಿಕಾರಿ ಮಲ್ಲರಸರು ಡೊಂಬಲೂರ 
ಜೊಕ್ಕನಾಥದೇವರಿಗೆ ದೇವರಾಯರು ಸಿಂಹಾಸನ ರೂಢರಾಗಿ ಇರಬೇಕೆಂದು"*” ದಾನದತ್ತಿಗಳನ್ನು 
ನೀಡಿದ್ದರು. ಪೊನ್ನಲದೇವಿ ಮತ್ತು ಭೀಮದೇವಿ ಪ್ರಧಾನ ರಾಣಿಯಲ್ಲದ್ದು. ಇಮ್ಮಡಿ ದೇವರಾಯನ 
ಮರಣದ ನಂತರ ೬ ದಶಕಗಳ ಕಾಲ ವಿಜಯನಗರ ಸಾಮ್ರಾಜ್ಯವು ದೌಭಾರ್ಯ್ಯ ಅನರ್ಥಗಳಂದ 
ಕೂಡಿದಾಗಿತ್ತು"*”. 


ಮಲ್ಲಕಾರ್ಜುನ (ಕ್ರಿ.ಶ.೧೪೪೭ -೬೫) 
ಇಮ್ಮಡಿ ದೇವರಾಯ ಮತ್ತು ಪೊನ್ನಲಾದೇವಿ ಮಗನಾದ ಮುಮ್ಮಡಿ ದೇವರಾಯ ಎಂಬುವ 
ಮಲ್ಲಕಾರ್ಜುನ ಅಧಿಕಾರಕ್ಕೆ ಬಂದನು. ಇವನ ಅಧಿಕಾರವಾಧಿಯಲ್ಲ ಕ್ರಿ.ಶ.೧೪೩೮ರಲ್ಲ 
ಮಹಾಮಂಡಕೇಶ್ರರ ನರಸಿಂಹರಾಯರ ಕುಮಾರ ಸುತಿರಿದೇವನಾಯಕನ  ಧರ್ಮಶಾಸನದಲ್ಲಿ 
ಜು೦ಂಜನರಾಯರ ಸರ್ವನಾಯಕರು ಗಂಗಾಧರ ದೇವರಿಗೆ ಅಮ್ಯತಪಡಿಗೆ ನೆಲವಂಗಲ ಪೀಮೆಗೆ 


ಎರ, ದೇ.ತಾ.೬೨, ಕ್ರಿ.ಶ.೧೪೩೨, ಬೇಚನಹಳ್ಳಿ. 

ಎ.ಕ-೯, ಹೊ.ತಾ.೧೧೪, ಕ್ರಿ.ಶ.೧೪೨೬, ಕಸಬಾ (ಗುಬ್ಬಿ). 

5ರ ಎ ಕ-೯, ಹೊ.ತಾ.೧೫೫, ಕ್ರಿ.ಶ.೧೪೩೩, ಬೆಳತೂರು. 

“ಎರ, ಹೊ.ತಾ.೧೩೦, ಕ್ರಿ.ಶ.೧೪೪೦, ಕನ್ನಡ, ವಾಗಟ. 

ಎ.ಕ-೯, ದೇ.ತಾ.೫೬, ಕ್ರಿ.ಶ.೧೪೬೭, ಕನ್ನಡ, ದೊಡ್ಡಬಾಲ. 

ಎ.ಕ-೯, ಬೆಂ. ೧೨೭, ಕ್ರಿ.ಶ.೧೪೩೧, ಕೊಡಗೆಹಳ್ಳಿ. 

“ನೌ ಎ.ಕ-೯, ಬೆಂ.೮, ಕ್ರಿ.ಶ.೧೪೪೦, ಚೊಕ್ಕನಾಥ ದೇವಸ್ಥಾನದ ಮುಂದೆ, ದೊಮ್ಮಲೂರು. 


೩೬೩ 


೩೫೭ 


೩೬೦ 


೩೬೧ 


ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೧೫೬. 


೧೫೮ 


ಸಲುವ ಕನಸವಾಡಿಯನ್ನು"*”, ಕ್ರಿ.ಶ.೧೪೩೭೫ರಲ್ಲ ಶ್ರೀ ಪರ್ವತದ ಮಲ್ಲರಾಜ ದೇವಾಲಯಕ್ಕೆ ದಾನ 
ನೀಡಿದರು". 
ವಿರುಪಾಕ್ಷ (ಕ್ರಿ.ಶ.೧೮೪೬೫-೮೫) 

ಅರಮನೆಯ ಪಿತೂರಿಯೊಂದರ ಪರಿಣಾಮವಾಗಿ ದೇವರಾಯನ ಕಿರಿಯ ಸೋದರ ಪ್ರತಾಪ 
ದೇವನ ಮಗ ವಿರೂಪಾಕ್ಷನು ಸಿಂಹಾಸನ ಆಕ್ರಮಿಸಿ ಸುಮಾರು ೨೦ ವರ್ಷಗಕ ಕಾಲ ರಾಜನಾಗಿ, 
ಸಾಯುವವರೆಗೂ ದೇಶ ಭ್ರಷ್ಟನಾಗಿಯೇ ಉಳಯ ಬೇಕಾಲಯುತು""*. ಕ್ರ.ಶ.೧೪೮೭ರಲ್ಲ ವಿರೂಪಾಕ್ಷ 
ದೇವರಾಯ ಮಹಾರಾಯರು ದೇವರಿಗೆ ದಾನ ನೀಡಿದನು""”. ಕ್ರಿ.ಶ.೧೪೮೫ರಲ್ಲ ವಿರೂಪಾಕ್ಷ ದೇವನನ್ನು 
ಅವನ ಜೇಷ್ಠ ಪುತ್ತನೇ ಕೊಲೆ ಮಾಡಿದನು. ಪಿತೃಹತ್ಯೆ ಮಾಡಿದ ಮಗನು ಪಟ್ಟವನ್ನು ತ್ಯಜಸಿ ತನ್ನು 
ತಮ್ಮನಾದ ಪ್ರೌಢದೇವರಾಯನನ್ನು ಪಟ್ಟಕ್ಷೇರಿಸಿದನು. ಆದರೆ ಪಟ್ಟಗಳಸಿ ಕೊಟ್ಟ ಅಣ್ಣನ ಕೊಲೆ 
ಕ್ರಿ.ಶ.೧೬೮೫ರಲ್ಲಿ ಆಗಿದ್ದರಿಂದ ರಾಜ್ಯಭಾರವನ್ನು ಕೈಜಟ್ಟು ವ್ಯಸನ ನಿರತನಾದನು. ಇಲ್ಪಗೆ ಸಂಗಮ 
ವಂಶ ಅಂತ್ಯವಾಯುತು"*”. 

ಸಾಳುವ ಮನೆತನ 

ಮೂಲತಃ ಕನ್ನಡ ಕರಾವಳಿಯ ಹೊನ್ನಾವರ ಸಮೀಪ ಸಾಲ್ಪಜ್ಲ್ಣಯವನಾದ ಸಾಕ್ಷನರಸಿಂಹನು 
ತೆಲುಗು ಪ್ರಭಾವಕ್ಷೆ ಒಳಗಾಗಿ ವಿಜಯನಗರ ಅರಸನ್ನು (ಸಂಗಮ ವಂಶದ ಅರಸ) ಬದಿಗಿರಿಸಿ, ರಾಜ್ಯದ 
ಹಿತದೃಷ್ಟಿಬುಂದ ಪ್ರತಃ ತಾನೇ ಆಳಲಾರಂಜಸಿದನು"**. ವಿರೂಪಾಕ್ಷನ ಕಾಲದಲ್ಲ ನೆರೆಯ ರಾಜರು, 
ಮಾಂಡಲಕರು, ಸಾಮಂತರು. ಪ್ರತಂತ್ರವನ್ನು ಪಡೆಯಲು ಕಾತುರರಾಗಿದ್ದವರನ್ನು ದಮನ ಮಾಡಿ"”, 
ರಾಜ್ಯಾಡಳತವನ್ನು ಮತ್ತೆ ಪುನರ್‌ ಸ್ಥಾಪಿಸಿದನು. ಚಂದ್ರಗಿರಿಯ ಮಂಡಲೇಶ್ವರನಾಗಿದ್ದ ಸಾಳುವ 
ನರಸಿಂಹನು ಸಾಮ್ರಾಜ್ಯದ ಆಗುಹೋಗುಗಳನ್ನು ಚಂದಗಿರಿಯಿಂದಲೇ ಪರಿಶೀಅಸುತ್ತಿದ್ದನು. ರಾಜ್ಯ 
ವ್ಯವಹಾರದಿಂದ ಸಾಳುವ ನರಸಿಂಹನು ವಿಜಯನಗರವನ್ನು ಸರ್ವನಾಶದ ವಿಪತ್ತಿನಿಂದ ರಕ್ಷಿಸಿದನೆಂದು 
ಹೇಳಬಹುದು". ವಿಜಯನಗರ ಸಾಮ್ರಾಜ್ಯಾಧಿಕಾರಿಯಾದ ಮೇಲೆ ವಿಜಯನಗರದ ಪೂರ್ವ 
ಭಾಗವಾದ  ಉದಯಗಿರಿಯನ್ನು ಕ್ರಿ. ಶ.೧೮೬೯೯ರಲ್ಲ.  ಕೊಂಡವೀಡುಗಳನ್ನು ಗಜಪತಿಯಿಂದ 


ನಟ್‌ ಎರ, ದೊ.ತಾ.೫೧, ಕ್ರಿ.ಶ.೧೪೬೪, ಕನಸವಾಡಿ. 

“ನ ಎರ, ಕತಾ.೩೬, ಕ್ರಿ.ಶ.೧೪೬೫, ಮರಳೇ ಬೇರುಪ್ಪ. 

5೬೬ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೭. 

೭೭ ಎ ಕ-೯,ದೇ.ತಾ.೩೮, ಕ್ರಿ.ಶ.೧೪೪೭, ಧರ್ಮಪುರ. 

“ನ್‌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಐತಿಹಾಸ ದರ್ಶನ, ಪು.ಸಂ-೩೭. 

೬ ಡಾಕೆ.ಜಿ.ವಸಂತ ಮಾಧವ :- ವಿಜಯಕಾಲದ ಇತಿಹಾಸ, ಅವಲೋಕನ ಕರ್ನಾಟಕದ ಪರಂಪರೆಯ ಸಮೀಕ್ಷೆ ಪು.ಸ೦.೭೭. 

“9 Suryanath.U.Kamath :- Karnataka State Gazetter, Bangalore Rural District, 1989, Page.no-64. 
“5 ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಐತಿಹಾಸ ದರ್ಶನ, ಪು.ಸಂ-೩೭೪. 


೧೫೯ 


ಕ್ರಿ.ಶ.೧೬೮೦ರಲ್ಲ ಗೆದ್ದುಕೊಂಡನು. ಸಾಳುವಾಭ್ಯುದಯಂ ಎ೦ಬ ಕೃತಿಯು ಸಾಜ್ರ ಒಂದನೇ ನರಸಿಂಹನ 
ಸಾಧನೆಗಳನ್ನು ನಿರೂಪಿಸುತ್ತದೆ. ಹಾಗೆಯೇ ನರಸಿಂಹನು ರಾಮಾಭ್ಯದಯಂ ಎಂಬ ರಾಮಕಥಾ 
ಕಾವ್ಯವನ್ನು ಬರೆದಿದ್ದಾನೆ”. ಕ್ರಿ.ಶ.೧೬೮೯ರಲ್ಪ ನರಸಿಂಹರಾಯ ಮಹಾರಾಯರಿಗೆ 
ಧರ್ಮವಾಗಬೇಕೆಂದು ತಾಳೆಕೆರೆಯ ಗ್ರಾಮವನ್ನು ಕಾಆಸಾಲೆಯರು ಕಂಬಾಳ ಸಿದ್ಧರವೊಡೆಯರಿಗೆ 
ಕೊಟ್ಟರು". 

ನರಸಿಂಹರಾಯನ ಇಬ್ಬರು ಮಕ್ಕಳು ಕಿರಿಯರಾಗಿದ್ದ ಕಾರಣ ತನ್ನ ನಂಬುಗೆಯ 
ಸೇನಾಧಿಪತಿಯಾದ ನರಸನಾಯಕರನ್ನ ರಾಜ ಪ್ರತಿನಿಧಿಯಾಗಿ ವ್ಯವಹರಿಸಲು ನೇಮಿಸಿದ್ದನು"””. 
ಕಿ.ಶ.೧೮೯೧ರಲ್ಲ ಸಾಳುವ ವಂಶ ಸ್ಥಾಪಕನಾದ ನರಸಿಂಹನು ಮೃತನಾಗಿದ್ದ ಕೂಡಲೇ"*”, 
ನರಸನಾಯಕನು ನರಸಿಂಹನ ಹಿರಿಯ ಮಗ ತಿಮ್ಮನನ್ನು ಸಿಂಹಾಸನದಲ್ಲ ಕುಳ್ಳರಿಸಿದನು. ಆದರೆ 
ಮೋಸದಿಂದ ತಿಮ್ಮನನ್ನು ಕೊಲ್ಲಲ್ಪಟ್ಟ ಬಆಕ ೨ನೇ ಮಗನಾದ ಇಮ್ಮಡಿ ನರಸಿಂಹನನ್ನು ಸಿಂಹಾಸನದಲ್ಲ 
ಕೂರಿಸಲಾಯುತು"*”. ಈ ಇಮ್ಮಡಿ ನರಸಿಂಹನ ಅಧೀನದಲ್ಲ ಕ್ರಿ.ಶ.೧೮೯೫ರಲ್ಲ ಮಹಾಪ್ರಧಾನ ಗವುಡೇ 
ದಂಣಾಯಕ"*”, ಕ್ರಿ.ಶ.೧೮೯೫ರಲ್ಲ ತಿರುಮಲೆಭಟ್ಟ, ಶಂಭಭಟ್ಟ. ಕೋನಭಟ್ಟ. ರಾಮಭಟ್ಟರಿಗೆ 
ವೃತ್ತಿಸಾಲವಾಗಿ"*”, ಕ್ರ.ಶ.೧೫೦೬ರಲ್ಲ ಸೊಮ್ಮಯಗಾರು ನಮ್ಮ ೨೧ ಮಾತಾಪಿತೃಗಳಗೆ ಪುಣ್ಯಲೋಕ 
ಪ್ರಾಪ್ತಿಯಾಗಲೆಂದು ಸೋಮೇಶ್ವರ ದೇವರಿಗೆ", ಕ್ರ.ಶ.೧೮೯೭ರಲ್ತ್ಲ ಅಳಯ ಕೃಷ್ಣರಾಯ ಒಡೆಯನು 
ವಾಗಟದ ವರದರಾಜ ದೇವರಿಗೆ", ಕ್ರಿ.ಶ.೧೮೯೫ರಲ್ಲಿ  ಅನಂತಯ್ಯಮಹಾದೇವ ಅರಸನು 


ಕುಕ್ಕಲನಾಡಿನಲ್ಲ ಸಾಮಂತನಾಗಿ ಆಜ್ವಕೆ ನಡೆಸುತ್ತಿದ್ದನು". 


ಇಮ್ಮಡಿ ನರಸಿಂಹನ ಮಗನಾದ ದೇವಪ್ಪನು ತಂದೆಯಾಧಿಕಾರವಾಧಿಯಲ್ಲ ಪ್ರಾಂತ್ಯಾಧಿಕಾರಿ 
ಆಡಳತ ನಡೆಸಿರುವುದನ್ನು ಪುಟ್ಟಯ್ಯನಅರಗ್ರಹಾರದ ಕ್ರಿ.ಶ.೧೮೯೮ರ ಶಾಸನದಲ್ಲ ಕಟಾರಿ ಸಾಳುವ 


ಇಮ್ಮಡಿರಾಯ ಮಹಾರಾಯರ ಕುಮಾರ ಸಾಳುವ ದೇವಪ್ಪನಾಯಕರು ತಿಷಪ್ಪೂರಸೀಮೆಯಲ್ಲ ಫ್ಲಿರ 


ಅಲಂ 


“ವೌ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೧೫೬, ೧೫೭. 


“್‌ ಎ.ರ೯,ನೆ.ತಾ ೪೭, ಕ್ರಿ.ಶ.೧೪೮೯, ಕನ್ನಡ, ತಾಳೇಕೆರೆ. 
ಬ್‌ ರ್ನಾಟಕ ರಾಜ್ಯಗ್ಗಾ ಸೆಟಿಯರ್‌ ಸಂ-೧, ಪು.ಸಂ-೨೨೮. 

ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೩೭೪. 
5೭೬ ಸರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸ೦-೨೨೮. 

ಬ ಎಕ, ಹೊ.ತಾ.೨೩, ಕ್ರಿ.ಶ.೧೪೯೫, ನಂದಗುಡಿ. 

ನ್‌ ಎರ, ದೇ.ತಾ.೬೬, ಕ್ರಿ.ಶ.೧೪೯೫, ಹಂದರಹಳ್ಳಿ. 

“ಎರ, ಹೊ.ತಾ.೧೨೧, ಕ್ರಿ.ಶ.೧೫೦೬ ಜ್ಯೋತಿಪುರ. 

ಎ.ಕ-೯, ಅನುಬಂಧ, ಹೊ.ತಾ.೧೭೪, ಕ್ರಿ.ಶ.೧೪೯೬, ಗೊಣಕನಹಳ್ಳಿ. 

55೦ ಎ ೯-೯, ಬೆಂ.೧೨೩, ಕ್ರಿ.ಶ.೧೪೯೫, ಗೊಂಗಡಿಪುರ. 


೩೭೫ 


೩೮೦ 


೧೬೦ 


ರಾಜ್ಯಂಗೆಯುತಿದ್ದನು"””. ಈ ಶಾಸನದಿಂದ ದೇವಪ್ಪ ನಾಯಕನು ತಿಷ್ಪೂರ ಸೀಮೆಯ 
ಪ್ರಾಂತ್ಯಾಧಿಕಾರಿಯಾಗಿದ್ದನೆಂದು ಹಾಗೂ ಹುಲಕಡಿನಾಡು ಇವನ ಅಧೀನದಲ್ಪತ್ತೆಂದು ತಿಆಯಬಹುದು. 
ಈ ಶಾಸನದ ನಂತರ ದೇವಪ್ಪನ ಯಾವ ಶಾಸನಗಳು ಈ ಭಾಗದಲ್ಲ ದೊರೆತಿಲ್ಲ. ಬಹುಶಃ ದೇವಪ್ಪನು 
ಬಹುಬೇಗನೆ ಅಕಾಅಕ ಮರಣಕ್ಷೆ ಒಳಗಾಗಿರಬೇಕು. 


ಇಮ್ಮಡಿ ನರಸಿಂಹ ಹಾಗೂ ನರಸನಾಯಕ ನಡುವಿನ ಬಾಂಧವ್ಯ ಹದಗೆಟ್ಟರುವುದರಿಂದಾಗಿ 
೨ನೇ ನರಸಿಂಹನನ್ನು ಪೆನುಗೊಂಡ ಕೋಟಿಯಲ್ಲ ನರಸನಾಯಕನು ಬಂಧಿಸಿಟ್ಟದ್ದನು. ಕ್ರಿ.ಶ.೧೫೦೩ರಲ್ಲಿ 
ನರಸನಾಯಕ ತೀರಿಸಿಕೊಳ್ಳಲು ಅವನ ಮಗ ತುಳುವ ನರಸಿಂಹನು ಆಡಳತವನ್ನು ವಹಿಸಿಕೊಂಡ ೨ 
ವರ್ಷದ ನಂತರ ಕ್ರಿ.ಶ.೧೫೦೫ರಲ್ಲ ಇಮ್ಮಡಿ ನರಸಿಂಹನ ಕೊಲೆಯಾಗುವುದರಿಂದ ಸಾಳುವ ಮನೆತನವು 
ಅಂತ್ಯವಾಯಿತು. ಇದರಿಂದಾಗಿ ತುಳುವ ವೀರ ನರಸಿಂಹನು ಸ್ವತಂತ್ರ ಸಾಮ್ರಾಟವಾದನು. 


ತುಳುವ ಮನೆತನ 


ವಿಜಯನಗರವನ್ನು ಆಳದ ೩ನೇ ಮನೆತನವಾದ ತುಳುವ ಮನೆತನದ ನರಸನಾಯಕನು 
ತಮ್ಮನ್ನು ತಾವು ಯಾದವ ವಂಶಸ್ಥರು ಎಂದು ಹೇಆಕೊಳ್ಳುತ್ತಾರೆ. ನರಸನಾಯಕನ ತಂದೆ ಠೇಶ್ರರ 
ನಾಯಕ ತುಳುವ ಮನೆತನದ ಮೊದಲ ಅರಸ". ಸಾಳುವ ರಾಜನನ್ನು ಅಡಗಿಸಿ ಕ್ರಿ.ಪ.೧೮೯೭ರಲ್ಲ 
ಸಿಂಹಾಸನವೇರಿದ ಸೇನಾಧಿಪತಿ ನರಸನು ಅನೇಕ ಸಾಹಸ ಕಾರ್ಯಗಳಲ್ಲ ಭಾಗಿಯಾಗಿದ್ದನು. ಜೊತೆಗೆ 
ಹಲವಾರು ಅಭವೃದ್ಧಿ ಕಾರ್ಯಗಳನ್ನು ಮಾಡಿದನು. ಕಾವೇರಿ ನದಿಯು ಪೂರ್ಣ ಪ್ರವಾಹದಿಂದ 
ಹರಿಯುತ್ತಿರುವಾಗ ಅದಕ್ಷೆ ಅಡ್ಡ ಕಟ್ಟೆ ಕಟ್ಟ ದಾಟ ಶತ್ರುವನ್ನು ಹಡಿದು ಶ್ರೀರಂಗಪಟ್ಟಣವನ್ನು ೨ನೇ 
ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ವಿಜಯನಗರ ಸೈನ್ಯಕ್ಸಾಗಿ ಪರ್ಶಿಯ. ಅರೇಟಯಾಗಳಂ೦ದ 
ಕುದುರೆಗಳನ್ನು ಹೋರ್ಚುಗೀಸರು ಗೋವಾಪಟ್ಟಣದ ಮೂಲಕ ಸಾಗಿಸುತ್ತ ಉತ್ತಮ ವ್ಯಾಪಾರ 
ಸಂಬಂಧವನ್ನು ಹೊಂದಿದ್ದರು"””. 

ಕ್ರಿ.ಶ.೧೫೦೩ರಲ್ಲ ನರಸನಾಯಕನು ತೀರಿಕೊಳ್ಳಲು ಅವನ ಮಗ ತುಳುವ ನರಸಿಂಹನು 
ಆಡಳತವನ್ನು ವಹಿಸಿಕೊಂಡ, ಪೆನುಕೊಂಡೆಯಲ್ಲ ಬಂಧನದಲ್ಪ ಇಡಲ್ಲಟ್ಟ ಸಾಳುವ ನರಸಿಂಹನ ಮಗ 
೨ನೇ ನರಸಿಂಹನನ್ನು ಕ್ರಿ.ಶ.೧೫೦೫ರ ಸುಮಾರಿಗೆ ಕೊಲೆ ಮಾಡಲ್ಪಟ್ಟ ಕಾರಣದಿಂದ ನರಸಿಂಹನು 


ನೌ ಎ.ಕ-೯,ದೊ.ತಾ.೪೨ ಮತ್ತುದೊ.ತಾ.೪೫, ಕ್ರಿ.ಶ.೧೪೯೮, ಪುಟ್ಟೆಯನಾಗ್ರಹಾರ. 


ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೮. 
್‌ ಡಾ.ಬಿ.ಏ. ಸಾಬೆತ್ತೊರೆ, ಡಾ.ದೇಸಾಯಿ ಪಾಂ೦ಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ -೧, ಪು.ಸಂ-೬೭. 


೩೮೩ 


೩೮ 


೧೬೧ 


ಸ್ವತಂತ್ರ ಸಾಮ್ರಾಜ್ಯನಾದನು. ಕ್ರಿ.ಶ.೧೫೦೯ರಲ್ಲ ತೀರಿಕೊಳ್ಳಲು ತಮ್ಮನಾದ ಕೃಷ್ಣದೇವರಾಯನಿಗೆ 


Ru 


೮೭ 


ಪಟ್ಟವಾಯಿತು"””. 


ಕೃಷ್ಣದೇವರಾಯ (ಕ್ರಿ.ಶ.೧೫೦೯-.೨೯) 

ನರಸನಾಯಕನ ಎರಡನೇಯ ಸತಿ ನಾಗಲಾಂಜಕೆಯ ಹುತ್ತ ಕೃಷ್ಣದೇವರಾಯನು 
ಮಂತ್ರಿಯಾದ ತಿಮ್ಮರಸನ ನೆರವಿನಿಂದ ಸಿಂಹಾಸನವನ್ನು ಶ್ರೀ ಕೃಷ್ಣ ಪರಮಾತ್ಮನ ಜನ್ಯದಿನದಂದು 
೧೫೦೯ ಆಗಸ್ಟ್‌ ೮ ರಂದು ಪಲಟ್ದಾಭಿಷೇಕವಾಗಿ ೨೦ ವರ್ಷಗಳ ಕಾಲ ಅಆಳ್ವಕೆ ನಡೆಸಿದನು". 
ವಿಜಯನಗರ ಸಾಮ್ರಾಜ್ಯದ ಆಳರಸರಲ್ಲೇ ಅತ್ಯಂತ ಪ್ರಬಲ. ಸಮರ್ಥ ಆಡಳತಗಾರನೂ. ಯಶಶಸ್ಷಿ 
ಸೇನಾನಿಯೂ, ಘನ ವಿದ್ವಾಂಸರು ಆಗಿದ್ದನು. ಇವನ ಅಧಿಕಾರಾವಧಿಯಲ್ಲ ಎಲ್ಲಾ ಕ್ಷೇತ್ರಗಳಲ್ರ 
ಉನ್ನತಿಯ ಜೊತೆಗೆ ಶ್ರೀಮಂತ ರಾಜ್ಯವಾಗಿತ್ತು. 

ಶ್ರೀರಂಗಪಟ್ಟಣದ ಸಾಮಂತರಾಜನ ಮಗಳಾದ ತಿರುಮಲದೇವಿಯನ್ನು ವಿವಾಹವಾಗಿದ್ದನು"್‌. 
ಜೊತೆಗೆ ಚೆನ್ನಾದೇವಿ, ಜಗನ್ಕೋಹಿನಿ ಎಂಬ ಪ್ರಮುಖ ರಾಣಿಯರಿದ್ದರು"””. ಆಸ್ಥಾನದಲ್ಲ ಅಷ್ಟ 
ದಿಧ್ದಜರೆಂದೇ ಪ್ರಸಿದ್ಧರಾಗಿದ್ದ ೮ ಮಂದಿ ಪಂಡಿತರಿಗೆ ಆಶ್ರಯ ನೀಡಿದನು. ಅದರಲ್ಲ ಒಬ್ಬನಾದ ತೆಲುಗು 
ಕವಿ ಮುಕ್ಸು ತಿಮ್ಮನು (ನಂದಿ ತಿಮ್ಮಣ್ಣ) ನಂದಿ ಗ್ರಾಮದವನಾಗಿದ್ದು. ಕ್ರಿ.ಶ.೧೫೧೯ರಲ್ಲ ರಚಿತವಾದ 


ಪಾರಿಜಾತಾಪಹರಣಂ ಕೃತಿಯು ಲಭ್ಯವಾಗಿದ್ದು. ವಾಣೀವಿಲಾಸ೦ ಎ೦ಬ ಕೃತಿಯು ಅಲಭ್ಯವಾಗಿದೆ”. 


ಅನೇಕ ವಿದೇಶಿಯರು ಪ್ರವಾಸಿಗರು. ಯಾತ್ರಾರ್ಥಿಗಳು ಆಸ್ಟಾನಕ್ಕೆ ಭೇಟ ನೀಡಿದರು. 
ಪೋರ್ಚುಗೀಸರ ೩ ರಾಯಭಾರಿಗಳು ಭೇಟ ನೀಡಿದರು. ಕ್ರಿ.ಶ.೧೫೧೦ ಜನವರಿಯಲ್ಲ ಜೆಸ್ಕೂಇಟ್‌ 
ಪಾದಿಲೂಯ, ಅದೇ ವರ್ಷ ಮಾರ್ಚ್‌ನಲ್ಲ ಜಾಫ್ಟರ್‌ಚನೋಕ, ಕ್ರಿ.ಶ.೧೫೧೭ರಲ್ಲ ಕ್ರಿಸೊವಾಹಿಡೆ 
ಪಿಗಿರೆಡೊ", ಕ್ರ.ಶ.೧೫೧೧ರಲ್ತ ಪರ್ಶಿಯದ ಯದ್ದಾರ್‌ ಬೇಗ್‌ನು ಭೇಟ ನೀಡಿದನು. ಅಣ್ಣ ವೀರ 
ನರಸಿಂಹನೊಂದಿಗೆ ಯುವರಾಜನಾಗಿ ಆಡಳತ ನಡೆಸುತ್ತಿದ್ದ ಸಂದರ್ಭದಲ್ಲ ವಿಜಾಪುರ, ಗಜಪತಿ, 
ಬಹುಮನಿ ಸುಲ್ದಾನರ ವಿರುದ್ಧ ನಡೆದ ಯುದ್ದ್ಧಗಳಲ್ಲ ಜಯ ಸಾಧಿಸಿದ್ದ ಜೊತೆಗೆ ಉಮ್ಮತ್ತೂರು 


೩೮೫ 


ಡಾ.ಸೂರ್ಯನಾಥ ಕಾಮತ್‌ :- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೧೫೭. 
ನೇ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೮. 

“= Suryanath.U.Kamath :- Karnataka State Gazetter, Bangalore Rural District, 1989, Page-97. 
“95 ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೧೫೯. 

yg ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸ೦-೩೮೩, ೩೮೬. 


“9 ಡಾ.ಬಿ.ಏ. ಸಾಬೆತ್ತೊರೆ, ಡಾ.ದೇಸಾಯಿ ಪಾಂಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ -೧, ಪು.ಸ೦-೬೭. 


೩೮ 


೧೬೨ 


ನಾಯಕರನ್ನು ಸೋಲಸಪಿದನು*”. ತೆಲಂಗಾಣದ ಬಹುತೇಕ ಭಾಗಗಳನ್ನು, ಕಳ೦ಗ ರಾಜ್ಯಗಳನ್ನು 
ಆಕ್ರಮಿಸಿದ, ಬಹುಮನಿ ರಾಜ್ಯಕ್ಕೆ ಹೊಸ ರಾಜ ಕುಮಾರನ್ನು ನೇಮಿಸಿ "ಯವನ ರಾಜ್ಯ ಪ್ರತಿಷ್ಠಾಪನಾ 
ಚಾರ್ಯ” ಎಂಬ ಜರುದು ಹೊಂದಿದ್ದನು". ಕ್ರಿ.ಶ.೧೫೧೩ರಲ್ತ್ಲ ಕೃಷ್ಣದೇವರಾಯನು ಉದಯಗಿರಿ 
ವಶಪಡಿಸಿಕೊಂಡ ಮೇಲೆ ತಿರುಮಲದೇವಿ, ಚೆನ್ನದೇವಿ ಸಮೇತರಾಗಿ ರಾಜಧಾನಿಗೆ ಮರಳ ಬರುತ್ತಾ 
ದಾರಿಯಲ್ಲ ತಿರುಪತಿಯ ಶ್ರೀ ವೆಂಕಟೀಶ್ವರ ದೇವರಿಗೆ ಕೃತಜ್ಞಾರೂಪದ ಪೂಜೆ ಸಲ್ಪಸಿದ್ದರು"””. 


ರಾಜ್ಯದಲ್ಲಿ ಮದುವೆಯ ತೆರಿಗೆಯನ್ನು ತೆಗೆದು ಹಾಕಿದ್ದು ಮೊದಲು ಕೈಗೊಂಡ 
ಕ್ರಮಗಳಲ್ಲೊಂ೦ದು. ವಿಜಯನಗರ ಶಾಂತಿಗೆ ಕಂಟಕದಂತಿದ್ದ  ಉಮತ್ತೂರಿನ ಪಾಜೆಯಗಾರನ 
ಪೆನುಗಣೊಂಡವನ್ನು ಆಕ್ರಮಿಸಿ, ಶ್ರೀರಂಗಪಜ್ಟಣದವರೆಗೂ ಬೆನ್ನಟ್ಟದನು. ಶಿವನಸಮುದವನ್ನು ಆಕ್ರಮಿಸಿ. 
ಉಮ್ಯತ್ತೂರಿನ ಸುತ್ತಅನ ಪ್ರದೇಶಕ್ಕೆ ತಿಮ್ಯರಸನ ಸೋದರನಾದ ಸಾಳುವ ಗೋಪಿಂದರಾಜನನ್ನು 
ಪ್ರಾಂತಾಧಿಕಾರಿಯಾಗಿ ನೇಮಿಸಿದನು”. ಕ್ರಿ.ಶ.೧೫೨೦ರಲ್ಲ ಸಾಳುವ ತಿಮ್ಯರಸಯ್ಯನ ಅಳಯ 
ಅಪ್ಪರಸಯ್ಯ ಸೋಲೂರು ಸೀಮೆಯಲ್ಲ ಅಳ್ವಕೆ ನಡೆಸುತ್ತಿದ್ದನು"”. ಉದಯಗಿರಿ ಆಕ್ರಮಣ, 
ಕೊಂಡವೀಡಿಯಪತನ, ಕೊಂಡಪಲ್ಲಯವಶನ, ಸಿಂಹಾದ್ರಿ ಹೋಟ್ಲೂರಿನಲ್ಲ ವಿಜಯ ಸ್ತಂಭ ಸ್ಥಾಪನೆ, 
ಗಜಪತಿಯ ರಾಜಧಾನಿಯಾದ ಕಟಕದ ಮುತ್ತಿಗೆ ಈ ಐದು ದಂಡೆಯಾತ್ರೆಗಕಳ ಬೆ 
ಕೃಷ್ಣದೇವರಾಯನಿಂದ ರಚಿತವಾದ ಅಮುಕ್ತಮೌಲ್ಯದಲ್ಲ ವಿವರಿಸಲಾಗಿದೆ"”". 


ಕೃಷ್ಣದೇವರಾಯನಿಗೆ ಮಹಾರಾಜಾಧಿರಾಜ. ರಾಜ ಪರಮೇಶ್ವರ, ವೀರಭುಜಬಲ ಪ್ರತಾಪ ಎಂಬ 
ಜರುದುಗಳದ್ದು"””. ಜಲ್ಲಾ ವ್ಯಾಪ್ತಿಯಲ್ಲಿ ಹಲವಾರು ಧರ್ಮ ಕಾರ್ಯಗಳು, ಜನಪದ ಕಾರ್ಯಗಳು, 
ದೇವಾಲಯಗಳಗೆ ದಾನಗಳನ್ನು. ಕೆರೆಕಲ್ಟೆಗಕ ನಿರ್ಮಾಣದ ಕಾರ್ಯಗಳು ನಡೆಯಲೆಂದು ಪೂರ್ವ- 
ಪಶ್ಚಿಮ, ದಕ್ಷಿಣ ಸಮುದ್ರಾಧೀಶ್ವರನಾದ ಕೃಷ್ಣದೇವರಾಯನು ಕೆಲವು ದಾನಗಳನ್ನು ನೇರವಾಗಿ ನೀಡಿದ್ದರೆ. 


ಇನ್ನು ಹೆಚ್ಚನ ದಾನಗಳನ್ನು ಕೃಷ್ಣದೇವರಾಯನ ಅಧೀನದಲ್ಲ ಆಡಳತ ನಡೆಸುತ್ತಿದ್ದ ಮಂಡಳೇಶ್ವರ. 


ಸಾಮಂತಾಧಿಪತಿ, ದಣ್ಣಾಯಕರು, ನಾಡಪ್ರಭುಗಕು ಕೃಷ್ಣದೇವರಾಯನ ಪರವಾಗಿ ದಾನದತ್ತಿಗಳನ್ನು 
ನೀಡಿರುವುದನ್ನು ಶಾಸನಗಕಲ್ಲ ಕಾಣಬಹುದು. 


9 Suryanath.U.Kamath :- Karnataka State Gazetter, Bangalore Rural District, 1989, Page-65. 
ನ್‌ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕತಿಕ ಅಧ್ಯಯನ, ಪು.ಸಂ-೪೨. 

“ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೩೮ಂ. 

ನ್‌ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-.೨೨೮. 

“ನ ಎರ, ಮಾ.ತಾ.೧೧, ಕ್ರಿ.ಶ.೧೫೨೦, ನಾಗಶೆಟ್ಟಿಹಳ್ಳಿ. 

ನೇ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೨೯, ೧೩೦. 

“ನ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೩೭೭. 


೧೬೩ 


ಕ್ರಿ.ಶ.೧೮೯೬೭ರಲ್ತ್ಲ ಮಹಾಮಂಡಕೇಶ್ವರ ಕಠಾರಿ ಸಾಕ ಸಾಳವ ಇಮ್ಮಡಿ ನರಸಿಂಹರಾಯ 
ಮಹಾರಾಯರುಗಳ ಅಳಯ ಕೃಷ್ಣರಾಯ ಒಡೆಯರು ಪೊಗಣ್ಣದ ವರದರಾಜದೇವರಿಗೆ"”. 
ಕ್ರಿ.ಶ.೧೫೧೦ರಲ್ಲ ತಂದೆ ನರಸಣ್ಣ ನಾಯಕರು ನೇಮಿಸಿದ್ದ ದಕವಾಂಖ ಗಂಡರಗೂಆ ನಾಯಕರ 
ಮಕ್ಕಳಗೆ ಗಂಡರಗೂಳ ಎಂಬ ಗ್ರಾಮವನ್ನು ಸ್ಥಾಪಿಸಿ. ದಾನ”. ಈಗಲೂ ಈ ಗಂಡರಗೂಳ ಎಂಬ 
ಗ್ರಾಮವು ದೊಡ್ಡ ಬಳ್ಳಾಪುರ ತಾಲ್ಲೂಕಿನ ಮಧುರೆ ಹೋಬಳಯಲ್ತದೆ. 


ಅಣ್ಣ ವೀರ ನರಸಿಂಹನು ನೇಮಿಸಿದ ಅಧಿಕಾರಿಗಳನ್ನು ಕೃಷ್ಣದೇವರಾಯನು ತನ್ನು 
ಅಧಿಕಾರಾವಧಿಯಲ್ಲ ಮುಂದುವರೆಸಿದ ನಾಯಕನು ಕ್ರಿ.ಶ.೧೫೧೧ರಲ್ಪ ದೇವಾಲಯಕ್ಕೆ ಕಂಬವನ್ನು 
ನಿಲ್ಪಸಿದನು್‌”. ಕ್ರ.ಶ.೧೫೧೯ರಲ್ತ ರಾಮಭಟ್ಟ ಪುರಾಣಿಕನು ಪಂಡಿತನೊಬ್ಬನಿಗೆ ಕಂಜಚಿಗಣಹಾಲು 
ಗ್ರಾಮವನ್ನು ಸಿಂಗಸಮುದ್ರಅಗ್ರಹಾರವೆಂದು ಮರುನಾಮಕರಣ ಮಾಡಿ", ಕ್ರಿ.ಶ.೧೫೨೩ರಲ್ಲ 
ಕೊಮನಾಯಕರಿಗೆ ನಾಯ್ದತನಕ್ಷೆ ಪಾಅಸಿದ ಕುಕ್ಕಲನಾಡೊಳಗಣ ತಿರುವೆಂಡನಾಥ ದೇವರಿಗೆ 
ದಾಸನಪುರದಲ್ತ"””. ಕ್ರಿ.ಶ.೧೫೨೮ರಲ್ಲ ಸಾಕ್ಷಿ ಚೆನ್ನಮನಾಯಕರು ತಮಗೆ ಪಾಅಸಿದ ಮುಲುಬಾಗಿಲು 
ಸೀಮೆಯೊಳಗಣ ವೀರಂಣೊಡೆಯರಿಗೆ ಬೆಟ್ಟಹಳ್ಳಯ ಬೆಂಕಚೆಯ ಗೌಡರು ತಮ್ಮ ತಂದೆ ತಾಯುಗೆ 
ಪುಣ್ಯವಾಗಬೇಕೆಂದು ಪುರವಾಗಿ””. ಕ್ರಿ.ಶ.೧೫.೨೮ರಲ್ಲ ಅಣ್ಣಜಆಯನವರ ಕಾರ್ಯಕ್ಕೆ ಕರ್ತರಾದ 
ದಾಮಂಲರಸಯನು ಸೋಮೇಡದೇವನು ತಿಮ್ಮಲದೇವರ. ಅಂಗೇಶ್ವರ ದೇವರ, ವೀರಭದ್ರ ದೇವರುಗಳಗೆ 
ಚಿಕ್ಕಮಾರಹಳ್ಲ ಪುರಕ್ಕೆ ಸಲ್ಲುವ ಹಣವನ್ನು". ಹುಲ್ಲೂರ ಸೀಮೆಯ ದೇವಿಶೆಟ್ಟಹಳ್ಲಯ ೨೯ ವೃತ್ತಿಗಳಲ್ಲ 
ಪೊಗಟ್ಪ. ವರಾಹ ದೇವರಿಗೆ ಕೆಲವು ವೃತ್ತಿಗಳನ್ನು ದಾನ ನೀಡಿದರು". 


ಕೃಷ್ಣದೇವರಾಯರು ಕ್ರಿ.ಶ/೧೫೨೭ರಲ್ಲ ಕಾಡಕೇಶವ ದೇವಾಲಯ  ಕಟ್ಪಸಿದರೆಂಬುದನ್ನು 
ತೂಬಗೆರೆ ಹೋಬಳಯ ಹಾಡೋನಹಳ್ಳಯ ಇಂದಿನ ಚೆನ್ನಕೇಶವ ದೇವಾಲಯ ಮೆಟ್ಟಲು ಪಕ್ಷದ 
ಶಾಸನದಲ್ಪ ಕಾಣಬಹುದು". ವಡಿಗೇನಹಳ್ಳಯ ಶಾಸನದಲ್ಲ ಕೃಷ್ಣರಾಯ ಮಹಾರಾಯರ ಹೆಸರು 
ಹೊರತು ಪಡಿಸಿ ಶಾಸನ ಹಾಳಾಗಿದೆ. ದೊಡ್ಡಬಳ್ಳಾಪುರ ತಾಲ್ಲೂಕಿನ ಚೆನ್ನದೇವಿಅರ್ರಹಾರಕ್ಷೆ 
“ರ ಎಕ, ಅನುಬಂಧ, ಹೊ.ತಾ.೧೭೪, ಕ್ರಿ.ಶ.೧೪೯೬, ಕನ್ನಡ, ವಾಗಟ. 
“್‌ ಎರ, ದೊ.ತಾ.೧, ಕ್ರಿ.ಶ.೧೫೧೦, ಲಕ್ಷ್ಮೀ ದೇವಾಲಯದ ಗರ್ಭಗುಡಿಯಲ್ಲಿ, ಲಿಂಗಪುರ. 
ರ ಎರ, ಹೊ.ತಾ.೧೭೭, ಕ್ರಿ.ಶ.೧೫೧೧, ಕನ್ನಡ, ವಾಗಟ. 
ನ ಎರ, ದೊ ತಾರ್ಗ, ಕ್ರಿ.ಶ.೧೫೧೯, ಕನ್ನಡ, ಕಂಚಿಗನಾಳ. 
9೨ ಎ 8-೯, ಅನುಬಂಧ, ನೆ.ತಾ.೧೮೬, ಕಸಬಾ, ದಾಸನಪುರ ಹೋಬಳಿ. 
“ನ ಎರ, ಹೊ.ತಾ.೫೭, ಕ್ರಿ.ಶ.೧೫೨೪,ಸಿದ್ದೇನಹಳ್ಳಿ. 
ನ್‌ ಎ.ಕ-೯, ಅನುಬಂಧ, ನೆ.ತಾ.೧೦೨, ಕ್ರಿ.ಶ.೧೫೨೪, ಚಿಕ್ಕಮಾರನಹಳ್ಳಿ. 


“9 ಎಕ, ಅನುಬಂಧ, ಹೊ.ತಾ.೧೯೩, ಕ್ರಿ.ಶ.ಸೂ.೧೫೨೬, ದೇವಿಶೆಟ್ಟಿಹಳ್ಳಿ. 
ನ ಎರ, ದೊ.ತಾ.೧೫, ಕ್ರಿ.ಶ.೧೫೨೭, ಹಾಡೋನಹಳ್ಳಿ. 


ಕೃಷ್ಣದೇವರಾಯನು ಬಯಸಿ, ಪ್ರೀತಿಸಿ, ಮದುವೆಯಾದ ತನ್ನ ಪ್ರೀತಿಯ ರಾಣಿ ಜೆನ್ನದೇವಿಯ ಸವಿ 
ನೆನಪಿಗಾಗಿ ಒಂದು ಅಗ್ರಹಾರವನ್ನು ನಿರ್ಮಿಸಿ ಅದಕ್ಕೆ ಚೆನ್ನದೇವಿ ಅಗ್ರಹಾರ ಎಂದು ಹೆಸರಿಟ್ಟನು 
ಎಂಬುದು ಸ್ಥಳೀಯ ಐತಿಹ್ಯಕ್ಕೆ ಯಾವುದೇ ಸ್ಪಷ್ಟ ಆಧಾರಗಲ್ಲ. ಕ್ರಿ.ಶ.೧೫೨೮ರಲ್ಲ ವಿಜಯಾಪುರದ 
ಚಂದರಸ ಪಂಡಿತರ ಪಾರುಪತ್ಯದಲ್ಲ ಚೆನ್ನಣ ಸೆಟ್ಟಯರು ಪ್ರದಕ್ಷಿಣ ಪಲ್ಲಕ್ಕಿಯ” ಮಾಡಿಸಿದ. 


ಕ್ರಿ.ಶ.೧೫೨೬ರಲ್ಲ ಕೃಷ್ಣದೇವರಾಯನ ಆರು ವರ್ಷದ ಮಗ ತಿರುಮಲನಿಗೆ ಯುವರಾಜ 
ಪಟ್ದಾಭಿಷೇಕವಾಯುತು. ಈ ಸಂದರ್ಭದಲ್ಪ್ಲ ತಿರುಮಲ ದೇವ ಮಹಾರಾಯರಿಗೆ ಧರ್ಮವಾಗಖೇಕೆಂದು 
ಕೋನಪ್ಪ ನಾಯಕರು ಕಲ್ಲೂರ ವರದರಾಜ ದೇವಾಲಯಕ್ಷೆ ದಾನ ನೀಡಿದನು”. ತಿರುಮಲನಸಿಗೆ 
ಪಟ್ದಾವಾದ ಒಂದು ವರ್ಷದಲ್ಲ ಸಾಳುವ ತಿಮ್ಮನ ಮಗನು ತಿರುಮಲರಾಯನಿಗೆ ವಿಷಪ್ರಾಶನ ಮಾಡಿಸಿದ 


ಪರಿಣಾಮ ಯುವರಾಜನು ಮೃತನಾದನೆಂದು ಎಂದು ನೂಸಿಸ್‌ ಹೇಳುತ್ತಾನೆ. 


ವಿಜಯನಗರ ಅರಸರು ತಮ್ಮ ವಿಶಾಲವಾದ ಸಾಮ್ರಾಜ್ಯವನ್ನು ರಾಜಧಾನಿ (ಹಂಪಿ)ಯು೦ದ 
ನಿಯಂತ್ರಿಸುವುದು ಕಷ್ಟಸಾಧ್ಯದ ಕಾರಣ ಹಾಗೂ ಪಾಳೆಯಗಾರರ, ಸಾಮಂತರ ಸಹಾಯವಿಲ್ಲದೆ ಶಾಂತಿ 
ಕಾಪಾಡಲು. ಉತ್ತಮ ಆಡಳತ ನಡೆಸಲು ಕಂದಾಯ ವಸೂಲು ಮಾಡಲು. ಹೊರಗಿನ ಶತ್ತುಗಳ 
ಆಕ್ರಮಣವನ್ನು ಎದುರಿಸಲು ಸಾಧ್ಯವಿರಲಲ್ಲ. ಹಾಗಾಗಿ ಪಾಳೇಗಾರರ ಆಳ್ವಕೆ ಆರಂಭವಾಗಿಥ್ದೆ 
ಕೃಷ್ಣದೇವರಾಯನ ಕಾಲದಲ್ಲ. ಅವತಿಯ ಮಲ್ಲಭ್ಯರೇಗೌಡನು ಕೃಷ್ಣದೇವರಾಯನ ನಿಷ್ಠಾವಂತ 
ಸಾಮಂತನಾಗಿದ್ದು, ಕೃಷ್ಣದೇವರಾಯನ ಅನುಮತಿ ಪಡೆದು ದೊಡ್ಡಬಳ್ಳಾಪುರ, ದೇವನಹಳ್ಳಯಲ್ಲಿ 
ಕೋಟಿಯನ್ನು ಕಟ್ಟಸಿದನು””. ಕ್ರಿ.ಶ.೧೫೨೯ರಲ್ಲ ಕೃಷ್ಣದೇವರಾಯ ಮೃತನಾದನು. ಅಲ್ಪಗೆ ೨೦ 


ವರ್ಷಗಳ ಕಾಲ ಮಹತ್ವಪೂರ್ಣ ರಾಜ್ಯಭಾರ, ಕನ್ನಡ ನಾಡಿನ ಸುವರ್ಣಯುಗ ಅಂತ್ಯವಾಯಿತು. 


ಅಚ್ಯುತರಾಯ (ಕ್ರಿ.ಪ.೧೫೨೯-೮೪.೨) 
ಕೃಷ್ಣದೇವರಾಯನ ನಂತರ ಸೋದರ ಅಜ್ಯುತರಾಯರಿಗೆ ಕ್ರ.ಶ.೧೫೨೯ರಲ್ಲ ಪಟ್ಟವಾಯುತು. 
ಅಚ್ಯುತರಾಯನಿಗೆ ಪಟ್ಟವಾಗಿದ್ದು. ಕೃಷ್ಣದೇವರಾಯನ ಅಳಯ ರಾಮರಾಯನಿಗೆ ಸಮ್ಮತವಿರಲಲ್ಲ. 
ಅದಕ್ಷಾಗಿ ಕ್ರಿ.ಶ.೧೫೩೦ರಲ್ಲ ಯುದ್ಧದಲ್ಲ ಅಚ್ಯುತರಾಯನು ರಾಮರಾಯನನ್ನು ಸೋಆಸಿದರೂ ಒಳ 


9೭ ಎ ರ-೯, ಅನುಬಂಧ, ನೆ.ತಾ.೧೧೬, ಕ್ರಿ.ಶ.೧೫೨೮, ಶಿವಗಂಗೆ. 
“9ರ ಎಕ, ಮಾ.ತಾ.೮೨, ಕ್ರಿ.ಶ.೧೫೨೪, ಮಾರೇನಹಳ್ಳಿ. 
9 ಡಾ.ಎಸ್‌.ವೆಂಕಟೇಶ:-ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೧೩೦. 


೧೬೫ 


ಮತ್ತು ಹೊರಗಿನವರ ದಾಳಯುಂದ ಬೇಸತ್ತು ಕೊನೆಗೆ ಅಚ್ಯುತರಾಯನು ರಾಮ ರಾಯನೊಡನೆ 
ಒಡಂಬಡಿಕೆಗೆ ಬಂದು ರಾಜ್ಯಾಧಿಕಾರವನ್ನು ಹಂಚಿಕೊಳ್ಳಲು ಒಪ್ಪಿದರು". 

ನರಸನಾಯಕನ ೩ನೇ ಪತ್ನಿಯಾದ ಹಬಲಾಂಬೆಯ ಮಗ ಅಚ್ಯುತರಾಯನು ಸಲಗ 
ರಾಜಮನೆತನದ ರಾಜಕುಮಾರಿ ವರದಾಂಜಕೆಯನ್ನು ವಿವಾಹವಾಗಿದ್ದನು*””.  ಅಚ್ಯುತರಾಯರು 
ಕ್ರಿ.ಶ.೧೫೩೦ರಲ್ಲ ವೆಂಕಟೇಶ್ವರನಿಗೆ ಹೊಸಕೋಟಿ ಸೀಮೆಯ ಸಾಂಬಾಪುರ ಅಗ್ರಹಾರ ಉಪಗ್ರಾಮ 
ತಿಮ್ಮನಪಲ್ಲ ಪ್ರತಿನಾಮವಾದ ಅಚ್ಛುತರಾಯ ಅಂಬುಧಿ ಎಂಬ ಅಗ್ರಹಾರವನ್ನು””” ದಾನ ನೀಡಿದ್ದರೆ 
ಅಚ್ಚುತರಾಯನ ಅಧಿನದಲ್ಲ ಆಡಳತಾಧಿಕಾರಿಗಳು ಹಲವಾರು ಧರ್ಮ ಕಾರ್ಯಗಳನ್ನು ಮಾಡಿದ್ದಾರೆ. 
ಕ್ರಿ.ಶ.೧೫೩೦ರಲ್ಲ ಮುಳುಬಾಗಲು ಕೆಂಚನಾಯಕರವರ ಕುಮಾರ ವೀರಪ್ಪನಾಯಕರು, ದಾಸಪ್ಪ 
ನಾಯಕರು ಸೋಮನಾಥ ದೀಕ್ಷಿತರಿಗೆ ೩೬ ಗ್ರಾಮವನ್ನು ಸಹಿರಣ್ಯೋಧಕವಾಗಿ"”, ಕ್ರಿ.ಶ.೧೫೩೦ರಲ್ಲ 
ಶಿವರಾತ್ರಿಯಲ್ಲ ದೇವರಾಯನಾಯಕರು ಸುತೂರ ಗಂಗಣ ಮಗ ಜೆನ್ನಯದೇವಸಿಗೆ*. 
ಕ್ರಿ.ಶ.೧೫೩೧ರಲ್ತ್ಲ ತುಂಗಭದ್ರಾ ತೀರದಲ್ಲ ವಿರೂಪಾಕ್ಷ ದೇವರ ಸನ್ನಿಧಿಯಲ್ಲ ಮಹಾರಾಯರಿಗೆ 
ಧರ್ಮವಾಗ ಬೇಕೆಂದು ಕಾಡನೂರು ಚೆನ್ನಕೇಶವ ದೇವರಿಗೆ ಗಂಡ್ರಗೊಳ್ಜೀೇ ದಕವಾಯು ಸೊಂ೦ಣಪ್ಪ 
ನಾಯಕರ ಮಕ್ಕಳು ನಾಗಪ್ಪನಾಯಕರು*””. ಕ್ರಿ.ಶ.೧೫೩೨ರಲ್ಲ ಕಟ್ಟಗೆಯ ಕಾಮಣನಾಯಕರೂ 
ಅಚ್ಛುತರಾಯರಿಗೆ ಧರ್ಮವಾಗಬೇಕೆಂದು ಶ್ರೀಪತಿಹಳ್ಳ ಎಂಬ ಗ್ರಾಮವನ್ನು ಪುರವಾಗಿ*”, 
ಕ್ರಿ.ಶ.೧೫೩ ೨ರಲ್ತ್ಲ ಕೆಂಪದೇವರಸನು ಅಚ್ಚುತರಾಯನಿಗೆ ಧರ್ಮವಾಗ ಬೇಕೆಂದು ಎಲಹಂಕ ರಾಜ್ಯಕ್ಕೆ 
ಸಲುವ ಸಿವನಸಮುದದ ಸೀಮೆ ಒಳಗಣ ಜೊಕ್ಕನಹಳ್ಳ ಗ್ರಾಮವನ್ನು ಪರುಚೆಯ ದೇವರಿಗೆ". 
ಕ್ರಿ.ಶ.೧೫೩೭೫ರಲ್ಲ ಅಗ್ರಹಾರವಾಗಿ ರಾಮಪುರವನ್ನು*””. ಕ್ರಿ.ಶ.೧೫೩೮ರಲ್ಲ ಬಂಕಾಪುರದನಾಥ ......ಣ 


ನಾಯಕನು ಚನ್ನಕೇಶವ ದೇವರಿಗೆ ಅಮೃತಪಡಿಗೆ ದಾನ ನೀಡಿದನು”. 


“5 ಡಾ.ಎಂ.ವಿ ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೩ರ್ರ. 
೪೧೧ ಸರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೩೨. 

ನ ಎ ಕ-೯,ದೊ.ತಾ.೩೦, ಕ್ರಿ.ಶ.೧೫೩೦, ಸಂಸ್ಕೃತ, ಕೊಣಗಟ್ಟಿ. 

ನ ಎರ, ಹೊ.ತಾ.೨೮, ಕ್ರಿ.ಶ.೧೫೩೦, ವಡ್ಡರಹಳ್ಳಿ. 

ಸ ಎ ರ, ಹೊ.ತಾ.೭ಂ, ಕ್ರಿ.ಶ.೧೫೩೦, ಬೇಚಿರಾಖ್‌ ರಾಮಪುರ. 
ನಜ ಎಕ, ದೊ.ತಾ.೫೦, ಕ್ರಿ.ಶ.೧೫೩೧, ಕಾಡನೂರು. 


೬ ಎಕ, ನೆ.ತಾ.೮೩, ಕ್ರಿ.ಶ.೧೫೩೨, ಶಿವಗಂಗೆ. 
ನ್‌ ಎರ, ಬೆಂ.೫೭, ಕ್ರಿ.ಶ.೧೫೩೨, ದಾಸರಹಳ್ಳಿ. 
ನ ಎ ೯, ದೊ.ತಾ.೨, ೧೫೩೫, ರಾಮಪುರ. 

“ನ ಎರ, ಹೊ.ತಾ.೮೦, ಕ್ರಿ.ಶ.೧೫೩೮, ಚಿಕ್ಕನಲ್ಲೂರು. 


ಹರಿಹರರಾಯನು ಕ್ರಿ.ಶ.೧೬೦೮ ರಲ್ಲ ವಾರಣಾಸಿಬುಂದ ಅಂಗವ ತರಿಸಿ ವಿಶ್ವೇಶ್ವರ ಪ್ರತಿಷ್ಣಾಪನೆ 
ಮಾಡಿದಂತೆ ಕ್ರಿ.ಶ.೧೫೩೩ರಲ್ಲ ಅಚ್ಯುತ ಮಹಾರಾಯರು ಗುಡಿಯನ್ನು ಕಟ್ಟಸಿ. ಕಾಶಿಬುಂದ ಅಂಗ 
ತ೦ದು ಚಂದಮೌಕೇಶ್ವರ ದೇವರ ಪ್ರತಿಷ್ಣಾಪಿಸಿದರು”””, 


ಅಚ್ಯುತರಾಯನು ಕ್ರಿ.ಶ.೧೫೮೬೨ರಲ್ಲ ಮರಣ ಹೊಂದಿದ್ದಾಗ ವರದಾಂಜಕೆಯ ಮಗನಾದ 
ವೆಂಕಟನಿಗೆ ಸೋದರ ಮಾವ ಸಲಕ ರಾಜ ತಿರುಮಲನು ಅವಸರವಾಗಿ ಕರೀಟ ಧಾರಣಿ ಮಾಡಿದರ 
ಬಗ್ಗೆ ರಾಜಮಾತೆಗೆ ತನ್ನ ಸಹೋದರ ಉದ್ದೇಶ ಸಂದೇಹವಾಗಿ ಆದಿಲ್‌ಷಾಹಿನ ಮಧ್ಯಪ್ರವೇಶವನ್ನು 
ಯಾಚಿಸಿದಕಳು. ಆದರೆ ತಿರುಮಲನು  ಮುಂದಾಲೋಚನೆಯುಲ್ಲದೆ ವೆಂಕಟನನ್ನು ಕೊಂದ. 
ತತ್‌ಪರಿಣಾಮವಾಗಿ ನಡೆದ ಕದಿನಾಕಳ ಸರಣಿಯಲ್ಪ್ಲ ಅಂತಿಮವಾಗಿ ತುಂಗಭದ್ರಾ ತೀರದಲ್ಲ ನಡೆದ 
ಯುದ್ಧದಲ್ಲ ತಿರುಮಲ್ಲನನ್ನು ಕೊಲ್ಲಲಾಯುತ್ತು*””. 


ವೆಂಕಟಪತಿರಾಯ ಕಿರಿಯನಾದರು ತಂದೆ ಅಚ್ಯುತರಾಯನ ಆಜ್ವಕಾವಧಿಯಲ್ಲ 
ವೆಂಕಟಪತಿರಾಯನ ಹೆಸರಿನಲ್ಪ ಶಾಸನಗಳನ್ನು ಹೊರಡಿಸಿರುವುದನ್ನು ಕಾಣಬಹುದು. ಕ್ರಿ.ಶ.೧೫೩೩ರಲ್ಲಿ 
ಶಿವರಾತ್ರಿ ಪುಣ್ಯಕಾಲದಲ್ಲ ವೆಂಕಟಪತಿರಾಯನಿಗೆ ಪುಣ್ಯವಾಗಲೆಂದು ಮಲ್ಲಪ್ಪ ಅಣ್ಣನವರು 


ಮಲ್ಲಕಾರ್ಜುನ ದೇವರಿಗೆ ಸೊಂಟೀಕೊಪ್ಪದ ಹಾರೋಕ್ಕಾತನಹಳ್ಳ ಗ್ರಾಮವನ್ನು”””. ಕ್ರಿ.ಶ.೧೫೩೫ರಲ್ಲ 


ಶ್ರೀ ವಿರೂಪಾಕ್ಷ ಅಂಗನ ಸನ್ನಿಧಿಯಲ್ಲ ತಿರುಮಲದೇವಿ ಅಮ್ಮನವರ ಪಟ್ಟಣದ ವಿಜಯನಗರದ 
ಪೆನುಗೊಂಡ ರಾಜ್ಯದ .. ನಾಡ ಸೀಮೆವೊಳಾಗಣ ಜಂಣಮಂಗಲ ಗ್ರಾಮವನ್ನು ಆದಾಯವನ್ನು 
ಮಲ್ಪಕಾರ್ಜನ ದೇವರಿಗೆ ದಾನ ನೀಡಿದರು". ಕ್ರಿ. ಶ.೧೫೮೨ರಲ್ತ ಮಹಾರಾಜಾಧಿರಾಜ 
ರಾಜಪರಮೇಶ್ವ್ರರ ವೀರ ನರಸಿಂಗದೇವ  ಮಹಾರಾಯರು ಸುಖ ರಾಜ್ಯಂಗೆಯ್ಯುತ್ತಿರಲು. 
ನರಸಿಂಗಡೇವರು ನಮಗೆ ನಾಯಕ ತನಕೆ ಪಾಲಅಸಿದ ಹುಲುಕಡಿನಾಡೊಳಗಣ ಹಣಬೆಯ ಸೀಮೆಗೆ 
ಸಲುವ ಶಿಂಪಾಡಿಪುರದ ಸೀಮೆಯೊಳಗಣ ಒಂದು ಕುಂಟಿಯನ್ನು ನರಸಿಂಗದೇವ ಮಹಾರಾಯರಿಗೆ 
ಧರ್ಮವಾಗಆ ಎಂದು ಗಂಡರಗೊಳ್ಳೇ ದಕವಾಲು ಭ್ಯೈರಪ್ರ್ತನಾಯಕರು ಶಿಷ್ಯ ಪರಂಪರೆಯಾಗಿ 


ಶಿವಗಂಗೆ ಮೇಲಣ ಗವಿಯ ಸಿಂಹಾಸನ ಮಲೆಯಕಾಂತ ದೇವರಿಗೆ ದಾನ ನೀಡಿದರು**. 


5 ಎರ೯,ನೆ.ತಾ.೩೧, ಕ್ರಿ.ಶ.೧೫೩೩, ಹೆಸರುಪಟ್ಟ. 


9೨೦ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸಂ-೨೩೨. 
ನೌ ಎರ, ನೆ.ತಾ.೧೦, ಕ್ರಿ.ಶ.೧೫೩೩,ಹಾರೋಗ್ಯಾತನಹಳ್ಳಿ 
ಕ ಎ.ರ-೯,ನೆ.ತಾ.೨, ಕ್ರಿ.ಶ.೧೫೩೫, ಭಿನ್ನಮಂಗಲ. 
೪೨೪ 

ಎ.ಕ-೯, ದೊ.ತಾ.೪೦, ಕ್ರಿ.ಶ.೧೫೪೨, ಗಂಡ್ರಗೋಳ್ಳಿಪುರ. 


೧೬೭ 


ಸದಾಶಿವರಾಯ (ಕ್ರಿ.ಶ.೧೫೬೩-೭೧) 

ಶ್ರೀ ವೆಂಕಟಪತಿರಾಯನ ನಂತರ ತುಳುವಂಶದ ಕೊನೆಯ ದೊರೆಯಾಗಿ ಅಚ್ಛುತರಾಯನ 
ತಮ್ಮ ರಂಗರಾಯನ ಮಗ ಸದಾಶಿವರಾಯನನ್ನು ಚಿಕ್ಕ ವಯಸ್ಸಿನಲ್ಲ ಕ್ರಿ.ಶ.೧೫೮೩ರಲ್ಲ ಅಳಯ 
ರಾಮರಾಯನು ಪಟ್ಟವೇರಿಸಿ ತಾನೇ ಏಳೆಂಟು ವರ್ಷ ಕಾಲ ಅಧಿಕಾರ ಚಲಾಲುಸಿದನು. ಹಾಗೆಯೇ 
ಸಾಮ್ರಾಜ್ಯದಲ್ಲ ಹಿರಿಯ ಅಧಿಕಾರಿಗಳ ಸ್ಥಾನದಲ್ಲ ತಮ್ಮ ಹಿತೈಷಿಗಳನ್ನು ನೇಮಿಸಿಕೊಂಡಿದ್ದರಿಂದ 
ಸಾಮ್ರಾಜ್ಯವು ಅಶಕ್ತವಾಯುತು*””. ಸದಾಶಿವನು ವಯಸ್ಸನಾದ ಮೇಲೆ ಬಂಧನದಲ್ಲಟ್ಟು ಸದಾಶಿವನ 
ಹೆಸರಿನ ಮತ್ತೆ ರಾಮರಾಯನೇ ಆಡಳತ ನಡೆಸಿದನು". ಸದಾಶಿವರಾಯನ ಆಡಳತಾವಧಿಯ 
ಕಾಲದಲ್ಲ ಕ್ರಿ.ಶ.೧೫೮೮" ಮತ್ತು ಕ್ರಿ. ಶ.೧೫೭೧ರಲ್ತ. ರಾಮರಾಯ" ಮತ್ತು ಅವನ ಸಹೋದರ 
ತಿರುಮಲರನ್ನು*”” ಮಹಾಮಂಡಳಕೇಶ್ವರ, ಮಹಾ ಅರಸುಗಳು ಎಂದು ಉಲ್ಲೇಜಸಿರುವುದನ್ನು ಕಂಡರೆ 
ಸದಾಶಿವರಾಯರು ಮಹಾರಾಜಾಧಿರಾಜ, ರಾಜ ಪರಮೇಶ್ವರನಾಗಿ ಸಿಂಹಾಸನ ರೂಢರಾಗಿದ್ದರೂ 
ರಾಮರಾಯ. ತಿರುಮಲನನ್ನೇ ಮಹಾರಸುಗಳೆಂದು ಕರೆದಿರುವುದನ್ನು ಕಂಡರೆ ರಾಮರಾಯನೇ 
ಆಡಳತವನ್ನು ನಡೆಸುತ್ತಿದ್ದನೆಂದು ನೇರವಾಗಿ ಹೇಕಬಹುದು. ಹಾಗೂ ಕ್ರಿ.ಪ.೧೫೮೮ರ ದೊಡ್ಡಬಳ್ಳಾಪುರ 
ಶಾಸನದಲ್ಲ ರಾಮಗೌಡ ವೀರಣನಾಯಕರು ರಾಮರಾಯರ ಮಹಾ ಅರಸುಗಳ ಕಾರ್ಯಕ್ಕೆ 
ಕರ್ತನಾಗಿದ್ದವನು ಎಂದು ಹೇಳಆರುವುದು. ರಾಮರಾಯರ ಸರ್ವಾಧಿಕಾರಕ್ಷೆ ಉದಾಹರಣೆಯಾಗಿದೆ”. 
ಕ್ರಿ.ಶ.೧೫೬೭೫ರಲ್ಲ ರಾಮರಾಜ ಮತ್ತು ತಿರುಮಲೆದೇವ ಒಟ್ಟಗೆ ಸೇರಿ ಸಾದುಹಳ್ಳ ದೇವಾಲಯಕ್ಕೆ ದಾನ 
ನೀಡಿರಬೇಕು". 

ಸದಾಪಿವ ದೇವರಿಗೆ ಪುಣ್ಯವಾಗಬೇಕೆಂದು ಶಿವರಾತ್ರಿ ಪುಣ್ಯಕಾಲದಲ್ಲ ಕೊರಮರ 
ಮರುಗನಾಥ, ರಾಮಯಗೌಡರು. ಹಲಗಸೆಟ್ಟಯರ ಅನುಮತದಿಂದ ಬಸವಣ್ಣ ನಾಯಕರು ಮಲೆನಾಡ 
ಗುಳೂರು ಮಣ್ಣೆಯ ಸೀಮೆಯಲ್ಲ ಶಿವಗಂಗೆ ಗಂಗಾಧರ ದೇವರಿಗೆ, ಹೊನ್ನಮನ ಸಿಂಹಾಸನ, ಮೇಲಣ 
ಗವಿಯ ಸಿಂಹಾಸನ, ಬೆನ್ನದ ಕಂಥೆಯ ಮಠಕ್ಷೆ"””, ಕ್ರಿ.ಶ.೧೫೮೮ರಲ್ಲ ಕಾಮಗೌಡ ವೀರಣ ನಾಯಕರು 


ನ ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೧೩೦. 


9೨೬ ಜರ್ವಾಟಕ ರಾಜ್ಯ ಗ್ಯಾಸೆಟಿಯರ್‌ ಸಂ-೧, ಪು.ಸ೦-೨೩೨. 

“೨ ಎರ, ಹೊ.ತಾ.೭೧, ಕ್ರಿ.ಶ.೧೬೪೯, ಬೇಚರಾಖ್‌ ಬತಗಾನಹಳ್ಳಿ. 
“5 ಎರ, ನೆ.ತಾ.೭೩ ಕ್ರಿ.ಶ.೧೫೬೧, ದೇವರಹಳ್ಳಿ. 

೨ ಎರ, ಹೊ.ತಾ.೧ಿ, ಕ್ರಿ.ಶ.೧೫೫೯, ನಂದಗುಡಿ. 

“ನ ಎರ, ಅನುಬಂಧ ,ದೊ.ತಾ.೭೧, ದೊಡ್ಡಬಳ್ಳಾಪುರ. 

ಬ ಎರ, ದೇ.ತಾ.೬೪, ಕ್ರಿ.ಶ.೧೫೬೫, ಉತ್ತನಹಳ್ಳಿ. 

೨ ಎ.ರ-೯,ನೆ.ತಾ.೮ಗ೧, ಕ್ರಿ.ಶ.೧೫೪೫, ಶಿವಗಂಗೆ. 


೧೬೮ 


ಮಾರಕದೇವರಿಗೆ ದಾಸಗೊಂಡನಹಳ್ಳಯ ಗ್ರಾಮವನ್ನು", ಕ್ರಿ.ಶ.೧೫೮೯ರಲ್ತ ಅಂಗರಾಜಗಳು 
ಮಂಚರಸಪವೊಳಗಾದ ಮಹಾಜನಂಗಳಗೆ"*”, ಕ್ರಿ.ಶ.೧೫೫೧ರಲ್ತ ಸದಾಶಿವ ಮಹಾರಾಯರಿಗೆ ತಮ್ಮ 
ತಂದೆ ತಾಲುಗೆ ಪುಣ್ಯವಾಗಲೆಂದು ಮಹಾಮಂಡಳೇಶ್ವರ ಅಲುಭಳೇಶ್ವರದೇವ ಮಹಾಅರಸುಗಳು 
ತಿರುಮಲ ದೇವರಿಗೆ”, ಕ್ರಿ.ಶ.೧೫೫೯ರಲ್ಲ ಸುಗುಟೂರು ತಿಮ್ಮಪಗೌಡ ಅಯ್ಯನು ತಮ್ಮ ತಂದೆ, 
ತಾಯು. ಗುರು. ದೈವಕ್ಕೆ ಪುಣ್ಯವಾಗಲೆಂದು ನಂಜಗುಳಯ ಅಮೃತಮಲ್ಪಕಾರ್ಜುನ ಅಂಗಕ್ಕೆ", 
ಕ್ರಿ.ಶ.೧೫೫೯ರಲ್ಲ ಮಹಾಮಂಡಕೇಶ್ವರ ಶ್ರೀಮನು ನಾರಾಯಣ ಹಂಡಿಗಾಳ ವೀರ..... ತಮ್ಮ ತಂದೆ 
ತಾಯುಗೆ ಪುಣ್ಯವಾಗಬೇಕೆಂದು ಅಮೃತಮಲ್ಲಕಾರ್ಜುನ ದೇವರಿಗೆ", ಕ್ರಿ.ಶ.೧೫೭೦ರಲ್ಲ ಕೊಡಗಿಯ 
ಬೊಮ್ಮರಹಳ್ಳಯ ರಾಮಸಮುದ್ರದ ಕೆರೆ ಕೆಳಗಿನ ಭೂಮಿಯನ್ನು”, ಕ್ರಿ.ಶ.೧೫೭೦ರಲ್ಲ ಚಿಕ್ಕಣಸೆಟ್ಟಯರು 
ಹೊಸಹಳ್ಳಯ ವೀರಭದ್ರ ದೇವರಿಗೆ", ಸುಗಟೂರು ಚಿಕ್ಕರಾಯ ತಮ್ಮಗೌಡರೈಯ್ಯನವರು ಇಷ್ಟ 
ದೇವರಾದ ಸೋಮೇಶ್ವರ ಮತ್ತು ವೀರಭದ್ರ ದೇವರಿಗೆ", ಕ್ರಿ.ಶ.೧೫೬೭೫ರಲ್ಲ ಪುಣ್ಯವಾಗಬೇಕೆಂದು 
ದೇವಪ್ಪನು ಹಳೇವೂರ ಗ್ರಾಮವನ್ನು ದೇವರಿಗೆ”, ಮಹಾಮಂಡಕೇಶ್ವರನಾಗಿ ಮರಾಠ ವಿಠಲೇಶ್ವರ 
ದೇವನು. ಮಹಾಅರಸರ ಪ್ರತಿನಿಧಿಯಾಗಿ ಕ್ರಿ.ಶ.೧೫೮೪೮೬ರ ಯಲಹಂಕನಾಡಿನ ಶಿವನಸಮುದ್ರದ 
ಸೀಮೆಯ ಅಲ್ಲಾಳಸಂದ್ರ ಗ್ರಾಮವನ್ನು ಜಕ್ಲೂರು ಅಲ್ಲಾಳನಾಥ ದೇವರಿಗೆ” ಹಾಗೆಯೇ ವಿಠಲೇಶ್ವರನ 
ಪ್ರತಿನಿಧಿಯಾಗಿ  ಕಾಮಗೌಡ ವೀರಣನಾಯಕರು ಮಾರಕ ದೇವರ ಅಮ್ಯೃತಪಡಿಗೆ 
ದಾಸಗೊಂಡನಹಳ್ಲಯ ಗ್ರಾಮವನ್ನು ದಾನ ನೀಡಿದರು". 


ರಾಮರಾಯ 


ತುಳುವ ಅರಸರ ಕೈಕೆಳಗೆ ಸೇನಾನಿಯಾಗಿದ್ದ ಅರವೀಡು ರಂಗನ ಮಗನಾದ ರಾಮರಾಯನು 
ಕೃಷ್ಣದೇವರಾಯನ ಕಾಲದಲ್ಲ ಗಣ್ಣ ಸೇನಾನಿಯಾಗಿದಲ್ಲದೆ ಅವನು ಮತ್ತು ಅವನ ಸೋದರ 
ತಿರುಮಲನು ಕೃಷ್ಣದೇವರಾಯನ ಕನ್ಯೇಯರಾದ ತಿರುಮಲಾಂಬಿ ಮತ್ತು ವೆಂಗಳಾಂಬೆಯರನ್ನು 


“ ಎಕ, ಅನುಬಂಧ ,ದೊ.ತಾ.೭೧, ದೊಡ್ಡಬಳ್ಳಾಪುರ. 
"ಬ್‌ ಎರ, ಹೊ.ತಾ೩೯, ಕ್ರಿ.ಶ.೧೫೪೯,ವೋಬಳಿಹಳ್ಳಿ. 
ನ ಎರ, ನೆ.ತಾ. ೭೨, ಕ್ರಿ.ಶ.೧೫೫೧, ಬಿಲ್ಲನಕೋಟೆ. 
ಎ.ಕ-೯, ಹೊ.ತಾ.೧, ಕ್ರಿ.ಶ.೧೫೫೯, ನಂದಗುಡಿ. 

"೭ ವ ಕ್ಷ, ಹೊ.ತಾ.೨, ಕ್ರಿ.ಶ.೧೫೫೯, ನಂದಗುಡಿ. 

ನನ್‌ ಕ-€, ನೆ.ತಾ.೪೮, ಕ್ರಿ.ಶ.೧೫೬೦, ಕೊಡಗಿ ಬೊಮ್ಮನಹಳ್ಳಿ. 
ಎ ಕ, ನೆ.ತಾ.೭೩, ಕ್ರಿ.ಶ.೧೫೬೧, ದೇವರಹಳ್ಳಿ. 
ಎ.ಕ-೯, ಹೊ.ತಾ೯೪, ಕ್ರಿ.ಶ.೧೫೬೪, ಮುಗಬಾಳ. 
ಎ.ಕ-೯, ಹೊ.ತಾ.೮ಲ, ಕ್ರಿ.ಶ.೧೫೬೫, ಅಟ್ಟೂರು. 
ಎಕ, ಬೆಂ.೩೦, ಕ್ರಿ.ಶ.೧೫೪೪, ಅಲ್ಲಾಳಸಂದ್ರ, 

ನ್‌ ಎ.ಕ-೯, ಅನುಬಂಧ ,ದೊ.ತಾ.೭೧, ದೊಡ್ಡಬಳ್ಳಾಪುರ. 


೪೩೬ 


೪೪೦ 
೪೪೧ 


೪೪೨ 


೧೬೯ 


ಅನುಕ್ರಮವಾಗಿ ವರಿಸಿ ಅಳಯ ಎಂಬ ಉಪನಾಮದಿಂದ ಖ್ಯಾತರಾಗಿದ್ದರು. ರಾಮರಾಯನಿಗೆ 
ವೆಂಕಟಾದ್ರಿ ಎಂಬ ಮತ್ತೊಬ್ಬ ಸಹೋದರನಿದ್ದನು"್‌”. 

ಕ್ರಿ.ಶ.೧೫೬೭೫ರಲ್ಲ ನಡೆದ ರಕ್ಕಸತಂಗಡಿ ಕದನದಲ್ಲ ಷಾಹಿ ಸುಲ್ದಾನರು ರಾಮರಾಯನನ್ನು 
ಸೋಸಿ ಕೊಂದರು. ನಂತರ ಸಂಪದ್ಧರಿತವಾದ ವಿಜಯನಗರವನ್ನು ಲೂಟ ಹೊಡೆದು, ಅಲ್ಲನ ಕಲೆಗಳ 
ಸೌಂದರ್ಯವನ್ನು ಭಗ್ನಗೊಳಸುವುದರೊಂದಿಗೆ ಆ ನಗರವನ್ನು ಹಾಳು ಹಂಪೆಯನ್ನಾಗಿ ಮಾಡಿದರು"್‌”. 
ಈ ಯುದ್ಧದ ನಂತರ ವಿಜಯನಗರದ ಉತ್ತರ ಭಾಗಗಳು ವಿಜಾಪುರ ಗೋಲ್ಲಂಡದವರ 
ವಶವಾಲುತು. ಕೆಳದಿ, ಮೈಸೂರು ರಾಜವಂಶಗಳು ಪ್ರತಂತ್ರರಾದರು. 


ರಣರಂಗದಿಂದ ಪಲಾಯನ ಮಾಡಿದ ರಾಮರಾಯನ ಸೋದರಾದ ವೆಂಕಟಪತಿರಾಯನು 
ಸದಾಶಿವರಾಯರ ಜೊತೆಗೆ ಅಪಾರ ಸಂಪತ್ತಿನೊಂದಿಗೆ ಪೆನುಗೊಂಡಗೆ ಹೋಗಿ ಆಳ್ವಕೆ ಪ್ರಾರಂಭಿಸಿದರು. 
ಪೆನುಗೊಂಡೆಯಲ್ಲ ತಿರುಮಲನು ಸದಾಶಿವನನ್ನು ಕಾರಾಗೃಹದಲ್ಲರಿಸಿ ಸದಾಶಿವರ ಹೆಸರಿನಲ್ಲ ಆಡಳತ 
ನಡೆಸುತ್ತಿದ್ದು ಕ್ರಿ.ಶ.೧೫೭೦ರಲ್ಲ ಕರ್ನಾಟಕ ಸಾಮ್ರಾಜ್ಯ ಜೀರ್ನೋದ್ದಾರಕನೆಂಬ ಜರುದು ಕಟ್ಟಕೊಂಡು 
ಪಟ್ಟವೇರಿದನು. 


ತಿರುಮಲನಿಗೆ ೩ ಮಕ್ಕಳದ್ದು ಒಬ್ಬೊಬ್ಬರನ್ನು ಒಂದೊಂದು ಪ್ರಾಂತ್ಯಗಳಗೆ ಮಂಡಲೇಶ್ವರನಾಗಿ 
ನೇಮಿಸಿದನು. ಹಿರಿಯನಾದ ಶ್ರೀರಂಗನು ತೆಲುಗು ಪ್ರಾಂತ್ಯಕ್ಕೆ ಅವನ ರಾಜಧಾನಿ ಪೆನುಗೊಂಡೆ, 
ಎರಡನೆಯವನಾದ ರಾಮನು ಕನ್ನಡ ಪ್ರಾಂತ್ಯಕ್ಕೆ ಅವನ ರಾಜಧಾನಿ ಶ್ರೀರಂಗಪಟ್ಟಣ. ೩ನೇ ಪುತ್ರನಾದ 
ವೆಂಕಟಾದ್ರಿ ತಮಿಳು ಪ್ರಾಂತ್ಯಕ್ಕೆ ಅವನ ರಾಜಧಾನಿ ಚಂದ್ರಗಿರಿಯಾಗಿತ್ತು. ತಿರುಮಲನ 
ಪಟ್ದಾಭಷೇಕದೊಡನೆ ವಿಜಯನಗರದ ನೇಯ ವಂಶವಾದ ಅರವೀಡು ವಂಶದ ಸ್ಥಾಪನೆಯನ್ನು 
ಕ್ರ.ಶ.೧೫೭೦ರಲ್ಲ ಮಾಡಿ, ಪಟ್ಟವೇರಿದಾಗ ವೃದ್ಧನಾಗಿದ್ದ ತಿರುಮಲನು ಕೊಂಚ ಕಾಲ ರಾಜ್ಯಭಾರ ಮಾಡಿ 
ನಂತರ  ಕ್ರಿ.ಶ.೧೫೭೨ರಲ್ಲ ಶ್ರೀರಂಗನಿಗೆ ಪಟ್ಟವನ್ನು ವಹಿಸಿಕೊಟ್ಟು ಮತ್ತೆ ವಾನಪ್ರಸ್ಥಾವನ್ನು 
ಪ್ಟೀಕರಿಸಿದನೆಂದು ತೋರುವುದು". 


ಶ್ರೀರಂಗನು  (ಕ್ರ.ಶ.೧೫೭೨-೧೫೮೬)  ಕ್ರಿ.ಶ.೧೫೭೯ರಲ್ಲ ಪೃಥ್ಲಿರಾಜ್ಯಂಗೆಯುತ್ತಿದ್ದನೆಂದು 
ದೊಡ್ಡಬೆಲೆ ಶಾಸನ ತಿ೪ಸುತ್ತದೆ”””. ಶ್ರೀರಂಗರಾಯನ ನಂತರ ಸಹೋದರ (ತಿರುಮಲನ ೩ನೇ ಮಗ) 


“ನ ಡಾ.ಸೂರ್ಯನಾಧ ಕಾಮತ್‌:-ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೧೬೬. 

್‌ ಡಾ.ಕೆ.ಜಿ.ವಸಂತ ಮಾಧವ :- ವಿಜಯಕಾಲದ ಇತಿಹಾಸ, ಅವಲೋಕನ ಕರ್ನಾಟಕದ ಪರಂಪರೆಯ ಸಮೀಕ್ಷೆ, ಪು.ಸಂ.೭೮. 
್‌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ ಪು.ಸಂ-೪೨೬, ೪೨೮. 

ನ್‌ ಎ.ರ೯,ನೆ.ತಾರ್ಥ, ಕ್ರಿ.ಶ.೧೫೭೯, ದೊಡ್ಡಬೆಲೆ. 


೧೭೦ 


ವೆಂಕಟಪತಿರಾಯನಿಗೆ (ಕ್ರಿ.ಶ.೧೫೮೬-೧೬೧೪) ಕ್ರಿ.ಶ.೧೫೮೬ರಲ್ಲ ಪಟ್ಟವಾಯತು”””. ಕ್ರಿ.ಶ.೧೬೦೯ರಲ್ಲ 
ವೀರ ವೆಂಕಟಪತಿರಾಯರು ಸಾಮ್ರಾಜ್ಯಂಗೆಯುವಲ್ಲ"್‌” ಕ್ರಿ.ಶ.೧೭೧೦ ರಲ್ಲ ಸಾಮಂತಾಧಿಪತಿಯಾದ 
ಇಮ್ಮಡಿ ಹಾವಳ ಬಲುರೆಗೌಡರು"*””, ಕ್ರಿ.ಶ.೧೭೧೦ ರಲ್ತ ವೀರಯ್ಯಗೌಡನು*”” ಜಲ್ಲೆಯಲ್ಲ ಅಧಿಕಾರ 


ನಿರ್ವಹಿಸುತಿದ್ದರು. 


ಚಂದಗಿರಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳುತ್ತಿದ್ದ ವೆಂಕಟಪತಿರಾಯನಿಗೆ ಪುತ್ತ 
ಇಲ್ಲದಿದ್ದರಿಂದಾಗಿ ಸೋದರ ಪುತ್ರ ೨ನೇ ಶ್ರೀರಂಗನನ್ನು ಕ್ರಿ.ಶ.೧೭೧೬ರಲ್ಲ ಉತ್ತರಾಧಿಕಾರಿಯಾಗಿ 


ನೇಮಿಸಿದನು. ಆದರೆ ೨ನೇ ಶ್ರೀರಂಗನು ಕೊಲ್ಲಲ್ಲಟ್ಟು ೨ನೇ ಶ್ರೀರಂಗನ ಮಗನಾದ ರಾಮದೇವನಿಗೆ 


ಕ್ರಿ.ಶ.೧೭೧೭ರಲ್ಲ ಪಟ್ಟವಾಗಿ ಕ್ರಿ.ಶ.೧೭೩೨ ತೀರಿಕೊಂಡನು. ರಾಮರಾಯನ ಮೊಮ್ಮಗ ೩ನೇ ವೆಂಕನಿಗೆ 
ಕ್ರಿ.ಶ.೧೭೩೨ರಲ್ಲ (ಕ್ರಿ.ಶ.೧೩೭೩ ೨-೧೬೬೨) ಪಟ್ಟವಾಗಿ ವೆಲ್ಲೂರನ್ನು ರಾಜಧಾನಿ ಮಾಡಿಕೊಂಡು, 
ಕ್ರಿ.ಶ.೧೬೭೮೨ರಲ್ಲ ತೀರಿಕೊಳ್ಳಲು. ಸೋದರ ಪುತ್ತ ೩ನೇ ಶ್ರೀರಂಗಸಿಗೆ ಕ್ರ.ಶ.೧೭೮೨ ರಲ್ಪ ಪಟ್ಟವಾಗಿ್‌”” 
ಗೋಲ್ಕೊಂಡದ ಸುಲ್ದಾನರ ಸೈನ್ಯಗಳು ಚಂದ್ರಗಿರಿಯನ್ನು ವಶಪಡಿಸಿಕೊಂಡ ನಂತರ ಶ್ರೀರಂಗರಾಜ 
ಮಹಾರಾಯರು ೧೬೮೯ರಲ್ಲ ಪೆನುಗೊಂಡೆಯ (ಪೆನುಗೊಂಡಗೆ ಘನ ಗಿರಿದುರ್ಗ ಎಂಬ ಮತ್ತೊಂದು 
ಹೆಸರಿದ್ದು) ರತ್ನ ಸಿಂಹಾಸನದಲ್ಲ ರೂಢರಾಗಿರಲು*”” ಅವರ ಸಾಮಂತರಾಗಿ ಸುಗಟೂರು 
ನಾಡಪ್ರಭುಗಳಾದ ತಮ್ಮಪ್ಪಗೌಡ"””, ಮುಮ್ಮಡಿ ಚಿಕ್ಕ್ಷರಾಯ ತಮ್ಮೇಗೌಡರಯ್ಯ””” ಮಾಗಡಿ 
ಅಧಿಕಾರಾವಧಿಯಲ್ಲ ಯಲಹಂಕನಾಡಪ್ರಭುಗಳಕಾದ ಮುಮ್ಮಡಿ ಕೆಂಪಗೌಡಯ್ಯ"”", ಮುಮ್ಮಡಿ ದೊಡ್ಡ 
ವೀರಪ್ಪಗೌಡ"””, ಇಮ್ಮಡಿ ದೊಡ್ಡ ವೀರಪ್ಪಗೌಡರೈಯ್ಯ"””. ಮುಮ್ಮಡಿ ಕೆಂಪವೀರಪ್ಪಗೌಡರಯ್ಯ””” 
ಸಾಮಂತರಾಗಿ ಆಡಳತ ನಡೆಸಿದರು. 


ನ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೧೬೪. 


" ಎ೯, ಅನುಬಂಧ, ಹೊ.ತಾ.೧೮೪, ಬೊಮ್ಮನಬಂಡೆ. 

“5 ಎರ, ದೊ.ತಾ ೯, ಕ್ರಿ.ಶ.೧೬೧೦, ನಾಗೇನಹಳ್ಳಿ. 

ನ ಎ.ಕ, ಹೊ.ತಾ.೧೧೯, ಕ್ರಿ.ಶ.೧೬೧೦, ಬೊಮ್ಮೇನಹಳ್ಳಿ. 

“ನ ಡಾ.ಸೂರ್ಯನಾಥ ಕಾಮತ್‌:-ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೧೬೪. 
ಎ.ಕ-೯, ಹೊ.ತಾ.೭೧, ಕ್ರಿ.ಶ.೧೬೪೯, ಬೇಬಿರಾಖ್‌ ಬತಗಾನಹಳ್ಳಿ. 
ಎ.ಕ-೯, ಹೊ.ತಾ.೭೯, ಕ್ರಿ.ಶ.೧೬೬೧, ದೊಡ್ಡ ನಲ್ಲೂರು. 

ಎ.ಕ-೯, ಹೊ.ತಾ.೧೦೫, ಕ್ರಿ.ಶ.೧೬೯೩ ಹೊಸಕೋಟೆ. 

ಎ.ಕ-4೯, ಮಾ.ತಾ.೩೦, ಕ್ರಿ.ಶ.೧೬೬೮, ಹಾಲಶೆಟ್ಟಿಹಳ್ಳಿ. 

ಎ.ಕ-೯, ಮಾ.ತಾ.ಲ, ಕ್ರಿ.ಶ.೧೬೮೧, ತಿರುಮಲೆ. 

ಎ.ಕ-೯, ಅನುಬಂಧ. ಮಾ.ತಾ.೮೩, ಕ್ರಿ.ಶ.೧೬೯೭, ಮಾಗಡಿ. 
ಎ.ಕ-೯, ಮಾ.ತಾ.೪೨, ೧೭೧೨, ಮಾಯನಾಯಕನಹಳ್ಳಿ. 


೪೪ 


೪೫ 
೪೫೪ 
೪೫೫ 
೪೫೬ 
೪೫೭ 
೪ಜಲ 


೪ರ 


೧೭೧ 


ಮುಸ್ಲಿಂ ಸೇನೆಗಳ ಕಾಟವನ್ನು ತಡೆಯಲಾಗದೆ ಕ್ರಿ.ಶ.೧೩೭೮೯ರಲ್ಲ ಮೈಸೂರಿಗೆ ಓಡಿದನು. 
ನಂತರ ಕೆಳದಿ ನಾಯಕರ ಆಶ್ರಯದಲ್ಲ ೨೫ ವರ್ಷಗಳು ಜೀವಿಸಿ, ಕ್ರಿಿ.ಶ.೧೭೭೫ರಲ್ಲ ಮೃತನಾದನು. 
ಅರವೀಡು ಶಾಖೆಯ ಕೊನೆಯ ಅರಸನಾದ ೭ನೇ ಶ್ರೀರಂಗನು  ಕ್ರಿ.ಶ.೧೭೫೯ರಲ 
ಮೃತನಾಗುವುದರೊಂದಿಗೆ ವಿಜಯನಗರ ರಾಜವಂಶವು ನಾಮಾವಶವಾಲಯುತು**”. ಇದರಿಂದಾಗಿ 
ಮೈಸೂರು, ಇಕ್ಕೇರಿ. ಗೇರುಸೊಪ್ಪು. ಭಟ್‌ಕಲ್‌, ಉಮ್ಮತ್ತೂರು. ಅವರಿನಾಡು, ಯಲಹಂಕ, ಚಿತ್ರದುರ್ಗ. 
ನಿಡಗಲ್ಲು, ಚನ್ನಪಟ್ಟಣ, ಕೊಡಗು. ಕಾರ್ಕಳ ಮನೆತನಗಳು ಪ್ರತಂತ್ರರಾದರು"*”. 


೩.೮ ಆವತಿ ನಾಡಪ್ರಭುಗಳು 


ಒಂದೊಂದು ಚಿಕ್ಕ ಚಿಕ್ಕ ಪ್ರಾಂತಗಕಲ್ಲ ದೊಡ್ಡ ದೊರೆಗಕಂತೆ ಆಳಕೊಂಡು ಜನರಿಂದ 
ಕಂದಾಯ, ಕಾಣಿಕೆ ಮೊದಲಾದ ವರಿಗಳನ್ನು ತೆಗೆದು ಕೊಳ್ಳುತ್ತಾ ದುಷ್ಟರನ್ನು ನಿಗ್ರಹಿಸುತ್ತಾ. ಶಿಷ್ಟರನ್ನು 
ಕಾಪಾಡುತ್ತಾ ಇದ್ದ ಮುಖಂಡರನ್ನು ಪಾಳೆಯಗಾರರು ಎಂಬ ಹೆಸರಿನಿಂದ ಕರೆಯುತ್ತಿದ್ದರು”. 
ವಿಜಯನಗರದ ಸಾಮ್ರಾಜ್ಯದ ಕಾಲಾವಧಿಯಲ್ಲ ಅನೇಕ ಸಣ್ಣ ಪುಟ್ಟ ಪಾಳೇಯಗಾರರು ನಾಯಕರಾಗಿ 
ಪ್ರವರ್ಧಮಾನಕ್ಕೆ ಬಂದರು. ಹಾಗೂ ಸಾಮ್ರಾಜ್ಯ ಸ್ಥಾಪನೆಗೂ ಮೊದಲೇ ಕೆಲವೊಂದು 
ಪಾಳೆಯಪಟ್ಟುಗಳು ಇದ್ದು. ಅವೆಲ್ಲಾ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ವಿಜಯನಗರ 
ಸಾಮ್ರಾಜ್ಯ ಸ್ಥಾಪನೆಯ ನಂತರವೇ ಎನ್ನಬಹುದು. ವಿಜಯನಗರದ ಅರಸರು ವಿಶಾಲವಾದ ತಮ್ಮ 
ಸಾಮ್ರಾಜ್ಯವನ್ನು ಕೇಂದ್ರಾಡಳತ ಪ್ರದೇಶವಾಗಿದ್ದ ಹಂಪಿಯಿಂದಲೇ ಎಲ್ಲವನ್ನು ನಿಯಂತ್ರಿಸುವುದು ಕಷ್ಟ 
ಹಾಗೂ ಪಾಳೆಯಗಾರರ, ಸಾಮಂತರ ಸಹಾಯವಿಲ್ಲದೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು, ಉತ್ತಮ 
ಆಡಳತ ನಡೆಸಲು. ಕಂದಾಯ ವಸೂಲು ಮಾಡಲು, ಹೊರಗಿನ ಶತೃಗಳ ಆಕ್ರಮಣವನ್ನು ಎದುರಿಸಲು 
ಸಾಧ್ಯವಿರಅಲ್ಲ ಹಾಗಾಗಿ ಪಾಳೆಯಗಾರರ ಬೆಳವಣಿಗೆ ವಿಜಯನಗರ ಅರಸರು ಅವಕಾಶ ನೀಡಿದ್ದರು. 

ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದ ಬೆಂಗಳೂರು, ಕೋಲಾರ, ತುಮಕೂರು 
ಪ್ರದೇಶಗಳಲ್ಲ ಆಜ್ವಕೆ ನಡೆಸಿದ ಆವತಿನಾಡು, ಸುಗಟೂರುನಾಡು, ಯಲಹಂಕನಾಡು, ಮಹಾನಾಡು 
ಪಭುಗಕೆಲ್ಲರೂ ಒಂದೇ ಮೂಲದವರು ಅವರು ಕಂಚಿಯ ಸಮೀಪದ ಪುತ್ತೂರಿಗೆ ಸೇರಿದವರೆಂದು 
ಹಾಗೂ ಈ ವಂಶದ ಮೂಲಪುರುಷ ರಣಭ್ಯರೇಗೌಡ ಮತ್ತು ಸಹೋದರರು ವಲಸೆ ಬಂದಿರುವುದು 
ಎಂದು ಪಿ.ವಿ.ಕೃಷ್ಣಮೂರ್ತಿರವರು ಅಭಪ್ರಾಯ ಪಡುತ್ತಾರೆ". ರಣಭ್ಯೆರೇಗೌಡನು ವಿಜಯನಗರ 


೪೬೦ 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ -೪ ೨೯. 


*೬ ಡಾ.ಕೆ.ಜಿ.ವಸಂತ ಮಾಧವ :- ವಿಜಯಕಾಲದ ಇತಿಹಾಸ, ಅವಲೋಕನ ಕರ್ನಾಟಕದ ಪರಂಪರೆಯ ಸಮೀಕ್ಷೆ ಪು.ಸಂ.೭೧. 


ಎಂ.ಎಸ್‌. ಪುಟ್ಟಣ್ಣ :- ಪಾಳಯಗಾರರು, ೧೯೨೩, ಪುಟ-೨ ಮತ್ತು ೩.ದಿ ಪವರ್‌ ಪ್ರಿಂಟಿಂಗ್‌ ವರ್ಕ್ಸ್‌, ಚಿಕ್ಕಪೇಟೆ, ಬೆಂ. 
“ ಫ.ವಿ. ಕೃಷ್ಣಮೂರ್ತಿ :- ಅವಂತಿನಾಡು ಪ್ರಭುಗಳು, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪು.ಸಂ-೩.೨೩.. 


೪೬೨ 


೧೭೨ 


ಸಾಮ್ರಾಜ್ಯದ ಮಾಂಡಳಕನಾಗಿ ತಮ್ಮಂದಿರಾದ ಭದ್ರೇಗೌಡನಿಗೆ ಮಿಡಿಗೇಸಿ. ವೀರಣಗೌಡನಿಗೆ 
ಮಧುಗಿರಿ, ಗಿಡ್ದೇಗೌಡನಿಗೆ ಮುಳಬಾಗಿಲು, ಮುತ್ತೇಗೌಡನಿಗೆ ಸುಗಟೂರು, ಸಿದ್ದೇಗೌಡನಿಗೆ ಕೋಲಾರ, 
ತಮ್ಮೇಗೌಡನಿಗೆ ಕುಣಿಗಲ್‌ ಹಾಗೂ ಮಕ್ಕಳಾದ ಜಯಪ್ಪಗೌಡನಿಗೆ ಯಲಹಂಕ, ಸಣ್ಣ ಭೈರೇಗೌಡನಿಗೆ 
ದೇವನಹಳ್ಳ. ಭೈರೇಗೌಡನಿಗೆ ಚಿಕ್ಕಬಳ್ಳಾಪುರ, ಮಲ್ಲಭ್ಯರೇಗೌಡನಿಗೆ ದೇವನಹಳ್ಳಯನ್ನು ರಾಜ್ಯವಾಗಿ 
ಹಂಚಿದನು**” ಎಂದು ನಾರಾಯಣಮ್ಮ ಅಭಪ್ರಾಯ ಪಡುತ್ತಾರೆ. 


ಕಂಚಿಯುಂದ ಏಳು ಬಂಡಿಗಳಲ್ಲ ಬಂದು ನೆಲೆಸಿದ ಏಳು ಜನ ಅಣ್ಣ ತಮ್ಮಂದಿರಲ್ಲ ಕಿರಿಯವಾದ 
ಜಯಗೌಡನು ಪ್ಹತಂತ್ರ ರಾಜ್ಯ ಕಟ್ಟುವ ಉದ್ದೇಶದಿಂದ ಪ್ರೇರಿತನಾಗಿ ಯಲಹಂಕಕ್ಕೆ ಒಂದು ಪಾಳೆಯ 
ಪಟ್ಟೊಂದನ್ನು ಕಟ್ಪಕೊಂಡು, ಕ್ರಿ.ಶ.೧೬೧೯ ರಿಂದ ೧೬೩೩ ರವರೆಗೆ ಆಳದ ಜಯಗೌಡನೇ ಕೆಂಪೇಗೌಡ 
ವಂಶಕ್ಕೆ ಮೂಲ ಪುರುಷ, ಆದರೆ ಯಲಹಂಕ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹೊಸಕೋಟಿ, 
ಸುಗುಟೂರು, ಹೊಳವನಹಳ್ಳಯ ಪಾಳೆಯಗಾರರೆಲ್ಲ ಒಕ್ಕಅಗರೇ ಅದು ಅಲ್ಲದೇ ಯಣಮಂಜ 
ಪುತ್ತೂರಿನಿಂದ ವಲಸೆ ಬಂದ ರಣಭ್ಯೆರೇಗೌಡ ನೆಲೆಸಿದ ಪ್ರದೇಶವು ಕಾಡಾಗಿತ್ತೆಂದು ಚರಿತ್ರೆಕಾರರ 
ಅಭಿಮತ. ಆದರೆ ಅವತಿ. ಹೊಸಕೋಟಿ ಮುಂತಾದವುಗಳೆಲ್ಲ ಗಂಗರ ಕಾಲದಿಂದಲೂ ಊರಾಗಿದ್ದು, 
ಯಲಹಂಕವು ಗಂಗರ ಕಾಲದಲ್ಲ ಊರಾಗಿಬಹುದು ಆದರೆ ಯಾವುದೇ ಶಾಸನಾಧರಗಳಲ್ಲ. 


ಅದು ಅಲ್ಲದೆ ಯಲಹಂಕದಲ್ಲ ವೀರಣ್ಣ ಸ್ವಾಮಿ ದೇಗುಲದಲ್ಲ ಎರಡು ಅಡಿ ಎತ್ತರದ ಉದ್ದನೆಯ 
ಕಟ್ಟೆಯ ಮೇಲೆ ಸಾಲಾಗಿ ೭ ಶಿಲ್ಪಗಳನ್ನು ಪೂಜಸುತ್ತಿದ್ದಾರೆ. ಸ್ಥಳೀಯ ಐತಿಹ್ಯದ ಪ್ರಕಾರ ನಾಡಪ್ರಭುಗಳ 


೭ ಸಹೋದರರ ಈ ೭ ಶಿಲ್ಪ ಮೂರ್ತಿಗಳೆನ್ನುತ್ತಾರೆ. 


ಆದರೆ ಇವರೆಲ್ಲ ಒಂದೇ ಕುಲ ಅಥವಾ ಮೂಲದವರಲ್ಲ ಬಹುಶಃ ಒಂದೇ ಪ್ರದೇಶದವರಾಗಿರ 
ಬೇಕು. ಯಲಹಂಕನಾಡ ಪ್ರಭು ವಂಶಸ್ಥನಾದ ಇಮ್ಮಡಿ ಕೆಂಪೇಗೌಡನು ಸುಗಟೂರು ಪ್ರಭುಗಳಾದ 
ಮುಮ್ಮಡಿ ತಮ್ಮೇಗೌಡನಿಗೆ ತನ್ನ ಮಗಳಾದ ಹಲಸಮ್ಮನ ಕೊಟ್ಟು ವಿವಾಹ ಮಾಡಿ ವೈವಾಹಿಕ ಸಂಬಂಧ 
ಹೊಂದ್ಲಿರುವುದನ್ನು ಗಮನಿಸಿದರೆ ಸೋದರಿಗೆ ಸಂಬಂಧ ಬರುವುದಕ್ಕೆ ಸಾಧ್ಯವಿಲ್ಲ. 


ಆವತಿನಾಡ ಪ್ರಭುಗಳ ಉಗಮದ ಬಗ್ಗೆ ಅವರ ಶಾಸನಗಳಂದ ಯಾವುದೇ ಮಾಹಿತಿ 
ಸಿಗುವುದಿಲ್ಲ. ಚರಿತ್ರೆಕಾರರಲ್ಲೂ ಕೂಡ ಆವತಿಯ ಮನೆತನದ ಮೂಲದ ಬಗ್ಗೆ ಸಾಕಷ್ಟು 
ಭನ್ನಾಭಿಪ್ರಾಯಗಳವೆ. ಕೆಲವರು ತಮಿಳುನಾಡಿನವರೆಂದರೆ, ಇನ್ನು ಕೆಲವರು ಇವರ ಮನೆಮಾತು 
“ಟ್‌ ಫ್ರೋ.ಬಿ. ನಾರಾಯಣಮ್ಮ :- ಬೆಂಗಳೂರಿನ ನಿಮಾತ್ಯ ಕೆಂಪೇಗೌಡ, ಪು.ಸಂ-೨೨. 


೧೭೩ 


ತೆಲುಗಾಗಿದ್ದ ಕಾರಣ ಇವರು ಆಂದ್ರದವರಾಗಿರ ಬೇಕೆಂದು ಅಭಪ್ರಾಯ ಪಡುತ್ತಾರೆ. ಇನ್ನು ಕೆಲವರು 
ಇವರು ಮೂಲತಃ ಕೋಲಾರ ಜಲ್ಲೆಯ ಮುಳಬಾಗಿಲು-ಬಂಗಾರಪೇಟಿ ಪ್ರದೇಶದವರಾಗಿರುವ 
ಸಾಧ್ಯತೆಗಳವೆಯೆಂದು ಹೇಳುತ್ತಾರೆ. ಕಾಂಚೀಪುರನಾಡಿಗೆ ಮೊರಸುನಾಡು ಎಂಬ ಹೆಸರಿದ್ದು ಅಲ್ಪ೦ದ 
ಬಂದಂತಹ ಒಕ್ಕಅಗರಾದ್ದರಿಂದ ಮೊರಸು ಒಕ್ಕಅಗರೆ೦ದು ಖ್ಯಾತರಾದ ಆವತಿ ನಾಡಪ್ರಭುಗಳ ಉಗಮದ 
ಬಧ್ದೆ ಪ್ರಸ್ತಾಪಿಸುವ ಯಾವುದೇ ಶಾಸನಾಧಾರಗಳು ದೊರೆತಿಲ್ಲ. ಈ ಐತಿಹ್ಯಗಳಗೆ ಪೂರಕವಾದ 
ದಾಖಲೆಗಳು ಇನ್ನು ದೊರೆತಿಲ್ಲ. 


ಆವತಿನಾಡಪ್ರಭುಗಕ ಆಳಜ್ವಕೆಯ ಮೊದಲೇ ಕ್ರಿ.ಶ೧೧೩೩ರಲ್ಲ ಹೊಯ್ದಕ ವೀರಗಂಗನ 
ಕಾಲದಲ್ಲಯೇ ಅಆವತಿಯೂರು ಅಸ್ತಿತ್ತದಲ್ಲತ್ತು ಎಂಬುದನ್ನು ಆವತಿಗ್ರಾಮದಲ್ಲ ದೊರೆತ ತಮಿಳು 
ಶಾಸನದ ಕಾಣಬಹುದು. ವಿಜಯನಗರ ಅರಸರಾದ ಸದಾಶಿವರಾಯ, ಒಂದನೇಯ ರಂಗರಾಯ, 
ತಿರುವೆಂಕಟಪತಿರಾಯರ  ಮಾಂಡಲಕನಾಗಿ ಆವತಿ, ದೇವನಹಳ್ಳ, ನಂದಿಗಿರಿಯ ಸುತ್ತಅನ 
ಪ್ರದೇಶಗಳನ್ನು ಒಳಗೊಂಡ ಪ್ರಾಂತ್ಯದಲ್ಲ ಮಾಂಡಳಕಾಧಿಕಾರಿಗಳಾಗಿ, ಆವತಿಯನ್ನು ರಾಜಧಾನಿಯಾಗಿ 
ಮಾಡಿಕೊಂಡು. ದೇವಣಾಪುರ ಅಥವಾ ದೇವನಹಳ್ಣ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಾ ಹಲವಾರು 
ದೇವಾಲಯಗಳಗೆ ದಾನದತ್ತಿಗಳನ್ನು ನೀಡಿರುವ ಕುರುವುಗಳನ್ನು ಶಾಸನದಲ್ಲ ಕಾಣಬಹುದು. ಕುಲದೈವ 
ಭೈರವ ಹಾಗೂ ಮನೆದೇವರು ಕರಗದಮ್ಮ ಆರಾಧಕರಾಗಿರುತ್ತಾರೆ. 


ಐತಿಹ್ಯಗಳಲ್ಲ ರಣಭ್ಯೆರೇಗೌಡನನ್ನು ಆವತಿ ವಂಶದ ಸಂಸ್ಥಾಪಕ ಎಂದಿದ್ದಾರೆ. ಆದರೆ 
ಚಿಕ್ಷಬಳ್ಲಾಪುರ ತಾಲ್ಲೂಕಿನ ನಂದಿ ಹೋಬಳಯ ಕುಡುವತಿ ಗ್ರಾಮದ ಕ್ರಿ.ಶ.೧೬೩೮ ರ ತಾಮ್ರ 


ರ ಅ [ae 


ಶಾಸನದಲ್ಲ ಶ್ರೀ ಮಹಾ ಮರಿಭ್ಯೈರೇಗೌಡ ಮತ್ತು ಮಾರೇಗೌಡರು ಆವತಿ ವಂಶದ ಆರಂಭಕ ಪ್ರಭುಗಳು 
ಎಂದು ಉಲ್ಲೇಖಸಲಾಗಿದೆ. ಜೊತೆಗೆ ಹೊಯ್ದಳ ಸಾಮ್ರಾಜ್ಯದ ಬಹುತೇಕ ಮಾಂಡಅಕರು, ಸಾಮಂತರು 
ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಲೀನಗೊಂಡ ನಂತರ ಕೆಲವು ಮನೆತನಗಳಗೆ ಸಂಧಾನಗಕಳ ಮೂಲಕ 
ಆವತಿನಾಡ ಪ್ರಭುಗಳಗೆ ಪ್ರಾಪ್ತವಾದಂತೆ ಈ ಶಾಸನದಲ್ಲ ನಂದಿಮಂಡಲ ಪಂಚಕೋಶ ಪರಿಮಿತಾನಸನಿಗೆ 
ನನಗೆ ಕರುಣಿಸಿದ ಸಕಲ ಶ್ರೇಯಸ್ಸು ನಾವು ಈ ರಾಜ್ಯ ಪರಿಪಾಲನೆ ಮಾಡಿಕೊಂಡು, ತಂಮ್ಮಿಗೆ ಸಕಲ 
ಪೂಜಾ ಮಹೋತ್ಸವ, ವ್ರತ, ದಾನಾದಿಗಳು ಮಾಡಿಕೊಂಡು ಇರುತ್ತೇನೆ ಎಂದು ಮಾರೇಗೌಡನ 
ಪುತ್ರನಾದ ದೊಡ್ಡಭ್ಯರೇಗೌಡನು ಹೇಳುತ್ತಿರುವುದನ್ನು ಗಮನಿಸಿದರೆ ವಿಜಯನಗರ ಅರಸರು 
ಕ್ರಿ.ಶ.೧೬೨೮ ರಲ್ಲ ದೊಡ್ಡಭ್ಯೈರೇಗೌಡನಿಗೆ ರಾಜ್ಯವನ್ನು ಕರುಣಿಸಿರುವ ಸುಳವು ಸಿಗುತ್ತದೆ. ಜೊತೆಗೆ 


ಆವತಿಯ ನಾಡ ಪ್ರಭುಗಳ ಮೂಲ ಪುರುಷ ಮಾರೇಗೌಡನು ಎಂದು ದೃಢೀಕರಿಸುತ್ತದೆ. ಹಾಗೇಯೇ 


೧೭೪ 


ಶಿವದೇವಾಲಯಕ್ಕೆ ಕುಡುವತಿ ಗ್ರಾಮವನ್ನು ಮಾರೇಗೌಡನ ಪೌತ್ರ, ದೊಡ್ಡಭ್ಯೈರೇಗೌಡನ ಪುತ್ತ 
ಕಾರೇಪುರದ ಭೈರವ ಭೂಪಾಲರು ನಂದಿಸ್ಸಕದ ಪಿವದೇವಾಲಯದಲ್ಲನ ನಂದೀಶ್ವರ ಗುರೆಕ್ಕಳ್‌ 
(ಗುರೆಕ್ಷಲ್‌ ಎಂದರೆ ಗುರುಗಳು ಎಂದರ್ಥ) ಎಂಬುವರಿಗೆ ಆಚಾರ್ಯ ಪೂಜೆಯನ್ನು ಸಲ್ಪಸಿ, 
ನಂದೀಶ್ವರಾರ್ಪಿತವಾಗಿ ಕುಡುವತಿ ಎಂಬ ಗ್ರಾಮವನ್ನು ದಾನ ನೀಡಿರುವ" ಈ ಶಾಸನದಲ್ಲ ಆವತಿ 
ನಾಡಪುಭುಗಕ ಪೂರ್ವಜರ ಬಗ್ಗೆ ಉಲ್ಲೇಖಸಿರುವುದು ವಿಶೇಷವಾಗಿದೆ. ಹಾಗೆಯೇ ಈ ಭೈರವ 
ಭೂಪಾಲಕನನ್ನು ಕಾರೇಪುರದ ಭೈರವ ಭೂಪಾಲಕ ಎಂದು ಕರೆದಿರುವುದನ್ನು ಗಮನಿಸಿದರೆ 
ನಂದಿಬೆಟ್ಟದ ದಕ್ಷಿಣದಲ್ಲರುವ ಕಾರೇಪುರ ಗ್ರಾಮದಲ್ಲ ನೆಲೆ ನಿಂತಿರಬೇಕು. ಇವನ ನಂತರ ಕ್ರಿ.ಶ.೧೫೬೫ 
ವರೆಗೂ ಈ ವಂಶಿಯರ ಬಗ್ಗೆ ಯಾವ ಪ್ರಸ್ತಾಪವು ಸಹ ಶಾಸನಗಳಲ್ಲ ಕಂಡು ಬರುವುದಿಲ್ಲ. 
ತಾಳೀಕೋಟೆ ಯುದ್ಧದ ನಂತರ ವಿಜಯನಗರ ಅರಸರ ಪ್ರಭಾವ ಕಡಿಮೆಯಾದಂತೆ ಸ್ಥಳೀಯ 
ಪ್ರಭುಗಳು ಹೆಚ್ಚು ಹೆಚ್ಚು ಸ್ತಾಯತತ್ತೆಯನ್ನು ಪಡೆದುಕೊಳ್ಳಲಾರಂಭಸಿದರು. 


ಕ್ರಿ.ಶ.೧೫೬೫ರ ನಂತರ ಆವತಿನಾಡ ಪ್ರಭುಗಳು ಕ್ರಿಯಾಶೀಲರಾಗಿ ಹುಲುಕಡಿನಾಡನ್ನು ತಮ್ಮ 
ಅಧೀನಕ್ಕೆ ತೆಗೆದು ಕೊಂಡಿರಬೇಕು. ಇದಕ್ಕೆ ಪೂರಕವಾಗಿ ಹುಲುಕಡಿನಾಡಿನ ವ್ಯಾಪ್ತಿಯಲ್ಲದ್ದ ತಿಪ್ಪೂರು. 
ಅಂತ್ರಹಳ್ಳ. ನಾಗೇಶನಹಳ್ಳ ಗ್ರಾಮಗಕಲ್ಲ ಕ್ರಿ. ಶ.೧೫೮೭ರಿಂದ ೧೬೧೦ರ ಕಾಲಕ್ಷೆ ಸೇರಿದ 
ಆವತಿನಾಡಪ್ರಭುಗಕ ಶಾಸನಗಳು ದೊರೆತಿದೆ. ಹುಲುಕಡಿ ಪ್ರದೇಶವು ಗಂಡಗೊಳ್ಳ ದಳವಾಲುಗಳ 
ಕೈತಪ್ಪಿ ಅವರ ಸಮಕಾಲೀನರೆ ಆಗಿದ್ದ ಅವರಂತೆಯೇ ವಿಜಯನಗರ ಅರಸರಿಗೆ ಸಾಮಂತರಾಗಿದ್ದ 
ಆವತಿನಾಡ ಪ್ರಭುಗಳ ಆಳ್ವಕೆಗೆ ಒಳಪಡುತ್ತದೆ. 


ಮಲ್ಲಭ್ಯರೇಗೌಡ 
ರಣಭ್ಯೆರೇಗೌಡನ ಪುತ್ರನಾದ ಮಲ್ಲಭ್ಯರೇಗೌಡನು ದೇವನಹಳ್ಳ, ದೊಡ್ಡಬಳ್ಳಾಪುರ, 
ಚಿಕ್ಕಬಳ್ಳಾಪುರಗಕ್ಲ ಪಾಕೆಯಪಟ್ಟವನ್ನು ಸ್ಥಾಪಿಸಿದನು. ದೇವನಹಳ್ಳಯು ಮೂಲತ: ಒಂದು 
ಚಿಕ್ಕಹಳ್ಳಯಾಗಿದ್ದು ದೇವ ಎಂಬುವನು ಮು್ಯುಸ್ಸನಾಗಿದ್ದರಿಂದ ದೇವನದೊಡ್ಲಿ ಎ೦ಬ ಹೆಸರು ಬಂದಿದೆ. 
ದೇವನ ಅನುಮತಿ ಮೇರೆಗೆ ದೇವನ ಹೆಸರನ್ನು ಇಡುವುದಾಗಿ ವಚನ ಸೀಡಿ ಮಲ್ಲಭ್ಯರೇಗೌಡನು"*"“ 
ಕ್ರಿ.ಶ.೧೫೦೧ರಲ್ತ ದೇವನಹಳ್ಳಯಲ್ಲಿ ಕೋಟಿಯನ್ನು ನಿರ್ಮಿಸಿ ಅದರ ಅಧಿಪತ್ಯವನ್ನು ತನ್ನು 


ಖ್‌ ಎ.ಕ-೧೦, ಚಿ. ತಾ.೪೦, ಕ್ರಿ.ಶ.೧೪೩೮, ಕುಡುಪತಿ. 


“೬ ಡಾ.ಎಂ.ವಿ ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೬೦, ೪೬೬. 


೧೭೫ 


ಸಹೋದರನಾದ ಸಣ್ಣ ಭೈರೇಗೌಡನಿಗೆ ವಹಿಸಿಕೊಟ್ಟನು. ನಂತರ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರದಲ್ಲಿ 
ಸಹ ಕೋಟಿಯನ್ನು ಕಟ್ಟಸಿದನು"*. 

ಮಲ್ಲಭ್ಯರೇಗೌಡನು ದೊಡ್ಡಬಳ್ಳಾಪುರ ಸ್ಥಾಪನೆಯ ನಂತರ ಹೊಸಪಟ್ಟಣದಲ್ಲ ಕುಂಬಾರಪೇವೆ, 
ಗಾಣಿಗರಪೇಟಿ, ಎಲೇಪೇಟಿ, ವಡ್ಡರಪೇಟಿ, ಕಲ್ಲುಪೇಟಿ, ನೇಕಾರರ ಬೀದಿ. ಶೆಟ್ಟರಜೀದಿ, ಸುಣ್ಣಕಲ್ಲುಜದಿ, 
ಶ್ರೇಕಿಗರಪೇಟಿ, ತಿಗಳರಪೇಟೆ. ಆಚಾರಿಜದಿ, ಬ್ರಾಹ್ಮಣರಜೀದಿ ಹೀಗೆ ಇನ್ನು ಅನೇಕ ಬೀದಿಗಳನ್ನು 
(ಪೇಟಿ) ವೃತ್ತಿಗನುಸಾರವಾಗಿ ನಿರ್ಮಾಣ ಮಾಡಿರುವ ಪೇಟಿಗಳನ್ನು ಠಗಲೂ ಸಹ ದೊಡ್ಡಬಳ್ಳಾಪುರದಲ್ಲ 
ಕಾಣಬಹುದು. ಹಾಗೇಯೇ ಪೇಟಿಗಳ ನಿರ್ಮಾಣದ ನಂತರ ಊರಿನ ರಕ್ಷಣಿಗಾಗಿ ಕೋಟಿಯನ್ನು 
ಕಟ್ಟಸಿದನು. ಕೋಟಿಯ ಒಳಗೆ ಸುಂದರವಾದ ವಿಜಯನಗರ ಶೈಲಅಯಲ್ಲ ಬೃಹತ್ತಾದ ಆದಿನಾರಾಯಣ 
ಸ್ತಾಮಿ ದೇವಾಲಯವನ್ನು ಅದಕ್ಕೆ ಅಂಟದಂತೆ ಒಂದು ಪುಷ್ಣರಣೆ, ಅರಮನೆ ಆವರಣ, ರಾಣಿವಾಸದ 
ಗೃಹಗಳು. ವಿಶ್ರಾಂತಿ ಕೊಠಡಿಗಳು. ಉದ್ಯಾನ, ಪೇಟಿ ಬೀದಿಗಳ ರಸ್ತೆಗಳು ಮುಂತಾದವುಗಳನ್ನು ಹಾಗೂ 
ಘಾಟಸುಬ್ರಮಣ್ಯ ಸ್ವಾಮಿದೇವಾಲಯದ ಗರ್ಭಗುಡಿಯನ್ನು ಮಲ್ಲಭೈರೇಗೌಡ ಕಟ್ಟಸಿದನು"*”. 


ಕ್ರಿ.ಶ.೧೫೭೫ರಲ್ಲ  ಸೊಣ್ಣಪ್ಪಗೌಡ  ಅಯ್ಯನು ವಿಜಯನಗರದ ಸದಾಶಿವರಾಯನ 
ಸಾಮಾಂತಾಧಿಕಾರಿಯಾಗಿ ಅರಸರ ಆಜ್ಞೆಯ ಮೇರೆಗೆ ಮುದಿಗೆರೆ ಗ್ರಾಮದ ಚೆನ್ನಕೇಶವ ದೇವರಿಗೆ 
ಅಮೃತಪಡಿ, ದೀಪಾರಾಧನೆ, ರಥೋತ್ಸವ ಮುಂತಾದ ಸೇವೆಗಳಗೆ ಮುದಿಗೆರೆ ಗ್ರಾಮವನ್ನು ಸ್ಥಾನ 
ಮಾನ್ಯವಾಗಿ ದತ್ತಿ ಜಟ್ಟದ್ದನು"”. ಆದರೆ ಈ ಶಾಸನದಲ್ಲ ಆವತಿ ನಾಡಪ್ರಭುಗಕ ವಂಶದ ಬಗ್ದೆ 
ಯಾವುದೇ ಮಾಹಿತಿಗಅಲ್ಲ. ನಂತರ ಮೊಲೆಯ ಭ್ಯರೆಗೌಡನು ಅಧಿಕಾರಕ್ಷೆ ಬಂದನು. ನಂದಿಗ್ರಾಮದಲ್ಲನ 
ಕ್ರಿ.ಶ.೧೫೭೫ರ ಶಾಸನದಲ್ಲ ಮೊಲೆಯ ಭೈರಯ್ಯಗೌಡ ಮತ್ತು ಜರಿಯ ಭೈಯಕ್ಕ ದಂಪತಿಗಳಗೆ 
ಭೈರಯ್ಯ ಗೌಡ. ಮಾರಯ್ಯ ಗೌೌಡರೆಂಬ ಪತ್ತರಿದ್ದು ಮಾರಯ್ಯ ಗೌಡನು ವಿಜಯನಗರ ಅರಸ 
ಶ್ರೀರಂಗ ದೇವರಾಯನ ಸಾಮಂತರಾಗಿ ತಮ್ಮ ಹಿರಿಯ ಪಿತೃಗಳಗೂ ಪುಣ್ಯವಾಗಲೆಂದು ಶ್ರೀಕಂಟೇಶ್ವರ 
ದೇವರಿಗೆ ಧರ್ಮವಾಗಿ ದಾನ ನೀಡಿದನು". 


ಹಾವಳಿ ಬಯಪ್ಪ ಗೌಡ (ಹಾವಳ ಬಲಯುರೆ ಗೌಡ) 


= Suryanath.U.Kamath :- Karnataka State Gazetter, Bangalore Rural District, 1989, Page-75. 
“ಟ್‌ ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೧೫೨. 

" ಎಕ-೧೦,ಗೌ.ತಾ.೫೨, ಕ್ರಿ.ಶ.೧೫೬೫, ಚನ್ನಕೇಶವ ದೇವಾಲಯದ ದ್ವಾರದಲ್ಲಿ, ಮುದಿಗೆರೆ. 

ಬ ಎ.ಕ-೧೦, ಚಿ.ತಾ.೨೭, ಕ್ರಿ.ಶ.೧೫೭೫, ನಂದಿಗ್ರಾಮ. 


೪೬ 


೪ 


ಮಾರಯ್ಯಗೌಡನ ಪುತ್ರನಾದ ಹಾವಳಬಯಪ್ಪ ಹೆಚ್ಚು ಪ್ರಸಿದ್ಧನಾದ ನಾಡಪ್ರಭುವಾಗಿದ್ದು. ಆವತಿ 
ನಾಡಪುಭುಗಳ ಮೂರು ತಲೆಮಾರುಗಳ ವಿವರಣಿಯನ್ನು ನೀಡುವ ಕ್ರಿ.ಶ.೧೫೮೬ ರ ದೇವನಹಳ್ಳಯ 
ತಾಮ್ರಶಾಸನದಲ್ಲ ಒಂದನೇ ಶ್ರೀರಂಗ ರಾಯನ ಸಾಮಂತನಾದ ಸೊಣ್ಣಪ್ಪ ಮೊಮ್ಮಗನು ಭೈರವನ 
ಮಗನಾದ ಬೇಚಯನ ಭೈರವನು ಇಮ್ಮಡಿ ಭೈರಾಪುರ ಎಂಬ ಅಗ್ರಹಾರವನ್ನು ದಾನ ನೀಡಿದನು". 
ಶಾಸನದ ಭೈರವನು ಬಹುಶಃ ಹಾವಳ ಬಯಪ್ಪನಾಗಿರಬೇಕು ಹಾಗೂ ಬೈಚಯನು ಹಿರಿಯ ಹಾವಳ 
ಭೈರಪ್ಪನಾಗಿರಬೇಕು"*”. 

ಕ್ರಿ.ಶ.೧೫೮೬ ರಲ್ಲ ಹಣಬೆಯ ತಿಪ್ಪೂರು ಸೀಮೆಯೊಳಗಿನ ನಾಲ್ಲು ದಿಕ್ಕುಗಳ ಊರುಗಳ ಮೇಲಅನ 
ಮೂಲೆಗಾಸು ಎ೦ಬ ಸುಂಕವನ್ನು ತಿಷ್ಹೂರಿನಲ್ಲ ನಮಃ ಶಿವಾಯ ಕೆಂಸಿಸೆಟ್ಟ ಕಟ್ಟಸಿದ ಕಲ್ಲುಮರಕ್ಷೆ ಆವತಿ 
ನಾಡಪ್ರಭುಗಳಾದ ಹಾವಳ ಬಯಪ್ಪಗೌಡರು ದಾನ ನೀಡಿವುದರ ಜೊತೆಗೆ ಆ ಮೂಲೆಗಾಸಿನ ಮೇಲೆ 
ಪಾರುಪತ್ಯಗಾರ, ಸರಕಾರದ ಗೌಡ, ಸೇನಬೋವ ಅಥವಾ ಸುಂಕದ ಮಣಿಗಾರರು ಅತಿಕ್ರಮೇಣ 
ಮಾಡಬಾರದೆಂದು ಆದೇಶಿಸಲಾಯುತು"*. 


ಇಮ್ಮಡಿ ಹಾವಳಯ ಐಯುರಪ್ಪಗೌಡ 


ಹಾವಳ ಐಬಲುರಪ್ಪಗೌಡನ ನಂತರ ಮಗನಾದ ಇಮ್ಮಡಿ ಹಾವಳಯ ಬಲುರಪ್ಪನು"”” 
ವಿಜಯನಗರ ಅರವೀಡು ವಂಶದ ದೊರೆ ಇಮ್ಮಡಿ ವೆಂಕಟಪತಿರಾಯನ ಸಮಕಾಲೀನನಾಗಿದ್ದು. ಅವನ 
ಅಧೀನದಲ್ಪನ ೭೭ ಪಾಳೆಯಗಾರರಲ್ಲ ಒಬ್ಬನಾಗಿದ್ದನೆ೦ದು. ಸಮಕಾಲೀನರಾದ ಮಲ್ಲಕಾರ್ಜುನ ಕವಿ 
ವಿರಚಿತ ಇಮ್ಮಡಿ ಚಿಕ್ಕ ಭೂಪಾಲ ಸಾಂಗತ್ಯ ಕೃತಿಬುಂದ ಬಜಿತವಾಗುತ್ತದೆ"””. 

ಕ್ರಿ.ಶ.೧೫೯೭ ರಲ್ಲ ತನ್ನ ಸೊದ್ರಕಯ ಪಂಣಿ ಸೊಂಣಯನಿಗೆ ಗೌಡ ಕೊಡುಗೆಯಾಗಿ 
ಅಂತರವಳ್ಟ ಗ್ರಾಮದಲ್ಲ ಭೂದಾನವನ್ನು ನೀಡಲಾಲುತು***. ಹಾಗೇಯೇ ಈ ಸೊಂಣಯನ 
ಗೌಡಾಳ್ವಕೆಗೆ ಹಲವು ಗ್ರಾಮಗಳು ಒಳಪಟ್ಟರುವುದನ್ನು ಸಹ ಶಾಸನದಲ್ಲ ಕಾಣಬಹುದು. ಕ್ರಿ.ಶ.೧೫೯೮ 
ರಲ್ತ ಬಲ್ಲಾಕಮುರದ ಕಾಣ್ಯರುಣ್ಯಂಗಳು ಪರಿವಾರ ಮಾಡಿದಂತ ಧರ್ಮಕ್ಕೆ ಹಿರಿಯ ಹಾವಳ ಬಲಯುರೈ 
ಗೌಡಯ್ಯನವರಿಗೆ (ತಂದೆಗೆ) ಪುಣ್ಯವಾಗಲೆಂದು ಶಾಮಗೊಂಡನಹಳ್ಳಯ ನಾಗಭಟ್ಟ. ಅಂಣಂಭಟ್ಟ. 


“ದ ಎ.ಕ-೯, ಅನುಬಂಧ, ದೇ.ತಾ.೮೨, ಕ್ರಿ.ಶ. ೧೫೮೪, ತಾಮ್ರಶಾಸನ, ದೇವನಹಳ್ಳಿ. 

*= Suryanath.U.Kamath :- Karnataka State Gazetter, Bangalore Rural District, 1989, Page.no-75. 
ನ ಎಕ, ದೊ.ತಾ.೫, ಕ್ರಿ.ಶ್ಗ೧೫೮೬, ತಿಪ್ಪೂರು. 

ದ್‌ ಎ.ರ,ದೊ.ತಾ.೬, ಕ್ರಿಶ ೧೫೮೬, ತಿಪ್ಪೂರು. 

ನ ಡಾ.ಎಸ್‌.ವೆಂಕಟೇಶ :- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೧೫೩.. 

“ಎರ, ದೊ.ತಾ.೭,ಕ್ರಿಶ೧೫೯೬, ಅಂತ್ರಹಳ್ಳಿ. 


೧೭೭ 


ಭೈರ್ಲಭಾನು ಭಟರಿಗೆ ಮೂರು ಕೊಳಗ ಲೇಖದಲ್ಲೂ ಸಕಲ ಪರಿವಾರವನ್ನು”. ಕ್ರಿ.ಶ.೧೬೧೦ ರಲ್ಪ 
ಹಾವಳ ಬಯಿರಗೌಡರು ಅಯ್ಯನವರ ಪುತ್ತರಾದ ಇಮ್ಮಡಿ ಹಾವಳ ಬಲುರೆಗೌಡಡರು ಪುಟ್ಟಣ್ಣ ಪಂಡಿತ 
ಮತ್ತು ತಿಮ್ಮಣ್ಣ ಪಂಡಿತರಿಗೆ ಹಣಬೆ ಗ್ರಾಮಕ್ಕೆ ಇಮ್ಮಡಿ ಭೈರಾಪುರವೆಂದು ಪ್ರತಿನಾಮವಿಟ್ಟು ಸರ್ವಮಾನ್ಯ 
ಅಗ್ರಹಾರವನ್ನಾಗಿ"*”, ಇದೇ ಕಾಲದ (ಕ್ರಿ.ಶ.೧೬೧೦) ಮತ್ತೊಂದು ಶಾಸನದಲ್ಲ ಇಮ್ಮಡಿ ಹಾವಳ ಬಂಖರೆ 
ಗೌಡರು ಆಯಾ ದೇವರಿಗೆ”, ಕ್ರಿ.ಶ.೧೬೧೮ ರಲ್ತ ಬಯನಹಳ್ಳಯ ಹೊಲವನ್ನು ಸೊಣ್ಣಪ್ಪ ಗೌಡರು 
ಪೆದ್ದಪನಿಗೆ ಕೊಟ್ಟ ಮಾನ್ಯ”. 


ಇಮ್ಮಡಿ ಖೈಚೆಗೌಡ 

ವಿಜಯನಗರ ಅರಸ ಶ್ರೀವೆಂಕಟಪತಿರಾಯನ ಸಾಮಂತಾಧಿಕಾರಿಯಾಗಿ ಆಳ್ವಕೆ ನಡೆಸಿದ 
ಇಮ್ಮಡಿ ಹಾವಕಳ ಬಲುರೆ ಗೌಡರ ನಂತರ ಇಮ್ಮಡಿ ಬೈಚೆಗೌಡರು ಕ್ರಿ.ಶ.೧೬೬೦ರಲ್ಲ ಸಜ್ಣನ ಗುರು 
ಸಿವಾಚಾರ ಸಂಪನ್ನರಾದ ಶ್ರೀಅಂಗ ಚಕ್ರಿ ಎಂಬುವರಿಗೆ ಬೂದಿಹಾಳು ಗ್ರಾಮವನ್ನು ದತ್ತಿಯಾಗಿ 
ನೀಡಿದರು". 

ಇಮ್ಮಡಿ ಸೊಣ್ಣಭೈರೇಗೌಡ 

ಕ್ರಿ.ಶ.೧೬೬೦ರ ನಂತರ ಕ್ರಿ.ಶ.೧೭೯೯೭ರ ವರೆಗೆ ಆವತಿ ನಾಡಪ್ರಭುಗಕ ಶಾಸನಗಳು ಕಂಡು 
ಬರುವುದಿಲ್ಲ. ಬೆಂಗಳೂರು ಜಲ್ಲೆ ಮತ್ತು ಸುತ್ತ ಮುತ್ತಅನ ಪ್ರದೇಶಗಳನ್ನು ಒಳಗೊಂಡ ಪ್ರಾಂತ್ಯವು 
ಮರಾಠನಾಯಕ ಷಹಜಗೆ ಜಹಗೀರಾಗಿ ಲಭಿಸಿತ್ತು. ಷಹಜಯ ನಂತರ ಏಕೋಜಯ ಅಧೀನಕ್ಷೆ 
ಒಳಪಟ್ಟು ಬೂದಿ ಮುಟ್ಟದ ಕೆಂಡದಂತೆ ಇರ ಬೇಕಾಯುತು. ಈ ಸಂದರ್ಭದಲ್ಲ ಇಮ್ಮಡಿ ಭೈರೇಗೌಡ 
ಅಥವಾ ಮುದ್ದುಭ್ಯೈರೇಗೌಡ ಎಂಬುವವನು ಆವತಿ ನಾಡಪ್ರಭುಗಳಾಗಿರ ಬೇಕು. ಕ್ರಿ.ಶ.೧೬೭೫ ರ ವೇಳೆಗೆ 
ಏಕೋಜಯು ತನ್ನ ರಾಜಧಾನಿಯನ್ನು ಬೆಂಗಳೂರು ಪ್ರದೇಶದಿಂದ ತಂಜಾವೂರಿಗೆ ಬದಲಸಿದನು್‌್‌. 

ಇದರಿಂದಾಗಿ ಇಮ್ಮಡಿ ಸೊಣ್ಣ ಭೈರೇಗೌಡ ಕ್ರತಂತ್ರನಾದನಾದರೂ ಇವನ ಆಳ್ವಕೆಗೆ 
ಸಂಬಂಧಿಸಿದ ಯಾವುದೇ ಶಾಸನಗಳು ಲಭ್ಯವಾಗಿಲ್ಲ. ಆದರೆ ಇವನ ಆಶ್ರಯದಲ್ಲಿದ್ದ ಚಿಕ್ಷರಸನೆ೦ಬ 
ಕವಿಯುಂದ ರಚಿಸಲ್ಪಟ್ಟರುವ ಸಣ್ಣ ಭೈರೇಗೌಡನ ಚರಿತ್ರೆ ಎಂಬ ಕೃತಿಯಲ್ಲಿ ಈತನ ಶೌರ್ಯ, 


“ವ ಎ.ಕ.-೯, ಅನುಬಂಧ, ದೊ.ತಾ. ೬೯, ಕ್ರಿ.ಶ.೧೫೯೮, ದೊಡ್ಡಬಳ್ಳಾಪುರ. 
“ದ್‌ ಎರ, ದೊ.ತಾರ್ಫ, ಕ್ರಿ.ಶ. ೧೬೧೦, ನಾಗೇನಹಳ್ಳಿ. 


* ಎ.ಕ.-೯, ಅನುಬಂಧ, ದೊ.ತಾ.೭೦, ಕ್ರಿ.ಶ ೧೬೧೦, ದೊಡ್ಡಬಳ್ಳಾಪುರ. 
೪೮೦ 


೪೭ 


ಎ.ಕ.-೯, ದೇ.ತಾ.೫೨, ಕ್ರಿ.ಶ. ೧೬೧೮, ಬಯನಹಳ್ಳಿ. 
5 ಎ ಕ-೧೦, ಶಿ.ತಾ.೩೧, ಕ್ರಿ.ಶ ೧೬೪೦, ಬೂದಿಹಾಳು. 
“55 ಡಾ.ಎಸ್‌.ವೆಂಕಟೇಶ:-ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸಂ-೧೬೦. 


೧೭೮ 


ಸಾಹಸಗಳನ್ನು ಕುರಿತು ವರ್ಣಿಸುವುದರ ಜೊತೆಗೆ ಶಿವಾಜಯ ಮಗನಾದ ಸಂಭೋಜಯನ್ನು 
ಯುದ್ದದಲ್ಲ ಸೋಆಸಿದ ಮಾಹಿತಿಯನ್ನು ಒದಗಿಸುತ್ತದೆ”. ಇತನಿಗೆ ಕೇಂಪಮ್ಮ ಎಂಬ ಹೆಂಡತಿ 
ಹಾಗೂ ಗೋಪಾಲಗೌಡ ಎಂಬ ಮಗಸನಿದ್ದನು"”್‌. 


ಗೋಪಾಲಗೌಡ 


ಆವತಿನಾಡಪ್ರಭುಗಳಲ್ಲ ಅತ್ಯಂತ ಪ್ರಸಿದ್ಧರಾದ ಗಣ್ಯರಲ್ಲ ಒಬ್ಬರಾದ ಗೋಪಾಲಗೌಡರ 
ಶಾಸನಗಳು ದೇವನಹಳ್ಳ ತಾಲ್ಲೂಕಿನ ಬೇಗೂರು, ದೇವನಹಳ್ಳ. ಸೋಮನಹಳ್ಳ, ಸಿಂಗರಹಳ್ಳ ಹಾಗೂ 
ಶಿಡ್ರ ಘಟ್ಟ ತಾಲ್ಲೂಕಿನ ಮಳೂರು. ಮೆಡೂರು ಮುಂತಾದ ಗ್ರಾಮಗಳಕಲ್ಪ್ಲ ದೊರಕಿರುತ್ತದೆ. ವೆಂಕಟರಾಯನ 
ಸಾಮಂತರಾದ ಗೋಪಾಲಗೌಡರ ಎಲ್ಲಾ ಶಾಸನಗಕಲ್ಲ ಸಾಮಾನ್ಯವಾಗಿ ೩ ತಲೆಮಾರುಗಳ 
ವಿವರಗಳಲ್ಲ ತಾತ ಮುದ್ದು ಬಲುರೆಗೌಡ, ತಂದೆ ಸೊಣ್ಣ ಭೈರೇಗೌಡನ ಉಲ್ಲೇಖಗಳು ಇದ್ದೆ ಇರುತ್ತವೆ. 
ಜೊತೆಗೆ ಶ್ರೀವೆಂಕಟೀಶ್ವರ ಸ್ತಾಮಿಯವರು ವೆಂಕಲಾಚಲದಲ್ಲ ರತ್ನ ಸಿಂಹಾಸನ ರೂಢರಾಗಿ"”” ಹಾಗೂ 
ಶ್ರೀ ಮದಾಲ್ಕೇಲ್ಕಂಗಾ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದ ಪರಿಪಾಲಕರಾದ"”” ಎಂದು 
ಉಕ್ತವಾಗಿರುವುದನ್ನು ಕಂಡರೇ ಗೋಪಾಲಗೌಡನು ತಿರುಪತಿಯ ತಿಮ್ಮಪ್ಪನನ್ನು ಅದಿರಾಜನಾಗಿ 
ಪ್ರೀಕರಿಸಿರಬೇಕು. 

ಗೋಪಾಲ ಗೌಡನು ಕ್ರಿ.ಶ.೧೯೯೭ ರಲ್ತ್ಲ ಬೇಗೂರಿಗೆ ಪ್ರತಿನಾಮ ಗೋಪಾಲ ಸಾಗರವೆಂಬ 
ಸರ್ವಮಾನ್ಯದ ಅರ್ರಹಾರದಲ್ಲನ ೨೫ ವೃತ್ತಿಯನ್ನು ಶ್ರೀಮದನ ಗೋಪಾಲಸ್ವಾಮಿಗೆ"”””, ಕ್ರಿ.ಪ.೧೬೯೮ರಲ್ಲ 
ಶ್ರೀ ರುಕ್ಕೀಣಿ. ಸತ್ಯಭಾಮ ಸಮೇತನಾದ ಶ್ರೀ ಮದನ ಗೋಪಾಲ ಸ್ತಾಮಿಯ ಸೇವಾರ್ಥಕ್ಷೆ ನಲ್ಲೂರು 
ಹೋಬಳಯ ಚಿಕ್ಲೋಹಳ್ಳಗ್ರಾಮ, ಸಾವಕನಹಳ್ಳ, ಸೋಮತಹಳ್ಳ, ಸಿಂಗೋಹಳ್ಳ ಗ್ರಾಮಗಳು. 
ವಡಿಗೇನಹಳ್ಳ (ವಿಜಯಪುರ) ಹೋಬಳಯ ಮಡ್ಡೂರ ಗ್ರಾಮ. ಮೆಲೂರ ಗ್ರಾಮ ಹಾಗೂ ಹೊಸಕೆರೆ, 
ಹೊಸತೋಟ. ಹರಾಜಬಳಯ ತೋಟ, ಪಲ್ಲಕ್ಕಿ ಜೀಸಣಿಯರಿಗೆ ಪಾದಸೇವೆಗಾಗಿ ಬಯುಚಾಪುರ 
ಗ್ರಾಮ. ಬಂಖರಾ ಪುರಗಳನ್ನು. ಅರ್ಚಕರಿಗೆ ಉಪರಹಳ್ಜ ಗ್ರಾಮಗಳನ್ನು ದಾನ ನೀಡಿದ್ದನು"””. ಇದೇ 
ವಿಷಯವನ್ನು ತಿಳಅಸುವ ಶಾಸನಗಳು (ಬಹುಶಃ ಈ ಶಾಸನದ ನಕಲು ಪ್ರತಿಗಳು ಇರಬೇಕು) 


ನನ ಫಿ. ವಿ ಕೃಷ್ಣಮೂರ್ತಿ:-ಅವತಿನಾಡಪ್ರಭುಗಳು, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪು.ಸಂ-೩೨೮. 
ನ್‌ ಎರ, ದೇ.ತಾ.೫೧, ಕ್ರಿ.ಶ. ೧೬೯೭, ಸಿಂಗರಹಳ್ಳಿ. 

5 ಎ ರ೯,ದೆ.ತಾ ೫೧, ಕ್ರಿಶ.೧೬೯೭, ಬೇಗೂರು. 

ನೇ ಎರ೯,ದೆ.ತಾ.೩೭, ಕ್ರಿ.ಶ.೧೬೯೮, ಸೋಮನಹಳ್ಳಿ. 

9೭ ವರ,ದೆ.ತಾ ಜಗ, ಕ್ರಿಶ.೧೬೯೭, ಬೇಗೂರು. 

ನ ಎ ರ-೯,ದೇ.ತಾ.೭೧, ಕ್ರಿ.ಶ.೧೬೯೮, ಸಿಂಗರಹಳ್ಳಿ. 


೧೭೯ 


ದೇವನಹಳ್ಳ"”, ಸೋಮನಹಳ್ಳ"””, ಸಿಂಗರಹಳ್ಗ*”, ಶಿಡ್ಲಘಟ್ಟ ತಾಲ್ಲೂಕಿನ ಮಳ್ಳೂರು", 
ಮೇಲೂರು" ಗಳಲ್ಪ ದೊರೆತಿದ್ದು, ಈ ಶಾಸನದಲ್ಲ ದಾನ ನೀಡಿರುವ ಗ್ರಾಮಗಳಾದ ಪ್ರತಿ ಗ್ರಾಮದಲ್ಲ 
ಶಾಸನದ ಒಂದು ಪ್ರತಿಯನ್ನು ಹಾಕಿಸಿರಬೇಕು. ಹಾಗಾದರೆ ಶಾಸನದಲ್ಲ ಉಲ್ಲೇಖವಾಗಿ ಶಾಸನ ಸಿಗದೆ 
ಇರುವ ಗ್ರಾಮಗಳಾದ ಬಲಯುರಾಪುರ, ಬೈಚಾಪುರ, ಸಾವಕನಹಳ್ಳ, ವಡ್ಡರಹಳ್ಳ ಗ್ರಾಮಗಳನ್ನು 
ಶೋಧಿಸಿದರೆ ಶಾಸನಗಳು ಸಿಗಬಹುದು. ಇಲ್ಲ ಶಾಸನಗಳು ಹಾಳಾಗಿರ ಬೇಕು. 


ದೊಡ್ಡಭೈರಪ್ಪಗೌಡ 

ಗೋಪಾಲಗೌಡನ ನಂತರ ಮಗನಾದ ದೊಡ್ಡಭ್ಯರಪ್ರಗೌಡರಯ್ಯರು ಶ್ರೀವೆಂಕಟರಾಯನ 
ಸಾಮಂತಾಧಿಪತಿಯಾಗಿ ಮುಂದುವರೆದನು. ತಂದೆ ಗೋಪಾಲಗೌಡರ ಹಾಗೇ ತಿರುಪತಿಯ ತಿಮೃಪ್ಪನ 
ಭಕ್ತನಾಗಿದ್ದನೆಂಬುದನ್ನು ಹಾಗೂ ಪೂರ್ವಜರ ಸ್ಥರಣಿಯನ್ನು ಶಾಸನಗಳಲ್ಲ ಕಾಣಬಹುದು. 

ಶ್ರೀ ವೆಂಕಟೇಶ್ವರ ಸ್ವಾಮಿ ವೆಂಕಲಾಚಲದಲ್ಲೂ ಸಿಂಹಾಸನ ರೂಢರಾಗಿ, ಶ್ರೀ ಮನ್ಯಹಾ 
ಆವತಿನಾಡ ಪ್ರಭುಗಳಾದ ಇಮ್ಮಡಿ ಸೊಂಣಭ್ಯೆರೇಗೌಡರಯ್ಯನವರ ಪೌತ್ರರಾದ 
ಗೋಪಾಲಗೌಡರಯ್ಯನವರ ಪುತ್ತರಾದ ದೊಡ್ಡಭ್ಯರಪ್ಪಗೌಡರಯ್ಯನವರು ಕುರುಬರಹಳ್ಳ ಉಪಗ್ರಾಮ 
ಸಹಿತವಾದ ಮಾವಳೀಪುರಕ್ಷೆ ಪ್ರತಿನಾಮವಾಗಿ ತನ್ನ ಹೆಸರನ್ನೆ ಇಟ್ಟು ದೊಡ್ಡ ಭೈರಸಾಗರವೆ೦ಬ 
ಅಗ್ರಹಾರವನ್ನು ಕ್ರಿ.ಶ.೧೭೧೬ ರಲ್ಲ ಶ್ರೀ ಗೋಪಾಲಸ್ತಾಮಿಗೆ ಪ್ರೀತಿಯಾಗಿ ತ್ರಿಕರಣ ತ್ರಿವಾಚವಾಗಿ 
ಸುಲ್ದಾಭಟ್ಟರವರಿಗೆ ಏಕ ಭೋಗ್ಯವಾಗಿ್‌””, ಹಾಗೇಯೇ ಕ್ರಿ.ಶ.೧೭೨೯ರಲ್ಲ ವಡಿಗೇನಹಳ್ಳಯಲ್ಲರುವ 
(ವಿಜಯಪುರ) ಚನ್ನಕೇಶವ ದೇವರಿಗೆ ಸಕಲ ವಿನಿಯೋಗಕ್ಕೆ ವಡಿಗೇನಹಳ್ಳ ಹೋಬಳಗೆ ಸಲುವ 


ಸೆಟ್ಟಹಳ್ಳ. ಅ೦ಗಟ್ಟ ಗ್ರಾಮಗಳನ್ನು ದಾನವಾಗಿ ಸೀಡಿದನು*””. 


ದೊಡ್ಡ ಭೈರಪ್ಪ ಗೌಡರಯ್ಯನ ನಂತರ ವೆಂಕಟನಾರಾಯನ ಗೌಡನು ಅಧಿಕಾರ ನಡೆಸುತ್ತಿದ್ದಕ್ಕೆ 
ಕ್ರಿ.ಶ.೧೭೬೬ರಲ್ಲ ಬೋಡಂಪಲ್ಲ ಎಂಬ ಗ್ರಾಮದಲ್ಲ ದೊಡ್ಡ ಕೆರೆಯೊಂದನ್ನು ಕಟ್ಟಸಿದವನಿಗೆ ದಶವಂದ 
ದತ್ತಿಯಾಗಿ ಗದ್ದೆ ಭೂಮಿಯನ್ನು ದಾನ ನೀಡಿದ್ದನು". ಆದರೆ ಈ ಶಾಸನದಲ್ಲ ಪೂರ್ವಜರ ಬದಣ್ಣೆ 


ರ್‌ ಎರ, ದೇ.ತಾ.೧೫ & ೧೬, ಕ್ರಿ.ಶ.೧೬೯೮, ತಾಮ ಶಾಸನ, ದೇವನಹಳ್ಳಿ. 

ನ ಎರ, ದೇ.ತಾ ೩೭, ಕ್ರಿ.ಶ.೧೬೯೮, ಸೋಮೇನಹಳ್ಳಿ. 

ನ ಎರ, ದೇ.ತಾ ೭೦, ಕ್ರಿ.ಶ.೧೬೯೮, ಸಿಂಗರಹಳ್ಳಿ. 

“ದ್‌ ಎ.ಕ-೧೦, ಶಿ.ತಾ, ೫೩ ಕ್ರಿ.ಶ.೧೬೯೮, ಮಳ್ಳೂರು, 

ಳ್‌ ಎ.ಕ-೧೦, ಶಿ.ತಾ.೫೬ &ಿ ೫೭, ಕ್ರಿ.ಶ.೧೬೯೮, ಮೇಲೂರು. 

ಣ್‌ ಎ.ರ-೯,ದೊ.ತಾ ೬೩. ಕ್ರಿಶ,೧೭೧೧, ಮಾವಳೀಪುರ. 

ನ ಎರ, ದೇ.ತಾ ೩೦, ಕ್ರಿ.ಶ ೧೭೨೯, ವಡಿಗೇನಹಳ್ಳಿ. 

ki ಎ.ಕ-೧೦, ಚಿಂ.ತಾ.೧೪, ಕ್ರಿ.ಶ.೧೭೪೬, ಬೋಡಂಪಲ್ಲಿ ಬುರ್ರೋನ ಕುಂಟೇ ಕೋಡಿ ಬಳಿ. 


೧೮೦ 


ಯಾವುದೇ ಉಲ್ಲೇಖವಿಲ್ಲ. ಬಹುಶಃ ದೊಡ್ಡ ಭೈರಪ್ಪ್ತನ ಮಗನೇ ಇರಬೇಕು. ಚಿಂತಾಮಣಿ ಮತ್ತು 


ಬಾಗೇಪಲ್ತ ತಾಲ್ಲೂಕಿನಲ್ಲ ಅಧಿಕಾರ ನಡೆಸುತ್ತಿದ್ದಿರ ಬೇಕು. 


ರಾಮಸ್ತಾಮಿ 

ಸೋರನಾಯಕನಹಳ್ವ ಗ್ರಾಮಕ್ಕೆ ಸೇರಿದ ನಾಗರಕಲ್ಲು ಕಲ್ಟೆಯಲ್ಲನ ಕ್ರಿ.ಶ.೧೭೯೨ರ ಶಾಸನದಲ್ಲಿ 
ರಾಮಸ್ವಾಮಿಯ ಪೂರ್ವಜರ ೩ ತಲೆಮಾರುಗಳಾದ ದೊಡ್ಡ ಭೈರಫಪ್ಪಗೌಡನ ಪೌತ್ರನಾದ ಚನ್ನಣ್ಣಪ್ಪನ 
ಪುತ್ರನಾದ ರಾಮಸ್ವಾಮಿಯು ಶ್ರೀ ನಂದೀಶ್ರರ ಸ್ವಾಮಿಯ ಚರಣಾರವಿಂದಗಳಗೆ ಪ್ರೀತಿಯಾಗಿ 
ಹರಿಹರಾಧಿಗಳ ಸಾಕ್ಷಿಯಾಗಿ ಸಾದಆ ಗ್ರಾಮದ ಬಳಯ ನಾಗರಕಲ್ಲೆ ಹೊಲದ ಗದ್ದೆಯನ್ನು 
ರಾಮಾಶಾತ್ರಿಗಳಿಗೆ ದಾನ ಸೀಡಿದರು"””. ಈ ಶಾಸನದ ನಂತರ ಈ ಮನೆತನದ ಬಣ್ಣಿ ವಿವರಗಳು 
ದೊರೆಯುವುದಿಲ್ಲ. ಪ್ರತಿಷ್ಠಿತ ವರ್ಗಪೊಂದರ ಕೊನೆಯ ತುಣುಕು ಇನ್ನು ಉಸಿರಾಡುತ್ತಿತ್ತು ಎನ್ನುವಂತಹ 
ಒಂದು ಹಂತದ ಸೂಚನೆಯಾಗಿ ಈ ಸ್ಥಳೀಯ ಪ್ರಭುವಿನ ಪ್ರಸ್ತಾಪ ಈ ಶಾಸನದಲ್ಲ ಕಂಡು 
ಬರುತ್ತಡದೆ"””. 

ರಂಗಪ್ಪ ಗೌಡ (ರಾಮಸ್ತಾಮಿ) ಸಂತತಿಗೆ ಇಲ್ಲದ ಕಾರಣ ಪಾಳೆಯಗಾರಿಕೆಯು ಚಿಕ್ಕಬಳ್ಳಾಪುರದ 
ಚಿಕ್ಕಪ್ಪಗೌಡನಿಗೆ ಪ್ರಾಪ್ತಿಯಾದ ೩ ತಿಂಗಳೊಳಗೆ ನಂಜರಾಜ ದಳವಾಯಿ ನೇತೃತ್ತದಲ್ಲ ಮೈಸೂರು 
ಸೇನೆಯು ಕ್ರಿ.ಶ.೧೭೮೯ ರಲ್ಪ ದೇವನಹಳ್ಳಯನ್ನು ಸುಮಾರು ೮ ತಿಂಗಳ ಕಾಲ ಮುತ್ತಿಗೆ ಹಾಕಲಾಗಿತ್ತು. 
ಕೊನೆಗೆ ದೇವನಹಳ್ಳಯು ಮೈಸೂರು ಸಂಸ್ಥಾನದ ಪ್ರಭುತ್ವಕ್ಕೆ ಒಳಪಟ್ಟತು"””್‌. ರಂಗೆಗೌಡನು ಅನುಮತಿ 
ಪಡೆದು ಚಿಕ್ಕಬಳ್ಳಾಪುರ ಕೋಟಿಯಲ್ಲ ಆಶ್ರಯ ಪಡೆದನು”. 


ಹೀಗೆ ಈ ವಂಶದ ಮೂಲ ಪುರುಷ ಮಾರೇಗೌಡನಿಂದ ಹಿಡಿದು ಕೊನೆಯ ಅರಸನಾದ 
ರಾಮಸ್ತಾಮಿಯ ಕಾಲದವರೆಗೆ ೧೬ ತಲೆಮಾರುಗಕಲ್ಲ ೧೫ ಜನ ಪ್ರಭುಗಳ ೧೯ ಜನ ವಂಶೀಕರನ್ನು 
ಒಳಗೊಂಡ ಅಆವತಿನಾಡಪ್ರಭುಗಕಳು ಕ್ರಿ. ಶ.೧೩೯ರಲ್ಲ ವಿಜಯನಗರ ಅರಸರ ಸಾಮಂತರಾಗಿ, 
ಮಾಂಡಲಕರಾಗಿ ನಂತರ ಬಹುಮನಿ ಸುಲ್ತಾನರು, ಮರಾಠರು, ಮೊಘಲರು ಮೈಸೂರಿನ ಒಡೆಯರಿನ 
ಅಧಿನದಲ್ಲ ಕ್ರಿ.ಶ.೧೭೮೨ ರ ವರೆಗೆ ಸುಮಾರು ೩೮೬ ವರ್ಷಗಳ ಕಾಲ ಆಳ್ವಕೆಯನ್ನು ನಡೆಸಿದ್ದಾರೆ. 


೩.೯ ಸುಗುಟೂರು ಪ್ರಭುಗಳು 


 ಎ.ಕ-೧೦, ಶಿ.ತಾ೯ಜ, ಕ್ರಿ.ಶ ೧೭೯೨, ಸೋರನಾಯಕನಹಳ್ಳಿ. 
“ನ್‌ ಪ.ವಿ.ಕೃಷ್ಣಮೂರ್ತಿ :- ಆವತಿನಾಡಪ್ರಭುಗಳು, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪು.ಸಂ-೩೩೦. 
್‌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೬೭. 


399 Suryanath.U.Kamath :- Karnataka State Gazetter, Bangalore Rural District, 1989, Page-76. 


೧೮೧ 


ಪಾಳೇಗಾರರು. ನಾಡಪ್ರಭುಗಳು ಸಣ್ಣ ಪುಟ್ಟ ಮನೆತನಗಳಾಗಿದ್ದರಿಂದ ತಮ್ಮ ಆದಾಯಕ್ಕೆ 
ಅನುಗುಣವಾಗಿ ತಮ್ಮದೇ ಆದ ರೀತಿಯಲ್ಲ ಕೋಟೆ-ಕೊತ್ತಲಗಳನ್ನು ನಿರ್ಮಾಣಮಾಡಿಕೊಂಡು 
ಆಡಳತ ನಡೆಸುತ್ತಿದ್ದ ಮನೆತನಗಳು ವಿಜಯನಗರೋತ್ತರ ಕಾಲದಲ್ಲ ಮೊಗಲರು, ಮರಾಠರು, 
ಬಜಾಪುರ ಸುಲ್ತಾನರ ದಾಳಯುಂದಾಗಿ ಈ ಮನೆತನಗಳು ತಮ್ಮ ಅಸ್ಲಿತ್ತವನ್ನು ಉಳಸಿಕೊಳ್ಳಲು 
ಹೋರಾಟ ನಡೆಸುತ್ತಿದ್ದರು. 

ವಿಜಯನಗರ ಮತ್ತು ವಿಜಯನಗರೋತ್ತರದ ಮೈಸೂರು ಒಡೆಯರು ಜ್ರಟೀಷರ ಕಾಲದವರೆಗೂ 
ಕೋಲಾರ ಜಲ್ಲೆ, ಚಿಕ್ಕಬಳ್ಳಾಪುರ ಜಲ್ಲೆ, ಹೊಸಕೋಟಿ ತಾಲ್ಲೂಕು. ಆನೇಕಲ್‌ ತಾಲ್ಲೂಕು, ಡೆಂಕಣಿಕೋಟಿ 
ತಾಲ್ಲೂಕುಗಳ ಪ್ರದೇಶಗಳನ್ನು ಒಳಗೊಂಡ ವಿಶಾಲವಾದ ಪ್ರಾಂತ್ಯದಲ್ಲ ಕ್ರಿ.ಶ.೧೪೨೨ ರಿಂದ ೧೭೯೩ ರ 
ವರೆಗೆ ಆಜ್ವಕೆ ಮಾಡುತ್ತಾ ನಂತರ ಸ್ವಾತಂತ್ಯ ಬರುವವರೆಗೂ ಮೈಸೂರು ಸರ್ಕಾರದಿಂದ (ಕ್ರಿ.ಶ.೧೮೧೫ 
ರಿಂದ ೧೯೮೬೭ ರ ವರೆಗೂ) ಪೆನ್ನ್‌ನ್‌ನ್ನು ಪಡೆಯುತ್ತಿದ್ದರು. 


ಹೊಸಕೋಟಿ ತಾಲ್ಲೂಕಿನ ಬಾಜಹೊಸಹಳ್ಳ, ನಂದಗುಡಿ, ಅನುಪಹಳ್ಳ. ಮುಗಬಾಳ, ಬೇಜಿರಾಖ್‌ 
ಎತ್ತಿನಪೋಡೇರಹಳ್ಳ. ಸೂಲಬೆಲೆ, ಹೊಸಕೋಟಿ, ದೊಡ್ಡಬನಹಳ್ಳ, ಗೊಣಕನಹಳ್ಳ, ದೊಡ್ಡನಲ್ಲೂರು. 
ಬಸನಹಳ್ನ, ಕಟ್ಟಗೇನಹಳ್ಳ, ಮುಳುಬಾಗಿಲು ತಾಲ್ಲೂಕು. ಆನೇಕಲ್‌ ತಾಲ್ಲೂಕು. ಕೋಲಾರ ತಾಲ್ಲೂಕು. 
ಶಿಡ್ಲಘಟ್ಟ ತಾಲ್ಲೂಕು, ಚಿಂತಾಮಣಿ ತಾಲ್ಲೂಕು, ಬಂಗಾರು ಪೇಟಿ ತಾಲ್ಲೂಕು. ಮಾಲೂರು ತಾಲ್ಲೂಕು. 
ಪುಂಗನೂರು ತಾಲ್ಲೂಕು, ಡೆಂಕಣಿಕೋಟಿ ತಾಲ್ಲೂಕುಗಳ ಗ್ರಾಮಗಳಲ್ಲ ಸುಗಟೂರು ಪ್ರಭುಗಳ 
ಶಾಸನಗಳು ದೊರಕಿದ್ದು, ಈ ಎಲ್ಲಾ ಪ್ರದೇಶಗಳು ಆಡಳತದ ವ್ಯಾಪ್ತಿಗೆ ಒಳಪಟ್ಟತೆನ್ನಿಸುತ್ತದೆ. ಪೂರ್ವಕ್ಕೆ 
ಕೋಲಾರ, ಮುಳುಬಾಗಿಲು. ಪುಂಗನೂರು, ದಕ್ಷಿಣಕ್ಷೆ ಅಲಗೊಂಡನಹಳ್ಣ (ಸರ್ಜಾಪುರ), ಆನೆಮಲೆ 
(ಆನೇಕಲ್‌), ಉತ್ತರಕ್ಕೆ ಶಿಡ್ಲಘಟ್ಟ. ಪಶ್ಚಿಮಕ್ಕೆ ಚಿಟ್ಟಹಳ್ಟಯು ಎಲ್ಲೆಯಾಗಿತ್ತು. 


[a ಆಟ 


ವಿಜಯನಗರ ಅಧೀನರಾಗಿ ಅವರ ಆಡಳತ ಕ್ರಮವನ್ನೆ ಅನುಸರಿಸಲಾಗಿತ್ತು. ರಾಜ್ಯ, ಸೀಮೆ. 
ವಳತ, ಪಟ್ಟಡಿ, ಸ್ಥಳ ಗ್ರಾಮಗಳು ಎಂಬ ರೂಪದಲ್ಲ ಕೂಡಿದ್ದು ಸುಗುಟೂರು ಸೀಮೆ, ಹೊಸಕೋಟೆ 
ಸೀಮೆ, ಕೋಳಾಲ ಸೀಮೆ, ಆನೇಕಲ್ಲು ಸೀಮೆ, ಮುಳುವಾಯಿ ಸೀಮೆ, ಜಕಗೊಂಡನಹಳ್ಳ ಸೀಮೆಗಳು. 
ಸಮೇತನಹಳ್ಣ ವಳತ., ಆನೇಕಲ್‌ ಸೀಮೆ ವಳತ., ಸ್ಥಳ ಸಮಾನಾಂತರದಲ್ಲ ಪಟ್ಟಡಿ ಬಳಕೆಯಾಗಿರುವುದು 
ಕೋತನೂರು ಪಣ್ಟಡಿ. ಹುಲೂರು ಪಟ್ಟಡಿ, ನೆಲವಾಗಿಲ ಸ್ಥಳ, ಕೊತನೂರು ಸ್ಥಳ, ಅತ್ತಿಬೆಲೆ ಸ್ಥಳಗಳು 
ಜಾರಿಯಲ್ಲದ್ದವು. 


೧೮೨ 


ಕ್ರಿ.ಶ.೧೬೦೦ ರಲ್ಪ ಚಿಕ್ಕಬಳ್ಳಾಪುರ ಜಲ್ಲೆಯ ಶಿಡ್ಲಘಟ್ಟ ತಾಲ್ಲೂಕಿನ ಜಂಗಮಕೋಟಿ ಸಮೀಪದ 
ಗ್ರಾಮಕ್ಕೆ ಬಂದು ನೆಲೆಸಿ. ಸುತ್ತಮುತ್ತಲ ಪ್ರದೇಶಗಳನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಆಳ್ವಕೆ 
ನಡೆಸುತ್ತಿದ್ದ ವಂಶೀಯರ ಮೊದಲ ಉಲ್ಲೇಖ ಕೋಲಾರ ಜಲ್ಲೆಯ ಮಾಲೂರು ತಾಲ್ಲೂಕಿನ ಜೋಡಿಪುರ 
ಗ್ರಾಮದಲ್ಲನ ವೀರಭದ್ರಸ್ತಾಮಿ ದೇವಾಲಯದ ಮುಂದೆ ನಿಲ್ಲಸುವ ಕ್ರಿ.ಶ.೧೬೨೨ ರ ಶಾಸನದಲ್ಲಿ 
ಸುಗುಟೂರು ತಮೃಪ್ಪಗೌಡ ಅಯ್ಯನವರು ತಮ್ಮ ತಂದೆ ದೇವಪ್ಪಗೌಡರಿಗೆ ಪ್ರಾಯಃ ಪುಣ್ಯವಾಗಲೆಂದು 
ವೀರ ಶೈವ ಮಠಕ್ಕೆ ದಾನ ಜಟ್ಟ ವಿವರವಿದೆ”. ವಿಜಯನಗರದ ಪ್ರೌಢ ದೇವರಾಯನ ಕಾಲಕ್ಲಾಗಲೇ 


ಪ್ರಭುಗಳು ಪ್ರಬಲರಾಗಿದ್ದರು ಎನ್ನಿಸುತ್ತದೆ 


pr) K 


ಸುಮಾರು ೧೮೬ನೇ ಶತಮಾನದ ಕೊನೆಯಿಂದ ಕ್ರಿ.ಶ.೧೬೨೧ ರ ವರೆಗೂ ದೇವಯ್ಯಗೌಡನು 
ಆಳ್ವಕೆ ನಡೆಸಿರಬೇಕು. ಆದರೆ ದೇವಯ್ಯನ ಒಂದು ಶಾಸನವು ಇದುವರೆವಿಗೂ ದೊರೆತಿಲ್ಲ ಎನ್ನುವುದೇ 
ಬೇಸರದ ಸಂಗತಿ. ಸುಗುಟೂರು ಮೂಲ ಪುರುಷನಾದ ದೇವಯ್ಯಗೌಡನ ಮಗನಾದ ತಮ್ಮೇಗೌಡನ 
ಶಾಸನಗಳು ಸಿಗುತ್ತವೆ. ಕ್ರಿ.ಶ.೧೬೨೨ ರಿಂದ ಅಳ್ವಕೆ ನಡೆಸಿದ ತಮ್ಮೇಗೌಡರು ಹೊಸಕೋಟಿಯ 
ನಿರ್ಮಾಪಕರಾಗಿದ್ದು, ಸುಗುಟೂರಿನಿಂದ ದಕ್ಷಿಣಕ್ಕೆ ೧೫ ಕಿ.ಮೀ ದೂರದಲ್ಲ ೨ ಮೈ ಉದ್ದದ ಕಲ್ಲೆಯನ್ನು 
ಕಟ್ಟ, ನಂತರ ಹೊಸದಾಗಿ ಕೋಟಿಯನ್ನು ನಿರ್ಮಿಸಿದ ವಿಷಯವನ್ನು ಕ್ರಿ. ಶ/೧೮೯೬ ರ ಬಾಜ 
ಹೊಸಹಳ್ಳಯ ತಾಮ್ರಶಾಸನದಲ್ಲ ಕಾಣಬಹುದು. ಹೊಸಕೋಟಿ ಕಟ್ಟದಂತಹ ತಮ್ಮೇಗೌಡನು ನಿಜಗುಣ 
ಸುಜ್ಞಾನ ಸ್ತಾಮಿಗಳಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಾರ್ಥ. ಚತುರ್ವಿದ ಫಲ ಉಂಬಾಗಲೆಂದು 


ಹೊಸಆ ಗ್ರಾಮವನ್ನು ಸ್ವಾಮಿಗಳಗೆ ಧಾರೆಯೆರೆದು ಗ್ರಾಮಕ್ಕೆ ಅಂಗಮುದ್ರೆ ಹಾಕಿಸಿ ಸಾಮಿಗಳಗೆ 


ಅರ್ಪಿಸಿದರು. 


ಚಿಕ್ಕರಾಯ ತಮ್ಮೇಗೌಡ (ಕ್ರಿ.ಶ.೧೮೯೫-೧೫೬.೨) 


ಕ್ರಿ.ಶ.೧೬೯೬ ರಿಂದ ತಮ್ಮೇಗೌಡನ ಮಗನಾದ ಚಿಕ್ಕ್ಷರಾಯ ತಮ್ಮೇಗೌಡನು ತನ್ನ ರಾಜ್ಯವನ್ನು ೮ 
ದಿಕ್ಲುಗಳಲ್ಲ ವಿಸ್ತರಿಸಿದನು. ಮುಸಲ್ಮಾನರು ಪೆನುಗೊಂಡೆಯನ್ನು ಆಕ್ರಮಿಸಿದಾಗ ತನ್ನ ಪರಾಕ್ರಮದಿಂದ 
ಸಲ್ಲಸಿದ ಸಹಾಯಕ್ಕೆ ಕೃತಜ್ಞತಾ ರೂಪವಾಗಿ ಪೆನುಗೊಂಡೆಯ ಅರಸರು ಚಿಕ್ಕರಾಯ ಎಂಐ ಜರುದನ್ನು 
ದಯಪಾಲಆಸಿದರಂತೆ. ಚಿಕ್ಕ್ಷರಾಯ ತಮ್ಮೇಗೌಡನಿಗೆ ವೀರಮಾಂಬೆಯ ಎಂಬ ಪತ್ನಿ ಹಾಗೂ ಇಮ್ಮಡಿ 
ತಮ್ಮ ಭೂಪ ಎಂಬ ಪುತ್ರ ನಿದ್ದನು””. 


೫೦೧ 


ಎ.ಕ-೧೦, ಮಾ.ತಾ.೧೮೮, ಕ್ರಿ.ಶ.೧೪೨೨, ಜೋಡಿಪುರ. 
ಎ.ಕ-೯, ಅನುಬಂಧ, ಹೊ.ತಾ.೧೮೬, ಕ್ರಿ.ಶ.೧೪೯೪, ಖಾಜಿಕೊಸಹಳ್ಳಿ. 
್‌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೬ ೨. 


೫೦೨ 


೧೮೩ 


ಕ್ರಿ.ಶ.೧೫೭೬ ರ ತಾಮ್ರಶಾಸನದಲ್ಲ ಮುಮ್ಮಡಿ ಚಿಕ್ಕರಾಯ ತಮ್ಮಪ್ಪ ಗೌಡರಯ್ಯನವರ 
ಪೌತ್ರರಾದ ತಮ್ಮಯ್ಯ ಗೌಡರಯ್ಯನವರ ಪುತ್ತರಾದ ಚಿಕ್ಕ್ಷರಾಯ ತಮ್ಮಗೌಡರ್ಫಯ್ಯನವರು ನಮ್ಮ ಇಷ್ಟ 
ದೇವರು ಶ್ರೀ ಸೋಮೇಶ್ವರ ದೇವರು ಮತ್ತು ಶ್ರೀ ವೀರಭದ್ರ ದೇವರಿಗೆ ಮೊದಲಾದ ಸೇವೆಗಳು 
ನಡೆಯುವುದಕ್ಕೆ ಸಹಿರಂಣ್ಯೋದಕ ಪೂರ್ವಕವಾಗಿ ಕೊಟ್ಟರು”””. ಕ್ರಿ.ಶ.೧೫೨೭ ರಲ್ಲ ಜಲ್ಲಗೊ೦ಡನಹಳ್ಳ 
(ಸರ್ಜಾಪುರ) ದಲ್ಲ ಸುಂದರವಾದ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದನು. 


ಇಮ್ಮಡಿ ತಮೇಗೌಡ (ಇಮ್ಮಡಿ ಚಿಕ್ಕರಾಯ ತಮ್ಮೇಗೌಡ) 
ಕ್ರಿ.ಶ.೧೫೬೨ ರಿಂದ ಚಿಕ್ಷರಾಯ ತಮ್ಮ್ಮೇಗೌಡನ ಮಗನಾದ ಇಮ್ಮಡಿ ತಮ್ಮೇಗೌಡನ ಅಳಜ್ವಕೆ 
ಪ್ರಾರಂಭವಾಗುತ್ತದೆ. ಕ್ರಿ.ಶ.೧೫೫೯ ರಲ್ಲ ವೀರ ಸದಾಶಿವ ಮಹಾರಾಯರು ಪೃಥ್ಲೀರಾಜ್ಯಂಗೆಯ್ಯುತ್ತಿರಲು 
ಶ್ರೀ ಮನ್ಯಹಾ ಮಂಡಳೇಶ್ವರ ರಾಮರಾಯ ತಿರುಮಲ ರಾಜ ಮಹಾ ಅರಸುಗಳ ಕಾರ್ಯಕ್ಷೆ ಕರ್ತರಾದ 


ಥ್‌ 


ಸುಗುಟೂರು ತಮ್ಮಪ್ಪಗೌಡ ಅಯ್ಯನು ತಮ್ಮ ತಂದೆ, ತಾಯಿ. ಗುರು. ದೈವಕ್ಕೆ ಪುಣ್ಯವಾಗಬೇಕೆಂದು 


4 


ಕ್ರಿ.ಶ.೧೫೫೯ ರಲ್ಲ ನಂಜಗುಳಯ ಅಮೃತ ಮಲ್ಲಕಾರ್ಜುನ ಅಂಗಕ್ಕೆ ಅಮೃತಪಡಿ ನೈವೇದ್ಯಕ್ಕೆ”””, 
ಕ್ರಿ.ಶ.೧೫೬೦ ರಲ್ತ ಮಕರ ಸಂಕ್ರಾಂತಿ ಪುಣ್ಯಕಾಲದಲ್ಲು ಸೋಮರಾಜಯ್ಯನವರಿಗೆ 
ಪುಣ್ಯವಾಗಬೇಕೆಂದು ಶಿವಗಂಗೆಯ ಪ್ರಸನ್ನ ಗಂಗಾಧರ ಅಂಗಕ್ಕೆ ಅಮೃತಪಡಿ ನೈವೇದ್ಯಕ್ಕೆ”. 
ಕ್ರಿ.ಶ.೧೫೭೬ ರಲ್ಲ ಸದಾಶಿವ ಮಹಾರಾಯರಿಗೆ ಪುಣ್ಯವಾಗಬೇಕೆಂದು ದಾಸರಹಳ್ಳಗೆ ಪ್ರತಿನಾಮವಾದ 
ದೇವಾಪುರವನ್ನು”””, ಕ್ರಿ.ಶ.೧೫೮೧ ರಲ್ಲ ದೇವಾಪುರದ ಹಿರಿಯರಾಯ ಒಡೆಯರು ದೇವರಿಗೂ ಎತ್ತಿನ 
ಒಡೆಯ ದೇವರಿಗೂ ಕೊಟ್ಟ ಧರ್ಮ ಶಾಸನ”. 

ಇತನಿಗೆ ಅಯ್ಯಮಗೌಡ, ನಂಜಪ್ಪಗೌಡ, ಕೆಂಪಗೌಡ, ತಿಮ್ಮಯ್ಯಗೌಡರೆಂಬ ಸಹೋದರರಿದ್ದು. 
ಮುಳುಬಾಗಿಲು ಮತ್ತು ಕೋಲಾರ ಪ್ರದೇಶದ ಆಡಳತವನ್ನು ಅಯ್ಯಮಗೌಡನು ನೋಡಿಕೊಳ್ಸುತ್ತಿದ್ದು. 
ಕ್ರಿ.ಶ.೧೭೦೮ ರ ಸುಮಾರಿನಲ್ಲ ಇಮ್ಮಡಿ ತಮ್ಕೇಗೌನು ಪಶಿವೈಕ್ಕನಾದಾಗ ಮಗನಾದ ಮುಮ್ಮಡಿ 
ತಮ್ಮೇಗೌಡನು ಪಟ್ಟಕ್ಕೆ ಬಂದ ತರುವಾಯದಲ್ಲ ಅಯ್ಯಮಗೌಡನು ರಾಜ್ಯ ಭ್ರಷ್ಟನಾಗಿ ಹೊಸಕೋಟಿ, 
ಜಲಗೊಂಡನಹಳ್ಳ ಮುಂತಾದ ಪ್ರದೇಶಗಳನ್ನು ಆಕ್ರಮಿಸಿದನು. ಈ ದೂರಾಕ್ರಮಣವನ್ನು ತಿಅದು 
ಬೆಂಗಳೂರಿನ ಇಮ್ಮಡಿ ಕೆಂಪೇಗೌಡನು ಕ್ರಿ.೫೧೬೧೨ ರ ಅಕ್ಟೋಬರ್‌ ತಿಂಗಳನಲ್ಲ ಹೊಸಕೋಟಿಯನ್ನು 


ಮುತ್ತಿ ಅಯ್ಯಮಗೌಡನನ್ನು ಕೊಂದು. ನಿಜವಾದ ಉತ್ತರಾಧಿಕಾರಿಯಾದ ಮುಮ್ಮಡಿ ತಮೇಗೌಡನ್ನು 


೫೦೪ 


ಎ.ಕ-೯, ಹೊ.ತಾ೪, ಕ್ರಿಶ ೧೫೬೪, ಮುಗಬಾಳು. 

ಎ.ಕ-೯, ಹೊ.ತಾ, ೧, ಕ್ರಿ.ಶ. ೧೫೫೯, ನಂದಗುಡಿ. 

ಎ.ಕ-೯, ಹೊ.ತಾ.೭೩, ಕ್ರಿ.ಶ.೧೫೬೦, ಅನುಪಹಳ್ಳಿ. 

ಎ.ಕ-4೯, ಹೊ.ತಾ ೩, ಕ್ರಿ.ಶ.೧೫೬೬, ನೆಲವಾಗಲಹಳ್ಳಿ. 

ಬನ ವ ಕ್ರ, ಹೊ.ತಾ.೪, ಕ್ರಿ.ಶ.೧೫೮೧, ಬೇಚರಾಖ್‌ ಎತ್ತಿನ ವಡೇರಪುರ. 


೫೦೫ 
೫೦೬ 


೫೦೭ 


೧೮೪ 


ಪುನಃ ಸಿಂಹಾಸನದಲ್ಲ ಪ್ರತಿಷ್ಠಾಪಿಸಿದನು. ಈ ಕಾಲಕ್ಲಾಗಲೇ ಕೋಲಾರ ಮತ್ತು ಮುಳಬಾಗಿಲು ಪ್ರದೇಶ 
ಇಮ್ಮಡಿ ತಮ್ಮೇಗೌಡನ ಮತ್ತೊಬ್ಬ ಸಹೋದರರಾದ ತಿಮ್ಯಯ್ಯಗೌಡನ ವಶಕ್ಕೆ ಸೇರಿರುತ್ತದೆ. ಈತನೇ 
ಮುಂದೆ ಪುಂಗನೂರು ಪ್ರದೇಶವನ್ನು ಗೆದ್ದು, ಕೋಟಿ ಕಟ್ಟಸಿ ಕೋಲಾರದಿಂದ ಆಡಳತವನ್ನು 


ನಿರ್ವಹಿಸುತಿದ್ದನು”. 


ಮುಮ್ಮಡಿ ತಮ್ಮೇಗೌಡ ಮತ್ತು ಇಮ್ಮಡಿ ಕೆಂಪೇಗೌಡನಿಗೆ ವೈವಾಹಿಕ ಸಂಬಂಧ ಏರ್ಪಟ್ಟತ್ತು 
ಎನ್ನಬಹುದು. ಮುಮ್ಮಡಿ ತಮ್ಮೇಗೌಡನ ಹೆಂಡತಿಯಾದ ಹಲಸಮ್ಮಳು ಕೆಂಪೇಗೌಡನ ಮಗಳೇ 
ಆಗಿರಬೇಕು. ಇಮ್ಮಡಿ ತಮ್ಮೇಗೌಡನು ಕ್ರಿ.ಶ.೧೫೬೦ ರಲ್ಲ ಕೆಂಪೇಗೌಡನ ಆಜ್ವಕೆಯ ಶಿವಗಂಗೆಯ 
ಗಂಗಾಧರೇಶ್ವರನಿಗೆ ಹೊಸಕೋಟಿಯ ನೆಲವಾಗಿಲ ಸಕದ ಅನುಪಹಳ್ಳೀಯನ್ನು ದತ್ತಿಯಾಗಿ ನೀಡಿದರೆ, 
ಇಮ್ಮಡಿ ಕೆಂಪೇಗೌಡನು ಕ್ರಿ.ಶ ೧೩೩೦ ರಲ್ಲ ತಮ್ಮೇಗೌಡನ ಆಳ್ವಕೆಯ ಸ್ಥಳವಾದ ಅವನಿ ಕ್ಷೇತ್ರಕ್ಕೆ 
ಕೊಡುಗೆಯಾಗಿ ಕೊಟ್ಟರು”. 


ಮುಮ್ಮಡಿ ತಮ್ಮೇಗೌಡ / ಮುಮ್ಮಡಿ ತಮ್ಮ ಭೂಪಾಲ (ಕ್ರಿ.ಶ.೧೭೦೦-೬೯) 

ಮುಮ್ಮಡಿ ತಮ್ಮೇಗೌಡನ ಆಳಜ್ವಕೆಯಲ್ಲ ಹೊಸಕೋಟಿಯು ಪ್ರವರ್ಧಮಾನವಾಗಿ ಬೆಳೆಯಿತು. 
ಕನ್ನಡ, ಸಂಸ್ಥೃತ, ತೆಲುಗು ಭಾಷೆಗಳಲ್ಲ ಪರಿಣಿತನಾಗಿ ಕನ್ನಡದಲ್ಲ ೪೦೦೦ ಷಟ್ಟದಿಗಳ೦ದ ಕೂಡಿದ 
ಶಂಕರ ಸಂಹಿತೆ ಎಂಬ ಅನರ್ಷ ಗ್ರಂಥ, ನಂದಾನಾಥ ಚರಿತ್ರೆ ಎಂಬ ಯಕ್ಷಗಾನವನ್ನು, ತೆಲುಗಿನಲ್ತ 
ಸೌಂದರೇಶ ಚರಿತೆಮೂ, ರಾಜೇಂಧ್ರ ಚೋಳ ಚರಿತ್ರೆಮೂ. ಕುಮಾರಾರ್ಜುನೀಯ, ಸಂಸ್ಕೃತದಲ್ಲ 
ಕೌಮುದಿ ವ್ಯಾಖ್ಯಾನ. ರಪಿಕ ಮನೋರಂಜನಿ ಹೀಗೆ ಅಮೂಲ್ಯ ಗ್ರಂಥ ಭಂಡಾರವೇ ಇತ್ತು.” 

ಕ್ರಿ.ಶ.೧೭೦೦ ರಲ್ಲ ಕಾಡಜಕನಹಳ್ಳಯನ್ನು ರಕ್ತ ಕೊಡುಗೆಯಾಗಿ”, ಕ್ರಿ.ಶ.೧೭೦೨ ರಲ್ಲ 
ಎರಮಾದನಿಗೆ ರಕ್ತ ಕೊಡುಗೆಯಾಗಿ”. ಕ್ರ.ಶ.೧೭೧೮ ರಲ್ಲ ಯಲಪನಹಳ್ಳ ಗಜಗೆ ನೆತ್ತರ 
ಕೊಡುಗೆಯಾಗಿ”, ಕ್ರಿ.ಶ.೧೬೨೮ ರಲ್ತ್ಪ ಕಾಕನಾಯಕನಹಳ್ಳ ಗ್ರಾಮವನ್ನು ನೆತ್ತರ ಕೊಡುಗೆಯಾಗಿ”, 
ಕ್ರಿ.ಶ.೧೫೮೯ ರಲ್ಲ ಬೆಂನಯಗೆ ನೆತ್ತರ ಕೊಡುಗೆಯಾಗಿ”. ಕೊಟ್ಟನು. ಕ್ರಿ.ಶ.೧೬೦೩ ರಲ್ತ ಆನೇಕಲ್‌ನಲ್ಲ 


ನ್‌ ಪ ವಿ.ಕೃಷ್ಣಮೂರ್ತಿ:- ಸುಗುಟೂರು ಪ್ರಭುಗಳು, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪು.ಸಂ-೩೬೭. 
0 ಎ ಕ-೯, ಅನುಬಂಧ, ಮು.ತಾ.೩೦೦, ಕ್ರಿ.ಶ.೧೬೩೦, ಅವನಿ, 

“ರೌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ:-ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೬ ೨. 

ನ ಎ ಕ-೯, ಅ.ತಾ.೭೧, ಕ್ರಿ.ಶ. ೧೬೦೦, ಕಾಡಜಕನಹಳ್ಳಿ. 

೫ ವಕ, ಹೊ.ತಾ.೫೪, ಕ್ರಿ.ಶ.೧೬೦೨, ಸೂಲಿಬೆಲೆ. 

್‌ ಎ.ಕ-೯, ಹೊ.ತಾ.೧೫೦, ಕ್ರಿ.ಶ.೧೬೧೮, ದೊಡ್ಡ ಬನಹಳ್ಳಿ. 

ನ ಎಕ, ಅ.ತಾ.ಜಲ, ಕ್ರಿ.ಶ.೧೬೨೪, ಕಾಮನಾಯಕನಹಳ್ಳಿ. 


*್‌ ಮುನಿರತ್ನ.ಕೆ.ಹೆಚ್‌:- ಚಿಕ್ಕಬಳ್ಳಾಪುರಜಿಲ್ಲೆ ಚಿಂತಾಮಣಿ ತಾಲ್ಲೂಕಿನ ಕೈವಾರದ ಸುಗುಟೂರು ಅರಸರ ಅಪ್ರಕಟಿತ ಶಾಸನ:-ಐ.ದ.೨೭, ಪು.ಸಂ-೮ಂ೦. 


೧೮೫ 


ಕೋಟೆಯನ್ನು ಕಟ್ಟಸಿದನು””*. ಕ್ರಿ.ಶ.೧೩೧೮ರಲ್ಲ ವೀರ ರಾಮದೇವ ಮಹಾರಾಯ ಅಯ್ಯನವರು 
ಪೆನುಗೊಂಡೆಯಲ್ಲ ರತ್ನ ಸಿಂಹಾಸನ ರೂಢರಾಗಿ ಸದಾಶಿವ ಗೋತ್ರದ ಸುಗುಟೂರು ನಾಡಪ್ರಭುಗಳಾದ 
ಮುಮೃಡಿ ತಮೃಪ್ಪಗೌಡರು ಹಲಸಿಹಳ್ಳ ಗ್ರಾಮ & ತಿಪ್ಪಸಂದ್ರ ಗ್ರಾಮವನ್ನು ಕಾಡು ಭಾರತಿ ತಿಮ್ಮಯ್ಯುಗೆ 
ಪ್ರೀತಿಯಾಗಿ ಕೊಟ್ಟರು”. ಸೆಜ್ಜೆ ಸಿದ್ದ ಅಂಗದೇವರ ಮಗನು ಗುರು ಬಸವಣ್ಣ ಮಠಕ್ಕೆ*”್‌, ಕ್ರಿ.ಶ.೧೩೬೨ 
ರಲ್ಲ ಕರಪಹಳ್ಳಯಲ್ಲ ಕಟ್ಟಿ ಕಣ್ಟಸಿರಬೇಕು”್‌. ಕ್ರಿ.ಶ.೧೩೭೬೭೧ ರಲ್ಲ ಬಸವರಾಜ ದೇವರಯ್ಯನವರಿಗೆ 
ದೊಡ್ಡನಲ್ಲೂರ ನಮ್ಯ ಇಮ್ಮಡಿ ತೆಂಕಗೌಡರಿಗೆ ಪುಣ್ಯವಾಗಬೇಕೆಂದು ಕೊಟ್ಟ ಧರ್ಮ ಶಾಸನ”? 


ಕ್ರಿ.ಶ.೧೭೯೩ ರಲ್ಲ ಶ್ರೀರಂಗ ಮಹಾರಾಯರು ಫಘನಗಿರಿ ದುರ್ಗದಲ್ಲ ರತ್ನ ಸಿಂಹಾಸನ ರೂಢರಾಗಿ 
ಮುಮ್ಮಡಿ ಚಿಕ್ಕ ತಮ್ಮೇಗೌಡರ ಪೌತ್ರರಾದ ಚಿಕ್ಕರಾಯ ತಮ್ಮೇಗೌಡರ ಪುತ್ತರಾದ ಮುಮ್ಮಡಿ ಚಿಕ್ಕ್ಷರಾಯ 
ತಮ್ಮೇಗೌಡರಯ್ಯನವರು ಆನೇಕಲ್ಲು ವುಭಯ ಪೇಟಿಯಲ್ಲರುವಂತಹ ಶೆಟ್ಟ ವರ್ತಕರು ಮುಂತಾದ 
ಸಮಸ್ತ ಫಣ ಕಟ್ಟು ಜನರಿಗೆ ದೇಶದ ಪೇಟಿಯಲ್ಲ ನಂದಿಕೋಲು ಮೆರವಣಿಗೆ ನಿಮಿತ್ಯವಾಗಿ 
ನಗರ್ತಪೇಟಿಯಲ್ಲ ಕಾಳಅಕಾದೇವಿ ಮೆರವಣಿಗೆ ನಿಮಿತ್ಯವಾಗಿ ಸಮಯಗಾರ ಮುತ್ತದಾನರಿ 
ಮೂಲಕದಿಂದ ಕಲಹ ಬಂದು ಕಲಹ ನಿವಾರಣಿ ಮಾಡಿದ ಹೊಸಕೋಟಿ ಸ್ಥಳದ ವೆಂಕಟಾಚಾರ್ಯರಿಗೆ 
ಕೊಟ್ಟ ಭೂದಾನ ಧರ್ಮ ಶಾಸನ””” ಮುಮ್ಮಡಿ ತಮ್ಮೇಗೌಡನು ಅವಿಮುಕ್ತೇಶ್ವರ ದೇವಾಲಯವನ್ನು 
ಕಟ್ಟಸಿದ್ದನು”””. 


ಕ್ರಿ.ಶ.೧೭೭೨ ರಲ್ಲ ಹೊಸಕೋಟಿ ವರ್ತಕರ ವೃಂದದವರು ಹೊಸಕೋಟಿ ಕಲ್ಲೆಯೊಳಗೆ 
ನೂತನವಾಗಿ ದೇವಸ್ಥಾನ ಕಟ್ಟಸಿ ಪಡಿತರ ದೀಪಾರಾಧನೆಗಳಗೆ”””, ಕ್ರ.ಶ.೧೭೭೧ರಲ್ಲ ಮೊದಲಾದ ೫೬ 
ದೇಶದ ಬಾರಾಮಾರ್ಗದವರು ಹೊಸಕೋಟಿ ಪೇಟಿಗೆ ಬರುವ ವಸ್ತುಗಕ ಮೇಲಅನ ತೆರಿಗೆಗಳನ್ನು””” 
ಕೊಟ್ಟನು. ಕ್ರಿ.ಶ.೧೭೩೮ರಲ್ಲ ಜಜಾಪುರ ಸುಲ್ದಾನನರ ದಾಳಲಯುಂದ ಷಹಾಜಗೆ ಹೊಸಕೋಟಿಯನ್ನು 


ಜಹಾಂಗಿರಾಗಿ ಕೊಟ್ಟರು”. ಷಹಾಜ ಮತ್ತು ಸುಗಟೂರು ವಂಪಶಿಯರ ಮಧ್ಯ ಏರ್ಪಾಟ್ಟ ಕರಾರಿನಂತೆ 


* Suryanath.U.Kamath :- Karnataka State Gazetter, Bangalore Rural District, Page.no-73. 
ರ ಎಎ ರ, ಆ.ತಾ. ೪೭, ಕ್ರಿ.ಶ.೧೬೧೪, ಆನೇಕಲ್ಲು ತಾಮ್ರಶಾಸನ. 

ರ ಎ.ಕ-೯, ಅನುಬಂಧ, ಹೊ.ತಾ.೧೭.೨, ಗೊಣಕನಹಳ್ಳಿ. 

ಬೌ ಎರ, ಹೊ.ತಾ.೭ಲ, ಕ್ರಿ.ಶ.೧೬೩೨, ಮುಮ್ಮಯಿ ಹೊಸಹಳ್ಳಿ. 

ಬೌ ಎಕ, ಹೊ.ತಾ.೭೯, ಕ್ರಿ.ಶ.೧೬೬೧, ದೊಡ್ಡ ನಲ್ಲೂರು. 

೨ ಎರ, ಹೊ.ತಾ.೧೦೫, ಕ್ರಿ.ಶ.೧೬೯೩, ತಾಮ್ರ ಪಟ ಹೊಸಕೋಟೆ. 

ನ್‌ ಡಾ.ಎಂ.ವಿ ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೬೩. 

ಬ್‌ ಎಎ ಕ, ಅನುಬಂಧ, ಹೊ.ತಾ.೧೬೭, ಕ್ರಿ.ಶ.೧೭೭೨, ಹೊಸಕೋಟೆ. 

ಬ್‌ ಎಎ ಕ್ರ, ಹೊ.ತಾ.೧೬೬, ಕ್ರಿ.ಶ.೧೭೭೧, ಹೊಸಕೋಟೆ. 

೫೨೬ 


Suryanath.U.Kamath :- Karnataka State Gazetter, Bangalore Rural District, Page.no-73. 


೧೮೬ 


ಹೊಸಕೋಟಿ, ಜಂಗಮಕೋಟಿ, ಸುಗಟೂರು, ಕೋಲಾರ ಪ್ರದೇಶಗಳನ್ನು ಷಹಾಜ ಉಳಸಿಕೊಂಡು., 
ಬಸವಗೌಡನ ಪೋಷಕರಾದ ಆತನ ಸೋದರತ್ತೆ ಹಲಸಮ್ಮನಿಗೆ ಪುಂಗನೂರು. ಸದ್ದಮು. ಕುಂದೂರು. 
ಪೀಳೆರ್‌. ಗೂಟಕಲ್‌ ಪ್ರದೇಶಗಳನ್ನು. ಹೊಸಕೋಟಿ ಆಳುತ್ತಿದ್ದ ಚಿಕ್ಕ್ಷರಾಯ ಮುಮ್ಮಡಿ ತಮ್ಮೇಗೌಡನಿಗೆ 
ಆನೆಮಲೆ ಪ್ರದೇಶವನ್ನು ಮಾತ್ರ ನೀಡಲಾಗಿತ್ತು. ಮುಮ್ಮಡಿ ತಮ್ಮೇಗೌಡನು ಅಆನೆಮಲೆಯಲ್ಲ 
ಕೋಟಿಯನ್ನು. ಅಮೃತ ಮಲ್ಲಕಾರ್ಜುನ ದೇವಾಲಯ. ತಮ್ಮಾಂಬುದಿ ಎಂಬ ದೊಡ್ಡ ಕೆರೆಯನ್ನು. 
ತಮ್ಮಪುರವೆಂಬ ಅಗ್ರಹಾರವನ್ನು ಮಾಡಿಸಿ ಆ ಸ್ಥಳಕ್ಕೆ ಆನೇಕಲ್ಲು ಎಂದು ನಾಮಕರಣ ಮಾಡಿದನು. 
ಅನಂತರ ಅತ್ತಿಬೆಲೆ, ಬಕಗೊಂಡನಹಳ್ಳಯಲ್ಲ ಕೋಟಿಗಳನ್ನು ನಿರ್ಮಿಸಿದನು. 


ಕ್ರಿ.ಶ.೧೬೬೨ರ ಸುಮಾರಿಗೆ ಮುಮ್ಮುಡಿ ತಮ್ಮೇಗೌಡನು ಶಿವೈಕ್ಯ್ಕನಾಗಿರಬೇಕು. ಅನಂತರ 
ಮಗನಾದ ಮುಮ್ಮಡಿ ಕರುಡು ತಮ್ಮೇಗೌಡನು ಮರಾಠರ ಅಧೀನನಾಗಿ ತಮ್ಮ ಆಳ್ವಕೆಯನ್ನು 
ಮುಂದುವರೆಸುತ್ತಾರಿರುವಾಗಲೇ  ಕ್ರಿ.ಶ.೧೭೮೬೭ರಲ್ಲ ಹೊಸಕೋಟಿಯು ಮೊಘಲರ ವಶವಾಲುತು. 
ಕ್ರಿ.ಪ.೧೬೯೯೩ರ ನಂತರ ಚಿಕ್ಕರಾಯ ತಮ್ಮೇಗೌಡನ ಮಗನಾದ ಚಿಕ್ಕರಾಯ ತಮ್ಮೇಗೌಡನನ್ನು 
ಪ್ರಸ್ತಾಪಿಸುತ್ತದೆ”. ಕ್ರಿ.ಶ.೧೭೦೬ರಲ್ತ ಹೊಸಕೋಟಿ ತಾಲ್ಲೂಕಿನ ಬಸನಹಳ್ಲ ಮತ್ತು ಕಟ್ಟಗೇನಹಳ್ಣ 


ಗ್ರಾಮಗಳಲ್ಲ ಶಿವನೇಗೌಡ ಎಂಬುವನನ್ನು ಪ್ರಸ್ತಾಪಿಸುತ್ತದೆ. ಶಿವಾಚಾರ ಸಂಪದರಾದ ಸುಗುಟೂರು 
ಶಿವನೆಗೌಡರು ಶರಣು ಮಾಡಿಕೊಟ”5 ಬಶೀಲನಹಳ್ಳಯ ಕೆಂಪಣ್ಣಗೌಡರಿಗೆ ಕೊಟ್ಟ ಕೆರೆ ಕೊಡುಗೆ”. 


ಅನಂತರದಲ್ಲ ವೀರ ನಂಜುಂಡ ತಮ್ಮೇಗೌಡನು ಪಟ್ಟಕ್ಕೆ ಬಂದನು. ಕ್ರಿ.ಶ.೧೭೫೮ರಲ್ಲ ಹೈದರಾಅ 
ಆನೇಕಲ್ಲನ್ನು ಗೆದ್ದು ಈತನನ್ನು ೩೬ ವರ್ಷಗಳ ಕಾಲ ಬೆಂಗಳೂರಿನ ಸೆರೆಮನೆಯಲ್ಪಟ್ಟನು. 
ಕ್ರಿ.ಶ.೧೭೯೧ರಲ್ಲ ಅ್ರಟಷರು ಬೆಂಗಳೂರನ್ನು ವಶಪಡಿಸಿಕೊಂಡ ನಂತರ ವೀರ ನಂಜುಂಡ ತಮ್ಮೇಗೌಡನ 
ಮಗನಾದ ಮುಮ್ಮಡಿ ಐಮ ಗೌಡನಿಗೆ ಸನ್ನದು ನೀಡಲಾಲಯುತು ಮಕ್ಕಅಲ್ಲದ ಚಿಕ್ಕ್ಷರಾಯನನ್ನು ದತ್ತುಗೆ 
ತೆಗೆದುಕೊಂಡನು. ನಂತರದಲ್ಲ ಚಿಕ್ಕರಾಯನ ಪತ್ನಿ ಚೊಕ್ಕಮ್ಮಣ್ಣಿಗೆ ಮುಮ್ಮುಡಿ ಕೃಷ್ಣರಾಜ ಒಡೆಯರ್‌ 
ಪೆನ್ನನ್‌ ೧೮೧೫ ರಲ್ಲ ಮಂಜೂರು ಮಾಡಲಾಯುತು. ಚಿಕ್ಕರಾಯನ ಮಗನಾದ ವೀರ ಚಿಕ್ಕರಾಜಯ್ಯನು 
೧೮೬೦ ರವರೆಗೂ. ಅನಂತರ ಅವನ ಪತ್ನಿ ಅಕ್ಸಾಜಮ್ಮಣ್ಣಿಯು ೧೮೯೩ ರವರೆಗೆ ಹಾಣೂ ಆ ವಂಶವು 
ಸ್ವಾತಂತ್ಯ ಬರೋವರೆಗೂ ಪೆನ್ನನ್ನಿಗೆ ಅರ್ಹನಾಗಿ ಮುಂದುವರೆದಿದ್ದರು”””. 


ಪಿ.ವಿ .ಕೃಷ್ಣಮೂರ್ತಿ:- ಸುಗುಟೂರು ಪ್ರಭುಗಳು, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪು.ಸಂ-೩೬ಲ. 

ನ ಎ ಕ್ಷ, ಅನುಬಂಧ, ಹೊ.ತಾ.೧೮೧, ಕಟ್ಟಿಗೆಹಳ್ಳಿ. 

ಬ್‌ ಎ ಕ-೯, ಅನುಬಂಧ, ಹೊ.ತಾ.೧೮೭, ಬಿಸನಹಳ್ಳಿ. 

ನೌ ಪ ವಿ ಕೃಷ್ಣಮೂರ್ತಿ:- ಸುಗುಟೂರು ಪ್ರಭುಗಳು, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪು.ಸಂ-೩೬೯, ೩೭೦. 


೧೮೭ 


೩.೧೦ ಮರಾಠರು 


ಕ್ರಿ.ಶ.೧೭೩೬ರ ನಂತರ ಜಜಾಪುರದ ಆದಿಲ್‌ ಷಾಹಿನ ಸೇನಾಧಿಪತಿ ರಣದುಲ್ಲಾಖಬಾನನು ಮತ್ತು 
ಮರಾಠನಾಯಕ ಷಹಜ ಭೋಸ್ಟೆಯು ಜೊತೆಗೂಡಿ ಬೆಂಗಳೂರು ಮಾರ್ಗದಲ್ಪದ್ದ””' ಸಿರಾ 
ಒಡೆಯನಾಗಿದ್ದ ಕಸ್ತೂರಿ ರಂಗಪ್ರ್ತ ನಾಯಕನನ್ನು ಕೊಂದು, ಸಿರಾ ಪಟ್ಟಣವನ್ನು ವಶಪಡಿಸಿಕೊಂಡರು. 
ನಂತರ ತುಮಕೂರನ್ನು ಕೊಳ್ಳೆ ಹೊಡೆದರು. ಶಿವಗಂಗೆಯ ಆಕ್ರಮಣದಲ್ಲ ಇಮ್ಮಡಿ ಕೆಂಪೇಗೌಡನು 
ಷಹಜಯ ವಿರುದ್ಧ ವೀರಾವೇಶದಿಂದ ಹೊರಾಡಿ ರಣರಂಗದಿಂದ ಪಲಾಯನ ಗೈದು ಬೆಂಗಳೂರು 
ಕೋಟಿಯಲ್ಲ ಅಡಗಿದರೂ ಜಡದೆ ಬೆನ್ನಟ್ಟ ಸೋಣಸಿದನು”*””. ಇದರಿಂದಾಗಿ ಕ್ರಿ.ಶ.೧೬೩೮ ರಲ್ವ 
ಕೋಟಿಯನ್ನು ಒಳಗೊಂಡ ಬೆಂಗಳೂರು. ದೊಡ್ಡಬಳ್ಳಾಪುರ, ಹೊಸಕೋಟಿ. ಚಿಕ್ಕಬಳ್ಳಾಪುರ, ಕೋಲಾರ 
ಪ್ರದೇಶಗಳನ್ನು ವಶಪಡಿಸಿಕೊಂಡರು. ನಂತರ ಸುಲ್ದಾನನು ಈ ಪ್ರದೇಶವನ್ನು ನೋಡಿಕೊಳ್ಳಲು 
ಷಹಜಯನ್ನು ರಾಜ್ಯಪಾಲನನ್ನಾಗಿ ನೇಮಿಸಿದನು. ಷಹಜ ಮತ್ತು ಹಿರಿಯ ಹೆಂಡತಿ ಜಜಾಬಾಯಿ 
ಮಗನಾದ ಶಿವಾಜಯು””” ಷಹಜಯ ಮತ್ತೊಂದು ಜಾಗೀರಾದ ಪುಣಿ ಸಮೀಪದಲ್ಲ ವಾಸವಿದ್ದು 
ಚಿಕ್ಕವಯಸ್ಸಿನಲ್ಲ ಶಿವಾಜಯು ಬೆಂಗಳೂರಿನಲ್ಲ ಇದ್ದನು. ಕ್ರಿ.ಶ.೧೭೬೦-ಆ೨ರಲ್ಲ ಶಿವಾಜಯು 
ಸಂಖೀಬಾಯಯನ್ನು ಬೆಂಗಳೂರಿನಲ್ಪ್ಲಯೇ ವಿವಾಹವಾಗಿದ್ದನು”””. ಕ್ರಿ.ಶ.೧೬೮೮ರಲ್ಲ ಪಿವಾಜಯು 
ಜಜಾಪುರದ ಸುಲ್ತಾನರ ವಿರುದ್ಧ ದಂಗೆ ಎದ್ದಾಗ. ಸುಲ್ತಾನರು ಷಹಜಯನ್ನು ಕ್ರಿ.ಶ.೧೬೮೮ ರಲ್ಲ ಬಂಧಿಸಿ, 
ಜಜಾಪುರದ ಸೆರೆ ಮನೆಯಲ್ಪಟ್ಟದ್ದರು. ಈ ಸಂದರ್ಭದಲ್ಲ ಮೈಸೂರು ಕಂಠೀರವನು ಮಾಗಡಿಯನ್ನು 
ಕೆಂಪೇಗೌಡನಿಂದ ಕಸಿದು ಕೊಂಡನು*””. ಅನಂತರ ಸುಲ್ತಾನರು ಕ್ರಿ.ಶ.೧೬೮೯ರಲ್ಲ ಷಹಜಯನ್ನು 
ಜಡುಗಡೆ'ಗೊಳಸಿ*”*. ಬೆಂಗಳೂರು, ಹೊಸಕೋಟಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಚಿಂತಾಮಣಿ, 
ಕೋಲಾರ, ಸಿರಾ ಪ್ರದೇಶಗಳನ್ನು ಜಾಹಗೀರಾಗಿ”"” ನೀಡಿದಾಗಲೇ ಕರ್ನಾಟಕದಲ್ಲ ಮರಾಠಿಗರ 
ರಾಜಕೀಯ ಚಟುವಟಕೆ ಆರಂಭವಾಗಿ ಮರಾಠಿ ಸಂಸ್ಕೃತಿಯು ಹರಡಲು ಕಾರಣವಾಲಯುತು. 

ಷಾಹಜಯು ಕಿರಿಯ ಪಾಳೇಗಾರರನ್ನು ಹತ್ತಿಕ್ಕಿ ಕ್ರಮೇಣ ತಾನೇ ಅಧಿಕಾರ ನಡೆಸಲು 
ಪ್ರಾರಂಭಸಿದನು*””. ಬೆಂಗಳೂರು ಸುತ್ತ ಮುತ್ತಅನ ನಗರ. ರಾಜ್ಯಗಳು ಎನಿಸಿದ್ದ ಕುಣಿಗಲ್ಲು. 


“ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೨೪೭. 

ನ್‌ ಡಾ.ಎಸ್‌.ವೆಂಕಟೇಶ:-ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪುಟ-೨೨೫. 

> Suryanath.U.Kamath :- Karnataka State Gazetter, Bangalore Rural District, Page.no-77. 
ನ್‌ ಡಾ.ಎಸ್‌.ಹೆಚ್‌ ಕೆಂಪರಾಜು :- ಬೆಂಗಳೂರು ಜಿಲ್ಲಾ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೬೦. 

5 ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ಪ ಇತಿಹಾಸ, ಪು.ಸಂ-೨೨೩. 
* ಡಾ.ಎಸ್‌.ಹೆಚ್‌.ಕೆಂಪರಾಜು :- ಬೆಂಗಳೂರು ಜಿಲ್ಲಾ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೬೦. 

>= Suryanath.U.Kamath :- Karnataka State Gazetter, Bangalore Rural District, Page.no-76. 
೫೩೮ ಡಾ.ಎಚ್‌.ಗುಡ್ಡದೇಶ್ವರಪ್ಪ :- ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೪೬. 


೧೮೮ 


ಚಿಕ್ಕನಾಯಕನಹಳ್ವ. ರಾಮಗಿರಿದುರ್ಗ, ತುರುವೆಕೆರೆ, ಬಸವಪಟ್ಟನ, ಮುಂತಾದ ಪ್ರದೇಶಗಳೆಲ್ಲಾ 
ಒಂದೊಂದಾಗಿ ಷಹಜಯ ಅಳ್ವಕೆಗೆಯ ವ್ಯಾಪ್ಲಿಗೆ ಒಳಪಣ್ಟತು. ಷಹಜಯು ಬೆಂಗಳೂರಿನ 
ಚಿಕ್ಕಪೇಟಿಯಲ್ಲನ ಗೌರಿಮಹಲ್‌ ಎಂಬ ಅರಮನೆಯಲ್ಲ ವಾಸವಿದ್ದನು*””. ಬೇಸಿಗೆಯಲ್ಲ ನಂದಿಬೆಟ್ಟ. 
ಯುದ್ಧಗಳಲ್ಲದ ಸಮಯದಲ್ಲ ದೊಡ್ಡಬಳ್ಳಾಪುರ ಮತ್ತು ಕೋಲಾರ ತಂಗುದಾಣವಾಗಿತ್ತು. ಷಹಜಯು 
ದಬ್ಬನಿನ ಆಡಳತ ಬದಲಾಗಿ ವಿಜಯನಗರ ಆಡಳತ ಪದ್ಧತಿಯನ್ನು ಅನುಸರಿಸಿದನು. ರಾಜ್ಯ, ನಾಡು. 
ಸೀಮೆ, ಹೋಬಳ, ಗ್ರಾಮ ಎಂಬ ಸ್ಥಳೀಯ ಹೆಸರುಗಳನ್ನು ಒಳಗೊಂಡ ಆಡಳತ ವಿಭಾಗಗಳನ್ನು 
ಶಾಸನಗಕಲ್ಪ ಕಾಣಬಹುದು. ಹಾಗೆಯೇ ಆಡಳತಲ್ಲನ ದೇಶಮುಖ, ದೇಶ ಪಾಂಡೆ, ದೇಶ ಕುಲಕರ್ಣಿ, 
ಕನಂಗೊ, ಸರನಾಡಗೌಡ ಮುಂತಾದ ಉನ್ನತ ಹುದ್ದೆಗಳನ್ನೆಲ್ಲಾ ಮರಾಠಿಗರಿಗೆ ಮೀಸಲಟ್ಟದ್ದನು. 
ಷಹಜಯು ಕನಕಗಿರಿಗೆ ಹೋಗಿದ್ದಾಗ ಜೀಜಾಬಾಲಯ ಹಿರಿಯ ಮಗ ಸಾಂಭಾಜಯು, (ಶಿವಾಜಯ 
ಅಲ್ಣ) ದೊಡ್ಡಬಳ್ಳಾಪುರದಿಂದ ತುಕಾಬಾಲಯು ಮೋಹಿತೆಯ ಮಗ ಏಕೋಜಯು, ಬೆಂಗಳೂರಿನಿಂದ 
ಮಣುಕೋಜಯು, ಹೊಸಕೋಟಿಯಂದ ಷಹಜಯ ಮಕ್ಕಳು ತಂದೆಯ ಗೈರು ಹಾಜರಿನಲ್ಲ 


ಜಹಾಗೀರನ ಆಡಳತವನ್ನು ನೋಡಿಕೊಳ್ಕುತ್ತಿದ್ದರು”””. 


ಸಾಹೂಜ ಮಹಾರಾಜರ ಅಪ್ಪಣೆಯ ಮೇರೆಗೆ ಪಾರುಪತ್ಯಗಾರ ತುಕಾರಾಮ ರಾವುತರು 
ಶಿವಗಂಗೆಯ ಗಂಗಾಧರ ಸ್ಪಾಮಿಯ ಸಸ್ನಿಧಿಯಲ್ಲ ಕ್ರಿ.ಶ.೧೬೫೨ ಶಿವಗಂಗೆ ಬೆಟ್ಟದಲ್ಲ ಕಣುವ 
ತೀರ್ಥವನ್ನು ಕಣ್ಡನಿದರು””'. ಅಬಾರಕಖಾನ ಮಹಾರಾಜ ರಾಜ ಶಾಹೂಜ (ಷಹಜ) ಸಾಹೇಬರು ತಮಗೆ 
ಧರ್ಮವಾಗಬೇಕೆಂದು ಬಾವಾನೂರ ಅಹಂಮದ್ದರಿಗೆ ದಾನ ಕೊಟ್ಟರು”””. ಈ ಶಾಸನದಲ್ಪ್ಲ ಶಾಹೂಜಗೆ 
ಅಖಾರಕಖಾನ್‌ ಎಂಬ ಜರುದಿರುವುದನ್ನು ಗಮನಿಸಬಹುದು. ಹಾಗೂ ಜಜಾಪುರ ಸುಲ್ತಾನನ್ನು ಸಂತೃಪ್ತಿ 


ಪಡಿಸಲು ಮುಸ್ಲಿಂರಿಗೆ ದಾನ ನೀಡಿರಬೇಕು. 


ಕ್ರಿ.ಶ.೧೩೭೬೩ ರಲ್ಲ ಬಹ್ಲೋಲ್‌ಖಾನ್‌ನ ಜೊತೆ ಕೆಳದಿಗೆ ದಂಡೆತ್ತಿ ಹೋದ ಷಹಜಯು ಅಲ್ಲಂದ 
ಮರಳುವಾಗ ಚನ್ನಗಿರಿ ತಾಲ್ಲೂಕಿನ ಹೂಡಿಗೆರೆಯಲ್ಲ ಕ್ರಿ.ಶ.೧೭8೮ ರಲ್ಲ ಮರಣ ಹೊಂದಿದ್ದಕ್ಕೂ 
ಈಗಲೂ ಅಲ್ಲ ಷಹಜಯ ಸಮಾಧಿ ಇದೆ”. 


ಟ್‌ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೨೩.೨. 


ಡಾ.ಎಸ್‌.ವೆಂಕಟೇಶ:- ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, ಪು.ಸ೦-೨೨೬, ೨೨೭. 
ಎ.ಕ-೯, ಅನುಬಂಧ, ನೆ.ತಾ.೧೨೭, ಕ್ರಿ.ಶ.೧೬೫೨, ಕಣ್ಣ ತೀರ್ಥದ ಬಂಡೆಯ ಮೇಲೆ ಶಿವಗಂಗೆ. 
ಎ.ಕ-೯,ನೆ.ತಾ.೬೯, ಕ್ರಿ.ಶ.೧೬೫೨, ಲಕ್ಕೂರು. 


೫೪೦ 
೫೪೧ 


೫೪೨ 


3% Suryanath.U.Kamath :- Karnataka State Gazetter, Bangalore Rural District, Page.no-77. 


೧೮೯ 


ಸಾಂಭಾಜಿ 
ಷಹಜ ಮತ್ತು ಜೀಜಾಬಾಯಿಯ ಜೇಷ್ಠ ಪುತ್ತನಾಗಿ ಕ್ರಿಶಗೀ೧೯ ರಲ್ಲ ಹುಟ್ಟದ 
ಸಾಂಭಾಜರಾಯನ ಶಾಸನಗಳು ದೊಡ್ಡಬಳ್ಳಾಪುರ, ನೆಲಮಂಗಲ, ಚಿಕ್ಕಬಳ್ಳಾಪುರ, ಕೋಲಾರಗಳಲ್ಲ 
ದೊರೆತಿವೆ. ತಂದೆ ಷಹಜಯ ಅಧಿಕಾರಾವಧಿಯಲ್ಲ ಪ್ರಾಂತ್ಯಾಢಳತದಲ್ಲ ಸಲಹೆಗಾರನಾಗಿ, ತಂದೆಯ 
ಅನುಪಸ್ಥಿತಿಯಲ್ಲ ದೊಡ್ಡಬಳ್ಳಾಪುರದಲ್ಲ ಜಾಹಗೀರನಾಗಿ ಆಳ್ವಕೆ ನಡೆಸಿದನು. ಜಯಂತಿಬಾಯುಯನ್ನು 
ಮದುವೆ ಆಗಿದ್ದನು, ಕನ್ನರಾಯ ಎಂಬ ಮಗನಿದ್ದನು. 
ಸಾಂಭಾಜರಾಯನು ವೀರಶೈವ ಮಠವಾದ ಸಜ ಮಠದ ಚನ್ನಬಸಪ್ಪ ಒಡೆಯರಿಗೆ 
ಕ್ರಿ.ಶ.೧೭೮೭ರಲ್ಲ ಹಂಚಿಪುರವನ್ನು ದಾನ ನೀಡಿದನು*””. ಕ್ರಿ.ಶ.೧೭೫೮ ರಲ್ತ್ಪ ಸಾಂಭಾಜ ಮರಣದ 
ನಂತರ ಅಧಿಕಾರವನ್ನು ಜ್ಯೈತಬಾಲುಯು ನೋಡಿ ಕೊಳ್ಳುತ್ತಿದ್ದಳು”””. ಕ್ರಿ.ಶ.೧೭೬೮ರಲ್ತ್ಲ ಷಹಜಯ 
ಮರಣದ ನಂತರ ಏಕೋಜರಾಯನು ಬೆಂಗಳೂರಿನ ಜಹಾಂಗಿರನಾಗಿ ಕ್ರಿ.ಶ.೧೭೬೭೯ರ್ತ ಮಲ್ಲಾಪುರ 
(ಮಲ್ಲೇಶ್ವರಂ) ದ ಮಲ್ಲಕಾರ್ಜುನ ದೇವರಿಗೆ ನಿಂಗನಹಳ್ಣ ಎ೦ಬ ಗ್ರಾಮವನ್ನು ದಾನ ನೀಡಿದನು”. 


ಮಧುರೆಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಏಕೋಜಗೂ ಮೈಸೂರಿನ 
ದೊಡ್ಡದೇವರಾಯನೊಂದಿಗೆ ನಡೆದ ಯುದ್ದದಲ್ಲ ಏಕೋಜಯು ಸೋತನು. ಕ್ರಿ.ಶ.೧೬೭೫ರಲ್ಲಿ 
ಏಕೋಜಯು ತಂಜಾವೂರನ್ನು ಗೆದ್ದು ಅಲ್ಲಯೇ ಇರಲಾರಂಭಸಿದನು*್‌” ಹಾಗೂ ಏಕೋಜಯು 
ಕ್ರಿ.ಶ.೧೭೭೭ರಲ್ತ ಚಿಕ್ಕದೇವರಾಜ ಒಡೆಯರಿಗೆ ಬೆಂಗಳೂರನ್ನು ೩ ಲಕ್ಷ ವರಹಗಳಗೆ ಮಾರಲು 
ನಿರ್ಧರಿಸಿದನು”. ಈ ವಿಷಯವನ್ನು ತಿಆದ ಶಿವಾಜಯು ಕ್ರಿ.ಶ.೧೩೭೭ರಲ್ಲ ಸೈನ್ಯ ಸಮೇತವಾಗಿ 
ಬಂದು ಬೆಂಗಳೂರನ್ನು ವಶಪಡಿಸಿಕೊಂಡ ನಂತರ ಏಕೋಜಯ ಹೆಂಡತಿಗೆ ಬೆಂಗಳೂರು, 
ಹೊಸಕೋಟಿಯನ್ನು ದಾನ ಸೀಡಿ”. ನಂದಿಬೆಟ್ಟ, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ, ಕೋಲಾರವನ್ನು 
ತನ್ನು ಅಧೀನದಲ್ಲಟ್ಟು ಕೊಂಡನು. ನಂತರ ಶಿವಾಜಯ ಮಗ ಸಂಭಾಜಯ ಕೈ ಸೇರಿತ್ತು”. ನಂತರ 
ಕ್ರಿ.ಶ.೧ೀ೮೭-೮೯ರಲ್ಲ ಮೊಘಲರು ಈ ಪ್ರದೇಶಗಳನ್ನು ಗೆಲ್ಲೊವರೆಗೂ ಬೆಂಗಳೂರು ಜಲ್ಲೆಯಲ್ಲದ್ದ 


ನ್‌ ಎ.ಕ,ದೊ.ತಾ.೨೮, ಕ್ರಿ.ಶ. ೧೬೪೭, ಹಂಚರಹಳ್ಳಿ. 


3% Suryanath.U.Kamath :- Karnataka State Gazetter, Bangalore Rural District, Page.no-77. 
ನೇ ಎ ಕ-೯, ಅನುಬಂಧ, ಬೆಂ.೧೫೯, ಕ್ರಿ.ಶ.೧೬೬೯, ಮಲ್ಲೇಶ್ವರಂ. 

= Suryanath.U.Kamath :- Karnataka State Gazetter, Bangalore Rural District, , Page.no-77. 
ನ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೨೩೩. 

°° Suryanath.U.Kamath :- Karnataka State Gazetter, Bangalore Rural District, Page.no-77. 
9 ಕ ಚಂದಮೌಳಿ:- ಬೆಂಗಳೂರಿನ ನೋಟುಗಳು ಪು.ಸಂ-೨೭. 


೧೯೦ 


ಸಂಭಾಜಯ ಭಾವ ಹರಜ ರಾಜೇಮಹಾದಿಕ್‌ನ ಆಜ್ವಕೆಯ ಪ್ರದೇಶಗಳಾಗಿದ್ದವು”””. ಬೆಂಗಳೂರನ್ನು 
ಮೊಘಲರು ಆಕ್ರಮಿಸಿಕೊಳ್ಳುವುದರೊಂದಿಗೆ ಮರಾಠಿಗರ ಆಡಳತ ಅಂತ್ಯಗೊಂಡ ನಂತರವೂ ಮರಾಠರ 
ಶಾಸನಗಳು ಜಲ್ಲಾ ವ್ಯಾಪ್ತಿಯಲ್ಲ ದೊರೆತಿದೆ. ಬಹುಶಃ ಸಾಮಂತರು ಅಥವಾ ಅಧಿಕಾರಿಗಳಾಗಿ ಅಥವಾ 
ಮಂಡಳೇಶ್ವರರಾಗಿ ಆಡಳತ ನಡೆಸಿರ ಬೇಕು. ರಾಜಾಧಿರಾಜ ಮಾಣುಕೋಜರಾಜ ಸಾಹೇಬರವರು 
ಕ್ರಿ.ಶ.೧೭೨೭ರಲ್ಲ ಹಡಕನಹಳ್ಲ ಬೈರೇಗೌಡಗೆ””” ಮತ್ತು ಕ್ರಿ.ಶ.೧೭೨೮ರಲ್ಲ ಅಣ್ಣಾಜ, ಶೇಷೋಪಂತರಿಗೆ 
ಸೂಲಅಬೆಲೆ ಊರ ಮುಂದಣ ದೊಡ್ಡಕೆರೆ ಜರಣ್ಣನ ಕೆರೆ ಕಟ್ಟುಸ್ತ ಕಟ್ಟು ಕೊಡುಗೆ ಕೊಟ್ಟನು”. 


೩.೧೧ ಹುಲುಕುಡಿ ನಾಡಪ್ರಭುಗಳು 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಪಕ್ಲಿಮವಾದ ದೊಡ್ಡಬೆಳವಂಗಲ  ಹೋಬಳಗೆ ಸೇರಿದ 
ಹುಲುಕಡಿಬೆಟ್ಟದ ಸುತ್ತಮುತ್ತಅನ ಬಹುತೇಕ ಪ್ರದೇಶವೇ ವಿಜಯನಗರ ಅರಸರ ಕಾಲಾವಧಿಯಲ್ಲಿ 
ಹುಲುಕಡಿನಾಡು ಎಂದು ಪ್ರಸಿದ್ಧ್ದವಾಯುತು. ಹುಲುಕಡಿಯಲ್ಲ ಗೌಡ, ನಾಯಕ, ದಳವಾಯುಗಳು 
ನಾಡಪ್ರಭುಗಳಾಗಿ ಆಳ್ವಕೆ ನಡೆಸಿದ್ದಾರೆ. ಈ ನಾಡಿನ ಪೂರ್ವಕ್ಕೆ ಆವತಿನಾಡು, ದಕ್ಷಿಣಕ್ಕೆ ಎಲಹಕ್ಕನಾಡು. 
ಪಶ್ಲಿಮಕ್ಷೆ ಮಣ್ಣೆನಾಡು ಮತ್ತು ಉತ್ತರಕ್ಕೆ ಕೈವಾರನಾಡುಗಳು ಎಲ್ಲೆಗಳಾಗಿದ್ದವು. 

ಶಾಸನಗಳಲ್ಲ ಹುಲುಕಡಿ ಬೆಟ್ಟಕ್ಕೆ ಹುರುಡಿ. ಪುರುಡಿ. ಪುರ್ಕೋಡಿ ಮತ್ತು ಹುಲುಕುಡಿ ಎಂದು 
ಉಲ್ಲೇಖಸಲಾಗಿದೆ. ಕ್ರಿ.ಶ.೧೧೧೫ ರ ವಿಷ್ಣುವರ್ಧನ ಶಾಸನದಲ್ಲ ಮೊದಲ ಬಾರಿಗೆ ಹುಲುಕಡಿ ಬೆಟ್ಟವನ್ನು 
ಪುರ್ಕೊಡಿ ಎಂದು, ಹಾಗೂ ಕಠ ಪ್ರದೇಶವು ಚೋಳ ಮಂಡಲದ ಮಣ್ಣೆನಾಡಿಗೆ ಸೇರಿದ 
ಭಾಗವಾಗಿತ್ತು". 


ಹುಲುಕಡಿ ಬೆಟ್ಟವನ್ನು ಕೇಂದ್ರವಾಗಿಟ್ಟು. ಸುತ್ತಮುತ್ತಅನ ಪ್ರದೇಶವಾದ ತಿಪ್ಪೂರು ಸೀಮೆ, 
ಗಂಡರಗೊಳ್ಳ ಸೀಮೆ, ಹಣಬೆ ಸ್ಥಳ ಎಂದು ಆಡಳತಕ್ಷಾಗಿ ಸಣ ಪುಟ್ಟ ಘಟಗಳಾಗಿ ವಿಂಗಡಿಸಿರುವುದನ್ನು 


[3] 


ಹಾಗೂ ಹಣಬೆ, ದೊಡ್ಡಬೆಳವಂಗಲ, ಮಧುರೆ. ಸಾಸಲು. ಕಸಬಾ ಹೋಬಳಗಳಗೆ ಸೇರಿದ ಕಾಡನೂರು, 
ಅಂಬಲಗೆರೆ, ಭೈರಾಪುರ, ಶಿಂಪಾಡಿಮರ, ಇಸ್ಪೂರು. ಹೊನ್ನಾವರ, ಶ್ಯಾಕಲದೇವಲಾಪುರ. ವರಡೋಹಳ್ಳ, 
ಪುಟ್ಟಯ್ಯನ ಅಗ್ರಹಾರ, ಗಂಡ್ರಗೊಳ್ಳಪುರ, ಅರಳುಮಲ್ಲಗೆ ಮುಂತಾದ ಗ್ರಾಮಗಳಲ್ಲ ದೊರೆತ ಹುಲುಕಡಿ 
ನಾಡಪ್ರಭುಗಳ ಶಾಸನಗಳ೦ದ ಈ ಪ್ರದೇಶವು ಹುಲುಕಡಿನಾಡಿನ ವ್ಯಾಪ್ತಿಯ ಎಲ್ಲೆಯಾಗಿತ್ತು. 


99 ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೨೩೩. 


ಎ.ಕ-೯, ಹೊ.ತಾ.೪೬, ಕ್ರಿ.ಶ.೧೭೨೭, ಹಡಕನಹಳ್ಳಿ. 
ಎ.ಕ-೯, ಹೊ.ತಾ.೫೩&ಿ೫೫, ಕ್ರಿ.ಶ.೧೭೨೮, ಸೂಲಿಬೆಲೆ. 
ಎಕ-೯, ದೊ.ತಾ.೧೧, ಕ್ರಿ.ಶ.೧೧೧೫, ತಮಿಳು, ಹುಲ್ಲುಕಡಿ. 


೫೫೨ 
೫೫೩ 


ಜಜ೪ 


೧೯೧ 


ಅರಕು ಮಲ್ಪಗೆ ಗ್ರಾಮದ ಕ್ರಿ.ಶ.೧೩೬೭ ರ ಶಾಸನದ ಪ್ರಪ್ರಥಮ ಬಾರಿಗೆ ಹುಲುಕಡಿ 
ನಾಡಪ್ರಭುಗಳ ಅಆಳಜ್ವಕೆಯ ಪ್ರಸ್ತಾಪವಿದ್ದು, ಈ ಶಾಸನದಲ್ಲ ಶ್ರೀವೀರ ಬುಕ್ಕ್ಣ ಒಡೆಯರು 
ರಾಜ್ಯವಾಳುತ್ತಿರಲು.  ಶ್ರೀಮನ್ಯಹಾ ಸಾಮಂತಾಧಿಪತಿಯಾದ  ಬೊಮ್ಮಯ್ಯನಾಯಕರು ಮತ್ತು 
ಅಣ್ಣಪ್ಪನವರು ಶ್ರೀಮನ್ಮಹಾ ಹುಲುಕಡಿ ನಾಡಪ್ರಭುವಾಗಿ ಬುಮ್ಮರಕ ಕೋಟ ಗೌಡನಿಗೆ ಈ ಪ್ರಾಂತದ 
ಗೌಡಿಕೆ ಕೊಟ್ಟರು”””. ಈ ಶಾಸನದ ನಂತರ ಬುಮ್ಯರಳನ ಬಣ್ಣೆ ಯಾವುದೇ ಮಾಹಿತಿಗಳಲ್ಲ. 


ಕ್ರಿ.ಶ.೧೮೯೩ರಲ್ಲ ವಿಜಯನಗರ ಸಾಳುವ ಮನೆತನದ ಇಮ್ಮಡಿರಾಯ ಮಹಾರಾಯರ 
(ಇಮ್ಮಡಿನರಸಿಂಹ) ಆಳಜ್ವಕೆಯಾವಧಿಯಲ್ಲ ಸಾಳ್ವ ಇಮ್ಮಡಿ ನರಸಿಂಹನ ಹುತ್ತನಾದ ಸಾಳುವ ದೇವಪ್ಪ 
ನಾಯಕನು ತಿಪ್ಪೂರು ಪ್ರಾಂತದಲ್ಲ ಸ್ಥಿರ ರಾಜ್ಯಂಗೆಯ್ಯುವಲ್ಲ ಹುಲುಕಡಿ ನಾಡಪ್ರಭುಗಳಾಗಿ ಬಯಣ 
ಗೌಡರ ಮಕ್ಕಳು. ಬಯಪ್ಪಗೌಡರು **” ಆಜ್ವಕೆ ಮಾಡುತಿದ್ದರು. 


ಕೃಷ್ಣದೇವರಾಯನ ಕಾಲಕ್ಕೆ ಸೇರಿದ ಕ್ರಿ.ಶ.೧೫೨೮ ರಲ್ಲ ಹುಲುಕಡಿನಾಡಿನ ತಿಷ್ಟೂರ 
ಸೀಮೆಯಲ್ಲರುವ ಭೈರಾಪುರದಲ್ಲ ಹೊನ್ನವೀರ ಸೆಟ್ಟಯು ತನ್ನು ಮಕ್ಷಳು ಶಿವಲೋಕ ಸೇರಿದಾಗ. ಒಂದು 
ಕೆರೆಯನ್ನು ಕಲ್ಪಿ. ಕನ್ಯಾದಾನ. ಗೋದಾನ ಸಹಿತವಾಗಿ. ಬ್ರಾಹ್ಮಣರಿಗೆ ದಾನ ಪೂರ್ವಕವಾಗಿ 
ಕೊಟ್ಟನು. 


ಅಚ್ಯುತರಾಯರ ಆಳ್ವಕೆಯಲ್ಲ ಸಾಮಂತರಾದ ಗಂಡ್ರಗೊಳ್ಳ ದಳವಾಯು ಸೊಂಣಪ್ಪನಾಯಕನ 
ಮಕಳು ನಾಗಪ್ಪನಾಯಕನು ಸ್ವಾಮಿ ನಮಗೆ ನಾಯಕ ತನಕ್ಕೆ ಪಾಅಸಿದ ಹುಲುಕಡಿ ನಾಡಿಗೆ ಸಲುವ 
ಹಣಖಬೆಯ ಸೀಮೆಯೊಳಗಣ ಕಾಡನೂರು ಗ್ರಾಮವನ್ನು ಚನ್ನಕೇಶವ ದೇವರ ಅಮ್ಯತಪಡಿ. ನೈವೇದ್ಯ, 
ಅಂಗರಂಗ ವೈಭವ ರಥೋತ್ಸವವನ್ನು ನಡೆಸಲೆಂದು ತುಂಗಭದ್ರಾ ತೀರದಲ್ಲ ವಿರೂಪಾಕ್ಷದೇವರ 
ಸಾನಿಧ್ಯದಲ್ಲಿ ಏದ್ದಾದಶೀ ಪುಣ್ಯಕಾಲದಲ್ಲಿ ಸಹಿರೋಣ್ಯೋಧಕವಾಗಿ ತಿವಾಚಧಾರೆಯನ್ನೆರೆದು 
ಕೊಟ್ಟನು”””. ಈ ಶಾಸನದಲ್ಲ ಮುಖ್ಯವಾಗಿ ಗಮನಿಸ ಬೇಕಾದ ಅಂಶವೆಂದರೆ ಹುಲುಕಡಿನಾಡ 
ದೊರೆಗಳ ಆಳ್ವಕೆ ಕೈತಪ್ಲಿ ದಕವಾಯುಗಳಗೆ ಸೇರಿದ್ದ ಕಾರಣ ತಿಅದು ಬಂದಿಲ್ಲ. ಬಹುಶ: ಕಪ್ಪ ಕಾಣಿಕೆ, 
ಸಂದಾಯ ಮಾಡದ ಅಥವಾ ಸಂತಾನವಿಲ್ಲದುದರ ಕಾರಣ ಅಧಿಕಾರ ಹಸ್ಹಾಂತರಗೊಂಡಿತೆಂದು 
ಊಹಿಸಬಹುದು, ಅಲ್ಲದೆ ಶಾಸನದಲ್ಲ ಸ್ವಾಮಿಗಳು ನಮ್ಮ ನಾಯಕ ತನಕ್ಕೆ ಪಾಅಸಿದ ಎಂದು ನೇರವಾಗಿ 


ಎರ್‌, ದೊ.ತಾ೩೯,ಕ್ರಿಶ ೧೩೬೭, ಅರಳುಮಲ್ಲಿಗೆ. 


ಎ.ಕ-೯,ದೊ.ತಾ.೪೨,ಕ್ರಿಶ.೧೪೯೩, ಪುಟ್ಟಯ್ಯನಾಗಹಾರ. 
ಸಾಸಲು ಜಿ.ವಿಶ್ವಾನಾಥ್‌ ಹ ಎಂ.ಜಿ.ಮಂಜುನಾಥ್‌:- ಐದು ಅಪ್ರಕಟಿತ ಶಾಸನಗಳು, ಇ.ದ.ಸಂ-೧೩, ೧೯೯೮, ಪು.ಸಂ-೩೦. 
ಎ.ಕ-೯, ದೊ.ತಾ.೫೦, ಕ್ರಿ.ಶ-೧೫೩೧, ಕಾಡನೂರು. 


೫೫೬ 
೫೫೭ 


ಜಜ೮ಲ 


೧೯೨ 


ಇರುವುದನ್ನು ಕಂಡರೆ ಅಚ್ಯುತರಾಯರೇ ಅಧಿಕಾರ ಹಸ್ತಾಂತರಿಸಿದ್ದಾರೆ ಎನ್ನಬಹುದು. ಹಾಗೂ ಈ 
ಶಾಸನದಲ್ಲ ಉಕ್ತವಾಗಿರುವ ದಾನವನ್ನು ದಳವಾಯುಗಳು ತುಂಗಭದ್ರ ತೀರದ ವಿರೂಪಾಕ್ಷದೇವರ 
ಸಾನಿಧ್ಯದಲ್ಲಯೇ ಅಚ್ಚುತದೇವರಾಯರಿಗೆ ಪುಣ್ಯವಾಗಲೆಂದು ಗ್ರಾಮದಾನ ನೀಡಿದ್ದಾರೆ. ಹಾಗಾಗಿ 
ಅಧಿಕಾರ ಹಸ್ತಾಂತರ ವಿರೂಪಾಕ್ಷದೇವರ ಸನ್ನಿಧಿಯಲ್ಲೆ ನಡೆದಿರಬೇಕು. 


ಆದರೆ ಅತ್ಯಲ್ಪ ಕಾಲದಲ್ಲೇ ಇದೇ ಅಚ್ಚುತರಾಯನ ಕಾಲದಲ್ಲ ಹುಲುಕಡಿನಾಡಿನ ಆಡಳತವು 
ಗಂಡ್ರಗೊಳ್ಳ ದಕವಾಲುಗಳ ಕೈತಪ್ತಿ ಅಮರದ ತಿಮ್ಮರಸರ ಮಕ್ಕಳಾದ ಕರಣಿಕ ರಾಮಕೃಷ್ಣಯ್ಯ ಮತ್ತು 
ರಂಗಪ್ಲರವರ ಕೈ ಸೇರಿರುವುದನ್ನು ದೊಡ್ಡಬೆಳವಂಗಲ  ಹೋಬಳಯ ಅಂಬಲಗೆರೆ ಗ್ರಾಮದ 
ಆಂಜನೇಯ ದೇವಾಲಯದ ಬಳಲುರುವ ಕ್ರಿ.ಶ.೧೫೩೬ ರ ಕಾಲದ ಶಾಸನದಲ್ಲ ಕಾಣಬಹುದ. 
ಅಮರದ ತಮ್ಮರಸನ ಮಕ್ಕಳಾದ ಕರಣಿಕ ರಾಮಕೃಷ್ಣಯ್ಯ. ರಂಗಪ್ಪನವರ ಮಕ್ಕಳು ಸ್ವಾಮಿ ನಮಗೆ 
ನಾಯಕತನಕ್ಕೆ ಪಾಅಸಿದ ಹುಲುಕಡಿನಾಡು*”” ಎಂದು ನೇರವಾಗಿ ಹೇಳರುವುದನ್ನು ಗಮನಿಸಿದರೆ 
ಹುಲುಕಡಿನಾಡು ಕ್ರಿ.ಶ.೧೫೩೧ ರಲ್ಲ ಗಂಡ್ರಗೊಳ್ಳಪುರದ ದಳವಾಯಿ ನಾಯಕನ ಅಆಳ್ವಕೆಯಲ್ಲದ್ದು. 
ಕ್ರಿ.ಶ.೧೫೩೮ರಲ್ಲ ಮೂರು ವರ್ಷಗಳ ಅಂತರದಲ್ಲ ಅಮರದ ತಿಮ್ಮರಸನ ಮಕ್ಕಳ ಅಧೀನದಲ್ಪರುವುದನು 
ಈ ಶಾಸನದಿಂದ ತಿಆಯಬಹುದು. 


ಅಧಿಕಾರ ವಹಿಸಿಕೊಂಡ ಮೇಲೆ ಕರಣಿಕ ರಾಮಕೃಷ್ಣಯ್ಯ. ರಂಗಪ್ಪನವರ ಮಕ್ಕಳು 
ಅಂಬಲಗೆರೆಯನ್ನು ಸರ್ವಮಾನ್ಯವಾಗಿ ಶ್ರೀ ತಿರುವೆಂಗಳನಾತನ ಜಾತ್ರೆ (ಪರುಶೆಗೆ)ಯಲ್ಲ ಮಕ್ಕಳಗೆ 
ಹಾಲು ಮತ್ತು ಬೆಣ್ಣೆಯನ್ನು ಹಂಚುವುದಕ್ಗಾಗಿ ಭಟ್ಟರಯ್ಯನವರ ಶಿಷ್ಯರಾದ ಮೊಕ್ತಗಾರನಾದ ಚಿಕ್ಕಣ್ಣ 
ದಾಸರಿಗೆ ದಾನ ನೀಡಿದ್ದರು. ಈ ಅಂಬಲಗೆರೆಯ ಮೊಕ್ತಗಾರನಾದ ಚಿಕ್ಕಣ್ಣದಾಸನು ಕೃಷ್ಣದೇವರಾಯನ 
ಕಾಲದಲ್ಲ ಶಿವಗಂಗೆ, ಗುಳೂರುರನ್ನು ದಾನ ಪಡೆದಿದ್ದನು. ಹಾಗೇಯೇ ಹೊಯ್ಸಳ ವೀರ ಬಲ್ಲಾಳ ಕಾಲದ 
ಕ್ರಿ.ಶ.೧೩೧೯ ರಲ್ಲ ತಿರುಮಲೆ ತಿರುನಾಅಗೆ ಹಾಲು-ಬೆಣ್ಣಿ ಸೇವೆಗೆ ಅ೦ಬಲಗೆರೆ, ಪುರುಷನಹಳ್ಳಯನ್ನು 
ಚಿಕ್ಕ್ಷದಾಸರಿಗೆ ದಾನ ಕೊಡಲಾಗಿತ್ತು”. ಹೊೋಯ್ದಳರ ಕಾಲದಿಂದ ತಿರುವೆಂಗಳನಿಗೆ ಹಾಲು ಮತ್ತು ಬೆಣ್ಣೆ 
ಸೇವೆಗಾಗಿಯೇ ಈ ಅಂಬಲಗೆರೆ ಗ್ರಾಮವನ್ನು ಮೀಸಟಟ್ಟದ್ದರು ಎನ್ನಬಹುದು. 


ಅಚ್ಯುತರಾಯನ ನಂತರ ಅಧಿಕಾರಕ್ಕೆ ಬಂದ ವೀರ ನರಸಿಂಹ ಕಾಲದಲ್ಲ ಹುಲುಕಡಿ ನಾಡ 
ಪ್ರಭುತ್ವವನ್ನು ಮತ್ತೆ ಗಂಡ್ರಗೊಳ್ಳಪುರದ ನಾಯಕ ಮನೆತನಕ್ಕೆ ಸಿಗುವಾಗ ನಾಗಪಫ್ಪನಾಯಕನ 


೫ರ 


ಡಿ.ವಿ. ಪರಮಶಿವಮೂರ್ತಿ :- ಶಾಸನ ಸಂಶೋಧನೆ, ಪು.ಸಂ-೧೧. 
ಎ.ಕ-೯,ನೆ.ತಾ.೫೭, ಕ್ರಿ.ಶ.೧೩೧೯, ಮಣ್ಣೆ. 


೫೬೦ 


ಸಹೋದರ ಭೈರಪ್ರನಾಯಕನು ಅಧಿಪತಿಯಾಗಿದ್ದನೆಂಬುದನ್ನು ಹಾಗೂ ನರಸಿಂಗದೇವ ಮಹಾರಾಯರು 
ಅಧಿಕಾರ ಹಸ್ತಾಂತರಿಸಿದಕ್ಲಾಗಿ ಅವರಿಗೆ ಪುಣ್ಯವಾಗಲೆಂದು ಭೈರಪ್ಪನಾಯಕರು ಶ್ರೀ ನರಸಿಂಗ ದೇವರು 
ನಮ್ಮ ನಾಯಕತನಕ್ಕೆ ಪಾಅಸಿದ ಹುಲುಕಡಿನಾಡದೊಳಗಣ ಹಣಬೆಯ ಸೀಮೆಗೆ ಸಲುವ 
ಶಿಂಪಾಡಿಪುರದ ಸೀಮೆಯೊಳಗಣ ಭೂಮಿಯ ಹೊಲವನ್ನು ಶ್ರೀ ವೀರ ನರಸಿಂಗದೇವ ಮಹಾರಾಯರಿಗೆ 
ಧರ್ಮವಾಗಲೆಂದು ಶಪಿವಗಂಗೆಯ  ಮೇಲಣಗವಿ ಪಿಂಹಾಸನದ  ಮಲೆಯಕಾಂತ ದೇವರಿಗೆ 
ಶಿಷ್ಯಪಾರಂಪರೆಯಾಗಿ**"'  ಕೊಟ್ಟರುವುದನ್ನು ಗಂಡ್ರಗೊಳ್ಳಪುರದಲ್ಲನ ಕ್ರಿ.ಶ.೧೫೬೧ರ ಕಾಲದ 
ಶಾಸನದಲ್ಲ ಕಾಣಬಹುದು. ಹಾಗೇಯೇ ಗಂಡಗೊಳ್ಳಪುರದ ಕ್ರಿ.ಶ.೧೫೭೯ರ ಕಾಲದ ಮತ್ತೊಂದು 
ಶಾಸನದಲ್ಪಯೂ”*” ಸಹ ಇದೇ ವಿಷಯವನ್ನು ಒಳಗೊಂಡಿರುವುದನ್ನು ಕಾಣಬಹುದು. ಈ ಎರಡು 
ಶಾಸನಗಳ ಅಂತರ ೨೮ ವರ್ಷಗಳದ್ದು., ಈ ೨ ಶಾಸನಾಧರದ ಮೇಲೆ ಭೈರಪ್ತನಾಯಕನು ಸುಮಾರು 
೩೦ ವರ್ಷಗಳ ಕಾಲ ಆಜ್ವಕೆ ನಡೆಸಿರಬೇಕು. ಭೈರಪ್ರನಾಯಕನ ನಂತರ ಹುಲುಕಡಿನಾಡ ಪ್ರಭುಗಳ ಬಗ್ಗೆ 
ಯಾವುದೇ ಮಾಹಿತಿಗಳು ದೊರೆಯುವುದಿಲ್ಲ. 


ಕ್ರಿ.ಶ.೧೩೬೭ರ ನಂತರದಲ್ಲ ಹುಲುಕಡಿ ನಾಡಪ್ರಭುಗಳ ಆಳಜ್ವಕೆಯನ್ನು ಪ್ರಸ್ತಾಪಿಸುವ ಶಾಸನಗಳು 
ಕಂಡು ಬಂದಿದ್ದು. ಕ್ರಿ. ಶ.೧೫೬೭೯ರ ನಂತರದ ಯಾವ ಶಾಸನಗಕಲ್ಲಯೂ ಉಲ್ಲೇಖವಿಲ್ಲ. ಬಹುಶಃ 
ಕ್ರಿ.ಶ.೧೫೭೫ರ ತಾಆಕೋಟಿ ಯುದ್ಧದ ನಂತರ ವಿಜಯನಗರ ಅರಸರ ಪ್ರಭಾವ ಕಡಿಮೆಯಾಗಿ 
ಪಾಳೆಯಗಾರರು ಹೆಚ್ಚು ಪ್ರಾಬಲ್ಯವನ್ನು ಪಡೆದುಕೊಂಡಿರಬೇಕು. ಅಂತೆಯೇ ಪಕ್ಷದ ಅವತಿ 
ನಾಡಪ್ರಭುಗಕು ಅಥವಾ ಚಿಕ್ಕಬಳ್ಳಾಪುರ ಮತ್ತೆ ಕ್ರಿಯಾಶೀಲರಾಗಿ ಹುಲುಕಡಿನಾಡನ್ನು ತಮ್ಮ ವಶಕ್ಕೆ 
ತೆಗೆದುಕೊಂಡಿರಬೇಕು. ವಿಜಯನಗರ ಅರಸರ ಕಾಲಾವಧಿಯಲ್ಲ ಜನ್ಮತಾಳ. ವಿಜಯನಗರ ಸಾಮ್ರಾಜ್ಯ 
ಅವನತಿಯ ನಂತರ ಹುಲುಕಡಿನಾಡು ವಿಲೀನಗೊಂಡಿರಬೇಕು. ಹಾಗಾಗಿ ಹುಲುಕಡಿ ನಾಡಿನ 
ವ್ಯಾಪ್ತಿಯಲ್ಲ ಅವತಿನಾಡಿನ ಪ್ರಭುಗಳ ಶಾಸನಗಳು ಲಭ್ಯವಾಗಿವೆ. 


೩.೧೨ ಯಲಹಂಕ ನಾಡಪ್ರಭುಗಳು 


ಬೆಂಗಳೂರು-ಮಾಗಡಿಯ ನಾಡಪ್ರಭುಗಳೆಂದೇ ಪ್ರಸಿದಧಿಯಾದ ವಿಜಯನಗರದ 
ಮಾಂಡಳೀಕರಾಗಿದ್ದ ಯಲಹಂಕ ನಾಡಪ್ರಭುಗಳು ಬೆಂಗಳೂರನ್ನು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ 
ಸಾಧನೆಯ ಹಾದಿಯಲ್ಲ ಮುನ್ನಡೆಸಿದವರು. ಹಾಗೂ ಕೆಂಪೇಗೌಡರ ಮನೆತನವೆಂದು ಪ್ರಸಿದ್ದವಾಗಿರುವ 


೬ ಎ.ಕ,ದೊ.ತಾ.೪೦, ಕ್ರಿ.ಶ.೧೫೪೧, ಗಂಡ್ರಗೊಳ್ಳಿಪುರ. 
ಲಿ ಎಕ, ದೊ.ತಾ.೪೧. ಕ್ರಿ.ಶ.೧೫೬೯, ಗಂಡ್ರಗೊಳ್ಳಿಪುರ. 


೧೯೪ 


ಯಲಹಂಕ ನಾಡಪ್ರಭುಗಳ ಬದ್ಗೆ ಅನೇಕ ಶಾಸನಗಳ ಜೊತೆಗೆ ವೀರಭದ್ರ ವಿಜಯಂ (ಸಂಸ್ಕೃತ) ಹಾಗೂ 
ಕೆಂಪೇಗೌಡ ಜಯ ಪ್ರಶಸ್ತಿ ಎಂಬ ಸಾಹಿತ್ಯ ಕೃತಿಗಳೂ ಮಾಹಿತಿ ನೀಡುತ್ತದೆ”. ಈ ವಂಶದಲ್ಲ 
ಕೆಂಪೇಗೌಡ ಎಂಬ ಹೆಸರಿನ ಅನೇಕರಿದ್ದು, ಅದರಲ್ಲ ಮೂವರು ಕೆಂಪೇಗೌಡರು ಮಾತ್ರ ಪ್ರಖ್ಯಾತಿಗೆ 
ಬಂದವರು ಒಂದನೇಯ ಕೆಂಪೇಗೌಡ, ಇಮ್ಮಡಿ ಕೆಂಪೇಗೌಡ, ಮುಮ್ಮಡಿ ಕೆಂಪೇಗೌಡರು ತಮ್ಮನ್ನು 
ಕೌಶ್ಯಪ ಗೋತ್ರದವರೆಂದೂ ಹೇಳಕೊಂಡಿದ್ದು”””, ತಮ್ಮ ಅಧಿಕಾರ ಕ್ಷೀಣಿಸುವರೆಗೂ ವಿಜಯನಗರ 
ಅರಸರ ಸಾಮಂತರಾಗಿದ್ದು, ವಿಜಯನಗರದ ಪತನದ ನಂತರ ಮರಾಠರಿಗೂ, ಮುಸ್ಲಿಮರಿಗೂ ಕಪ್ಪ 
ಸಲ್ಲಸುತ್ತಿದ್ದರು. 

ಜಯಗೌಡನು (ಕ್ರಿ.ಶ.೧೬೧೮-೩೩) ಯಲಹಂಕ ಭೂಪಾಲನೆಂಬ ಜರುದು ಪಡೆದು ಹದಿನೈದು 
ವರ್ಷ ಕಾಲ ಅರಸನಾಗಾಆ ಮೃತನಾದನು. ನಂತರ ಅವನ ಮಗನಾದ ಗಿಡ್ಡೇಗೌಡನಿಗೆ ಬಹುಕಾಲ 
ಸಂತಾನ ಪ್ರಾಪ್ತಿಯಾಗಿರಅಲ್ಲ. ಆದ್ದರಿಂದ ಕೆಂಪಮ್ಮ ದೇವತೆಗೆ ಪುತ್ರ ಸಂತತಿಯನ್ನು ಕರುಣಿಸಿದರೆ ಆ 
ಪುತ್ತನಿಗೂ ಅವನ ವಂಶಜರಿಗೂ ನಿನ್ನ ಹೆಸರಿಡುವುದಾಗಿ ಪ್ರತ ತೊಟ್ಟನು. ಗಿಡ್ದೇಗೌಡನಿಗೆ ಬೇಗನೆ ಪುತ್ರ 
ರತ್ನಪೊಂದು ಜನಿಸಿತು. ಆ ಮಗುವಿಗೆ ಕೆಂಪ ನಂಜೇಗೌಡ ಎಂದು ನಾಮಕರಣ ಮಾಡಿ, ಗಿಡ್ಡೆಗೌಡನು 
(ಕ್ರಿ.ಶ.೧೮೩೩-೮೩) ಹತ್ತು ವರ್ಷಗಳ ಆಳ್ವಕೆ ಮಾಡಿದನು**”. ಹೀಗೆ ಈ ವಂಶದವರಿಗೆಲ್ಲ ಸಮಾನ 
ನಾಮಧೇಯ ಪ್ರಾಪ್ತಿಯಾಗಿದ್ದರ ಕತೆ ಈ ರೀತಿಯಲ್ಲ ಇದೆ. 


ಕೆಂಪೇಗೌಡರ ಪೂರ್ವಿಕರು ಯಲಹಂಕಕ್ಕೆ ಬರುವ ಮೊದಲೆ ಈ ನಾಡು ಅಸ್ತಿತ್ತದಲ್ಲತ್ತು 
ಎಂಬುದಕ್ಕೆ ಹಲವಾರು ಶಾಸನಗಳು ಸಾಕ್ಷಿಯಾಗಿದೆ. ಶಾಸನಗಳ ಯಲಹಂಕವನ್ನು ಎಏಲಹಕ, 
ಏಎಲಹಂಕ, ಯಲವಂಕ, ಯಲಹಂಕನಾಡು ಎಂದು ಕನ್ನಡ ಶಾಸನದಲ್ಪ್ಲ, ತಮಿಳು ಶಾಸನದಲ್ಲ 


ಇಲೈೆಪಾಕ್ಷನಾಡು ಎಂದು ಉಲ್ಲೇಖವಾಗಿದೆ. 


ಚೋಳರ ರಾಜಾಧಿರಾಜ, ಹೊೋಯ್ದಕರ ನರಸಿಂಹ ದೇವರು, ರಾಮನಾಥ, ವೀರ ಬಲ್ಲಾಳ, 
ವಿಜಯನಗರದ ಹರಿಯಪ್ಪ ಒಡೆಯರ್‌. ಬುಕ್ಷರಾಯನ ಅಧಿನದಲ್ಲ ಹಲವಾರು ನಾಡಪ್ರಭುಗಳು. 
ಸಾಮಂತಾಧಿಪತಿಗಳು, ಅಧಿಕಾರಿಗಳು. ಸೇನಬೋವರುಗಳು ಆಳ್ವಕೆಯನ್ನು ನಡೆಸಿದ್ದಾರೆ. ಅದರಲ್ಲಿ 
ಕ್ರಿ.ಶ.೧೫೩.೨ರಿ೦ದ ಕೆಂಪೇಗೌಡರ ವಂಶಿಯರ ಆಳ್ವಕೆ ಪ್ರಾರಂಭವಾಗುತ್ತದೆ. 


೫೬೩ 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸ೦-೨೩೧. 
ಎ.ಕ-೯, ಮಾ.ತಾ.೪೨, ಕ್ರಿ.ಶ.೧೭೧೨, ಮಾಯಿನಾಯಕನಹಳ್ಳಿ. 
ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ:- ಕರ್ನಾಟಕ ಇತಿಹಾಸ ದರ್ಶನ, ಪು.ಸ೦-೫೦೩, ೪೬೧. 


೫೬೪ 


೫೬೫ 


೧೯೫ 


೧ನೇ ಕೆಂಪೇಗೌಡ 


ಅಚ್ಚುತರಾಯರು ಎಲಹಂಕ ಸೀಮೆ. ಮಾಗಡಿ. ಶಿವಗಂಗೆ, ಕುಣಿಗಲ್‌ ಪ್ರದೇಶಗಳನ್ನು 
ಒಳಗೊಂಡ ಎಲಹಂಕ ರಾಜ್ಯವನ್ನು ರೂಪಿಸಿ ಅದಕ್ಕೆ ಹಿರಿಯ ಕೆಂಪೇಗೌಡನನ್ನು ಸಾಮಂತಾಧಿಯಾಗಿ 
ಮಾಡಿರುವುದಕ್ಕೆ ಕ್ರಿ.ಶ.೧೫೩೨ ರ ದಾಸರಹಳ್ಳಯ ಶಾಸನದಲ್ಲ ಅಚ್ಛುರಾಯರು ಕೆಂಪದೇವರಸಗೌಡನ 
ನಾಯಕತನಕ್ಕೆ ಪಾಅಸಿದ ಎಲಹಂಕರಾಜ್ಯದ ಶಿವನಸಮುದ್ರ ಸೀಮೆಯ ಚೊಕ್ಕನಹಳ್ಳ ಗ್ರಾಮವನ್ನು 
ನಂ೦ಮ ಸ್ಥಾಮಿ ಅಚ್ಛುತರಾಯರಿಣಗೆ ಧರ್ಮವಾಗ ಬೇಕೆಂದು ಪರುಚೆಯ ದೇವರಿಗೆ ದಾನ ನೀಡಿದರು”. 
ಹಿರಿಯ ಕೆಂಪೇಗೌಡನಾಗಿರುವ ಈ ಕೆಂಪದೇವರಸನಿಗೆ ಅಚ್ಯುತರಾಯರು ಎಲಹಂಕರಾಜ್ಯವನ್ನು ವಹಿಸಿ 
ಸಾಮಂತಾಧಿಪತಿಯನ್ನಾಗಿ ಮಾಡಿರುವುದನ್ನು ಗಮನಿಸಿದರೆ, ಆ ಕಾಲಕ್ಲಾಗಲೇ ಕೆಂಪೇಗೌಡನು 
ಅಧಿಕಾರಕ್ಕೆ ಬಂದ ಮೇಲೆ ಸಾಮ್ರಾಜ್ಯಕ್ಕೆ ಪರಮ ವಿಧೇಯನಾಗಿ ಹಲವಾರು ಲೋಕ ಕಲ್ಯಾಣ 
ಕಾರ್ಯಗಳನ್ನು ಮಾಡಿ ವಿಜಯನಗರ ಕೃಷ್ಣದೇವರಾಯ ಮತ್ತು ಅಚ್ಛುತರಾಯನ ಕೃಪಾನುಗ್ರಹಕ್ಕೆ 
ಪಾತ್ರನಾಗಿರ ಬೇಕು. ಹಾಗೇಯೇ ಅಚ್ಚುತರಾಯನ ಆಜ್ಞೆಯಂತೆ ಆಯಕಟ್ಟನ ಸ್ಥಳಕದಲ್ಲ ಕ್ರಿ.ಶ.೧೫೩೭ 
ರಲ್ಲ ಬೆಂಗಳೂರಲ್ಲ ಕೋಟಿಯನ್ನು ಕಟ್ಟ ರಾಜಧಾನಿಯನ್ನಾಗಿ ಮಾಡಿಕೊಂಡು***, ಕೆಂಪಾಂಬುಧಿ. 
ಧರ್ಮಾಂಬುದಿ ಕೆರೆಗಳನ್ನು ನಿರ್ಮಾಣ ಮಾಡಿದ ನಂತರ ಗವಿ ಗಂಗಾಧರೇಶ್ವರ, ಬಸವನಗುಡಿ 
ದೇವಾಲಯಗಳನ್ನು ಜೀರ್ಣೋದ್ದಾರ ಮಾಡಿ**”, ಜೊತೆಗೆ ಶಿವಗಂಗೆಯ ಗಂಗಾಧರನಿಗೆ ಹಲವಾರು 
ದಾನ ದತ್ತಿಗಳನ್ನು ನೀಡಿರುವುದನ್ನು ಶಾಸನಗಳನ್ನು ಹಾಗೂ ಶಿವಗಂಗೆಯ ಶಾಸನಪೊಂದರಲ್ಲ 
ಬೆಂಗಳೂರು ಕೆಂಪನಾಚೆಗೌಡರ ಕುಮಾರ ಕೆಂಪಯಗೌಡನು ಗಂಗಾಧರ ಸ್ವಾಮಿಯ ಪಾದಕ್ಕೆ ಸದಾ 
ನಮಸ್ಥಾರ ಎಂದಿರುವುದನ್ನು ಗಮನಿಸಿದರೆ ಬಹುಶಃ ಗಂಗಾಧರನ ಪರಮಭಕ್ತನಾಗಿರ ಬೇಕು. 

ಹಾಗೇಯೇ ಕ್ರಿ.ಶ.೧೫೭೮ರಲ್ಲ ತಮಗೆ ಹುತ್ತ ಪೌತ್ರ ಪರಂಪರೆಯಾಭವೃದ್ಗಿಯಾಗಲೆಂದು. ತಮ್ಮ 
ಪಿತೃ ಮಾತೃಗಳಗೆ ಮೋಕ್ಷವಾಗಲೆಂದು ಪ್ರಾರಂಭದಲ್ಲ ಶಿವಗಂಗೆ ಗಂಗಾಧರನಿಗಿ ಘಂಟಿ ದಾನ 
ನೀಡುವಾಗ ಕೆಂಪನಾಚೆಗೌಡರ ಮಕ್ಕಳು ಕೆಂಪೇಗೌಡನು ಯಲಹಂಕ ನಾಡಪ್ರಭುವಾಗಿದ್ದು*"”, ಸುಮಾರು 
ಕ್ರಿ.ಶ.೧೬೦೮ ರ್ತ ಗಂಗಾಧರನಿಗೆ ನಮಸ್ಥಾರ ಸಲ್ಲಸುವಾಗ ಬೆಂಗಳೂರು ಕೆಂಪಯಗೌಡನಾಗಿ”* 
ಆಡಳತ ನಡೆಸುತ್ತಿದ್ದರು. ಕೆಂಪೇಗೌಡರು ಯಲಹಂಕದಲ್ಲ ಅಧಿಕಾರ ಪ್ರೀಕರಿಸಿ ನಂತರ ಬೆಂಗಳೂರಿಗೆ 


- 


ಆಡಳತವನ್ನು ವರ್ಗಾವಣಿ ಮಾಡಿಕೊಂಡಿರಬೇಕು. ತನ್ನದೇ ಟಂಕಶಾಲೆಯಲ್ಲ ಭೈರವ ನಾಣ್ಯಗಳನ್ನು 


೫೬೬ 


ಎ.ಕ-೯, ಬೆಂ.೫೭, ಕ್ರಿ.ಶ.೧೫೩೨, ದಾಸರಹಳ್ಳಿ. 

ಡಾ. ಸೂರ್ಯನಾಥ ಕಾಮತ್‌ :- ಕರ್ನಾಟಕದ ಸಂಕ್ಷಿಪ್ಪ ಇತಿಹಾಸ, ಪು.ಸಂ-೨೩೧, ೨೩೯. 

“9 Suryanath.U.Kamath :- Karnataka State Gazetter, Bangalore Rural District, Page.no-70. 
ಎ ಕ-೯, ನೆ.ತಾ.೧೦೯, ಕ್ರಿ.ಶ.೧೫೭೮, ದೊಡ್ಡಗಂಟೆ ಮೇಲೆ, ಶಿವಗಂಗೆ. 

೭ ಎ ಕ-೯, ಅನುಬಂಧ, ನೆ.ತಾ.೧೦೭, ಕೆಂಪೇಗೌಡ ಪೀಟದ ಮೇಲೆ, ಶಿವಗಂಗೆ. 


೧೯೬ 


ಮುದ್ರಿಸಿ ಚಲಾವಣಿಗೆ ತಂದಿದ್ದರ ಪರಿಣಾಮವಾಗಿ ಸಾಮ್ರಾಟನು ರಾಜದ್ರೋಹವೆಂದು ಪರಿಗಣಿಸಿ 
ಧೀರ4ಕಾಲ ವಿಜಯನಗರದಲ್ಲಿ ಬಂಧಿಸಿದ್ದರು. 


ಇಮ್ಮಡಿ ಕೆಂಪೇಗೌಡ 

ಒಂದನೇಯ (ಹಿರಿಯ) ಕೆಂಪೆಗೌಡನ ತರುವಾಯ ಇಮ್ಮಡಿ ಕೆಂಪೆಗೌಡನು ಬೆಂಗಳೂರು ಮತ್ತು 
ಮಾಗಡಿ ಎರಡನ್ನು ಆಳ್ವಕೆ ನಡೆಸಿದನು. ಚಂದ್ರಗಿರಿಯುಂದ ಆಳುತ್ತಿದ್ದ ವಿಜಯನಗರದ ಇಮ್ಮಡಿ 
ವೆಂಕಟನನ್ನು ಅಧಿನವನೆಂದು ಹೇಳಕೊಂಡಿರುವ ಕೆಂಪೇಗೌಡನು ಬೆಂಗಳೂರು ಸುತ್ತಲೂ ನಾಲ್ದು ದಿಕ್ಷಿಗೆ 
ಗೋಪುರಗಳನ್ನು ನಿರ್ಮಿಸಿದ್ದರಿಂದ ಕೋಟಿಗಳ ರಕ್ಷಣೆಗೆ ಹೆಚ್ಚನ ಒಲವು ದೊರೆತಂತಾಯುತು”*”. 

ಕ್ರಿ.ಶ.೧೭೨೮ ರಲ್ಲ ವಿಜಯನಗರದ ರಾಮದೇವರಾಯನ"*”, ಕ್ರಿಿಶಗೀ೩೧ ರಲ್ಲ ಶ್ರೀ 
ರಂಗರಾಯನ ಸಾಮಂತನಾಗಿ ಆಳ್ವಕೆ ನಡೆಸಿದನು”””, ಕೆಂಪನಂಜೇಗೌಡರ ಪೌತ್ರ ಹಿರಿ ಕೆಂಪೇಗೌಡರ 
ಪುತ್ತ ಇಮ್ಮಡಿ ಕೆಂಪೇಗೌಡರಿಗೆ ಪುಣ್ಯವಾಗಲೆಂದು ಕ್ರಿ.ಶ.೧೭೨೧ ರಲ್ಲ”””. ಕ್ರಿ.ಶ.೧೭೨೮ ರಲ್ಲ 
ಅಯ್ಯವೋಳೆ ಐನೂರ್ವರ ವರ್ತಕ ಸಂಘದ ಪ್ರಮುಖರು ಪೆನುಗೊಂಡೆ, ಬೆಂಗಳೂರು. ಗೂಳೂರು. 
ಚಿಕ್ಕನಾಯಕ್ಷನಹಳ್ಳ, ಚಿಕ್ಕಬಳ್ಳಾಪುರ, ತಾಡಪತ್ತಿ., ಅವನಿ, ಚಂದಗಿರಿ, ಕೋಲಾರ, ಕೊತ್ತಕೋಟಿ, 
ಕಾವೇರಿಪಟ್ಟಣ, ರಾಯಕೋಟಿ, ಶ್ರೀರಂಗಪಟ್ಟಣ, ನರಸಿಪುರ, ಬೇಲೂರು, ಹೆಬ್ಬೂರು, ನಾಗಮಂಗಲ, 
ಇಕ್ಲೇರಿ, ಬಸ್ತಿಹಳ್ಳಿ ಮೊದಲಾದ ಸ್ಥಳಗಳ ವ್ಯಾಪಾರಿ ಶ್ರೇಕಿಯವರು ಮುತ್ನಲ ಪೇಟಿಯಲ್ಲನ 
ರಂಗಸ್ತಾಮಿಯ ಪಡಿತರ, ನೈವೇದ್ಯ ತಿರುನಕು ಸೇವೆಗೆ ಇಮ್ಮಡಿ ಕೆಂಪೇಗೌಡರ ಅನುಮತಿ ಪಡೆದು 
ದಾನ””*” ಕೊಟ್ಟರುವುದನ್ನು ಗಮನಿಸಿದರೆ ಆ ವೇಳೆಗಾಗಲೇ ಕೆಂಪೇಗೌಡನು ನಿರ್ಮಿಸಿದ ಪೇಟಿಯು 
ಪ್ರಮುಖ ವ್ಯಾಪಾರ ಕೇಂದ್ರವಾಗಿರಬೇಕು. ಕ್ರಿ.ಶ.೧೬೩೩ ರಲ್ಲ ಧರ್ಮಶಾಲ ಮಠವನ್ನು ಕಣ್ಟಸಿದನು”*”. 
ಶಿವಗಂಗೆ ಬೆಟ್ಟದ ಮೇಲಅನ ಗಾರೆ ಬಸವಣ್ಣನ ಹತ್ತಿರ ಮೇಟ್ಟಲುಗಳ ಮೇಲೆ ಭಕ್ತನ ವಿಗ್ರಹದ 
ಕೆಕಛಾಗದಲ್ಲರುವ ಶಾಸನದಲ್ಪ ಶ್ರೀ ಮತು ಯಲಹಂಕನಾಡ ಪ್ರಭು ಕೆಂಪೇಗೌಡರ ಮಗ ಯುಂಮಡಿ 
ಕೆಂಪೇಗೌಡರ ಧರ್ಮ”. ಎಂದಿರುವುದನ್ನು ಗಮನಿಸಿದರೆ ಮೆಚ್ಚಲುಗಕಳ ರಚನೆಯನ್ನು ಇಮ್ಮಡಿ 


= Suryanath.U.Kamath :- Karnataka State Gazetter, Bangalore Rural District, Page.no-70. 
*ದ್‌ ಎಕರ, ಬೆಂ.೧, ಕ್ರಿ.ಶ.೧೬ ೨೮, ರಂಗಸ್ವಾಮಿ ದೇವಸ್ಥಾನ, ಬಳ್ಳಪುರದ ಪೇಟೆ. 

3 ವ ಕ-€೯, ಅನುಬಂಧ, ಮಾ.ತಾ.೮೪, ತಾಮ್ರ ಶಾಸನ, ಕ್ರಿ.ಶ.೧೬೩೧, ಮಾಗಡಿ. 

ಎ.ಕ-೯, ಮಾ.ತಾ.೨೫, ಕ್ರಿ.ಶ.೧೬೨೧, ಕಲ್ಯಾ ಬೆಟ್ಟದ ಕಲ್ಲೇಶ್ವರ ದೇವಾಲಯದ ಬಳಿ, ಕಲ್ಯಾ. 

“ವ್‌ ಎ.ಕ-€, ಬೆಂ.೧, ಕ್ರಿ.ಶ.೧೬೨೮, ರಂಗಸ್ವಾಮಿ ದೇವಸ್ಥಾನ, ಬಳ್ಳಪುರದ ಪೇಟೆ. 

“ನ್‌ ಎ. ಕ-೯, ಬೆಂ.೨, ಕ್ರಿ.ಶ.೧೬೩೩, ಚಿಕ್ಕಪೇಟೆ. 

EE ಡ್ಞಾ.ಎಂ.ಜಿ.ಮಂಜುನಾಥ:- ಯಲಹಂಕ ನಾಡಪ್ರಭುಗಳ ಶಾಸನ ಸಂಪುಟ, ಶಾ.ಸಂ.೪೬. 


ಜ೭೪ 


೧೯೭ 


ಕೆಂಪೇಗೌಡ ಮಾಡಿಸಿದಕ್ಕೆ ಶಾಸನ ಹಾಕಿರ ಬೇಕು. ಇಮ್ಮಡಿ ಕೆಂಪೇಗೌಡನ ಹೆಚ್ಚು ಶಾಸನಗಳು ಮಾಗಡಿ 
ಸೀಮೆಯಲ್ಲ ದೊರೆಯುತ್ತದೆ. 


ಮುಮ್ಮಡಿ ಕೆಂಪೇಗೌಡನು (ಕ್ರಿ.ಶ.೧೬೭೩೩-೭೮) 

ಇಮ್ಮಡಿ ಕೆಂಪೇಗೌಡನ ಮಗ ಮುಮ್ಮಡಿ ಕೆಂಪೇಗೌಡನು ಅಧಿಕಾರಕ್ಷೆ ಬಂದನು. 
ವಿಜಯನಗರದ ಮುಮ್ಮಡಿ ವೆಂಕಟನ ಮಾಂಡಲೀಕನಾಗಿದ್ದ, ಸ್ತಾಮಿದ್ರೋಹಗಂಡ ಎಂಬ ಜರುದನ್ನು 
ಹೊಂದಿದ್ದ ಮುಮ್ಮಡಿ ಕೆಂಪೇಗೌಡನನ್ನು ಜಜಾಪುರದಿಂದ ಬಂದ ರಣದುಲ್ಲಾಖಾನನ ಸೇನೆಯು 
ಸೋಸಿ ಬೆಂಗಳೂರನ್ನು ವಶಪಡಿಸಿಕೊಂಡು. ಆತನನು ಮಾಗಡಿಯಿಂದ ಆಳುವಂತೆ ಮಾಡಿತು”. 
ಮಾಗಡಿಯಲ್ಲ ಆಜ್ವಕೆ ನಡೆಸಿದ್ದರಿಂದಾಗಿ ಗ್ರಾಮಾಂತರ ಜಲ್ಲೆಯಲ್ಲನ ಕೆಂಪೇಗೌಡನ ಯಾವ ಶಾಸನಗಳು 
ದೊರೆಯುವುದಿಲ್ಲ. ಮಾಗಡಿ ಪ್ರಾಂತ್ಯದಲ್ಲ ಹೆಚ್ಚಿನ ಶಾಸನಗಳು ದೊರೆಯತ್ತದೆ. ಕ್ರಿ.ಶ.೧೭೭೬ ರಲ್ಲ 
ಶ್ರೀರಂಗರಾಯ ಸಾಮಂತನಾಗಿದ್ದು””, ಕ್ರಿ.ಶ.೧೬೬೭ ರಲ್ಲ ಕಾಶಿಯಲ್ಲ ಮಠವನ್ನು ಸ್ಥಾಪಿಸಿ, ಅಂಗ 
ಪ್ರತಿಷ್ಠಾಪಿಸಿ. ಅದರ ವೆಚ್ಚಗಳಗಾಗಿ ಅರಕುಕುಪ್ಪೆ ಗ್ರಾಮವನ್ನು”, ಕ್ರಿ.ಶ.೧೬೩೦ ರಲ್ಲ ವೀರೇಶ್ವರ ಸ್ವಾಮಿ 
ದೇವಸ್ಥಾನಕ್ಕೆ ದಾನ ನೀಡಿದ”, ಜೊತೆಗೆ ಕ್ರಿ.ಶ.೧೬೭೮ ರಲ್ಲ ಹಾರಂಗಹಳ್ಳ ಪ್ರತಿನಾಮವಾದ ಮುಮ್ಮುಡಿ 
ಕೆಂಪಸಾಗರ ಕೆರೆ””” ಮತ್ತು ಕ್ರಿ.ಶ.೧೬೭೮ ರಲ್ತ್ಪ ಹೆರಳಗನಹಳ್ಳ ಅಂಬೋಗ್ರಾಮಕ್ಕೆ ಪ್ರತಿನಾಮಧೆಯವಾದ 
ಮುಮ್ಮಡಿ ಕೆಂಪಸಾಗರ””” ಎಂದು ತನ್ನ ಹೆಸರಿನಲ್ಲ ಕೆರೆಗಳನ್ನು ನಿರ್ಮಿಸಿದನು. ನಂತರ ಸಾವನದುರ್ಗ 
ಕೋಟಿಯನ್ನು ಬಲಪಡಿ, ಬಹುಶಃ ಕೋಟಿಯ ಕೆಳಗಿರುವ ವೀರಭದ್ರ ದೇವಾಲಯವನ್ನು ಕಟ್ಟಸಿರಬೇಕು. 
ಸಾವನದುರ್ಗ ಬಳಯ ನೆಲಪಟ್ಟಣವು ಇವನ ಇನ್ನೊಂದು ರಾಜಧಾನಿಯಾಗಿತ್ತು”. 

ಮುಮ್ಮಡಿ ಕೆಂಪೇಗೌಡನ ಉತ್ತರಾಧಿಕಾರಿಯಾದ ಇವನ ಮಗ ದೊಡ್ಡವೀರಪ್ಪನು (ಕ್ರಿ.ಶ.೧೬೭೮- 
೧೭೧೦) ಶ್ರೀ ರಂಗ ದೇವರಾಯನ ಸಾಮಂತನಾಗಿದ್ದು, ಕ್ರಿ.ಶ.೧೬೮೧ರಲ್ಲ ೧೫ ಜನ ಬ್ರಾಹ್ಮಣರಿಗೆ” 


ಹಾಗೂ ಕ್ರಿ.ಶ.೧೯೮೫ ರಲ್ತ್ಪ ಶೃಂಗೇರಿ ಮಠಕ್ಕೆ ಶಿಗೆಕೊಫಪ್ಪ ಗ್ರಾಮವನ್ನು””” ದಾನ ನೀಡಿದನು. ಇವನಿಗೆ 


“ನ್‌ ಡಾ.ಸೂರ್ಯನಾಥ ಕಾಮತ್‌ :- ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೨೩೧. 

ಎ ಕ, ಮಾ.ತಾ.೩೦, ಕ್ರಿ.ಶ.೧೬೭೪, ಹಾಲು ಶೆಟ್ಟಿಹಳ್ಳಿ ಮತ್ತು ಮಾ.ತಾ.೨, ಕ್ರಿ.ಶ.೧೬೬೯, ಮಾಗಡಿ. 
ಎಕ, ಮಾ.ತಾ.೩೫, ಕ್ರಿ.ಶ.೧೬೬೭, ಅಕಲಗುಪೆ. 

ಎ.ಕ-೯, ಮಾ.ತಾ.೧, ಕ್ರಿ.ಶ.೧೬೩೦, ತಾಮ್ರ ಶಾಸನ, ಮಾಗಡಿ. 

ಎ.ಕ-೯, ಮಾ.ತಾ.ಜಿ, ಕ್ರಿ.ಶ.೧೬೭೪, ಮಾಗಡಿ. 

ಎ.ಕ-೯, ಮಾ.ತಾ.೨೯, ಕ್ರಿ.ಶ.೧೬೭೪, ಕೆಂಪಸಾಗರ. 

“ನ್‌ ಡಾ.ಸೂರ್ಯನಾಥ ಕಾಮತ್‌ :- ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೨೩೨. 

5೫ ವ ಕ-೯, ಮಾ.ತಾ.ಲಿ, ಕ್ರಿ.ಶ.೧೬೮೧, ತಿರುಮಲೆ ತಾಮ್ರಶಾಸನ, ಮಾಗಡಿ. 

೫5೬ ವೃ ಕ್ಷ-€೯, ಅನುಬಂಧ, ಮಾ.ತಾ-೮, ಕ್ರಿ.ಶ.೧೬೮೫, ೩ನೇ ತಾಮಶಾಸನ, ಮಾಗಡಿ. 


ಜಲಂ 
ಜ೮೧ 
ಜಲ೨ 


೫೮೩ 


೧೯೮ 


ಮುಮ್ಮಡಿ ಕೆಂಪವೀರಪ್ಪ””” ಮತ್ತು ಇಮ್ಮಡಿ ಕೆಂಪವೀರಪ್ಪಗೌಡ””” ಎಂಬ ಇಬ್ಬರು ಮಕ್ಕಳದ್ದರು. 
ಮ್ಯಸೂರು ಒಡೆಯರ ವಿರೋಧವನ್ನು ಎದುರಿಸ ಬೇಕಾಯುತು., 


ಈ ವಂಶದ ಕೊನೆಯ ದೊರೆ ಕೆಂಪವೀರಪ್ಪನು (ಕ್ರಿ. ಶ.೧೭೧೦-೨೮) ಮಾಗಡಿಯಲ್ಲ 
ವಿಶಾಲವಾದ ರಾಮೇಶ್ವರ ದೇವಾಲಯವನ್ನು ಕಟ್ಟಸಿದ್ದಲ್ಲದೆ ಅಲ್ಲಯೇ ವರ್ಣಚಿತ್ರಗಳ೦ದ 
ಅಲಂಕೃತವಾದ ಒಂದು ಹಜಾರವನ್ನು””” ನಿರ್ಮಿಸಿದಲ್ಲದೆ, ಕ್ರಿ.ಶ.೧೭೧೨ ರಲ್ಲ ಮಾಗಡಿಯಲ್ಲ 
ಸೋಮೇಶ್ವರ ಅಂಗವನ್ನು ಪ್ರತಿಷ್ಠಾಪಿಸಿ ತಮ್ಮ ಅಗ್ರಹಾರದ ೨೬ ವೃತ್ತಿಯ ಮಹಾಜನಗಳಗೆ ದಾನ 
ನೀಡಿದನು”. ಇವನ ತಮ್ಮ ಇಮ್ಮಡಿಕೆಂಪವೀರಪ್ಪ್ಷಗೌಡನು ಸಹ ಬ್ರಾಹ್ಮಣರಿಗೆ ದಾನ 


ನೀಡಿರುವುದನ್ನು””” ಶಾಸನದಲ್ಲ ಕಾಣ ಬಹುದು. 


ಕ್ರಿ.ಶ.೧೭೨೮ ರಲ್ಲ ಮೈಸೂರಿನ ದೊಡ್ಡಕೃಷ್ಣರಾಜ ಒಡೆಯರ ದಳವಾಯಿ ದೇವರಾಜನು 
ಮಾಗಡಿಯನ್ನು ಅಆಕ್ರಮಿಸಿ ಮುಮ್ಮಡಿ ಕೆಂಪವೀರಪ್ಪ ಗೌಡನನ್ನು ಶ್ರೀರಂಗಪಟ್ಟಣ 
ಸೆರೆಮನೆಯಲ್ಲಟ್ಟನು”””. ಕೆಂಪವೀರಪ್ಪಗೌಡನಿಗೆ ಸಂತತಿ ಇಲ್ಲದ ಕಾರಣ ಹಾಗೂ ಆರೋಗ್ಯ ಕ್ಷೀಣಿಸುತ್ತಾ 
ಇರಲು. ತನ್ನ ಸೋದರಿಯನ್ನು ಹುಅಕಲ್ಲು ದುರ್ಗದ ಕೃಷ್ಣರಾಜಗೌಡನಿಗೆ ವಿವಾಗಣ ಮಾಡಿ ಕೊಟ್ಟದ್ದು. 
ಕೃಷ್ಣರಾಜಗೌಡನಿಗೆ ಒಂದು ಪತ್ರ ಬರೆದು ತನ್ನ ರಾಜ ಲಾಂಛನಗಳು. ಮುದ್ರೆಯುಂಗುರ, ಪಟ್ಟದ ಕತ್ತಿ 
ಮುಂತಾದುವುಗಳನ್ನು ತನ್ನು ಭಂಟ ಸೋಮನ ಕೈಯಲ್ಲಿ ನಿಮಗೆ ಕಳುಹಿಸಿದ್ದೇನೆ ಹೀಗೆ ಇತ್ಯಾದಿ 
ವಿಷಯವನ್ನು ಪತ್ತದಲ್ಲ ಬರೆದಿದ್ದು, ಆದರೆ ಮುಂದೆ ಕೃಷ್ಣರಾಜಗೌಡನು ಏನು ಮಾಡಿದ, ಕೆಂಪವೀರಪ್ಪ 


ಗೌಡ ಏನಾದ ಎಂದು ತಿಆಯುವುದಿಲ್ಲ”””. 


ಹೀಗೆ ನಾಡಗೌಡ ಸ್ಥಾನದಿಂದ ಅಮರನಾಯಕ ಸ್ಥಾನವನ್ನು ಪಡೆದು ತಮ್ಮ ನಿಷ್ಠೆುಂದ 
ಎಲಹಂಕ ರಾಜ್ಯದ ಪ್ರಭುವಾಗುವುದರೊಂದಿಗೆ ಹಿರಿಯ ಕೆಂಪೇಗೌಡನು ವಿಜಯನಗರ ಕಾಲದ 
ಪ್ರಸಿದ್ಧರಾದ ಸಾಮಂತರಾಗಿ, ಬೆಂಗಳೂರು, ಮಾಗಡಿಯಲ್ಲ ಕೋಟಿ, ದೇವಾಲಯ, ಕೆರೆಗಳನ್ನು ಕಟ್ಟ, 


ನ ಕ, ಮಾ.ತಾ.೪೨, ಕ್ರಿ.ಶ.೧೭೧೨, ಮಾಯಿನಾಯಕನಹಳ್ಳಿ. 

ಎ.ಕ-೯, ಅನುಬಂಧ, ಮಾ.ತಾ.೮೩, ಕ್ರಿ.ಶ.೧೬೮೧, ತಾಮ್ರ ಶಾಸನ, ಮಾಗಡಿ. 

"9" ಡ್ರಾ.ಸೂರ್ಯನಾಥ ಕಾಮತ್‌ :- ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೨೩೭. 

ಎ .ಕ-೯, ಮಾ.ತಾ.೪೨, ಕ್ರಿ.ಶ.೧೭೧೨, ಈಶ್ವರ ದೇವಾಲಯದ ಪೂರ್ವಕಡೆ,ಮಾಯಿನಾಯಕನಹಳ್ಳಿ, 
೫೧ ಎ.ಕ-೯, ಅನುಬಂಧ, ಮಾ.ತಾ.೮೩, ಕ್ರಿ.ಶ.೧೬೮೧, ತಾಮ ಶಾಸನ, ಮಾಗಡಿ. 


ಜಲಆಲ 


> Suryanath.U.Kamath :- Karnataka State Gazetter, Bangalore Rural District, Page.no-72. 
9 ಹ್ರ.ಕ.ರಾಜೇಗೌಡ :- ಯಲಹಂಕ ನಾಡಪ್ರಭುಗಳು, ದಕ್ಷಿಣ ಕರ್ನಾಟಕ ದ ಅರಸು ಮನೆತನಗಳು, ಪು.ಸಂ-೩೦೪. 


೧೯೯ 


ಅಗ್ರಹಾರ, ಹಜಾರಗಳನ್ನು ನಿರ್ಮಿಸಿ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಕೊಡುಗೆ ನೀಡಿದ್ದ ಮನೆತನ 
ವಂಶ ಕಣ್ಯರೆಯಾಯುತು. 


೩.೧೩೬ ತೊರವಳ ನಾಡಪ್ರಭುಗಳು 


ಹೊಸಕೋಟಿ ಮತ್ತು ಬೆಂಗಳೂರು ಪೂರ್ವ ತಾಲ್ಲೂಕಿನ ಭಾಗಗಳು ತೊರವಳ ನಾಡಿನ ವ್ಯಾಪ್ತಿ 
ಪ್ರದೇಶವಾಗಿದ್ದು, ಹೊಯ್ದಕರ ಕಾಲದಲ್ಲ ತುರವರ್‌, ತುರೈವಳವಿತ್ತೀಯ, ತೊರವಳಯನಾಡು., 
ತುರೈವಳನಾಟ್ಟು. ತುರೈವಳನಾಡು ಎಂದೆಲ್ಲಾ ಕರೆಯಲಾಗುತ್ತಿತ್ತು. ಹೊಯ್ಸಳರ ನಂತರ ವಿಜಯನಗರ 
ಅರಸರ ಕಾಲದಲ್ಲ ನಾಡಪ್ರಭುಗಳು ಆಜ್ವಕೆಯನ್ನು ನಡೆಸುತ್ತಾ ಹಲವಾರು ದಾನದತ್ತಿಗಳನ್ನು ನೀಡಿದ್ದಾರೆ. 

ವೀರಬಲ್ಲಾಳ ದೇವರಸರು ಉಣಾಮಲೆ ಪಟ್ಟಣದ ಆಳ್ಷಕೆಯ ಕ್ರಿ.ಶ.೧೩೩೨ ರ ಸತ್ಯವಾರದಲ್ಲನ 
ತಮಿಳು ಶಾಸನದಲ್ಲ ಮೊದಲ ಬಾರಿಗೆ ತುರವರ್‌ನ ಉಲ್ಲೇಖವಿದ್ದು, ಅಮ್ಯೆನಾಯನ್‌ ಅಳ್ವಕೆ 
ನಡೆಸುತ್ತಿರುತ್ತಾರೆ”. ಅನಂತರ ಕ್ರಿಶ೧೩೩೨ ರ ಹೂಡಿಯಲ್ಲನ ಕನ್ನಡ ಶಾಸನದಲ್ಲ 
ತೊರವಳಯನಾಡು ಎಂದು ಉಲ್ಲೇಖವಾಗಿದೆ. ಬೈರೋಜನು ಬರೆದಿರುವ ಈ ಶಾಸನದಲ್ಲ ಬೆಕಗನ 
ಬೆಮೆಯ ನಾಯ್ದರು. ತಂಜನಾಯ್ಯ್ಕೆನೂ ತೊರವಳನಾಡ ಸಮಸ್ತ ಪ್ರಭುಲೆಯರು ಭೂಮಿಯನ್ನು”””, 
ಕ್ರಿ.ಶ.೧೩೩೬ ರಲ್ಲ ಮಹಾವೀರ ಸಾಮಂತಾಧಿಪತಿ ಲಕುಮ ನಾಯಕನ ಮಗ ಕಳ್ಳಯ ನಾಯಕ 
ತುರೈವಅನಾಡಿನ ವೈಚ್ಞಗಾಮುಂಡ ಮತ್ತು ಉಳದ ನಾಡಿನವರು ದಾನ ನೀಡಿದರು””". ಕ್ರಿ.ಶ.೧೩೩೭ ರಲ್ಲ 
ವೀರ ಬಲ್ಲಾಳ ದೇವರ ಕಾಲದಲ್ಲ ತುರೈವಲ್ಲನಾಡಿನ ವೀರ ವಲ್ಲಾಳ ದೇವರ ಕುಮಾರ ಸರ್ವಮಾನ್ಯವಾಗಿ 
ಕೊಟ್ಟರು”””. ಕ್ರ.ಶ.೧೩೮೪೩ ರಲ್ತ್ಪ ಶ್ರೀಮನು ಮಹಾಸಾಮಂತಾಧಿಪತಿ ಬೆಕ್ಕ ಕಳಯ ನಾಯಕನು ಶ್ರೀ 
ಮನು ಮಹಾ ಸಣ್ನೆನಾಡ ತೆಂಕಣ ಬಾಗೆಯ ತೊರವಳ ಉತ್ತಿಯ ಕಾಡಗೋಡಿಯ ಸ್ಥಳದ ಸಮಸ್ತ 
ಗವುಡಗಳು ಸಣ್ನೆ ರಾಜ್ಯದ ಸೇನಭೋವರಸರು ಬಾಚರಿಯ ಸಾತುಖೆಲ ಅಲ್ಲಾಳನಿಗೆ ಶಿಲಾಶಾಸನ 
ಮಾಡಿಕೊಟ್ಟ ಕ್ರಮ””” 


ಹೊಯ್ದಳ ನಂತರ ವಿಜಯನಗರದ ವ್ಯಾಪ್ತಿಗೆ ತೊರವಳನಾಡು ಒಳಪಟ್ಟತ್ತು. ಕ್ರಿ.ಶ.೧೩೬೩ ರಲ್ಲ 
ವೀರ ಬುಕ್ಕಣ ಒಡೆಯರ ಮಗ ಕಂಪಣ ಒಡೆಯರು ಮುಳುಬಾಗಿಲ ಪಟ್ಟಣದೊಳು ಪೃಥ್ಲಿಗ್ಯೈಯ್ಯುತ್ತಿರಲು 
ಕಾಮ್ಕೇಯನಾಯ್ದರು ಈ ರಾಜ್ಯದ ಗೌಡುಗಳ ಮುಂದಿಟ್ಟು ಎಲಹಂಕನಾಡ ಅಲ್ಲಾಳಜೀಯನ ಮಗ 


೫೯೪ 


ಎ.ಕ-೯, ಹೊ.ತಾ.೧೦೪, ಕ್ರಿ.ಶ.೧೩೩೨, ತಮಿಳು, ಸತ್ಯವಾರ. 
ಎ.ಕ-೯,ಬೆಂ.೬೧, ಕ್ರಿ.ಶ.೧೩೩೨, ಹೂಡಿ, 

ಎ.ಕ-೯, ಬೆಂ.೪೪, ಕ್ರಿ.ಶ.೧೩೩೪, ತಮಿಳು, ಇಂಮಡಹಳ್ಳಿ. 
ಎ.ಕ-೯, ಬೆಂ ೬೦, ಕ್ರಿ.ಶ.೧೩೩೭, ತಮಿಳು, ಸಾದರಮಂಗಲ. 
ಎ.ಕ-೯, ಬೆಂ.೪೧, ಕ್ರಿ.ಶ.೧೩೪೩, ಪಟ್ಟಂದೂರು. 


೫೯೫ 
೫೯೬ 
೫೯೭ 


೫೯೮ 


೨೦೦ 


ತಣ್ಷಿಯಪ್ಪಂಗೆ ಶಿಲಾಶಾಸನವ ಮಾಡಿಕೊಟ್ಟ ಕ್ರಮವೆಂದರೆ ತೆಂಕಣ ಬಾಗೆಯ ತೊರವಳನಾಡ 
ಬೆಳತ್ತನಾಯೆ ಮೂಳ ಗದ್ದ ಬೆದ್ದಲು ಚತುಸ್ಲೀಮೆಯನ್ನಾ ಅದನು ಸರ್ವಮಾನ್ಯವಾದ ಕೊಡುಗೆಯಾಗಿ”, 
ಕ್ರಿ.ಶ.೧೩೮೨ ರಲ್ಲ ವೀರ ಹರಿಯಣರಾಯರ ಕುಮಾರ ಬುಕ್ಕಣ ಒಡೆಯರು ಸಾಮ್ರಾಜ್ಯಗೆಯ್ಯುತಿರಲು 
ಸೇನಾಧಿಪತಿಯಾದ ಶ್ರೀ ವೀರ ವಳಸಿಂಹ ರಾಯನವರ ಜಯಗೊಂಡ ಚೋಳ ಮಂಡಲದ 
ತೊರವಳನಾಡ ಬನಹಳ್ಳಯ ಮೂಡಣದೆಸೆಯ ಪೆಂಮಸಮುದದ ಸೀಮೆಯಲ್ಲ ಪುರುಷೋತ್ತಮ 
ದೇವನು ಕಣ್ಪಸಿದ ಕೆರೆ ಸಲುವ ಅಗ್ರಹಾರ ತೊರವಳನಾಡ ಪ್ರಭುಗಕು ಮಾರಪ್ಪ ಚೂಡಿಯಪ್ಪ, ಸಾಕಗೌಡ, 
ಬೇಲೂರ. ತಿರುಮಲೆ ಇತ್ಯಾದಿ ಸೇರಿ ದಾನ ನೀಡಿದರು". ಕ್ರಿ.ಶ.೧೮೩೩ ರಲ್ಲ ದೇವರಾಯ 
ಮಹಾರಾಯರು ಸಾಮ್ರಾಜ್ಯಗ್ಯಯ್ಯತ್ತಿರಲು ತೊರವಳನಾಡ ಪ್ರಭು ದೇವಿಜೀಯನು ತಿರುಮಲ ದೇವರ 
ಸೇವೆಗೆ ಮಾಡಿಸಿದ ಕಂಬಕ್ಕೆ ಮಂಗಳ ಮಹಾ ಶ್ರೀ ಶ್ರೀ ಶ್ರೀ". ಕ್ರಿಶಂಆ೩೩ ರ ನಂತರ 


ತೊರವಳನಾಡಿನ ಬದ್ಧೆ ಉಲ್ಲೇಖಗಳು ಕಂಡು ಬರುವುದಿಲ್ಲ ಬಹುಶಃ ವಿಸ್ತಾರವಾಗಿದ್ದ ಸಣ್ಣಿನಾಡಿನೊಂದಿಗೆ 
ವಿಲೀನಗೊಂಡಿರಬೇಕು. 


೩.೧೪ ಮೈಸೂರು ಒಡೆಯರು 


ಮೈಸೂರು ಅರಸರು ವಿಜಯನಗರ ಸಾಮ್ರಾಜ್ಯದ ಹಿರಿಯ ಸಾಮಂತರಲ್ಲ ಒಬ್ಬರಾಗಿ, 
ವಿಜಯನಗರ ಪತನದ ನಂತರ ಪ್ರತಂತ್ರರಾಗಿ ಆಜ್ವಕೆಯನ್ನು ಸುಮಾರು ೫೦೦ ವರ್ಷಗಳ ಕಾಲ ನಡೆಸಿದ 
ದೊಡ್ಡ ಮನೆತನದ ಮೊದಲ ರಾಜಧಾನಿ ಶ್ರೀರಂಗಪಟ್ಟಣವಾಗಿದ್ದು ನಂತರ ಮೈಸೂರಿಗೆ 
ಬದಲಾಲುಸಿದರು. 

ತಾವು ದ್ವಾರಕೆಯ ಯಾದವ ವಂಶದವರೆಂದೂ. ಕ್ರಿ.ಶ.೧೩೯೯ ರಿಂದಲೇ ತಮ್ಮ ಅಳ್ವಕೆ 
ಆರಂಭವಾಯುತೆಂದು ಮ್ಯಸೂರು ರಾಜ ಮನೆತನದವರು ಹೇಳಆಕೊಂಡಿದ್ದರೂ ಅವರು ಪ್ರತಂತ್ರವಾಗಿ 
ಆಡಳತ ಆರಂಭಿಸಿದ್ದು ೧೭ನೇಯ ಶತಮಾನದಿಂದಲೇ" ಎನ್ನಬಹುದು. ವಿಜಯ ಮತ್ತು ಕೃಷ್ಣ ಎಂಬ 
ಯಾದವ ಕುಲದ ಸಹೋದರರು ಉತ್ತರ ಭಾರತದ ಗುಜರಾತಿನ ದ್ವಾರಕೆಬಂದ ಹೊರಟು ಮೈಸೂರಿನ 
ಸಮೀಪದ ಹದಿನಾಡಿಗೆ ಬಂದಾಗ ಕಾರುಗಹಳ್ಳಯ ನಾಯಕನಿಗೆ ಬಲವಂತವಾಗಿ ಮದುವೆ ಮಾಡಿ 
ಕೊಡಬೇಕಾಗಿದ್ದ ಹದಿನಾಡು ಪ್ರಭುವಿನ ಕನ್ಯೆಗೆ ರಕ್ಷಣೆ ನೀಡಿದರು. ಆ ಬಳಕ ಒಡೆಯ ಎಂಬ ಜರುದನ್ನು 
ಧರಿಸಿ, ಹದಿನಾಡು ಮತ್ತು ಕಾರುಗಹಳ್ಳಗಳನ್ನೊಕಗೊಂಡ ರಾಜ್ಯವನ್ನು ರೂಪಿಸಿಕೊಂಡ ವಿಜಯವನ್ನು 
೫೯ ಎ.ಕ-೯,ಬೆಂ.೮೧, ಕ್ರಿ.ಶ.೧೩೬೩, ಬೇಗೂರು. 
ನೌ ಎ.ಕ, ಹೊ.ತಾ೧೫೫, ಕ್ರಿ.ಶ.೧೩೮.೨, ಚಿಕ್ಕಬನಹಳ್ಳಿ. 


೦ ಎ ಕ-೯, ಹೊ.ತಾ.೧೫೫, ಕ್ರಿ.ಶ.೧೪೩೩, ಬೆಳೆತೂರು. 
ನ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೨೧೫. 


೨೦೧ 


ಆ ಕನ್ಯೈೇಯನ್ನು ಸಹಜವಾಗಿ ಮದುವೆಯಾದಳು. ಮತ್ತೊಂದು ಐತಿಹ್ಯ ಪ್ರಾಕಾರ ಯಾದವ ಕುಲಕ್ಕೆ 
ಸೇರಿದ ರಾಜಕುಮಾರರು ಅಭರುಜಚಿ ಪ್ರೇರಿತವಾಗಿಯೇ ಅಥವಾ ಮೇಲುಕೋಟಿಯಲ್ಲ ತಮ್ಮ 
ಕುಲದೈೈವವನ್ನು ಕಾಣಲೆಂದೋ ಕರ್ನಾಟಕಕ್ಷೆ ಬಂದು ತಾಯ್ದಾಡಿನ ಸೌಂದರ್ಯದಿಂದ ಆಕರ್ಷಿತರಾಗಿ 
ಮಹಿಷಪುರ (ಮೈಸೂರು) ದಲ್ಲ ನೆಲೆಸಿ ಒಡೆಯರ ರಾಜಮನೆತನದ ಮೂಲ ಪುರುಷರಾದರು"*” ಎಂದು 
ಮೈಸೂರು ಒಡೆಯರ ಸ್ಥಾಪನೆಯ ಬಗ್ಗೆ ಐತಿಹ್ಯಗಳವೆ. 


ಮೊದಲನೆಯ ರಾಜ ವಿಜಯನಿಗೆ ಯದುರಾಜ ಎಂಬ ಹೆಸರಿದ್ದು, ಕ್ರಿ.ಶ.೧೩೯೯ ರಿಂದ ೧೬೨೫ 
ರವರೆಗೆ ರಾಜ್ಯವಾಅದನು"”. ಇವನ ಉತ್ತರಾಧಿಕಾರಿಯಾಗಿ ಕೃಷ್ಣದೇವರಾಯನ 
ಸಮಕಾಲೀನರಾಗಿದ್ದು"””, ಮುಮ್ಮಡಿ ಚಾಮರಾಜ ಒಡೆಯ. ಬೆಟ್ಟದ ಮುಮ್ಮಡಿ ಚಾಮರಾಜ ಒಡೆಯ 
ಎಂಬ ಹೆಸರಿನಿಂದ ಕರೆಯುವ ಒಂದನೇಯ ಹಿರೇ ಬೆಟ್ಟದ ಚಾಮರಾಜನು (ಕ್ರಿ.ಶ.೧೬೩೨-೫೮) ತನ್ನು 
ಮೂರು ಮಕ್ಕಳಗೆ ಪ್ರತ್ಯೇಕ ರಾಜ್ಯಗಳನ್ನು ತನ್ನ ಅಧಿಕಾರಾವಧಿಯಲ್ಲೆ ಹಂಚಿದನು. 
ಮೊದಲನೇಯವನಾದ ತಿಮ್ಮರಾಜರಿಗೆ (ಕ್ರ.ಶ.೧೬೫೮-೭೮) ಹೆಮ್ಮನಹಳ್ಳಯನ್ನು. ಎರಡನೇಯವನಾದ 
ಪತಿಕೈಯಲ್ಲ ೬ ಬೆರಳದ್ದ ಕೃಷ್ಣರಾಜ ಒಡೆಯರಿಗೆ (ಕ್ರಿ. ಶ.೧೪೭೮-೧೫೧೩) ಕಂಬಾಳವನ್ನು, 
ಮೂರನೇಯವನಾದ ನಾಲ್ಪಡಿ ಚಾಮರಾಜ ಒಡೆಯನಾದ ಬೋಳ ಚಾಮರಾಜ ಒಡೆಯರಿಗೆ 
(ಕ್ರಿ.ಶ.೧೫೭೧-೭೬) ಮೈಸೂರು ಪ್ರಾಂತ್ಯವನ್ನು ಹಂಚಲಾಗಿತ್ತು"””". ಹಾಗೆಯೇ ತನ್ನ ನಿವಾಸವನ್ನು 
ಮೈಸೂರಿಗೆ ವರ್ಗಾಹಿಸಿ ಅಲ್ಲ ಒಂದು ಕೋಟಿಯನ್ನು ಕಣ್ಟಸಿದನು. ತಿಮ್ಮರಾಜರಿಗೂ. ಕೃಷ್ಣರಾಜರಿಗೂ 
ಮಕ್ಷಅಲ್ಲದ ಕಾರಣ ಎಲ್ಲ ಪ್ರಾಂತಗಳು ಮೈಸೂರಿನ ಬೋಳ ಚಾಮರಾಜ ಒಡೆಯರಿಗೆ ಪ್ರಾಪ್ರವಾಯುತ್ತು. 
ಬೋಳ ಚಾಮರಾಜ ಒಡೆಯರ ತರುವಾಯ ಮಗನಾದ ಬೆಟ್ಟದ ಚಾಮರಾಜ ಒಡೆಯರು 
(ಕ್ರಿ.ಶ.೧೫೭೭-೭೮) ಪಟ್ಟಕ್ಕೆ ಬಂದರೂ, ಧೀರ  ಶೂರನಾದರೂ ರಾಜ್ಯಭಾರ ಮಾಡುವ 
ಸಾಮರ್ಥ್ಯವಿರಲಲ್ಲ. ಅದುದರಿಂದ ಬಲು ಬೇಗನೆ ಅವರ ಸೋದರನಾದ ರಾಜ ಒಡೆಯರನ್ನು ಹಿರಿಯರು 
ಪಟ್ಟಕ್ಕೇರಿಸಿದರು. 


“ಸ ಕರ್ನಾಟಕ ರಾಜ್ಯ ಗ್ಯಾಜಿಟಿಯರ್‌, ಸಂಪುಟ-೧, ಪು.ಸಂ-೨೫೧, ೨೫೨. 
ಡಾ.ಬಿ.ಷೇಕ್‌ ಅಲಿ :- ಕರ್ನಾಟಕ ಇತಿಹಾಸ , ಅವಲೋಕನ, ಕರ್ನಾಟಕ ಪರಂಪರೆಯ ಸಮೀಕ್ಷೆ, ಪು.ಸಂ-೮೧. 
ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೨೧೫. 


ನ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೫೨೫. 


೬೦೪ 


೬೦೫ 


೨೦೨ 


ರಾಜ ಒಡೆಯರು (ಕ್ರಿ.ಶ.೧೫೭೮-೧೬೧೭) 

ಮೊದಲು ಶ್ರೀರಂಗ ಪಟ್ಟಣದಲ್ಲ ವಿಜಯನಗರದ ರಾಜ ಪ್ರತಿನಿಧಿಯಾಗಿ ತಿರುಮಲನ ಕೈಕೆಕಗೆ 
ಅಧಿಕಾರಿಯಾಗಿದ್ದ ರಾಜ ಒಡೆಯರು ತಲಕಾಡು, ಕನ್ನಂಬಾಡಿ ಮುಂತಾದ ಸ್ಥಳಗಳ ಸಣ್ಣ ಸಣ್ಣ 
ರಾಜರನ್ನು ಅಡಗಿಸಿ ತನ್ನು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡ ಸಂದರ್ಭದಲ್ಲ ವಿಜಯನಗರ 
ಚಕ್ರವರ್ತಿಯಾದ ಎರಡನೆಯ ವೆಂಕಟಪತಿದೇವನು ಶ್ರೀರಂಗಪಟ್ಟಣದಲ್ಪದ್ದ ತನ್ನ ಪ್ರತಿನಿಧಿಯಾದ 
ತಿರುಮಲನು ತೋರಿಸುತ್ತಿದ್ದ ಅಸಡ್ಡೆಯ ದೆಸೆಬುಂದ ರಾಜಪೊಡೆಯರು ತಿರುಮಲನನ್ನು ಶ್ರೀರಂಗ 
ಪಟ್ಟಣದಿಂದ ಓಡಿಸಿ. ಚಕ್ರವರ್ತಿಯ ಒಪ್ಪಿಗೆಯ ಮೇರೆಗೆ ಶ್ರೀರಂಗಪಟ್ಟಣವನ್ನು ಪಡೆದುಕೊಂಡ". 
ನಂತರ ತನ್ನ ರಾಜಧಾನಿಯನ್ನು ಕ್ರಿ.ಶ.೧೬೧೦ ರಲ್ಲ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯುಸಿದನು. 
ಮತ್ತು ವೆಂಕಟಪತಿಯಿಂದ ಮೈಸೂರಿನ ರಾಜ ಎಂಬ ಜರುದನ್ನು ಪಡೆದು, ದಳವಾಯಿ ಹುದ್ದೆಯನ್ನು 
ಸ್ಥಾಪಿಸಿ, ದಸರಾ ಉತ್ಸವವನ್ನು ಆರಂಭಸಿ, ಹಲವಾರು ದೇವಾಲಯಗಳಗೆ ದಾನದತ್ತಿಗಳನ್ನು 
ನೀಡಿದ್ದನು"””. ರಾಜ ಒಡೆಯ ಕ್ರಿ. ಶ.೧೫೭೮ರಲ್ಲ ಅಭಷಕ್ತನಾಗುವಾಗ ೩೦ ಗ್ರಾಮಗಳದ್ದು ನಂತರ 
ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದನು. 

ಆರನೇಯ ಚಾಮರಾಜ ಒಡೆಯರ್‌(ಕ್ರಿ.ಶ.೧೬೭೧೭-೩೭) 

ರಾಜ ಒಡೆಯರ ಮರಣ  ಪೂರ್ವದಲ್ಲೆ ಮಕ್ಕಳೆಲ್ಲರೂ ನಿಧನ ಹೊಂದಿದ್ದರು. 
ಮೊಮ್ಮಕ್ಕಕಲ್ಲೊಬ್ಬರಾದ ಆರನೇಯ ಚಾಮರಾಜ ಒಡೆಯರ್‌ ಪಟ್ಟಕ್ಕೆ ಬಂದು ಸಾಮ್ರಾಜ್ಯ ವಿಸ್ತರಣಿ ಕಡೆ 
ಗಮನ ಹರಿಸಿದರು". ಹಾಗೂ ವಾಲ್ಕೀಕಿ ರಾಮಾಯಣದ ಕನ್ನಡ ಗದ್ಯರೂಪವನ್ನು 
“ಚಾಮರಾಜಕೋಟ ವಿಲಾಸ” ಎಂಬ ಹೆಸರಿನ ಕೃತಿಯನ್ನು ರಜಿಸಿದರು"””. ಆರನೇಯ ಚಾಮರಾಜ 
ಒಡೆಯರು ಕ್ರಿ. ಶ.೧೭೩೭ರಲ್ಲ ಮೃತವಾದ ನಂತರ ಇಮ್ಮಡಿ ರಾಜ ಒಡೆಯರು ಪಟ್ಟಕ್ಕೆ ಬಂದ 
ವರ್ಷದೊಳಗೆ ದಕವಾಯಿಯ ವಿಷಪ್ರಾಶನದಿಂದ ಸತ್ತಾಗ""”, ಬೆಟ್ಟದ ಚಾಮರಾಜನ ಮಗ ಒಂದನೇಯ 
ಕಂಠೀರವ ನರಸರಾಜ ಒಡೆಯರು (ಕ್ರ. ಶ.೧೭೩೮-೫೯) ಸಿಂಹಾಸನಾಧಿಪತಿಯಾದ ಮೇಲೆ 
ಕ್ರಿ.ಶ.೧೭೩೮ರಲ್ಲ ಜಬಜಾಪುರದ ಸೇನಾಧಿಪತಿ ರಣದುಲ್ಲಾಖಾನ್‌. ಷಹಜಯ ಸೈನ್ಯವನ್ನು ಹಿಮ್ಮೆಟ್ಟಸಿ 


ಖ್ಯಾತಿಗೊಂ೦ಡವನಾಗಿದ್ದು., ತನ್ನ ಹೆಸರಲ್ಲೆ ಕಂಠಿರಾಯ ಹಣ ಮತ್ತು ವರಹ ಎಂಬ ನಾಣ್ಯಗಳನ್ನು 


ನ ಡಾ.ಬಿ.ಏ. ಸಾಬೆತ್ತೊರೆ, ಡಾ.ದೇಸಾಯಿ ಪಾಂಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ -೧, ಪು.ಸಂ-೭೮. 
ರ ಡಾ.ಬಿ.ಷೇಕ್‌ ಅಲಿ :- ಕರ್ನಾಟಕ ಇತಿಹಾಸ, ಅವಲೋಕನ, ಕರ್ನಾಟಕ ಪರಂಪರೆಯ ಸಮೀಕ್ಷೆ ಪು.ಸಂ-೮೧. 

ನ್‌ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೫೨೭, ೫೨೯. 
“ರ ಡಾ.ಬಿ.ಷೇಕ್‌ ಅಲಿ :- ಕರ್ನಾಟಕ ಐತಿಹಾಸ, ಅವಲೋಕನ, ಕರ್ನಾಟಕ ಪರಂಪರೆಯ ಸಮೀಕ್ಷೆ ಪು.ಸಂ-೮೧. 
ನ ಕರ್ನಾಟಕ ರಾಜ್ಯ ಗ್ಯಾಜಿಟಿಯರ್‌, ಸಂಪುಟ-೧, ಪು.ಸಂ-೨೫೭. 


೨೦೩ 


ತಯಾರಿಸಲು ಒಂದು ಟಂಕಸಾಲೆಯನ್ನು ಸ್ಥಾಪಿಸಿದನು". ಕಾವೇರಿಪುರ, ಹಂಸಾಪುರ, ಬೆಟ್ಟದಪುರ. 
ಪೆರಿಯಾಪಣ್ಟಣ. ಅರಕಲಗೂಡು. ಕುಣಿಗಲ್‌. ರತ್ನಗಿರಿ. ದಣ್ನಾಯಕನ ಕೋಟಿ. ಸತ್ಯಮಂಗಲ. 
ಹೊಸೂರು ಹಾಗೂ ಕೆಂಪೇಗೌಡನಿಂದ ಮಾಗಡಿಯನ್ನು ವಶಪಡಿಸಿಕೊಂಡನು". ಕೋಟಿಯ ಒಳಗೆ 
ನರಸಿಂಹ ಸ್ವಾಮಿ ದೇವಾಲಯವನ್ನು ಕಟ್ಟಸಿದನು. 
ದೊಡ್ಡದೇವರಾಜ ಒಡೆಯರು (ಕ್ರಿ.ಶ.೧೬೬.೨-೭೨) 
ಕಂಠೀರವ ನರಸರಾಜ ಒಡೆಯರು ಸಂತತಿ ಹೀನರಾಗಿದ್ದು, ಬೋಳಚಾಮರಾಜ ಒಡೆಯ 
ಮೊಮ್ಮಗನಾದ ದೊಡ್ಡದೇವರಾಜ ಒಡೆಯ ಮತ್ತು ಮರಿಮೊಮ್ಮಗ ಚಿಕ್ಕದೇವರಾಜ ಒಡೆಯ ಇಬ್ಬರಿಗೂ 
ಒಂದೇ ಸಮನಾದ ೩೨ ವರ್ಷ ವಯಸ್ಸಾಗಿದ್ದು ದೊಡ್ಡದೇವರಾಜ ಒಡೆಯರಿಗೆ ಪಟ್ಟ ಕಟ್ಟಲಾಯಊತು""”. 
ದೊಡ್ಡದೇವರಾಜ ಒಡೆಯರು ಚಾಮುಂಡಿ ಬೆಟ್ಟಕ್ಕೆ ೧೦೦೦ ಮೆಟ್ಟಲುಗಳನ್ನು ಕಣ್ಟಸಿದ್ದರು"””. 
ಚಿಕ್ಕದೇವರಾಜ ಒಡೆಯರು (ಕ್ರಿ.ಶ.೧೬೭೨-೧೭೦೪) 


ದೊಡ್ಡದೇವರಾಜ ಒಡೆಯರು ಪಟ್ಟಕ್ಕೆ ಬಂದ ಕಾಲದಲ್ಲ ಚಿಕ್ಕದೇವರಾಜ ಒಡೆಯರು 
ಬಂಧಿಗ್ರಸ್ತರಾಗಿದ್ದರು. ಕ್ರಿ.ಶ.೧೬೭೨ರಲ್ಲ ಪಟ್ಟವಾದ ನಂತರ ಹಲವು ಶತೃಗಳ ಮೇಲೆ ಯುದ್ದ ಮಾಡಿ 
ಜಯಶೀಲರಾಗಿದ್ದು, ಪ್ರಸಿದ್ಧನಾದ ಶಿವಾಜಯನ್ನು ಸೋಲಸಿ ಅಪ್ರತಿಮ ವೀರ ಜರುದನ್ನು ಪಡೆದಿದ್ದನು. 
ಒಡೆಯರಿಗೆ ತಿರುಮಲರಾಯ ನಂಜರಾಜ, ದೇವರಾಜ ಮುಂತಾದ ದಳವಾಲುಗಳದ್ದರು"". 
ಕ್ರಿ.ಶ.೧೭೮೯ರಲ್ತ್ಲ ಚಿಕ್ಕದೇವರಾಯನು ಮೊಘಲರಿಂದ ಬೆಂಗಳೂರನ್ನು ಗುತ್ತಿಗೆಗೆ ಪಡೆದನು". 
ಮೊಘಫಲರಿಂದ ರಾಜ ಜಗದೇವ, ಮರಾಠರನ್ನು ಅನೇಕ ಯುದ್ದಗಕಲ್ಲ ಜಂಯುಸಿ ಮಹಾರಾಷ್ಟ್ರ ಭೂಪಾಲ 
ಜಾಲರಿವು ಎಂಬ ಜರುದುಗಳನ್ನು ಪಡೆದಿದ್ದನು. ಚಿಕ್ಕ ದೇವರಾಜನು ೧೮ ಶಾಖೆಗಳನ್ನು ಒಕಗೊಂಡ 
ಅಠಾರ ಕಛೇರಿಯೆ೦ಬ ಕೇಂದ್ರ ಆಡಳತ ಕಛೇರಿಯನ್ನು ಸ್ಥಾಪಿಸಿದರು. ಜೊತೆಗೆ ಹೊಸದೊಂದು ಮಣ್ಣಿನ 
ಕೋಟೆ, ಬೆಂಗಳೂರು ಕೋಟೆ. ವೆಂಕಟರಮಣ ಮಂದಿರವನ್ನು ನಿರ್ಮಿಸಿದನು". ಸಿಂಗಾರಯ್ಯ, 
ಚಿಕ್ಕೊಪಾಧ್ಯಾಯ. ಸಂಚಿಯ ಹೊನ್ನಮ್ಮ, ಸಿಂಗಾರಮ್ಮ ನಂತಹ ಕವಿ-ಕವಿಯಾತ್ರಿಯನ್ನು ಬೆಳೆಸಿದನು. 
ಹಾಗೆಯೇ ಪ್ರತಃ ಕವಿಯಾಗಿದ್ದು ಮೇಲುಕೋಟಿಯ ಚೆಲುವ ನಾರಾಯಣ ಸ್ವಾಮಿಯನ್ನು ಕುರಿತು 


೬೧೨ 


ಡಾ.ಬಿ.ಏ. ಸಾಬೆತ್ತೊರೆ, ಡಾ.ದೇಸಾಯಿ ಪಾಂಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ -೧, ಪು.ಸಂ-೭೮. 
 ಡಾ.ಬಿ.ಷೇಕ್‌ ಅಲಿ :- ಕರ್ನಾಟಕ ಐತಿಹಾಸ, ಅವಲೋಕನ, ಕರ್ನಾಟಕ ಪರಂಪರೆಯ ಸಮೀಕ್ಷೆ, ಪು.ಸಂ-೮೧. 
ನ್‌ ಕರ್ನಾಟಕ ರಾಜ್ಯ ಗ್ಯಾಜಿಟಿಯರ್‌ಸಂಪುಟ-೧, ಪು.ಸಂ-೨೫೨. 
್‌ ಡಾ.ಬಿ.ಷೇಕ್‌ ಅಲಿ :- ಕರ್ನಾಟಕ ಇತಿಹಾಸ, ಅವಲೋಕನ, ಕರ್ನಾಟಕ ಪರಂಪರೆಯ ಸಮೀಕ್ಷೆ, ಪು.ಸಂ-೮೧. 
“೬ ಡಾ.ಬಿ.ಏ. ಸಾಬೆತ್ತೊರೆ, ಡಾ.ದೇಸಾಯಿ ಪಾಂಡುರಂಗರಾಯರು :- ಕನ್ನಡ ನಾಡಿನ ಚರಿತ್ರೆ ಭಾಗ -೧, ಪು.ಸಂ-೭೮. 
ನ್‌ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸಂ-೨೧೭, ೨೧೮ 


೨೦೪ 


“ಚಿಕ್ನದೇವರಾಜ ಜನ್ನಪಂ” ಎಂಬ ಕೃತಿಯನ್ನು ರಚಿಸಿದರು". ಚಿಕ್ಕದೇವರಾಜ ಒಡೆಯರ್ಯೇಯನವರ 
ಆಳ್ವಿಕೆಯಲ್ಲ ಕ್ರಿ.ಶ.೧೯೯೮ ರಲ್ಲ ಈ ಅಳದ ಸ್ವಾಮಿಯವರ ಸೇವಕ ದಾಸರಾಜಯ್ಯನವರು ನಿಜಗಲು 
ದುರ್ಗಕ್ಕೆ ಕಲ್ಲುಕೋಟಿ ಕಣ್ಣಸುವುದಕ್ಕೆ ಪ್ರಾರಂಭ ಮಾಡಿ", ಕ್ರಿ.ಶ.೧೭೦೫ ರಲ್ಲ ಕೋಟಿಗೆ ಊರು 
ಬಾಗಿಲು. ಹುಅಮುಖ ಬಾಗಿಲು. ಹಜಾರದ ಚಾವುಡಿ. ದಕ್ಷಣ ದಿಕ್ಕಿನ ಊರಿನ ಬಾಗಿಲ ಬಳಯಲ್ಲ 
ವಿಘ್ನೇಶ್ವರ ಗುಡಿಯನ್ನು ನಿರ್ಮಿಸಿದನು”. ಆದರೆ ಕ್ರಿ.ಶ.೧೭೦೮ ರಲ್ಲೆ ಚಿಕ್ಕ ದೇವರಾಜ ಒಡೆಯರು 
ಮರಣ ಹೊಂದಿದ್ದರಿಂದ" ಶಾಸನದಲ್ಲ ಸಹ ಅಳದ ಸ್ಹಾಮಿಯವರು ಎಂದು ಉಲ್ಲೇಜಖಸಲಾಗಿದೆ ಹಾಗೂ 
ಚಿಕ್ಕದೇವರಾಜ ಒಡೆಯರ ಅಧಿಕಾರವಧಿಯಲ್ಲ ಕೋಟಿ ಕೆಲಸ ಪ್ರಾರಂಭವಾಗಿದ್ದು. ಕೋಟಿ 
ಮುಕ್ತಾಯದಲ್ಲಯೂ ಅವರ ನೆನಪಿಗೆ ಅಥವಾ ಕೃತಜ್ಞತೆಗೆ ಅವರ ಹೆಸರಲ್ಲೆ ಶಾಸನವನ್ನು 
ಹೊರಡಿಸಲಾಗಿದೆ. 

ಚಿಕ್ಕದೇವರಾಜರು ಬೆಂಗಳೂರು ಕೋಟಿ ಒಳಗೆ ನೂತನವಾಗಿ ಶ್ರೀವೆಂಕಟೇಶ್ರರ ದೇವರ ಪ್ರತಿಷ್ಠೆ 
ಮಾಡಿದಕ್ಷೆ ಅವರ ಮಗ ಶ್ರೀ ಕಂಠೀರವ ನರಸರಾಜ ಒಡೆಯರು ಕ್ರಿ.ಶ.೧೭೦೫ ರಲ್ಲ ದೇವಾಲಯಕ್ಷೆ ೮ 
ಗ್ರಾಮಗಳನ್ನು ದಾನ ಸೀಡಿದರು"*”. ಕ್ರಿ.ಶ.೧೭೦೬ ರಲ್ಲ ಚಿಕ್ಕದೇವರಾಜ ಒಡೆಯರ್‌ ಮರಣದ ನಂತರ 
ಮಗನಾದ ಮೂಗನಾಗಿರುವ ೨ನೇ ಕಂಠೀರವ ನರಸರಾಜನಿಗೆ (ಕ್ರಿ.ಶ.೧೭೦೬-೧೩) ಪಟ್ಟವಾಯುತು. 
ಚಿಕ್ಷ ದೇವರಾಜರ ಮರಣದ ನಂತರ ಆರು ದಶಕಗಳ ದುರ್ಬಲರಾದ ಅರಸರೇ ಅಧಿಕಾರ ನಡೆಸುವಂತೆ 
ಆಯುತು"””. ಚಿಕ್ಕದೇವರಾಜ ಒಡೆಯರ ಉತ್ತರಾಧಿಕಾರಿಗಳ ಕಾಲವನ್ನು ದಕವಾಯಿಗಳ ಅಧಿಪತ್ಯ 
ಕಾಲವೆಂದು ಕರೆಯಬಹುದು. 


ಇಮ್ಮಡಿಕಂಠೀರವನರಸರಾಜ ಒಡೆಯ ತರುವಾಯ ಅವನ ತಮ್ಮಂದಿರಾದ ದೊಡ್ಡಕೃಷ್ಣರಾಜ 
ಒಡೆಯರು (ಒಂದನೇ ಕೃಷ್ಣ ರಾಜ ಒಡೆಯರು ಕ್ರಿ.ಶ.೧೭೨೩-೩೮೬) ಸಂತತಿ ಹೀನರಾಗಿದ್ದರಿಂದಾಗಿ 
ಹೇಮನಹಳ್ಳ ಶಾಖೆಯ ಚಾಮರಾಜ ಒಡೆಯರನ್ನು ಕೃಷ್ಣರಾಜ ಒಡೆಯರು ದತ್ತು ಪ್ಲೀಕಾರ ಮಾಡಿದ್ದರು. 
ದೊಡ್ಡಕೃಷ್ಟ್ಣರಾಜ ಒಡೆಯರ್‌ ಮರಣದ ನಂತರ ಚಾಮರಾಜರು ಏಳನೇಯ ಚಾಮರಾಜ ಒಡೆಯರೆ೦ಬ 
ಹೆಸರಿನಿಂದ ಪಟ್ಟಕ್ಕೆ ಬಂದರು"*”. ದೊಡ್ಡಕೃಷ್ಣರಾಜರು ಏಳನೇಯ ಚಾಮರಾಜ ಒಡೆಯರ ಜೊತೆಗೆ 


“ Suryanath.U.Kamath :- Karnataka State Gazetter, Bangalore Rural District, Page.no-83. 
ಎರ, ನೆ.ತಾ೬೬, ಕ್ರಿಶ.೧೬೯೬, ನಿಜಗಲ್ಲು. 

9 ಎ ರ೯,ನೆ.ತಾ.೬೫. ಕ್ರಿ.ಶ.೧೭೦೫. ನಿಜಗಲ್ಲು. 
ವ್‌? ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೨೧೮. 
ಬೌ ಎ ೯, ಬೆಂ.೧೧ಳಿ, ಕ್ರಿ.ಶ.೧೭೦೫, ಕೊತ್ತನೂರು. 

ವ್‌ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೨೧೮. 


ಇ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೫೪೫. 


೨೦೫ 


ಇನ್ನೊಬ್ಬರಾದ ಕೆಂಚನಗೂಡು ಶಾಖೆಗೆ ಸೇರಿದ ಚಕ್ಕರಾಜ (ಇಮ್ಮಡಿ ಕೃಷ್ಣರಾಜ ಒಡೆಯ ಕ್ರಿ.ಶ.೧೭೩೮- 
೩೬8) ಒಡೆಯರನ್ನು ದತ್ತು ಕ್ತೀಕರಿಸಿದ್ದರು. ೭ನೇ ಚಾಮರಾಜ ಒಡೆಯರು ಮೃತರಾದಾಗ ಚಾಮರಾಜ 
ಒಡೆಯರ ಉತ್ತರಾಧಿಕಾರಿ ಕ್ರಿ.ಶ.೧೭೩೬ ರಲ್ಲ ಸಿಂಹಾಸನವೇರಿದ ಇಮ್ಮಡಿಕೃಷ್ಣರಾಜ ಒಡೆಯರಿಗೆ ೫ 
ವರ್ಷ ವಯಸ್ಸಾಗಿದ್ದು. 


ಅಪ್ರತಿಮ ವೀರ ನರಪತಿ ಮಹೀಶೂರ ಕೃಷ್ಣರಾಜ ಒಡೆಯರ್ಯೆೇಯ್ಯನವರು ಹೊಯ್ದಳ ದೇಶಾ 
ಕುರುವಂಕ ನಾಡ ಸ್ಥಳ ಕಾವೇರಿ ಮಧ್ಯ ಪಶ್ಚಿಮ ರಂಗನಾಥ ಸ್ವಾಮಿಯವರ ಶ್ರೀರಂಗ ಪಟ್ಟಣದಲ್ಲು ರತ್ನ 
ಸಿಂಹಾಸನ ರೂಢರಾಗಿ ಸುಖದಿಂದ ಇರಲು ಕ್ರಿ. ಶ.೧೭೨೦ರಲ್ಲ ಶೂರ ಗಿರಿದುರ್ಗದ ಲಕ್ಕಿ ನರಸಿಂಹ 
ಸ್ಟಾಮಿಯ ಪಡಿತರ ದೀಪಾರಾಧನೆ ಮುಂತಾದ ಸಕಲ ಸೇವೆಗೆ ಬಳಗಲ ದಾಸರಾಜ್ಯೆಯನು ವಿಜ್ಞಾಪವನೆ 
ಮಾಡಿಕೊಂಡು ದೆಶೆಯಿಂದ ಶೂರ ಗಿರಿ ಸ್ಥಳದ ಹೆಗ್ಗುಂದ ಹೋಬಳಆಯ ಗೋಟಿಗೆರೆಗೆ ಪ್ರತಿನಾಮವಾದ 
ನರಸಿಂಹ ಪುರದ ಗ್ರಾಮವನ್ನು ದಾನ ನೀಡಿದರು"””. ಕ್ರಿ.ಶ.೧೭೮೯ ರಲ್ಲ ಚಾಮುಂಡೇಶ್ವರಿ ದೇವಿಗೆ", 
ಕ್ರಿ.ಶ.೧೭೫೦ರಲ್ಲ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿಗೆ, ಚನ್ನರಾಯ ಪಟ್ಟಣದ ಹೋಬಳಗೆ 
ದ್ಯಾವಂಡಹಳ್ಳ ಸ್ಥಳದ ಮಹದೇವ ಕೊಡಿಗೆಹಳ್ಳ, ಗೆರೆಪರ, ಯಡಯೂರು ಗ್ರಾಮವನ್ನು" 
ಕ್ರಿ.ಶ.೧೭೫.೨ರಲ್ಲ ಮೇಲ್ಕಣ ಗವಿ ಸಿಂಹಾಸನದ ವೀರೇಶ್ವರ ದೇವರಿಗೆ ದಕವಾಯು ನಂಜುಂಡ್ಕಯ 
ಅರಸಿನವರ ಸೇವೆ"”, ಕ್ರಿ.ಶ.೧೭೭೩ರಲ್ತ್ಪ ಮಸೀದಿಗೆ", ಕ್ರಿ.ಶ.೧೭೬೭೩ರಲ್ಲ ಕ್ರಯ ಭೂದಾನವಾಗಿ 
ನಾರಾಯಣಭಟ್ಟನಿಗೆ ಶೂರಗಿರಿಸ್ಸಳದ ಕಂಬಾಳು ಹೋಬಳ ಮಾಚನಹಳ್ಳ, ಗೊಟ್ಟಗೆರೆಪಾಳ್ಯ. ಕೆರೆ, 
ಹೆಗುಂದವಳತದ  ಅಪ್ಪುಗೊಂಡನಹಳ್ಜಯನ್ನು ಕೊಟ್ಟರು".  ಕ್ರಿ.ಶ೧೭೦೦ರ ಸುಮಾರಿನಲ್ಲ 
ಮಹಾರಾಯನ ಮನೆಯ ಕುದುರೆ ಬಹರಿಚನ ಮಲ ಸೆ್ಠ್ಟರ ಮಗ ಚನ್ನಣನು ಸೆಟ್ಟರು ಗಂಗಾಧರ 
ಮಜನದಕ್ಕೆ ದಾನ ನೀಡಿದ್ದರು". ಕೃಷ್ಣರಾಜ ಒಡೆಯರು ಶಿವಗಂಗೆ ಶ್ರಿ ಪ್ರರ್ಣಾ೦ಂಬಾ ಅಮ್ಮನವರ 


ಥ್‌ 


ಸನ್ನಿಧಿಗೆ ಜದಿಯ ಸೇವೆ, ತ್ಟೆ ಸೇವೆ", ಬೆಳ್ಳಯ ಚಾಮರದ ಸೇವೆ", ಹಿತ್ತಾಳೆ ದೊಡ್ಡ ತಪ್ಪಲೆಯ 


5 ಎಕ, ನೆ.ತಾ.೭೦. ಕ್ರಿಶ ೧೭೨೦, ನರಸಿಂಹ ಪುರ. 

ನ್‌ ಎಮ್‌.ಎ.ಆರ್‌, ೧೯೧೪, ದೇವನಹಳ್ಳಿ, ಜಾಲಿ, ಪು.ಸಂ-೫೯. 

ನ್‌ ಎ.ರ೯,ದೇ.ತಾರ೯, ಕ್ರಿ.ಶ.೧೭೫೦, ಮಹದೇವ ಕೊಡಿಗೆಹಳ್ಳಿ. 

ಆರ ವ ರ್ಕೇ,ನೆ.ತಾ.೭೬, ಕ್ರಿಶ.೧೭೫೨, ಶಿವಗಂಗೆ. 

ಬ್‌ ಎ.ರ೯,ನೆ.ತಾ.ಲ, ಕ್ರಿಶ.೧೭೬೩, ತಾಮ್ರಶಾಸನ, ಸೊಂಡೆಕೊಪ್ಪ. 

“ನ ಎರ, ನೆ.ತಾ.೫೧, ಕ್ರಿ.ಶ.೧೭೬೩, ತ್ಯಾಮಗೊಂಡ್ಲು. 

೦ ಎ ಕ-€,ನೆ.ತಾ.೭೪, ಕ್ರಿ.ಶ.೧೭೦೦, ಶಿವಗಂಗೆ. 

“ಬ ಎ.ರ-೯, ನೆ.ರ್ತಾ೯೨, ಬೆಳ್ಳಿಯ ಕೊಡವ ಮೇಲೆ, ನೆಲಮಂಗಲ ಖಜಾನೆ 
ನ ಎರ, ನೆ.ರ್ತಾ೩, ತಟ್ಟೆ ಮೇಲೆ, ನೆಲಮಂಗಲ ಖಜಾನೆ 

ನ ಎ.ಕ-೯, ನೆ.ತಾ.€೯೫, ನೆಲಮಂಗಲ ಖಜಾನೆ 


ಮೇಲೆ ಮೈಸೂರು ಆಳದ ಮಹಾಸ್ವಾಮಿಯ ಭಕ್ತಿಸೇವೆ"*”, ಹೊನ್ನಾಂ೦ಜಕೆಯ ಐಬಂಗಾರದ 
ಕಂಠಾಭರಣದ ಪದಕದ ಮೇಲೆ ಮಹಿಶೂರ ಸಂಸ್ಥಾನದ ಚಾಮರಾಜ ಒಡೆಯರ ಧರ್ಮಪತ್ನಿಯವರಾದ 
ದ್ಯಾವಜ ಅಮ್ಮಣಿಯವರ ಸೇವಾರ್ಥವಾಗಿ"**" ದಾನ ನೀಡಿದ್ದರು. ಕ್ರಿ.ಶ.೧೭೬೭೭ರಲ್ಮ ೨ನೇ ಕೃಷ್ಣರಾಜ 
ತೀರಿಕೊಳ್ಳಲು ಮಗ ನಂಜರಾಜನಿಗೆ ಪಟ್ಟವಾಯತು. ಈತ ಹೆಸರಿಗೆ ಮಾತ್ರ ಅರಸನಾಗಿ ಮೈಸೂರು 
ರಾಜಮನೆತನಕ್ಷೆ ಗ್ರಹನ ಹಿಡಿದಂತಾಯುತು. ದಳವಾಲು ನಂಜರಾಜನ ಸೇನೆಯಲ್ಲ ಸಾಧಾರಣ 
ಸೇನಾನಿಯಾಗಿದ್ದ ಹೈದರ್‌ ಕ್ರಿ.ಶ.೧೭೮೯ ರಲ್ಪ ದೇವನಹಳ್ಳಯನ್ನು ಗೆಲ್ಲುವಾಗ ಅಸಾಧಾರಣ ಶೌರ್ಯ 
ತೋರಿ ಖ್ಯಾತಿಗೆ ಬಂದನು". ಹೈದರಾಅ., ಟಪ್ಪುಸುಲ್ದಾನನು ಸರ್ವಾಧಿಕಾರಿಯಾಗಿ ಆಜ್ವಕೆ ನಡೆಸಿದನು. 
ಸರ್ವಾಧಿಕಾರ ಅಂತ್ಯಗೊಂಡು ನಂತರ ಮೈಸೂರು ಅರಸರು ದುರ್ಬಲರಾಗಿದ್ದು, ಅಟಷರ ಅಧೀನದಲ್ಲಿ 
ಆಡಳತ ನಡೆಸಿದರು. 


Bi ಎ.ಕ-೯, ಅನುಬಂಧ, ನೆ.ತಾ.೧೪೦, ನೆಲಮಂಗಲ ಖಜಾನೆ 


ಎ.ಕ-೯, ನೆ.ತಾ.೧೨.೨, ನೆಲಮಂಗಲ ಖಜಾನೆ 
“ಸ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೨೧೮, ೨೧೯. 


೬೩೬ 


೨೦೭ 


ಅಧ್ಯಾಯ — ಅ 
ಧಾರ್ಮಿಕ ಮತ್ತು ಸಾಮಾಜಕ ಸ್ಥಿತಿಗಳು 

ಶಾಸನಗಳು ನಾಡಿನಾಆದ ರಾಜರ ಇತಿಹಾಸವಾಗಿರದೆ ಅಲ್ಲ ಬದುಕಿದ ಜನತೆ ಬದುಕಿದ ರೀತಿ, 
ಜೀವನ ಮೌಲ್ಯ, ಅನುಸರಿದ ಧರ್ಮ. ಕಟ್ಟದ ಕಲೆ ಇತ್ಯಾದಿಯಾಗಿರುವುದನ್ನ ಶಾಸನಗಳು ಜನಜೀವನದ 
ಸಾಂಸ್ಕೃತಿಕ ಇತಿಹಾಸವನ್ನು ಹೇಳುವ ಪ್ರಮುಖ ಸಾಧನಗಳಾಗಿವೆ. ಸಮಾಜದಲ್ಲನ ಜನರು ರೂಡಿಸಿ 
ಕೊಂಡಿರುವ ಸಂಪ್ರದಾಯ. ಆಚರಣೆಗಳು ಇತ್ಯಾದಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ 
ಭಿನ್ನವಾಗಿರುತ್ತದೆ. ಶಾಸನಗಳು ಪ್ರಾಚೀನ ಜನತೆಯ ಧಾರ್ಮಿಕ ಜೀವನ, ಸಾಮಾಜಕ ಕಟ್ಟುಪಾಡುಗಳು 
ಜೊತೆಗೆ ಶಾಸನಗಳು ಹೊರಡಿಸಿದ ಕಾಲದ ಜನರ ಜೀವನ ಮೌಲ್ಯಗಳನ್ನು ವ್ಯಕ್ತ ಪಡಿಸುತ್ತದೆ. 
ಅ.೧ ಧಾರ್ಮಿಕ ಸ್ಥಿತಿಗಳು 

ಮಾನವನು ನಿರ್ವಹಿಸಬೇಕಾದ ಕರ್ತವ್ಯಗಳು ಅವನು ಕೈಗೊಳ್ಳಬೇಕಾದ ಕರ್ಮಗಳನ್ನು 
'ಧರ್ಮ'ವೆಂದೇ ಪರಿಗಣಿಸಲಾಗುತ್ತಿತ್ತು. ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲ ವೈದಿಕ ಧರ್ಮವು 
ಒಂದು. ಪ್ರಾಚೀನ ನಂಜಕೆಗಳು ಮತ್ತು ಆಚರಣೆಗಳು ವೈದಿಕ ಧರ್ಮದ ನೆಲೆಗಳಾಗಿದ್ದು, ಈ ಧರ್ಮದ 
ಅಂಗಗಳಾಗಿ ಶೈವ, ವೈಷ್ಣವ ಧರ್ಮಗಳು ಜನರ ನಂಬಕೆಗಳಗೆ ಸಮಾಜದ ಅವಿಭಾಜ್ಯ ಅಂಗಗಳಾಗಿ, 
ಆಚರಣಿಗಆಗೆ ಪೂರಕವಾಗಿ ಹಲವಾರು ದೇವಾಲಯಗಳು ನಿರ್ಮಾಣವಾಗಿದೆ. ಒಂದು ಸಮಾಜ 
ಬದಲಾದಂತೆ ಸಹಜವಾಗಿಯೇ ಆ ಸಮಾಜವನ್ನು ನಂಜಕೊಂಡು ಬಂದಿದ್ದಂತಹ ರೀತಿ-ನೀತಿಗಳು. 
ಆದರ್ಶಗಳು. ಜೀವನ ಮೌಲ್ಯಗಳು ಬದಲಾವಣಿಯಾಗುತ್ತಿತ್ತು. ಧರ್ಮಗಳು ಬದಲಾದಂತೆ ಆಯಾ 
ಧರ್ಮದ ಮೌಲ್ಯಗಳು ಬದಲಾಗುತ್ತಿತ್ತು. ಜಲ್ಲೆಯಲ್ಲನ ದೇವಾಲಯಗಳನ್ನು ಸೂಕ್ಷವಾಗಿ ಗಮನಿಸಿದಾಗ 
ಪ್ರಾದೇಶಿಕತೆಯ ಅನುಗುಣವಾಗಿ ಅಂದರೆ ಯಾವ ಪ್ರದೇಶದೂ ಯಾವ ಮತಪಂಥದ ಪ್ರಭಾವ 
ಅಧಿಕವಾಗಿರುತ್ತದೆಯೋ ಅದಕ್ಕೆ ತಕ್ಕಂತೆ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಇಲ್ಲ ಆಆದ 
ಎಲ್ಲ ಅರಸರೂ ದೇವಸ್ಥಾನಗಳ ನಿರ್ಮಾಣದ ಜೊತೆಗೆ ಬಸದಿ ನಿರ್ಮಾಣಕ್ಲೂ ಸಹ ಮಾಡಿದ್ದಾರೆ. 
ಧರ್ಮದತ್ತ ಆಸಕ್ತರಾಗಿದ್ದ ಜನರು ಪರಮಸಿದ್ದಿಯನ್ನು ದೇವಾಲಯ ನಿರ್ಮಾಣ, ದಾನ-ದತ್ತಿಗಳ 
ಮೂಲಕ ಅಭಿವ್ಯಕ್ತಿಸಿದ್ದಾರೆ. ಒಂದು ದೇವಾಲಯ ನಿರ್ಮಾಣವಾದರೆ ಅದಕ್ಕೆ ಆಳಾರಸನಿಂದ ಹಿಡಿದು 
ಎಲ್ಲ ವರ್ಗದ ಜನರು ತಮ್ಮ ಕೈಲಾದ ಮಟ್ಟಗೆ ದಾನ-ದತ್ತಿಗಳ ನೆರವು ನೀಡುತ್ತಿದ್ದರು. ಧರ್ಮ 
ಕಾರ್ಯಗಳಗಾಗಿ ದಾನ ನೀಡುವುದನ್ನು ತಮ್ಮ ಪವಿತ್ರ ಕರ್ತವ್ಯವೆಂದೇ ಭಾವಿಸಿದ್ದರು. ಇದರಿಂದ 
ಗಂಗವಾಡಿಯ ಮೂಲೆ ಮೂಲೆಗಳಲ್ಲೂ ದೇವಾಲಯಗಳು ನಿರ್ಮಾಣಗೊಂಡಿವೆ. 


೨೦೮ 


ಪ್ರಾಚೀನ ಕಾಲದಿಂದಲು ವಿವಿಧ ಧಾರ್ಮಿಕ ನಂಬಕೆಗಳ, ಧಾರ್ಮಿಕ ಶ್ರದ್ದೆಯ ವಿವಿಧ 
ಧರ್ಮಗಳು ಬೆಳಕ8ಗೆ ಬಂದಿದೆ. ಬ್ರಾಹ್ಮಣ ವಿರೋಧಿ ನೆಲೆಯಿಂದಲೇ ಕ್ಷತ್ರಿಯ ವರ್ಗಕ್ಕೆ ಸೇರಿದವರಾದ 
ಬುದ್ಧರ, ಸಿದ್ದಾರ್ಥ, ಬೌದ್ಧಧರ್ಮ ಹಾಗೂ ಜೈನಧರ್ಮ ಉಗಮಕ್ಷೆ ಕಾರಣವಾಯುತ್ತು. 


ಶೈವ ಧರ್ಮದಲ್ಲ ಶಿವನೇ ಪ್ರಮುಖ ಆರಾಧ್ಯ ದೈವನಾದರೆ. ವೈಷ್ಣವ ಧರ್ಮದಲ್ಲ ವಿಷ್ಣುವೇ 
ಪ್ರಮುಖ ಆರಾಧ್ಯ ದೈವ. ಶಿವ ಮತ್ತು ವಿಷ್ಣುವಿನ ವಿಭನ್ನ ಅವತಾರಗಳನ್ನು. ವಿಭಿನ್ನ ಹೆಸರುಗಳ೦ದ 
ಪೂಜಿಸುತ್ತಾ. ಆರಾಧಿಸುವ ನಂಜಕೆಗಳು ಉಳದುಕೊಂಡು ಬಂದಿದೆ. ಶೈವ. ವೈಷ್ಣವ ಧರ್ಮಗಳೆರಡನ್ನು 
ಪರಿಪಾಆಸುವ ಭಾಗವತರನ್ನು ಹಾಗು ವಿಭನ್ನ ಮಠಗಳು. ಯತಿಗಳು. ಧರ್ಮಗಳು ಹುಟ್ಣ ಕೊಂಡಿದ್ದವು. 
ಗಂಗರಸರಿಂದ ಮೈಸೂರು ಒಡೆಯರವರೆಗೆ ಹಲವಾರು ರಾಜವಂಶಗಳು ತಮ್ಮ ತಮ್ಮ ಪ್ರದೇಶದಲ್ಲ 
ತಮ್ಮ ರಾಜಧರ್ಮ ಮತ್ತು ಇತರ ಧರ್ಮವನ್ನು ಸಮನ್ಷಯ ಪೂರಕವಾಗಿ ಅನೇಕತೆಯಲ್ಲ ಏಕತೆ 
ಎಂಬಂತೆ ಪೋಷಿಸಿದ್ದಾರೆ. ಬೌದ್ಧ, ಜೈನ, ಶೈವ, ವೀರಶೈವ, ಕಾಕಮುಖ, ನಾಥಪಂಥ, ವೈಷ್ಣವ 
ಮುಂತಾದ ಧರ್ಮಗಳು ಆಶ್ರಯ ಪಡೆದಿದ್ದವು. 


ಬೌದ್ಧಧರ್ಮ 

ಅಶೋಕನ ಕಾಲದಲ್ಲ ಮೂರನೇ ಬೌದ್ಧ ಸಮ್ಮೇಳನವು ಪಾಟಲಅೀಪುತ್ತದಲ್ಲ ಥೇರಮೊದ್ಗಅ 
ಪುತ್ರನ ನೇತೃತ್ವದಲ್ಲ ನಡೆದ ಮೇಲೆ ಬೌದ್ಧ ಧರ್ಮವನ್ನು ನೆರೆಯ ದೇಶಗಳಲ್ಲ ಪ್ರಚಾರ ಮಾಡುವುದಕ್ಕಾಗಿ 
ಅಶೋಕನು ಬೌದ್ಧ ಭಕ್ಷುಗಳನ್ನು ನಾನಾ ಭಾಗಗಳಗೆ ಕಳುಹಿಸಿ ಕೊಟ್ಟನು. ಅದರಲ್ಲ ಥೇರ ಮಹಾದೇವ 
ಮತ್ತು ಥೇರ ರಕ್ಷಿತರನ್ನು ಮಹಿಷ ಮಂಡಲದ ಬನವಾಸಿಗೆ ಕಳುಹಿಸಲಾಲಯುತು”. ಹೀಗೆ 
ಕ್ರಿ.ಪೂ.ಮೂರನೇಯ ಶತಮಾನದಿಂದ ಮೌರ್ಯರು ಕರ್ನಾಟಕದಲ್ಲ ಬೌದ್ಧ ಧರ್ಮವನ್ನು ಪ್ರಚಾರ 
ಮಾಡಿದರು. ಕರ್ನಾಟಕದ ಮಸ್ಳಿ. ಕೊಪ್ಪಕ. ನಿಟ್ಟೂರು. ಬಡೆಗೊಳ್ಳಂ. ಸಿದ್ದಾಪುರ, ಬ್ರಹ್ಮಗಿರಿ. ಜಟಂಗ 
ರಾಮೇಶ್ವರ, ಗುಲ್ದಾರ್ಗದ ಸನ್ನತಿಯಲ್ಲ ಅಶೋಕನ ಶಾಸನಗಳು ಹಾಗೂ ಬೌದ್ಧ ಧರ್ಮವನ್ನು 
ಪ್ರತಿಬಂಜಸುವ ಮಹಾ ಸ್ತೂಪಗಳು ಬೌದ್ಧ ಧರ್ಮದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಮೌರ್ಯರ 
ನಂತರದಲ್ಲ ಶಾತವಾಹನರು ಹಾಗೂ ಚುಟುಕುಲಾನಂದ ಮನೆತನಗಳ ಅರಸರು ಬೌದ್ದ ಧರ್ಮದ 
ಪೋಷಣೆಯನ್ನು ಮಾಡಿದರು. 

ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗದಲ್ಲ ಬೌದ್ಧಧರ್ಮಕ್ಕೆ ಮೊಟ ಮೊದಲ ಪ್ರಾಚೀನ ನೆಲೆಯ 


ಟಟ 


ಉತ್ಸನನವೆಂದರೆ ದೊಡ್ಡಬಳ್ಳಾಪುರ ತಾಲ್ಲೂಕಿನ ರಾಜಘಟ್ಟ. ರಾಜಘಟ್ಟ ಕ್ತ ಈ ಹೆಸರು ಹೇಗೆ, ಏಕೆ 


? ಡಾ. ಎಸ್‌. ಗಣಪತಿಗೌಡ :- ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೌದ್ಧ ಧರ್ಮ, ಪು.ಸಂ-೨೦. 


೨೦೯ 


ಬಂತೆಂಬುದಕ್ಷೆ ದಾಬಲೆಗಅಲ್ಲ. ಬೌದ್ಧ ಸಂಸ್ಕೃತಿಯ ಕೇಂದ್ರವಾಗಿ ಹೊಂದಿರುವುದರಿಂದ ರಾಜಘಟ್ಟ ಎ೦ಬ 
ಹೆಸರು ಬಂದಿರಬೇಕು. ವಾರಣಾಸಿಯ ಬಳಯ ರಾಜಘಟ್ಟ ಪ್ರದೇಶದಲ್ಲ ನೆಲೆಸಿದ್ದ ಬೌದ್ಧ ಧರ್ಮಾತೃಗಳು 
ದಕ್ಷಿಣಕ್ಕೆ ವಲಸೆ ಬಂದಿರುವ ಸಾಧ್ಯತೆಗಳ೦ದಾಗಿ ಈೇ ರೀತಿಯ ಹೆಸರು ಬರಲು ಕಾರಣವಾಗಿರಬೇಕು. 
ಗ್ರಾಮದ ಆಗ್ದೇಯಕ್ಷೆ ೧೦೦ ಎಕರೆ ಪ್ರದೇಶದ ವಿಸ್ತೀರ್ಣದಲ್ಲ ೮-೧೦ ಅಡಿ ಆಕದವರೆಗೆ ಬೂದಿ ಮಿಶ್ರಿತ 
ಮಣ್ಣುಗಳನ್ನು ಕಂಡರೆ ಯಾರಿಗಾದರೂ ಇದೊಂದು ಜನವಸತಿ ನಿವೇಶನವಾಗಿರಬೇಕು ಎಂದೆನಿಸುತ್ತದೆ. 


ಈ ನಿವೇಶದಲ್ಲ ಕೆಂಪು ಮತ್ತು ಕಪ್ಪು ಬಣ್ಣದ ಮಡಕೆಗಳು, ಚಿತ್ರದ ಮಡಕೆಗಳು, ಶಂಕು ಮತ್ತು 
ದಂತದಲ್ಲ ಮಾಡಿದ ಆಭರಣಗಳ ಚೂರುಗಳು. ಗಾಜನ. ಕಲ್ಪನ ಮಣಿಗಳು ಹಾಗೂ ಚೈತ್ಯಾಲಯ. 
ವಿಹಾರ, ಸ್ತೂಪಗಳು ಮುಂತಾದವುಗಳನ್ನು ೧೯೭೫ ರಲ್ಲ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ, 
ಮೈಸೂರು ವಿಭಾಗ ವತಿಯಿಂದ ಶೋಧಿಸಲಾಗಿತ್ತು. ಬೌದ್ದ ಅಕ್ಷುಗಳು ಇದ್ದು ಧಾರ್ಮಿಕ 
ಚಟುವಟಕೆಗಳನ್ನು ನಡೆಸುತ್ತಿದ್ದರು ಎಂಬುದಕ್ಕೆ ನೂರಾರು ಸಂಖ್ಯೆಯಲ್ಲ ಮಣ್ಣಿನಲ್ಲ ಮಾಡಿದ ಹರಕೆಯ 
ಸ್ತೂಪಗಳು ಬೌದ್ಧ ಮತಾವಲಂಬಗಳ ಭಾವನೆ ಮತ್ತು ನಂಜಕೆಗಳ ಪ್ರತೀಕವಾದ ಇವುಗಳನ್ನು ಕ್ರಿ.ಶ.ಆ-೫ 
ನೇ ಶತಮಾನಕ್ಷೆ ಸೇರಿಸ ಬಹುದೆಂದು ಡಾ.ಎಂ.ಎಸ್‌. ಕೃಷ್ಣಮೂರ್ತಿ ಅಭಿಪ್ರಾಯ ಪಟ್ಪದ್ದಾರೆ. ಈ 
ಅವಶೇಷದ ಆಧಾರದ ಮೇಲೆ ಬೌದ್ಧ ಧರ್ಮದ ಮಹಾಯಾನ ಪಂಥವು ಪ್ರಚಅತದಲ್ಲದ್ದರ ಬಣ್ದೆ 
ಮಾಹಿತಿಯು ಲಭಸಿದಂತಾಯುತ್ತು. ಹರಕೆಯ ಸ್ತೂಪಗಳ ಗರ್ಭದಲ್ಲ ಸುಡಾನೆ ಮಣ್ಣಿನ ವೃತ್ತಾಕಾರದ 
ಮಾತ್ರೆಗಳು ಇದ್ದು. ಬೌದ್ದ ಮಂತ್ರವನ್ನು ಬ್ರಾಹ್ಮೀ ಅಪಿಯಲ್ಲ ಸೂಕ್ಷವಾಗಿ ಕೆತ್ತಲಾಗಿದೆ. 


[ae 


ರಾಜಘಟ್ಟದಲ್ಲ ದೊರೆತ ಉತ್ಸನನದಲ್ಲ ಚೈತ್ಯಾಲಯದ ಅವಶೇಷವೇ ಪ್ರಮುಖವಾದ 
ಆಕರ್ಷಣೆಯಾಗಿದ್ದು, ಬೂದಿ ಗುಂಡಿಯ ನಿವೇಷನದಲ್ಲ ಸುಟ್ಟ ಇಟ್ಟಗೆಗಳಂದ ನಿರ್ಮಿಸಿದ 
ದಕ್ಷಿಣಾಭಮುಬವಾಗಿರುವ ಚೈತ್ಯಾಲಯಕ್ಕೆ ಯಾವುದೇ ಕಂಬಗಳಲ್ಲ. ಮುಖ್ಯದ್ವಾರದ ಮುಂಭಾಗದಲ್ಲಿ 
ಕಲ್ಲುಗಳ೦ದ ಮಾಡಲಾಗಿದೆ. ಹೊರಭತ್ತಿಯಲ್ಲ ಸುಂದರವಾದ ಮೂರ್ತಿಶಿಲ್ಲ, ಕಥಾನಕ ಶಿಲ್ಪ, ಪ್ರಾಣಿಶಿಲ್ಲ, 
ವಿಭನ್ನ ಭಾವ ಭಂಗಿಯ ಮಾನವನ ಶಿರೋಭಾಗಗಳು, ಪಾದಗಳು, ಸಿಂಹ ಮುಖಗಳು, ಆನೆ, ಕುದುರೆ, 
ಮುಂತಾದ ಪೌರಾಣಿಕ ಪ್ರಾಣಿಗಳ ಶಿಲ್ಪಗಳು, ಬುದ್ಧ ಶಿಲ್ಪಗಳು. ಭೌತಿಕ ಕತೆಗಳು ಕೆಲವು ಪಕ್ಷಿಗಳ 


ಶಿಲ್ಪಗಳು ಹೇರಳವಾಗಿ ದೊರೆತಿವೆ. 
ಹೊಲವನ್ನು ಉಳುವಾಗ ನೆಲದಿಂದ ಹೊರ ಬರುತ್ತಿದ್ದ ಸಣ್ಣ ಸಣ್ಣ ಮಣ್ಣಿನ ಸ್ತೂಪಗಳನ್ನು 
ಗ್ರಾಮಸ್ಥರು ಕುತೂಹಲದಿಂದ ಪರೀಕ್ಷಿಸಿ, ಅವುಗಳ ಒಡೆದು ಭಾಗದಲ್ಲಿದ್ದ ಮಣಿನ ನಾಣ್ಯ ರೀತಿಯ ಅಕ್ಷರ 


[3] 


ಮುದ್ರೆಯನ್ನು ವೀಕ್ಷಿಸಿ ಬಸಾಕುತ್ತಿದ್ದರು. ಒಂದು ಕಡೆ ರಾಶಿಯಲ್ಲ ೩೦೦ ಹರಕೆಯ ಸ್ತೂಪಗಳ ಗುಡ್ಡೆ 


೨೧೦ 


ಕಂಡು ಬದ್ದಿದ್ದು, ಎಲ್ಲಾ ಸ್ತೂಪಗಳು ಒಂದೇ ರೀತಿಯಲ್ಲರದೇ ಭನ್ನವಾಗಿದ್ದವು. ಸ್ಲೂಪದ ಒಳಗೆ 
ಒಂದೊಂದು ಬೌದ್ಧ ಧ್ಯಾನ ಶ್ಲೋಕದ ಮುದ್ರೆಯನ್ನು ಹೊಂದಿರುವ ಮಿನ ಜಲ್ಲೆಯನ್ನು 


ಸೇರಿಸುತ್ತಿದ್ದರು”. 


ಮನೆಯ ಗೋಡೆಯ ಅವಶೇಷದ ಭಾಗ, ಬೂದಿ ಮಿಶ್ರಿತ ಮಣ್ಣಿನಿಂದ ಕೂಡಿದ್ದಾಗಿದ್ದು. 
ಸುಮಾರು ೪ ಅಥವಾ ೫ನೇ ಶತಮಾನದ ನಂತರ ಬೇರೆ ಯಾವುದೋ ಕಾಲಯುಲೆ ಅಥವಾ ಮಾರಕ 
ರೋಗ ಅಥವಾ ಪ್ರಾಕೃತಿಕ ವಿಠೋಪಗಳಂದ ಬೇರೆ ಕಡೆ ವಲಸೆ ಹೋಗಿರಬೇಕು. ಬೌದ್ಧ ಧರ್ಮಿೀಕರು 
ತಮ್ಮ ವಾಸ ಸ್ಥಳ ಜಟ್ಟು ಬೇರೆ ಕಡೆ ಹೋಗುವಾಗ ಹಳೆಯ ಪ್ರದೇಶದಲ್ಲನ ಎಲ್ಲಾ ವಸ್ತುಗಳಗೆ ಬೆಂಕಿಗೆ 
ಆವುತಿ ನೀಡಿ ಹೋಗುತ್ತಿದ್ದರು. ನೆಲಮಂಗಲ ತಾಲ್ಲೂಕಿನ ಮಣ್ಣಿಯಲ್ಲ ಸುಮಾರು ಅಆ ಎಕರೆ 
ವಿಸ್ತೀರ್ಣದಲ್ಲದ್ದ ಬೂದಿ ಮಣ್ಣನ್ನು ಸುತ್ತ ಮುತ್ತಅನ ಗ್ರಾಮಸ್ಥರು ಹಣ ಕೊಟ್ಟು ಕೊಂಡು ತಮ್ಮ 
ಹೊಲಗಳಗೆ ಗೊಬ್ಬರದ ಹಾಗೇ ಬಳಸುತ್ತಿದ್ದಾರೆ. ಟ.ಬೇಗೂರು ಸಮೀಪದ ಬೂದಿಹಾಳು ಗ್ರಾಮದಲ್ಲ 
ಸುಮಾರು ೮-೧೦ ಎಕರೆ ಪ್ರದೇಶದಲ್ಲ, ದೇವನಹಳ್ಳ ತಾಲ್ಲೂಕಿನ ಬೂದಿಗೆರೆ ಗ್ರಾಮದಲ್ಲ ಕೆರೆಯ 
ಪೂರ್ಣಭಾಗವು ಬೂದಿಯುಂದ ಅವೃತ್ತವಾಗಿತ್ತು. ಹಿಂದೆ ಖಷಿ ಮುನಿಗಳು ವಾಸವಿದ್ದು ನಂತರ 
ಹೋಗುವಾಗ ಎಲ್ಲವನ್ನು ಸುಟ್ಟು ಬೂದಿ ಮಾಡಿ ಹೋಗಿದ್ದರಂತೆ ಕೆರೆಯ ತುಂಬೆಲ್ಲಾ 
ಬೂದಿಯುದ್ದಿದ್ದರಿಂದ ಬೂದಿಗೆರೆ ಹೆಸರು ಬರಲು ಕಾರಣವಾಯುತಂತೆ. ಅರದೇಶನಹಳ್ಳಯಲ್ಲ ಕೆರೆಗೆ 
ಹೋಗುವ ರಸ್ತೆಯಲ್ಲ ಎರಡು ಕಡೆಗಕಲ್ಲ ಬೂದಿಹಳ್ಳ ಎಂಬ ಹೆಸರಿನಿಂದ ಕರೆಯುವ ಪ್ರದೇಶವಿದೆ. ಇಲ್ಲ 
ಸುಮಾರು ೧೦-೧೨ ಹೆಕ್ಷೆರ್‌ ಪ್ರದೇಶದಲ್ಲ ಬೂದಿ ಮಿಶ್ರಿತ ಮಣ್ಣು ಕಂಡು ಬರುತ್ತದೆ. ಈ ಊರಿನ 
ಸುತ್ತಮುತ್ತಅನ ಜನರು ಈ ಭೂಮಿಯ ಮಣ್ಣನ್ನು ಗೊಬ್ಬರವಾಗಿ ಉಪಯೋಗಿಸಲು ತೆಗೆಯುತ್ತಿದ್ದಾಗ 
ಕೆಲವು ನಾಣ್ಯಗಳು. ಮಡಕೆಗಳು. ಮೂಳೆಗಳು ಲೋಹದ ತುಕ್ಕು ಹಿಡಿದ ವಸ್ತುಗಳು ಕಂಡು ಬಂದಿವೆ. 
ಮಣ್ಣೆ, ಬೂದಿಹಾಳು. ಬೂದಿಗೆರೆಯನ್ನು ಸೂಕ್ಷವಾಗಿ ಗಮನಿಸಿದರೆ ಈ ಪ್ರದೇಶಗಳಲ್ಲ ಬೌದ್ಧರು 
ವಾಸವಾಗಿರಬೇಕು. ರಾಜಘಟ್ಟದಿಂದ ಮಣ್ಣೆ ಮತ್ತು ಬೂದಿಹಾಳು, ಅರದೇಶನಹಳ್ಳ ಕೆಲವು ಕಿ.ಮಿ. 
ಹಂತದಲ್ಲರುವುದರಿಂದ ಈ ಅನುಮಾನಗಳು ಕಾಡುತ್ತದೆ. 


ಶಿವಗಂಗೆಯ ಹೊನ್ನಾದೇವಿಯ ಪಾದವು ಗಂಗಾ ತೀರ್ಥದ ಬಳಂಬಖುದೆ. ಸ್ತಂಭಗಳನ್ನಿಟ್ಟು 
ಪಾದಗಳನ್ನು ಕೆತ್ಲುವುದು ಬೌದ್ಧ ಕಾಲದ ಪದ್ಧತಿಯಾಗಿದ್ದು ಠಂ ಹಿನ್ನೆಲೆಗಳ೦ದ ಗಮನಿಸಿದರೆ ಬೌದ್ಧ, 
ಸಿದ್ದರು ಈ ಗಿರಿಯನ್ನು ನೆಲೆಯಾಗಿಸಿ ಕೊಂಡಿರಬೇಕು. ಈ ಎಲ್ಲಾ ಪಹರೆಗಕ ಚಾಲ್ಲಯ ಮೂಲ ಬೌದ್ಧ, 


° ಡಾ. ಎಂ.ಎನ್‌. ಕೃಷ್ಣಮೂರ್ತಿ ಹ ಎಂ.ಡಿ. ಮಹದೇವಯ್ಯ :- ಕರ್ನಾಟಕದ ಬೌದ್ದ ಧರ್ಮದ ಮೇಲೆ ಹೊಸ ಬೆಳಕು ರಾಜಫಟ್ಟ ಉತ್ಪನನ, ಪು.ಸಂ-೧ ರಿಂದ ೯. 


೨೧೧ 


ಸಿದ್ದರು ಇದ್ದೆಡೆಯಲ್ಲ ಇವೆಲ್ಲವನ್ನು ಅಡಕ ಮಾಡಿಕೊಂಡು ಜನಾರಾಧನೆಗೆ ಮಾಡಿರಬೇಕು. ಶಿವಗಂಗೆಯ 
ಪೂರ್ವಕ್ಕೆ ಇರುವ ಕುಕ್ಷಲನಾಡಿನ ಪ್ರದೇಶದಲ್ಲ ನಾಥ ಪಂಥದ ಕುರುಹುಗಳು ನಿಚ್ಚಕವಾಗಿ ಕಂಡು 
ಬಂದಿದೆ. ನಾಥ ಪಂಥಕ್ಷೆ ಮೂಲವಾದ ಬೌದ್ಧ ಸಿದ್ದರ ಅವಶೇಷಗಳು ಶಿವಗಂಗೆಯ ಆಸು ಪಾಸಿನಲ್ತ 
ವಿಶೇಷವಾಗಿ ಕಂಡು ಬಂದಿದೆ. ರಾಜಘಟ್ಟವನ್ನು ಬಟ್ಟರೆ ಮಾಗಡಿ ತಾಲ್ಲೂಕಿನ ಕಲ್ಯ ಅಥವಾ ಕಲಾವತಿ 
ನಗರವು ಒಂದು ಪ್ರಸಿದ್ಧ ಬೌದ್ದ ಕೇಂದ್ರವಾಗಿತ್ತೆಂದು ಎಂ. ಜಿದಾನಂದ ಮೂರ್ತಿಯವರು ಅಭಿಪ್ರಾಯ 
ಪಲ್ಪಿದ್ದಾರೆ. ಕ್ರಿ.ಶ.೧೫೩೩ ರ ತುರುವೆಕೆರೆ ಶಾಸನದಲ್ಲ "ಬೌದ್ದವಾಸ ಮಗಾಪುರೀ ಕಲವತೀತ ವಿಖ್ಯಾತ 
ವತ್ತ ಹರಿಣಾವಟ” ಎಂಬ ಉಲ್ಲೇಬವಿರುವುದರಿಂದ" ಕಲ್ಕದ ತಾರಕಾಚಲ ಗವಿ ಬೌದ್ದ ಸಿದ್ದರ 
ನೆಲೆಯಾಗಿದ್ದು, ಅನಂತರದಲ್ಲ ಬೌದ್ದ, ಸಿದ್ದರು ನಾಥ ಪಂಥದ ಮೂಲಕ ಶೈವೀಕರಣಗೊಂಡು 
ಕಾಳಾಮುಬರಾಗಿ ವೀರಶ್ಯೆವರಾಗಿರ ಬಹುದೆಂದು" ಎಂ.ಜ.ನಾಗರಾಜುರವರು ಅಭಪ್ರಾಯ ಪಲ್ಪದ್ದಾರೆ. 
ಜಲ್ಲೆಯಲ್ಲ ಬೌದ್ಧ ಧರ್ಮಕ್ಕೆ ಕುರಿತಂತೆ ಗಂಗರ ಯಾವುದೇ ದಾಖಲೆಗಳು ಜಲ್ಲೆಯಲ್ಲ ದೊರೆತಿಲ್ಲ. ಆದರೆ 
ತುಮಕೂರು ಜಲ್ಲೆಯಲ್ಲ ಮಾಧವ ಶರ್ಮನು ಬೌದ್ದ ವಿಹಾರಕ್ಕೆ ಭೂಮಿಯನ್ನು ದಾನ” ನೀಡಿದ 
ವಿಷಯವು ದಾಖಲಾಗಿದೆ. ವಿಜಯನಗರ ಅರಸರ ಕಾಲಾವಧಿಗೆ ಸಂಪೂರ್ಣವಾಗಿ ಹೆಸರೇ 
ಇಲ್ಲದಂತಾಯುತು. ಹಿಂದೂ ದೇವಾಲಯದಲ್ಲನ ವಿಷ್ಣುವಿನ ದಶಾವತಾರ ಶಿಲ್ಪಗಕಲ್ಲ ಬುದ್ಧನನ್ನು 
ಒಂಭತ್ತನೇ ಅವತಾರವೆಂದು ಪರಿಗಣಿಸಲಾಯುತು. 


ಹೈನಧರ್ಮ 

ಜೈನ ಧರ್ಮವು ಕ್ರಿಸ್ತ ಪೂರ್ವ ಕಾಲದಲ್ಲಯೇ ಕರ್ನಾಟಕಕ್ಷೆ ಪ್ರವೇಶಿಸಿ ಶತ ಶತಮಾನಗಳ ಕಾಲ 
ಗಂಗರು, ರಾಷ್ಟ್ರಕೂಟರು, ಹೊಯ್ದಕರು ಮುಂತಾದ ಅರಸು ಮನೆತನಗಳ ಆಶ್ರಯದಿಂದಾಗಿ 
ಕರ್ನಾಟಕದ ಪ್ರಬಲ ಧರ್ಮವಾಗಿ ಹೊರ ಹೊಮ್ಮಿತ್ತು. ಇದಕ್ಕೆ ಬ.ಎ.ಸಾಲೆತೊರೆಯವರು ದಕ್ಷಿಣ 
ಭಾರತದ ಜೈನ ಧರ್ಮದ ಇತಿಹಾಸವೆಂದರೆ ಕರ್ನಾಟಕ ಜೈನಧರ್ಮದ ಇತಿಹಾಸವೇ ಆಗಿದೆ ಎಂದು 
ಹೇಳದ್ದಾರೆ. 

ಆತ್ಯವು ಮೋಕ್ಷವನ್ನು ಪಡೆಯ ಬೇಕಾದರೆ ಪಾಪ ಪುಣ್ಯಗಳೆರಡನ್ನು ಮೀರಿ ನಿಲ್ಲಸಬೇಕು. 
ಮೋಕ್ಷಕ್ಕೆ ಮನುಷ್ಯನಿಗೆ ಕಠಿಣವಾದ ಸಾಧನೆ ಅವಶ್ಯ. ಜನನು ಮೋಕ್ಷವನ್ನು ಪಡೆಯಬೇಕಾದರೆ 
ಸಮ್ಯಾಗ್‌ ಜ್ಞಾನ, ಸಮ್ಯಾಗ್‌ ದರ್ಶನ, ಸಮ್ಯಾಗ್‌ ಚಾರಿತ್ರಗಳು ಪೋಷಕವಾಗಿ ಬಂದಾಗ ಮೋಕ್ಷ 
ಅಥವಾ ನಿರ್ಮಾಣ ಲಭಸುತ್ತದೆ. ಈ ಮೂರನ್ನು ತ್ರಿರತ್ಸ್ನಗಳೆಂದು ಕರೆಯುತ್ತಾರೆ. ಜೈನ ಧರ್ಮದಲ್ಲಿ 


* ಎಂ. ಚಿದಾನಂದ ಮೂರ್ತಿ :- ಹೊಸತು ಹೊಸತು, ಪು.ಸಂ-೨೫೯. 
* ಎಂ.ಜಿ. ನಾಗರಾಜ್‌ :- ರಾಮಗಿರಿ, ಶಿವಗಂಗೆ ಮತ್ತು ಕಲ್ಕದ ಐತಿಹಾಸಿಕ ಸ್ಥಳಗಳು, ಅರ್ಕಾವತಿ ಸ್ಮರಣ ಸಂಚಿಕೆ, ಪು.ಸಂ-೨೪%೫. 
 ಎ.ಕ.೧೬, ಅನುಬಂಧ, ತು.ತಾ.೭೮, ಮೆಳಕೋಟೆ. 


೨೧೨ 


ಇಪ್ಪತ್ತನಾಲ್ಲು ತೀರ್ಥ೦ಕರರನ್ನು ಪೂಜಸುತ್ತಿದ್ದು. ಕೊನೆಯ ತೀರ್ಥಂಕರನಾದ ಮಹಾವೀರನು ಬುದ್ದನ 
ಸಮಕಾಅೀನನಾಗಿದ್ದು, ಮಹಾವೀರನ ನಂತರ ಧರ್ಮವು ದಿಗಂಬರ. ಶ್ರೇತಾ೦ಬರ ಎಂದು ೨ 
ಪಂಗಡಗಳಾಗಿ  ಉದಲುಸಿದವು. ಜೈನ ಮುನಿಗಕು ಅಲೌಕಿಕ ಸುಖವನ್ನು ಪಡೆಯುವುದಕ್ಕಾಗಿ 
ಸಕಲವನ್ನು ತ್ಯಾಡ ಮಾಡಿ, ಅಹಿಂಸೆಯೇ ಪರಮ ಧರ್ಮವೆಂದು ಜೀವನವನ್ನು ನಡೆಸುತ್ತಿರುತ್ತಾರೆ. ಜೈನ 
ಮುನಿಗಳ ಹೆಸರನ್ನು ಹೇಳುವಾಗ ಅವರ ಸಂಘ, ಗಣ. ಗಚ್ಛ, ಅನ್ವಯಗಳನ್ನು ಹೇಳುವುದು ಸಾಮಾನ್ಯ. 
ಜೈನ ಸನ್ಯಾಸಿಗಳು ಮಳೆಗಾಲದ ಆ ತಿಂಗಳು ಹೊರತು ಪಡಿಸಿ ಉಳದ ಕಾಲದಲ್ಲ ವಿಹಾರಿಸುತ್ತಿದ್ದು ಕಾಲ 
ಕ್ರಮೇಣ ಮುನಿಗಳು ಬಸದಿಗಕಲ್ಲ ವಾಸಿಸಲಾರಂಭಸಿದರು. 


ಕ್ರಿ.ಪೂ. ಕಾಲದಿಂದಲೂ ಅಂದರೆ ಚಂದಗುಪ್ಪ್ತ ಮೌರ್ಯನ ಕಾಲದಿಂದಲೂ ಶ್ರವಣಬೆಳಗೊಳ 
ಜೈನ ಧರ್ಮದ ಪ್ರಸಿಧ್ಧ ಕೇಂದ್ರವಾಗಿ ಚಂದ್ರಗುಪ್ತ ಮೌರ್ಯ ಹಾಗೂ ಭದ್ರಬಾಹು ಅವರ ಸಂಗಡಿಗರು 
ನೆಲೆಸಿರುವುದಕ್ಷೆ ಹಲವಾರು ಶಾಸನಗಳು ಲಭಸುತ್ತದೆ. ಹಾಗೇಯೆ ಚಂದ್ರಗುಪ್ತ ಮೌರ್ಯನು ಇಲ್ಲಯೇ 
ಸಲ್ಲೇಖನ ವ್ರತ ಕೈಗೊಂಡು ಪ್ರಾಣತ್ಕಾಗಡ ಮಾಡಿದನೆಂದು ಹೇಳಲಾಗುತ್ತದೆ. 


ಪ್ರಾಚೀನ ಆಳರಸರು ಮೂಲತಃ ವೈದಿಕ ಧರ್ಮದವರಾಗಿದ್ದವರು ಅಪ್ಪಿಕೊಂಡು ಜೊತೆಯಲ್ಲ 
ಜೈನ ಧರ್ಮದ ಶ್ರೇಯೋಭವೃದ್ದಿಗೆ ಕಾರಣೀ ಭೂತರಾದರು. ಗಂಗರು ಜೈನ, ಶೈವ, ವೈಷ್ಣವ ಪಂಥಗಳಗೆ 
ಮಹತ್ವದ ಸ್ಥಾನವನ್ನು ನೀಡಿದ್ದಾರೆ. ಆದರೆ ನಾವು ಗಂಗರನ್ನು ಜೈನರಂದೇ ಭಾವಿಸುತ್ತೇವೆ. ಅದಕ್ಕೆ ಕಾರಣ 
ಕರ್ನಾಟಕದ ಸಾಮ್ರಾಜ್ಯಗಳಲ್ಲ ಬೇರೆ ಯಾವುದೇ ರಾಜ ಮಹಾರಾಜರು ನೀಡದಷ್ಟು ಪ್ರೋತ್ಸಾಹವನ್ನು 
ಗಂಗರು ಜೈನ ಧರ್ಮಕ್ಕೆ ನೀಡಿರುವುದು. ಪ್ರಸಿದ್ಧ ಜೈನ ಕೇಂದ್ರವಾದ ಶ್ರವಣಬೆಳಗೊಳದಲ್ಲ ಗಂಗರು ಜೈನ 
ಧರ್ಮಕ್ಕೆ ಸಂಬಂಧಿಸಿದ ಹಲವು ಬಸದಿಗಳ ಜೊತೆಗೆ ವಿಶ್ವ ಪ್ರಸಿದ್ಧ ಗೊಮ್ಮಟ ಮೂರ್ತಿಯನ್ನು 
ನಿರ್ಮಿಸಿದ್ದಾರೆ. ಗಂಗರ ಮನೆತನದ ಪ್ರಾರಂಭಕ್ಷೆ ಸಿಂಹನಂದಿ ಎಂಬ ಜೈನ ಮುನಿಯು 
ಕಾರಣನಾದನೆಂದು ಹೇಳಲಾಗಿದ್ದರು. ಮೂಲತಃ ವೈದಿಕ ಸಂಪ್ರದಾಯದವರಾದ ಗಂಗರು ಜೈನ 
ಧರ್ಮವನ್ನು ನಂತರದ ಕಾಲದಲ್ಲ ಪಾಅಸಲು ಆರಂಭಸಿದರು. ಗಂಗರಲ್ಪ ಒಬ್ಬ ಗಣ್ಯನಾದ ಶಿವಮಾರನು 
ಜೈನನಾಗಿದ್ದು, ಶ್ರವಣ ಬೆಳಕಗೊಳದ್ಲ ಚಂದ್ರಪ್ರಭ ಬಸದಿಯನ್ನು ಕಟ್ಟಸಿದನು". ಬಸದಿಯ 
ಸಮೀಪದಲ್ಪರುವ ಪೂರ್ವೋಕ್ತದಲ್ಲ ಶಿವಮಾರನ ಶಾಸನ ಇದ್ದು, ಅಪಿಯ ದೃಷ್ಟಿಯಿಂದ ೮ನೇ 


“ ಡಾ.ಸೂರ್ಯನಾಥ ಕಾಮತ್‌:-ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸಂ-೩೮. 


೨೧೩ 


ಶತಮಾನವೆಂದು ನಿರ್ಧರಿಸಲಾಗಿದೆ". ಬಹುಶಃ ಪಟ್ಟವೇರಿದ ನಂತರ ಬಸದಿಯನ್ನು ನಿರ್ಮಿಪಸಿರಬೇಕು. 
ಯಾಕೆಂದರೆ ಅನಂತರ ಧೃವನ ಜೊತೆಗಿನ ಯುದ್ಧದಲ್ಲನ ಸೋಲನಿಂದ ಕಾರಗೃಹದಲ್ಪದ್ದನು. 


ಶಿವಮಾರನ ಮಗ ಮಾರಸಿಂಹನ ಸಾಮಂತಾಧಿಪತಿಯಾದ ಶ್ರೀವಿಜಯನು ಮಾನ್ಯಪುರದಲ್ಲ 
ಕ್ರಿ.ಶ.೭೯೭ ರಲ್ಲ ನಿರ್ಮಿಸಿ. ದಾನ ನೀಡಿದ ಜನೇಂದ್ರ ಭವನಕ್ಕೆ ಕ್ರಿ.ಶ.೮೦೨ ರಲ್ಲ ರಾಷ್ಟ್ರಕೂಟರ ೩ನೇ 
ಗೋಪಿಂದನ್ನು ದಾನ ನೀಡುವಾಗ ಜೈನ ಗುರುಗಳಾದ ತಾರಣಾಚಾರ್ಯನನ್ನು ಉಲ್ಲೇಜಸುವುದನ್ನು 
ಗಮನಿಸಿದರೆ ಆ ಕಾಲಕ್ಸಾಗಲೇ ಮಣ್ಣಿಯಲ್ಲ ಜೈನಗುರು ಪರಂಪರೆ, ಅರ್ಹತರು ಇದ್ದರೆಂದರೆ ಜೈನರು 
ಮಣ್ಣಿಯಲ್ಲ ಹೆಚ್ಚಾಗಿರಬೇಕು. ಜೈನ ಸಾಂಸ್ಕೃತಿಕ ಕೇಂದ್ರವಾಗಿದ್ದ ಮಣ್ಣಿಯಲ್ಲ ಪಿಕ್ಷಲಭ್ಚೆ ಮತ್ತು ಮಾರಬ್ಬೆ 
ಕಂತಿಯರ ನಿಷಿಧಿಗಳವೆ. ಮಾರಲ್ಛಿ ಕಂತಿಯೂ ಶ್ರೀದೇವೆಂದ್ರ ಪಂಡಿತ ಭಟ್ಟರ ಶಿಷ್ಕಯಾಗಿದ್ದಳು. ಶಕೆ 
ಸಲ್ಲೇಖನ ವಪ್ರತದಿಂದ ಮರಣಿಸಿದಾಗ ಕಲಜಗ್ಟಿ ಕಂತಿಯು ಆಕೆಯ ನೆನಪಿಗಾಗಿ ನಿಷಧಿಗಲ್ಲನ್ನು 
ಹಾಕಿಸಿದ್ದರು. ಜನಾಲಯದ ನರ್ತಕಿಯರಿಗೆ, ಹಾಡುಗಾತ್ತಿಯರಿಗೆ, ವಾದ್ಯಗಳನ್ನು ಬಡಿಯುವವರಿಗೆ, 
ದೇವರ ಪೂಜೆ, ಊದು ಬತ್ತಿಗಳಗಾಗಿ ಪೆರ್ವಡಿಯೂರು ಗ್ರಾಮವನ್ನು ದತ್ತಿ ನೀಡಿದನು. ಹಿಂದೂ 
ದೇವಾಲಯಗಳಂತೆಯೇ ಜನಾಲಯಗಳಕಲ್ಲಯೂ ಸಹ ದೇವದಾಸಿಯರಿಂದ ನೃತ್ಯ ಕಾರ್ಯಕ್ರಮಗಳು 
ಜರುಗುತ್ತಿದ್ದವೆಂಬುದು ಸ್ಹಷ್ಟವಾಗುತ್ತದೆ. ಸೂಳೆ ಬಸದಿಯ ಬಳಯಲ್ಲ ಜನನ ರುಂಡವನ್ನು ೨೦೦೦ ದಲ್ಲ 
ಸಿದ್ದಗಂಗಾ ಕಾಲೇಜನ ವಿದ್ಯಾರ್ಥಿಗಳು ಎನ್‌.ಎಸ್‌.ಎಸ್‌. ಶಿಟರದ ಸಂದರ್ಭದಲ್ಲ ಹೊರತೆಗೆದು 


ಸರ್ಕಾರಿ ಹೈಸ್ಲೂಲ್‌ ಆವರಣದಲ್ಲಸಿದ್ದಾದೆ. 


ಅವನೀತನ ಹೆಂಡತಿಯಾದ ಜೇಷ್ಟಾದೇವಿಯು ಜೈನಧರ್ಮದ ಆರಾಧಕಳಾಗಿದ್ದು, ಜೈನಧರ್ಮದ 
ಗುರುವಾದ ವಿಜಯಕೀತರ್ತಿ” ಪಿಷ್ಕೇಯಾಗಿರುತ್ತಾಕೆ. ಅವನೀತನು ತನ್ನ ೧೨ನೇ ವರ್ಷದ ಅಳ್ವಕೆಯಲ್ಲ 
ಪಲ್ಲವ ಅಧಿರಾಜ ಸಿಂಹ ವಿಷ್ಣುವಿನ ತಾಂಯು ತನ್ನು ಭಾರ್ತ್ವಕುಲದ ಯಶಸಪ್ಲಿಗಾಗಿ. ತನ್ನು 
ಶ್ರೇಯೋಭವೃಧ್ಧಿಗಾಗಿ ಯಾಪನೀಯ ಸಂಘದ ಅಚಾರ್ಯರಿಗಾಗಿ ಕೊರಿಕುಂದ ಭಾಗದ ಪುಆಯೂರಲ್ಲ 
ಕಟ್ಟಸಿದ ಬಸದಿಗೆ ಮಹಾಕೆರೆಯ ಕೆಳಗೆ ನೀರಾವರಿ ಭೂಮಿಯನ್ನು ದಾನ ನೀಡಿದನು". ಈ 
ಯಾಪನೀಯರು ತಮ್ಮದೇ ಆದ ಆಚಾರ ವಿಚಾರಗಳಂದ ತುಂಡು ಬಲ್ಲೆಗಳಂದ ಅರ್ಧ ಶರೀರವನ್ನು 
ಮುಚ್ಚಿಕೊಳ್ಳುತ್ತಿದ್ದರಿಂದ ಅರ್ಧಪಾಲಕರೆಂದು ಬೇಗೂರು. ಮಣ್ಣೆ, ಹೂಜಗಲ್ಲು. ಸಂಕೀಘಟ್ಟ. ಮಾಳೂರು., 
ಸಾತನೂರು. ಬಸ್ತೂರು. ಕುಪ್ಪಪಾಳ್ಯ, ಮಾಯಸಂದ್ರ ಮುಂತಾದ ಪ್ರದೇಶಗಳಲ್ಲ ನೆಲೆಸಿದ್ದರು. 


[n) 


ವ ಕೆ.ವಸಂತಲಕ್ಷ್ಮಿ :- ಶ್ರವಣ ಬೆಳಗೊಳದ ಶಿವಮಾರನ ಬಸದಿ, ಇ.ದ.ಸ೦ಂ-೩, ಪು.ಸ೦-೧೧೨. 
“ಎ. ಕ-೯, ರೈಸ್‌ ಅವೃತ್ತಿ, ಪು.ಸಂ-೧೮. 
“ ಎಂ.ಎ.ಆರ್‌, ೧೯೩೮, ಮೈಸೂರು, ೫ ನೇ ಶತಮಾನ, ಅವನೀತ, ಹೊಸಕೋಟೆ, ಪು.ಸ೦-೮೦ ರಿಂದ ೮೧. 


೨೧೪ 


ಹೊಯ್ದಕರ ಪ್ರಾರಂಭ ಕಾಲದಲ್ಲ ವಿವಿಧ ಧರ್ಮಗಳ ನಡುವೆ ಉತ್ತಮ ಸಂಬಂಧವಿತ್ತು. 
ವಿಷ್ಣುವರ್ಧನನ ಪಟ್ಟದ ರಾಣಿ ನಾಟ್ಕರಾಣಿಯರಾದ ಶಾಂತಲಾ ದೇವಿಯು ಶಿವಗಂಗೆಯಲ್ಲ ಸಲ್ಲೇಖನ 
ಪತ ಕೈಗೊಂಡು ಮುಕ್ತಿ ಪಡೆದ ಸಂಗತಿ ಕ್ರಿ.ಶ.೧೧೩೧ ರ ಶ್ರಾವಣ ಬೆಳಗೊಳದ ಸವತಗಂಧವಾಕಣಿ 
ಬಸದಿಯ ಶಾಸನದ ಉಲ್ಲೇಖವಾಗಿದೆ. ಅದರಂತೆ "ಸಿವಗಂಗಾ ಕ್ಷೇತ್ರ ತೀರ್ಥದೊಳ್‌ ಮುಡುಪಿ” 
ಎಂದಿದೆ. ಈಕೆಯ ನೆನಪಿಗಾಗಿ ವಿಷ್ಣುವರ್ಧನನು ಶಿವಗಂಗೆಯಲ್ಲ ಶಾಂತೇಶ್ವರ ದೇವಾಲಯವನ್ನು 
ಕಟ್ಟಸಿದ್ದಾನೆ””. ಈ ದೇವಾಲಯವು ಶಿವಗಂಗೆಯ ಮಹಾದ್ವಾರದ ಹತ್ತಿರ ಇದೆ. ಶಿವಗಂಗೆಯನ್ನು 
ಸಲ್ಲೇಖನ ಪ್ರತಕ್ಷೆ ಅರಿಸಿಕೊಂಡಿರುವುದಕ್ಕೆ ಅದು ಜೈನ ಧರ್ಮದ ಚಟುವಟಕೆಗಳ ಆಗರವಾಗಿತ್ತೆನ್ನಿಸುತ್ತದೆ. 
ಇನ್ನೊಂದು ಮಾಹಿತಿಯ ಪ್ರಕಾರ ಶಾಂತಲೆಯು ಬೆಟ್ಟದ ಮೇಅಂದ ಜದ್ದು ಅಆತ್ಕಹತ್ಯೇಯು 
ಮಾಡಿಕೊಂಡಳೆಂದು ಹೇಳಲಾಗುತ್ತಿದೆ ಶಾಂತಲೆ ಜದ್ಧ ಬೆಟ್ಟದ ಒಂದು ಸ್ಥಳಕ್ಕೆ ಬೆಟ್ಟದ ಒಂದು ಸ್ಥಳಕ್ಕೆ 


ಶಾಂತಲಾ ಡ್ರಾಪ್‌ ಎಂದು ಕರೆಯುವರು. 


ಜಲ್ಲೆಗೆ ಹೊಂದಿಕೊಂಡಿರುವ ಮಾಗಡಿ ತಾಲ್ಲೂಕಿನ ಕಲ್ಯಾ (ಕಲಾವತಿಪುರ)ನು ಒಂದು. ಕಲ್ಯಾ 
ಸುತ್ತ ಮುತ್ತ ೧೫ ಕಿ.ಮೀ. ಅಂತರದಲ್ಲ ಗ್ರಾಮಗಳಕಲ್ಲ ಜೈನ ಬಸದಿಯ ಅವಶೇಷ, ಜೈನ ಶಾಸನಗಳು. 
ದಿಗಂಬರ ಶಿಲ್ಪಗಳು ದೊರೆಯುತ್ತದೆ. ಹೂಜಗಲ್ಲನಲ್ಲ ನಿಷಿಧಿ ಬಂಡೆಯ ಮೇಲೆ ನಿಷಿಧಿ ಶಾಸನಗಳನ್ನು 
ಕಾಣಬಹುದು. ಶಿಲ್ಪ್ಲಗಕಲ್ಲ ಜೈನ ಗುರು ಮತ್ತು ಶಿಷ್ಯರ ಚಿತ್ರಗಳ ಕೆತ್ತನೆಯುರುವ ಶಿಲ್ಪಗಳನ್ನು ಹಲವಾರು 
ಗ್ರಾಮಗಳಲ್ಲ ಕಾಣಬಹುದು. ಕಲ್ಯಾದಲ್ಲದ್ದ ಪಂಚ ಬಸದಿಗಳು ನಾಶವಾಗಿದ್ದು, ಮೂವತ್ತೆರಡು ಅಡಿ 
ಎತ್ತರದ ಮಾನಸ್ಪ್ತಂಭ ಮಾತ್ರಯುದೆ. ಈ ಪಂಚ ಬಸದಿಗಳಗೆ ಸಂಬಂಧಿಸಿದಂತೆ ವಿಜಯನಗರ 
ಆಳ್ವಕೆಯಾವಧಿಯಾದ ಕ್ರಿ.ಶ.೧೩೬೮ ರಲ್ಲ ಜೈನರು ತಮ್ಮ ಪಂಚ ಬಸದಿಗಳಲ್ಲ ನಡೆಯುವ ಉತ್ಸವಗಳಲ್ಲಿ 
ಮಹಾವಾದ್ಯಗಳನ್ನು ನುಡಿಸುವುದಕ್ಕೆ ಮತ್ತು ಕಳಸವನ್ನು ಕೊಂಡೋೊಯ್ಯುವುದಕ್ಕೆ ಶ್ರೀವೈಷ್ಟವರು 
ಅಡ್ಡಿಪಡಿಸಿದರು. ಆ ಸಂದರ್ಭದಲ್ಲ ಶ್ರೀ ವೈಷ್ಣವ ಮತ್ತು ಜೈನರ ನಡುವೆ ಧಾರ್ಮಿಕ ಸಂಘರ್ಷ ಉಂಬಾಗಿ 
ಜೈನರು ಹೆಚ್ಚು ಹಾನಿಗೊಳಗಾದರು. ಅಂದರೆ ವೈಷ್ಣವರು ಅನೇಕ ಜೈನರನ್ನು ಕೊಂದರು. ಈ ಸುದ್ದಿ ತಿಆದ 
ಆನೆಗುಂದಿ. ಹೊಸಪಟ್ಟಣ. ಪೆನುಗೊಂಡೆ, ಕಲ್ಕದಲ್ಲನ ಜೈನ ಮುಖಂಡರು ಒಂದಾಗಿ ಸೇರಿ ಶ್ರೀ ವೈಷ್ಣವರ 
ವಿರುದ್ಧ ಆಳರಸರಾದ ಒಂದನೇಯ ಬುಕ್ಷರಾಯನಿಗೆ ದೂರು ಕೊಟ್ಹಾಗ, ದೂರಾಪ್ರಯ, ಬುಕ್ಕರಾಯನು 
೧೮ ನಾಡ ಶ್ರೀ ವೈಷ್ಣವ ಮುಖಂಡರನ್ನು ಕರೆಸಿಕೊಂಡು ಎಲ್ಲರ ಸಮ್ಮುಖದಲ್ಲ ವೈಷ್ಣವರೂ ಜೈನರು 
ಒಂದೇ ಎಂದು ಹೇಳ ಎರಡು ಧರ್ಮದ ಮುಖಂಡರಿಗೂ ಪರಸ್ಪರ ಸ್ನೇಹವನ್ನು ಏರ್ಪಡಿಸಿ. ಪಂಚ 
ಬಸದಿಗಕಳಲ್ಲ ಕಳಸ. ಜಗಳೆ. ಜಾಗಟಿ ಮೊದಲಾದ ಪಂಚ ಮಹಾ ವಾದ್ಯಗಳು ಹಿಂದಿನ ಯಥಾ 


ಇ ಆರ್‌.ಎಸ್‌. ಕೃಷ್ಣಪ್ಪ :- ಶ್ರೀ ಶಿವಗಂಗಾ ಬೆಟ್ಟದಲ್ಲಿ ಶಾಂತಲಾದೇವಿಯ ಅಮರತ್ವ, ಪು.ಸಂ-೩ಿ೬. 


೨೧೫ 


ಕಾರದಂತೆ ಜೈನರಿಗೆ ಸಲ್ಲಬೇಕೆ ಹೊರತು ಅನ್ಯರಿಗೆ ಸೇರತಕ್ಷದಲ್ಲ ಎಂದು ತೀರ್ಥ ನೀಡಿ ಧಾರ್ಮಿಕ 
೦ಘರ್ಷವನ್ನು ಅಂತ್ಯಗೊಳಸಿದ ವಿವರವನ್ನ ಮಾಗಡಿ ತಾಲ್ಲೂಕಿನ ಕಲ್ಯಾ ಶಾಸನದಲ್ಲ"' ಹಾಗೂ 
ದರ ಪ್ರತಿಯನ್ನು ಶ್ರವಣಬೆಕಗೊಳದಲ್ಲ”” ಕಾಣಬಹುದು. ಬಹುಶಃ ಜೈನರು ಹೆಚ್ಚ್ಞಾಗಿದಂತಹ ಸ್ಥಳಗಳಲ್ಲ 
ಮುಖ್ಯವಾಗಿ ಕಲಹ ನಡೆದಿರುವ ಸ್ಥಕಗಳಲ್ಲ ಈ ಶಾಸನದ ಪ್ರತಿಯನ್ನು ಹಾಕಿಸಿರ ಬೇಕು. ಈಗಾಗಲೇ 
ಕಲ್ಯಾ.  ಶ್ರವಣಬೆಕಗೊಳದಲ್ಲ ದೊರೆತಿದ್ದು,  ಉಳದಂತೆ ಆನೆಯಗೊಂದಿ. ಹೊಸಪಟ್ಟಣ. 


ಟ 


ಎವಿ 
೮ 
ಸ 


3 


ಪೆನುಗೊಂಡಗಳಲ್ಲ ಈ ಶಾಸನದ ಪ್ರತಿ ದೊರೆತಿಲ್ಲ, ಬಹುಶಃ ಶಾಸನ ಹಾಳಾಗಿರ ಬೇಕು ಇಲ್ಲ 
ಮುಚ್ಚೋಗಿರ ಬೇಕು. ಈ ಶಾಸನದಲ್ಲ ೧೮ ನಾಡ ಶ್ರೀವೈಷ್ಣವರು ಮತ್ತು ಆ ನಾಡ ಜೈನರನ್ನು 
ಉಲ್ಲೇಜಸುವುದನ್ನು ಗಮನಿಸಿದರೆ ಆಕಾಲಕ್ಲಾಗಲೇ ವೈಷ್ಣವರು ಬಹು ಸಂಖ್ಯಾತರಾಗಿದ್ದು, ಜೈನರು 
ಅಲ್ಲಸಂಖ್ಯಾತರಾಗಿ ಆಕ್ರಮಣಕ್ಕೆ ಒಳಗಾಗಿದ್ದರೆಂದು ಅಲ್ಲದೆ ಶ್ರವಣಬೆಳಗೊಳದ ಶಾಸನವು ಜೈನರ 
ಬಸದಿಗಳನ್ನು ಶ್ರೀವೈಷ್ಣವರು ರಕ್ಷಿಸಬೇಕೆಂದು ಹೇರುವುದು. ೧೬ನೇ ಶತಮಾನದಲ್ಲ ಕಲ್ಯಾದಲ್ಲಿ 
ಶ್ರೀವೈಷ್ಠವರಿಂದ ತೊಂದರೆಗೆ ಒಳಗಾದ ಜೈನರು ಬೇರೆ ಬೇರೆ ಸ್ಥಕಗಳಲ್ಲ ಫಲಾಯಾನ ಮಾಡಿ 
ನೆಲೆಸಿದವರನ್ನು ಹೂಜಗಲ್ಲು. ಉಪ್ಪ್ತಾರ್ತಿ, ತಾವರೆಕೆರೆ ಮುಂತಾದ ಗ್ರಾಮಗಕಲ್ಲ ಈಗಲೂ ಕಾಣಬಹುದು. 


ಬೇಗೂರಿನಲ್ಪದ್ದ ಜನಾಲಯಕ್ಷೆ ಕಿ.ಶ.೧೬೨೬ ರಲ್ಲ ಮೊರಸು ನಾಡಿನ ಅಧಿಕಾರಿ ನಾಗಿಯ 
ಕರಿಯಪ್ಪ ದಣ್ಣಾಯಕರು ಕಅಯೂರು ಅಗ್ರಹಾರವನ್ನು” ನೀಡಿದ್ದು, ಠಗ ಬಸದಿಯು ನಾಶಗೊಂಡಿದ್ದು 
ಎತ್ತರವಾದ ಪ್ರದೇಶದಲ್ಲ ಒಂದು ತೀರ್ಥಂಕರನ ವಿಗ್ರಹ ಮತ್ತೊಂದು ಮುಕ್ಲಾದ ಪಾರgನಾಥನ 
ವಿ್ರಹಗಳವೆ. ಸಂಕೀಘಟ್ಟದಲ್ಲ ಶ್ರೀವರ್ಧಮಾನಸ್ತಾಮಿ ಬಸದಿಯು ಸು್ಳಿತಿಯಲ್ಲದೆ. ಈ ಜನಾಲಯಕ್ಷೆ 
ನಾಗಣ್ಣನು ಹಿತ್ತಾಕೆ ತಟ್ಟೆಯನ್ನು, ಜನದತ್ತನು, ಹಿತ್ತಾಕೆ ಘಫಂಟಿಯನ್ನು. ದರಣಪ್ಪನು ಜಯಗಂಟಯನ್ನು” 


ದಾನ ನೀಡಿದ್ದಾರೆ. 


ಗಂಗರ ಕಾಲಕ್ಕೆ ರಾಜಾಶ್ರಯ ಪಡೆದಿದ್ದ ಜೈನಧರ್ಮವು ಹೊಯ್ದಳರ ಕಾಲಕ್ಕೆ 
ರಾಮಾನುಜಚಾರ್ಯರ ಪ್ರಭಾವದಿಂದ ಕಕೆಗುಂದಿತು. ವಿಜಯನಗರ ವೇಳೆಗಾಗಲೆ ಜೈನ ಧರ್ಮದ 
ಕಠೋರ ತಪಸ್ಸು. ವೈದಿಕ ಧಾರ್ಮಿಕ ಕಟ್ಟುಪಾಡುಗಳಂದಾಗಿ ಶೈವ ವೈಷ್ಣವ ಪಂಥಗಳು ಹೆಚ್ಚು 
ಪ್ರವರ್ಧಮಾನಕ್ಕೆ ಬಂದವು. ಕೆಲವರು ಜಂಗಮರಿಂದ ಅಂಗಾಧಾರಿಗಳಾದರೆ ಮತ್ತೆ ಕೆಲವರು 
ಬಲತ್ನಾರದಿಂಧ ವೈಷ್ಣವ ಧರ್ಮವನ್ನು ಕ್ರೀಕರಿಸಿದರು. 


 ಎ.ಕ-೯, ಮಾ.ತಾ.೧೮, ಕ್ರಿ.ಶ.೧೩೬೮.ಕಲ್ಯಾ. 


1 ಎ.ಕ-೨, ಶ್ರವಣಬೆಳಗೊಳ.೧೩೬, ಕ್ರಿ.ಶ.೧೩೬೮. ಬಂಡಾರ ಬಸ್ತಿಯ ಪೂರ್ವ ದಿಕ್ಕಿನಲ್ಲಿ, ಶ್ರವಣಬೆಳಗೊಳ. 
 ಎ.ಕ-೯,ಬೆಂ.೮೨, ಕ್ರಿ.ಶ.೧೪೨೬, ಬೇಗೂರು. 
 ಎ.ಕ-೯, ಅನುಬಂಧ, ಮಾ.ತಾ.೧೧೩, ೧೧೨, ೧೧೧, ಸಂಕೀಘಟ್ಟ. 


ಶೈವಧರ್ಮ 

ಶೈವಧರ್ಮಕ್ಕೆ ಸಂಬಂಧಿಸಿದಂತೆ ಗಂಗರ ಕಾಲದಿಂದ ಹಿಡಿದು ಮೈಸೂರು ಒಡೆಯರ 
ಕಾಲದವರಗೂ ಹಲವಾರು ಶಿವನ ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ದಾರ, ಪೂಜೆ, 
ಪುನಸ್ಥಾರಗಳಗೆ ದತ್ತಿಗಳನ್ನು ನೀಡಿರುವುದನ್ನು ಕಾಣಬಹುದು. ಶೈವ ಅನುಯಾಯುಗಳಗೆ ದಾನ ನೀಡಿದ 
ಭೂಮಿಯಾಗಿದ್ದರೆ ಅದರ ಮೇರೆಗಳಗೆ ಅಂಗಮುದ್ರೆಯ ಕಲ್ಲನ್ನು ಹಾಕಿಸುತ್ತಿದ್ದರು. ಕ್ರಿ.ಶ.೧೫೨೮ ರಲ್ಲ 
ವೀರಣ್ಣ ಒಡೆಯರೆ೦ಬರು ಶೈವ ಯತಿಗಳಗೆ ಅಂಗಮುದ್ರೆಯ ಕಲ್ಲನ್ನು ಹಾಕಿಸಿ" ಭೂ ದಾನ ನೀಡಿದ್ದರು. 
ಶೈವ ಧರ್ಮ ಅಂಗವಾಗಿ ನಾಥಪಂಥ, ಲಾಕುಕ, ಕಾಳಾಮುಖ. ಮಾಹೇಶ್ವರರು, ಪಾಶುಪತ ಪಂಥಗಳು 
ಬೆಳೆದವು. ನಾಥಪಂಥ ಮುಂದುವರೆದ ಭೈರವ ಮತ್ತು ಮೈಲಾರ ದೇವರುಗಳ ಆರಾಧನೆಗಳು ಸಮಾಜದ 
ಕೆಳವರ್ಗದ ಜನ ಸಮೂಹದಲ್ಲ ಕಾಣಬಹುದು. ಸಾಮಾನ್ಯವಾಗಿ ಶೈವ ಗುರುಗಳು ದೇವಾಲಯಗಳು 
ಮತ್ತು ಮಠಗಕಲ್ಲ ವಾಸಿಸುತ್ತಿದ್ದರು. ಕಾಳಾಮುಖ ಶೈವರು ಶಿಕ್ಷಣ, ಸಾಹಿತ್ಯ, ಕಲೆಗಳಗೆ ಜಾತಿ ಮತ 
ಭೇದವಿಲ್ಲದೆ ಎಲ್ಲರಿಗೂ ಆಶ್ರಯ ನೀಡುತ್ತಿದ್ದರು. ಶೈವ ಬ್ರಾಹ್ಮಣರು ಶಿವ ದೇವಾಲಯಗಳಕಲ್ಲ ಅರ್ಚಕರಾಗಿ 
ಸೇವೆ ಸಲ್ಪಸುತ್ತಿರುವರು"”. ಕೇವಲ ಬ್ರಾಹೃಣರು ಮಾತ್ರ ಶಿವನ ಆರಾಧಕರಾಗಿರಅಲ್ಲ. ಜೊತೆಗೆ 
ಅಕ್ಕಸಾಅಗ, ಬಡಗಿ, ಕಮ್ಮಾರ. ಕಂಚುಗಾರ, ಕಲ್ಪನ ಕೆಲಸ ಮಾಡುವ ಶಿಲ್ಪಗಳು ಇವರೆಲ್ಲರೂ 
ಶಿವಾರಾಧಕರಾಗಿದ್ದರು. ಇವರನ್ನು ಪಂಚಾಳರು ಮತ್ತು ವಿಶ್ವಕರ್ಮ ಎಂದೂ ಕರೆಯುತ್ತಿದ್ದರು". 

ಜಲ್ಲೆಯಲ್ಲ ಶೈವಧರ್ಮದ ಪ್ರಬಲವಾಗುವುದಕ್ಲೂ ಮುನ್ನ ಜೈನಧರ್ಮವು ಹೆಚ್ಚು 
ಜನಪ್ರಿಯವಾಗಿತ್ತು. ನಂತರದಲ್ಲ ಶೈವಧರ್ಮವು ಹೆಚ್ಚು ಪ್ರಬಲಗೊಂಡಿತು. ಗಂಗರು ಜೈನಧರ್ಮಕ್ಷಲ್ಲದೆ 
ಶೈವಧರ್ಮಕ್ಕೂ ಪ್ರೋತ್ಸಾಹ ನೀಡಿದ್ದರು. ಜಲ್ಲೆಯಲ್ಲ ಇವರ ಕಾಲದಲ್ಲ ನಿರ್ಮಿತವಾದ ಹೆಚ್ಚನ 
ದೇವಾಲಯಗಳೆಂದರೆ ಅದು ಶಿವನ ದೇವಾಲರಯಗಚು, ದೇವಾಲಯಗಳೂ ನಿರಾಕಾರ ರೂಪದ 
ಶಿವಅಂಗಗಳು ಕಂಡು ಬರುತ್ತದೆ. ಮಣ್ಣಿಯಲ್ಲ ಕಪಿಲೇಶ್ವರ ೩ ಸೋಮೇಶ್ವರ, ಇಸ್ತೂರಿನ 
ನೀಲಕಂಠೇಶ್ವರ. ಗಂಡರಾಜಪುರದ ಕಲ್ಲೇಶ್ವರ, ಗಂಗವಾರದ ಸೋಮೇಶ್ವರ ಇತ್ಯಾದಿ ದೇವಾಲಯಗಳು. 


ಬಸ್ಸೂರಿನಲ್ಲ 2೫ ಬಸದಿಗಳದ್ದ ಭಾಗದಲ್ಲ ಶಿವಾಲಯವಿದೆ. ಪ್ರಾಚೀನ ಕಾಲದಲ್ಲ ನಾಥಪಂಥದ 
ಶೈವ ಕ್ಷೇತ್ರವಾಗಿ ಕಾಲಾಂತರದಲ್ಲ ಕಾಕಳಮುಖ ಆಗಮನದಿಂದಾಗಿ ಶಿವ ಕ್ಷೇತ್ರವೆನಿಸಿ ದಕ್ಷಿಣ ಕೈಲಾಸ, 
ದಕ್ಷಿಣ ಕಾಪಿ, ವಾರಣಾಸಿ ಎಂದು ಮುಂತಾಗಿ ಕರೆಯುಸಿ ಕೊಂಡ ಶಿವಗಂಗೆಯ ಅಗಸ್ತ್ಯತೀರ್ಥದ 
ಸುತ್ತಲೂ ಅ ಕಾರದಿಂದ ಹ ಕಾರದವರೆಗಿನ ಹೆಸರಿನ ೧೦೮ ಅಂಗಗಳವೆ. ಶಿವಗಂಗೆಯ ಪೂವರಕಕ್ಕೆ 


 ಎ.ಕ-೯, ಹೊ.ತಾ.೩೭, ಕ್ರಿ.ಶ.೧೫೨೪, ಸಿದ್ದನಹಳ್ಳಿ, 
 ಎ.ಕ-೯,ನೆ.೬೭, ಕ್ರಿ.ಶ.೧೧೧೫, ಹೆಗ್ಗುಂದ. 
 ಕ್ಷ.ಎಸ್‌. ಕುಮಾರಸ್ವಾಮಿ :- ಪ್ರಾಚೀನ ಕರ್ನಾಕಟದಲ್ಲಿ ಶಿಲ್ಲಾಚಾರಿಗಳು, ಪು.ಸ೦-೮೬. 


೨೧೭ 


ಇರುವ ಕುಕ್ಕಲನಾಡಿನ ಪ್ರದೇಶದಲ್ಲ ನಾಥಪಂಥದ ಕುರುಹುಗಳು ನಿಚ್ಚಕವಾಗಿ ಕಂಡು ಬಂದಿದೆ. ನಾಥ 
ಪಂಥಕ್ಷೆ ಮೂಲವಾದ ಬೌದ್ದ ಸಿದ್ದರ ಅವಶೇಷಗಳು ಶಿವಗಂಗೆಯ ಆಸು ಪಾಸಿನಲ್ಲ ವಿಶೇಷವಾಗಿ ಕಂಡು 
ಬಂದಿದೆ. ಅನಂತರದಲ್ಲ ಬೌದ್ದ ಸಿದ್ದರು, ನಾಥ ಪಂಥದ ಮೂಲಕ ಶೈವೀಕರಣಗೊಂಡು 


ಕಾಳಾಮುಬರಾಗಿ ವೀರಶ್ಯೆವರಾಗಿರ ಬಹುದೆಂದು" ಎಂ.ಜ.ನಾಗರಾಜುರವರು ಅಭಪ್ರಾಯ ಪಣ್ಣ್ಪಿದ್ದಾರೆ. 


ರಾಷ್ಟಕೂಟರ ದೊರೆ ಕನ್ನಡ ದೇವಪ್ರಿಯನ ಕ್ರಿ. ಶ€8೭ ರ ಅಧೀನದಲ್ಲ ಗಂಗರ ದಡಿಗನು 
ಮುಜುರೆ ಮೂಡ್ಗುಪಾಳ್ಯದಲ್ಲ ದಡಿಗೇಶ್ವರ ಎಂಬ ಶೈವ ದೇವಾಲಯವನ್ನು ನಿರ್ಮಿಸಿದನು. ಶೈವ 
ಧರ್ಮದ ಸುವರ್ಣ ಕಾಲವೆಂದು ಕರೆಯಬಹುದಾದ ಚೋಳರ ಕಾಲಾವಧಿಯಲ್ಲ ಕುಕ್ಕಲನಾಡು ಒಂದು 
ಪ್ಲಸಿದ ಶೈವ ಕೇಂದವಾಗಿ ಪಸಿದಿಯಾಗಿರಬೇಕು. ಮುಕೀಶ್ಪರ, ಸಿಧೀಶರ, ಐವರಕಂಡೇಶ್ರರ ಒಡೆಯ 
Ke A Re] °c “ವ ಬ'ವ ವ 
ಮಹಾದೇವರುಗಳಗೆ ಹಲವು ದಾನಗಳನ್ನು ನೀಡಿರುವುದನ್ನು ಗಮಸಿಸಿದ್ದರೆ ೧೧ನೇ ಶತಮಾನದಲ್ಲ 
ಕುಕ್ಷಲನಾಡು ಪಸಿದ್ದ ಶೈವ ಕೇಂದವಾಗಿರಬೇಕು., 


ನಾಥಪಂಥ ಮತ್ತು ಮೌನಿಪಂಥ ಮುನಿಯ ಪರಂಪರೆಯ ಬಣ್ಣೆ ಕ್ರಿ.ಶ.೧೦೨೯ ರಲ್ಪ ಆದಿನಾಥ 
(ಕೈತೋದಿನಾಥ). ಛಾಯಾಧಿನಾಥ, ಸ್ತಂಭನಾಥ (ದಹಳಾದಿನಾಥ) ದ್ಲೀಪನಾಥ ಮತ್ತು ಮೌನಿನಾಥ 
ಮುನಿಯ ಗುರು ಪರಂಪರೆಯ ಬಣ್ಣೆ ವರ್ಣಿಸಲಾಗಿದೆ. ರಾಜೇಂದ್ರ ಚೋಳನ ಮಂತ್ರಿಯಾದ 
ವಾಮನಯ್ಯನು ಮುನಿಯ ಪರಮಭಕ್ತನಾಗಿದ್ದು, ಆ ಮುನಿಯು ಕಾಲಾತೀತನಾದಾಗ ಗುರುವಿನ 
ನೆನಪಿಗಾಗಿ / ವಿನಯಕ್ಕಾಗಿ ಶಿಲಾಮಂಚ, ಸಿದ್ದೇಶ್ವರ ಗುಡಿಯನ್ನು ಕಟ್ತಸಿರುವುದು ಗುರುಭಕ್ತಿಯನ್ನು 
ತೋರುತ್ತದೆ. ಮೌನಿನಾಥ ಮುನಿಯನ್ನು ಪರವಾದ್ಯ ದೃಷ್ಯ ನಿಜ ರುದ್ರರೂಪ ಎಂದು. ಶ್ರೀ ಸಿದ್ದೇಶ್ವರದ 
ಸ್ಥಾನಕ್ಕೆ ಶ್ರೀ ರೂಪಶಿವದಂತಿ ಒಡೆಯರ್‌ ಎಂದು ಹೇಆರೋದನ್ನು ಕಂಡರೇ, ಈ ಮುನಿಗಳು ತಮಿಳು 
ಪ್ರದೇಶದಿಂದ ಬಂದು ಇಲ್ಲ ನೆಲೆಸಿದ ನಾಥಪಂಥದ ಮುನಿಯು ಯತಿಗಳಾಗಿ ಬಹುಶಃ ಶೈವ ಧರ್ಮದ 
ಪರಿಪಾಲಕರಾಗಿರಬೇಕು. ಈ ಶಾಸನದಲ್ಲ ವಿಶೇಷವಾಗಿ ಶೈವಾಗಮ ಪಂಡಿತರು. ಶೈವ ಸಿದ್ದಾಂತಿಗಳನ್ನು 
ಹೆಸರಿಸಲಾಗಿದೆ. ನೊಳಂಬ ರಾಜಗುರು ಪರಂಪರೆಯಲ್ಲ ಮೌನಿನಾಥ ಮುನಿ ಇದ್ದರು. ಈ ಹಿನ್ನೆಲೆಯಲ್ಲಿ 
ಕಾಳಾಮುಖ ಗೊರಪವಾಡದ ಗುರು ಸ್ಥಾನದಲ್ಲ ಜದಲೂರು, ಬೇಗೂರು, ಭನ್ನಮಂಗಲ ಪ್ರದೇಶಕ್ಕೆ 
ದ್ವೀಪನಾಥ ಮುನಿ ಇದ್ದಿರ ಬೇಕೆನಿಸುತ್ತದೆ. ಮುಕ್ತಿನಾಥೇಶ್ವರ ಕುಕ್ಕಲನಾಡಿನಲ್ಲೆ ಹೆಚ್ಚು ಪ್ರಸಿದ್ಧವಾದ ನಾಥ 
ಪರಂಪರೆಯ ಕೇಂದ್ರವಾಗಿರುವುದಕ್ಕೆ ನಾಡಿನಲ್ಲ ಹೊರಡಿಸುತ್ತಿದ್ದ ಹಲವಾರು ಶಾಸನಗಳಗೆ ಮುಕ್ಕಿನಾಥನ 
ಒಪ್ಪವನ್ನು ಹಾಕಿರುವುದನ್ನು ಕಾಣಬಹುದು. ಪೀರ ಬಲ್ಲಾಕನ ಕಾಲಾವಧಿಯಾದ ಕ್ರಿ.ಶ.೧೩೨೧ ರಲ್ಲ 


ಎಂ.ಜಿ. ನಾಗರಾಜ್‌ :- ರಾಮಗಿರಿ, ಶಿವಗಂಗೆ ಮತ್ತು ಕಲ್ಯದ ಐತಿಹಾಸಿಕ ಸ್ಥಳಗಳು, ಅರ್ಕಾವತಿ ಸ್ಮರಣ ಸಂಚಿಕೆ, ಪು.ಸಂ-೨೪೫. 


೨೧೮ 


ಕುಕ್ಕಲನಾಡಿನ ಮುದುಗೆರೆಯನ್ನು”” ಕ್ರಿ.ಶ.೧೩೩೬ರ ಬ್ಯಾಡರಹಳ್ಳಯ ಶಾಸನದಲ್ಲಿ. ಕ್ರಿ.ಶ.೧೩೩೭ರಲ್ಲ 
ಚೊಕ್ಷಂಣ ಗೌಡನಿಗೆ*” ದಾನ ನೀಡುವಾಗ ನಾಡಪೊಪ್ಪ ಶ್ರೀ ಮುಕ್ತನಾಥ ಎಂದು ಇರುವುದು 
ಭಿನ್ನಮಂಗಲ ಮುಕ್ತನಾಥೇಶ್ರರನೇ ಇರಬೇಕು. ಅದು ಅಲ್ಲದೇ ದೇಗುಲದ ಇತ್ತಿಗಳಲ್ಲ ಶೈವ ಯತಿಗಳ 
ಶಿಲ್ಪ್ಲವಿರುವುದು ಗಮನಿಸಿದರೆ ಕಾಕಮುಖ ಶೈವ ಯತಿಗಳ ಮಠ ಇಲ್ಲದ್ದಿರಬೇಕು. ಆದರೆ ಪ್ರಸ್ತುತ ಠಗ 
ಯಾವ ಮಠವು ಇಲ್ಲ. 


ಅಲ್ಲಾಕನಾಥ., ಜೊಕ್ಷನಾಥ ದೇವಾಲಯಗಳು ವೈಷ್ಣವ ಪಂತಕ್ತೆ ಸೇರಿದಾಗಿದೆ. ನಾಥ ಅಂತ 
ಇರುವುದರಿಂದ ಶೈವ ಪಂತಕ್ಷೆ ಸೇರುವುದಿಲ್ಲ. ಇವು ೧೨ನೇ ಶತಮಾನದಲ್ಲ ಶಂಕರಾಚಾರ್ಯರ 
ಪ್ರಭಾವದಿಂದ ನಿರ್ಮಾಣವಾದ ದೇವಾಲಯಗಳು. ಕಂಚಿಯಲ್ಲನ ವರದರಾಜ ದೇವರಿಗೆ ಅಲ್ಲಾಕನಾಥ 
ಎಂದು ಕರೆಯುತಿದ್ದು. ಯಲಹಂಕದಲ್ಪನ ಅಲ್ಲಾಳನಾಥ ದೇವಾಲಯಲ್ಲ ವಿರ್ರಹವಿಲ್ಲದಿದ್ದರಿಂದ ಇದು 
ಶೈವನ ಅಥವಾ ವೈಷ್ಣವ ಅಂತ ಅನುಮಾನಗಳು ಕೆಲವರಿಗೆ ಬಂದಿರ ಬಹುದು. ಆದರೆ ಮದ್ದೂರಿನ 
ವರದರಾಜ, ಕೋಲಾರದ ಅಲ್ಲಾಕನಾಥ ದೇವಾಲಯವೆಲ್ಲವೂ ವೈಷ್ಣವ ಪಂತಕ್ಷೆ ಸೇರಿದಾಗಿದೆ. ಗಂಗರ 
ನಂತರ ನೊಳ೦ಬರ ಕಾಲದಲ್ಲ ಶೈವ ದೇವಾಲಯಗಳಗೆ ದಾನ ದತ್ತಿಗಳನ್ನು ನೀಡಿದ್ದರು. 


ಹೊಯ್ಸಳರು ಜೈನ, ವೈಷ್ಣವ ಧರ್ಮದ ಜೊತೆಗೆ ಶೈವ ಧರ್ಮಕ್ಕೂ ಆಶ್ರಯ ನೀಡಿದ್ದರು. 
ಮೂಲತಃ ಹೊಯ್ದಳರು ವೈಷ್ಟವರಾಗಿದ್ದರೂ ಜಲ್ಲೆಯಲ್ಲ ಶೈವ ದೇವಾಲಯಗಳೇ ಅಧಿಕ ಸಂಖ್ಯೆಯಲ್ಲ 
ಇರುವುದನ್ನು ಮತ್ತು ಶೈವ ಧರ್ಮಕ್ಕೆ ವಿಶೇಷವಾದ ದಾನದತ್ತಿಗಳು (ನೆರವು). ಪೋಷಣೆಯು ದೊರೆತಿದೆ 
ಎನ್ನಬಹುದು. ಶಂಕರಾಚಾರ್ಯರು ಶಿವಗಂಗೆಗೆ ಭೇಟ ನೀಡಿದಾಗ ಶಂಕರ ಮಠವನ್ನು ಸ್ಥಾಪಿಸಿದರೆ೦ಬ 
ಪ್ರತೀತಿ ಇದೆ. ಸಾಮಂತನಾದ ಅಡಳ ವಂಶದ ವಿಷ್ಣುವರ್ಧನನು ಕ್ರಿ.ಶ.೧೧೬೦ ರಲ್ಲ ಶಿವಗಂಗೆಯ 
ಶ್ರೀಗಂಗಾಧರೇಶ್ವರನಿಗೆ ಗುಹಾಂತರ ದೇವಾಲಯವನ್ನು ನಿರ್ಮಿಸಿದನು”. ಮೂರನೇ ನರಸಿಂಹನ 
ಕಾಲವಾದ” ಕ್ರಿ.ಶ.೧೨೫೭ ರಲ್ತ್ಪ ಶೈವ ಗುರುಗಳು ಮತ್ತು ದೇವರ ಕುರಿತು ಪ್ರಸ್ತಿ ಸಮಸ್ತ ಭುವನ 
ವಿಖ್ಯಾತಪಂಚಸತವೀರ ಸಾಸನಲಬ್ದನೇಕ ಗುಣಗಣಾಣಂಕ್ರತ ಸತ್ಯಸೌಚಚಾರುಚಾರಿತ್ರ ನಯವಿನಯ 
ವಿಜ್ಞಾನ ವೀರಾವತಾರ ವೀರ ಬಣಂಜುಸಮಯ ಧರ್ಮಪ್ರತಿಪಾಲಕರುಂ ವಿಶುದ್ಧ ಗುಡ್ಡ ಗರುಡ ಧ್ರಜರುಂ 
ವಿರಾಜತಾನೂನ ಸಹಸೋತ್ಸುಂಗರುಂ ಕೀತ್ತ್ಯ£೦ಗನಾವಲ್ಲಭರು೦ ನಿಜಭುಜವಿಜಯ ಲಕ್ಷ್ಯಾಅಂಗಿತ 


ವಿಶಾಲ ವಕ್ಷ್ಯಸ್ತಕರುಂ ತ್ರಿಭುವನ ಪರಾಕ್ರಮೋನ್ನತರು೦ ಅಹಿಚ್ಛತ್ರ ಪುರಾವರಾಧೀಶ್ವರರು೦ ಬಲದೇವ 


 ಹೆಚ್‌.ಎಸ್‌.ಗೋಪಾಲರಾವ್‌ :- ಬೈಲ ಕೋನೇನಹಳ್ಳಿ ಶಿಲಾಶಾಸನ, ಇ.ದ.ಸಂ-೨, ಪುಟ ೫೮-೫೯. 
55 ಎ.ಕ-೯, ಅನುಬಂಧ, ನೆ.ತಾ.೧೦೩, ಭಿನ್ನಮಂಗಲ. 

5 ಎ.ಕ-೯, ನೆ.ತಾ.೮೪, ಕ್ರಿ.ಶ.೧೧೪೦, ಶಿವಗಂಗೆ. 

> ಎ.ಕ-೯, ದೊ.ತಾ.೩೧, ಕ್ರಿ.ಶ.೧೨೫೭, ದೊಡ್ಡಬಳ್ಳಾಪುರ. 


೨೧೯ 


ವಾಸುದೇವ ಬಂಡಳಮೂರ ಭದ್ರ ವಂಶೋಧ್ಧವರುಂ ಚಲ್ಲುಂಕ ದಂಡಹಸರೂಕನಕ ಕಂಚುಕ 
ಕಾಮದೇವರುಂ೦ ಚೇಕಳಾಭರಣ ಭೂಷಿತರುಂ ಚೋಕಾಕುಳಾಪ್ತಿತರಂ ಚಾಳುಕ್ಕ್ಯಾಂನ್ಸಯರುಂ ಎಂದು 
ಗುರುಗಳ ಬಗ್ಗೆ ವಿವರಿಸಲಾಗಿದೆ. ನಂತರದಲ್ಲ ವರ್ತಕರ ವೃಂದದವರು ಶ್ರೀ ಗೌರವೇಶ್ವರ ದೇವರಿಗೆ, 
ಕ್ರಿ.ಶ.೧೨೬೫ ರಲ್ಲ ನಿಟ್ಟೂರ ಶ್ರೀ ಸೋಮನಾಥ ದೇವಾಲಯಕ್ಕೆ ಜೀಯಗವುಡನಹಳ್ಳಯನ್ನು ದಾನ 
ನೀಡಿದರು. 


ವಿಜಯನಗರ ಆಜ್ವಕೆಯಾವಧಿಯಲ್ಲ ಹುಲುಕಡಿ ನಾಡಪ್ರಭು ಭೈರಪ್ಪ ನಾಯಕನು ಕ್ರಿ.ಶ.೧೩೬೨ 
ರಲ್ಲ ಶಿವಗಂಗೆಯ ಮೇಲಣಗವಿಯ ಸಿಂಹಾಸನದ ಮಲೆಯ ಕಾಂತದೇವರಿಣೆ ಗಂಡ್ರಗೊಳ್ಳಪುರವನ್ನು*, 
ಕ್ರಿ.ಶ.೧೩೭೦ರಲ ನಂದಿನಾಥ, ಬೃಂಗಿನಾಥ, ವೀರಭದದೇವರು, ಶ್ರೀ ಪಿವಗಂಗಿನಾಥ ದೇವರು. 
ಶ್ರೀಮಲ್ಲಕಾರ್ಜುನ, ವೀರಭದ ಗಂಗಾಧರ, ಚಂದಮೌಆ ಹೀಗೆ ಶಿವನ ಹಲವಾರು ಹೆಸರುಗಳು 


Ru 


ಪಚಲಅತದಲ್ಪರುವುದು*” ಕಂಡು ಬರುತ್ತದೆ. 


Ry 


ಸುಗಟೂರು ಪ್ರಭುಗಕಾದ ತಮ್ಮಪ್ಪ ಗೌಡರು ಅನುಪಹಳ್ಳ ಗ್ರಾಮವನ್ನು ಶಿವಗಂಗೆಯ ಪ್ರಸನ್ನ 
ಗಂಗಾಧರ ಅಂಗಕ್ಕೆ” ಚಿಕ್ಕ್ಷರಾಯ ತಮ್ಮಗೌಡರು ತಮ್ಮ ಇಷ್ಟ ದೇವರಾದ ಶ್ರೀ ಸೋಮೇಶ್ವರ, ವೀರಭದ್ರ 
ದೇವರುಗಳ ಅಮ್ಯತಪಡಿಗೆ*". ಶ್ರೀಕೃಷ್ಣದೇವರಾಯನು ಕ್ರಿ.ಶ.೧೫೧೧ ರಲ್ಲ ಶಿವಗಂಗೆಯ ಕಕುದ್ದಿರಿ 
ಗಂಗಾಧರೇಶ್ವರ ದೇವರಿಗೆ ಕೊರಟಗೆರೆ ಸೇರಿದಂತೆ ೨೨ ಹಳ್ಜಗಳನ್ನು””. ಕ್ರಿ. ಶ.೧೫೨೮೬ರಲ್ಲ 
ಚಿಕ್ಕಮಾರನಹಳ್ಳಯ ವೀರಭದ್ರ ಮತ್ತು ಅಂಗೇಶ್ವರ ದೇವರುಗಳಗೂ*”, ಕ್ರಿ.ಶ.೧೫೩೫ ರಲ್ಲ 
ಶಿವನಸಮುದದ ಅರ್ರಹಾರದಲ್ಲ ಗುಡಿಯನ್ನು ಕಟ್ಟಸಿ ಚಂದ್ರಮೌಳೇಶ್ವರ, ವಿಘ್ನೇಶ್ವರ, ದೇವತೆಗಳನ್ನು 
ಪ್ರತಿಷ್ಠಾಪಿಸಿ”. ಕ್ರಿ.ಶ.೧೫೮೮ ರಲ್ತ್ಪ ಸದಾಶಿವರಾಯನು ಶಿವಗಂಗೆಯ ಹೊನ್ನಮ್ಮ ಗವಿಮಠ, ಮಹತ್ತಿಗೆ 
ಮಠ, ಮೇಲಣಗವಿಮಠ, ಚಿನ್ನದಕಥೆಯ ಮಠ ಮುಂತಾದವುಗಳಗೆ ಶಿವರಾತ್ರಿ ಪುಣ್ಯಕಾಲದಲ್ಲಿ ಅನೇಕ 
ಕೊಡುಗೆಗಳನ್ನು" ನೀಡಿದ್ದರು. 


> ಎಕ, ದೊ.ತಾ ೪೧, ಕ್ರಿ.ಶ.೧೫೬೯, ಗಂಡ್ರಗೊಳ್ಳೀ. 
ಎಕ, ಮಾ.ತಾ.೭೯, ಕ್ರಿ.ಶ.೧೫೧೧, ಬಿಟ್ಟಿಸಂದ. 
 ಎ.ಕ-€, ಹೊ.ತಾ.೭೩, ಕ್ರಿ.ಶ.೧೫೬೦, ಅನುಪುಹಳ್ಳಿ. 
ಎಕ, ಹೊ.ತಾ.೪, ಕ್ರಿಶ.೧೫೬೪, ಮುಗಬಾಳ. 
= ಎಂ.ಎ.ಆರ್‌. ೧೯೧%, ಕ್ರಿ.ಶ.೧೫೧೧, ಪು.ಸಂ-೬೦. 
ಎ .ಕ-೯,ಅನುಬಂಧ, ನೆ.ತಾ.೧೦೨, ಚಿಕ್ಕಮಾರನಹಳ್ಳಿ. 
 ಎಕ-೯,ನೆ.ತಾ.೩೧, ಕ್ರಿಶ೧೫೩೩, ಹೆಸರುಘಟ್ಟ. 

ನ ಕ-೯, ನೆ.ತಾ.೮ಗಿ, ಕ್ರಿ.ಶ.೧೫೪೫, ಶಿವಗಂಗೆ. 


೨೨೦ 


ಮ್ಯಸೂರು ಅರಸರು ವೈಷ್ಣ್ಟವರಾಧಕರಾಗಿದ್ದರೂ ಶೈವಧರ್ಮಕ್ಲೂ ಆಶ್ರಯದಾತರಾಗಿದ್ದರು. 
ದಾಸರಾಜಯ್ಯನು ಕ್ರಿ.ಶ.೧೯೯೮ ರಲ್ತ್ಪ ನಿಜಗಲ್ಲು ಬೆಟ್ಟದ ಮೇಲೆ ವಿಘ್ನೇಶ್ವರನ ಗುಡಿಯನ್ನು”. 
ಗ್ರಾಮದಲ್ಲನ ಮಲ್ತಕಾರ್ಜುನ ದೇವಾಲಯವನ್ನು" ನಿರ್ಮಿಸಿದನು.. ಶಿವನಿಗೆ ಇಷ್ಟವಾದ ಜಲ್ಪ ಪತ್ರೆ 
ಮತ್ತು ತುಂಬೆ ಹೂವಿನ ಪೂಜೆಗಾಗಿ ಹಣವನ್ನು ಕ್ರಿ.ಶ.೧೭೦೭ ರಲ್ಲ ಶಿವಗಂಗೆಯ ಗಂಗಾಧರೇಶ್ವರನಿಗೆ"* 
ದಾನ ನೀಡಿದರು. 


ಶಾಸನೋಕ್ತ ಉಲ್ಲೇಖಗಳನ್ನು ನೋಡಿದಾಗ ಶೈವ ದೇವಾಲಯಗಳು ಇಂದಿಗೂ ಶಿವಗಂಗೆಯ 
ಪ್ರಸನ್ನ ಗಂಗಾಧರ ದೇವಾಲಯ, ದೇವನಹಳ್ಳ ತಾಲ್ಲೂಕಿನ ಚಂದ್ರಮೌಕೇಶ್ರರ, ಮುಗಬಾಕದ 
ಸೋಮೇಶ್ವರ ಮತ್ತು ವೀರಭದ. ಹೊಸಹಳ್ಳಯ ಧಮೇಶ್ವರ ಹೀಗೆ ಇಂದಿಗೂ ಕೂಡ ಆ ಕಾಲದ ಶೈವ 
ಧರ್ಮದ ಪ್ರತೀಕಗಳಾಗಿ ದೇವಾಲಯಗಳು ಜಲ್ಲೆಯಲ್ಪದೆ. ಕಾಕಮುಖ, ಲಾಕುಳ ಅಥವಾ ಪಾಶುಪಥ 


ಶೈವ ಪಂಥಗಳನ್ನು ನಿಖರವಾಗಿ ಉಲ್ಲೇಖಸುವ ದಾಬಲೆಗಳಲ್ಲ ಎಂಬುದೇ ಬೇಸರದ ಸಂಗತಿ. 


ವೀರಶೈವಧರ್ಮ 

ಬ್ರಾಹೃಣರಷ್ಟೇ ಅಲ್ಲದೆ ವೀರಶೈವರಿಗೂ ವಿಶಿಷ್ಠವಾದ ಗೌರವವಿತ್ತು. ವೀರಶ್ಯವ ಉತ್ತರ 
ಕರ್ನಾಟಕದಲ್ಲ ಬಸವ ಚಕುವಳಯ ನಂತರ ಅನೇಕ ಜಂಗಮರು ಮತ್ತು ಶಿವ ಶರಣರು ದಕ್ಷಿಣದ ಕಡೆಗೆ 
ಬಂದು ಜಲ್ಲೆಯಲ್ಲ ತಮ್ಮ ಚಟುವಟಕೆಗಳನ್ನು ಆರಂಭಸಪಿದರು. ಬಸವಣ್ಣನವರ ಅನುಯಾಯುಗಳನ್ನು 
ಅಂಗಾಯುತರೆಂದೂ, ಅವರ ಧರ್ಮವನ್ನು ವೀರಶ್ಯವವೆಂದೂ ಕರೆಯಲಾಗುತ್ತದೆ. 

೧೨ನೇ ಶತಮಾನ ಕಾಲದಲ್ಲ ಹೆಚ್ಚು ಪ್ರವರ್ಧಮಾನಕ್ಷೆ ಬಂದಂತಹ ವೀರಶೈವಧರ್ಮವನ್ನ ಜಲ್ಲೆ 
ವ್ಯಾಪ್ತಿಯಲ್ಲ ಹೊಯ್ದಕರು ನಂತರ ವಿಜಯನಗರ ಅರಸರು. ಮ್ಯಸೂರು ಒಡೆಯರು ಕಾಲಾವಧಿಯಲ್ಲನ 
ವೀರಶೈವಧರ್ಮದ ಕೇಂದ್ರವೇ ಮಠಗಳನ್ನು ನಿರ್ಮಿಸಿದ್ದರು. 


ವೀರಶೈವ ಗುರುಗಳಗೆ ಅಂದಿನ ಆಳರಸರು ಮಠಗಳನ್ನು ಕಣ್ಲಸಿ, ಮಠದ ನಿರ್ವಾಣಿಗೆ 
ಹಲವಾರು ದಾನಗಳನ್ನು ಕೊಡುತ್ತಿದ್ದರು. ಈ ಮಠಗಳು ದಾಸೋಹ ಮತ್ತು ವಿದ್ಯಾಕೇಂದ್ರಗಳಾಗಿದ್ದವು. 
ಹೊಯ್ದಳರ ಕಾಲದ ಶಾಸನಗಳಲ್ಲ ಹಲವಾರು ವೀರಶೈವ ಮಠಗಳ ಉಲ್ಲೇಖಗಳನ್ನು ಕಾಣಬಹುದು. 
ಶಿವಗಂಗೆಯ ಮೇಲಣ ಗವಿಮಠ, ಕಂಬಾಳ ಮಠಗಳು ವೀರಶೈವರ ಪ್ರಮುಖ ಕೇಂದ್ರಗಳಾಗಿದ್ದವು. ಈ 
ಮೇಲಣ ಗವಿ ಮಠದ ವೀರಭದ್ರ ದೇವರಿಗೆ ಶಿವರಾತ್ರಿಯ ಪುಣ್ಯಕಾಲದಲ್ಲ. ಸಂಕ್ರಾಂತಿಯ ದಿನಗಳಲ್ಲ 


ಎ ಕ-೯,ನೆ.ತಾ.೬ಜ, ಕ್ರಿ.ಶ.೧೭೦೫, ನಿಜಗಲ್ಲು. 
ಎಕ, ನೆ.ತಾ.೬೩, ಕ್ರಿ.ಶ.೧೨೮೮, ನಿಜಗಲ್ಲು. 
ಡಾ. ಬಿ. ನಂಜುಂಡಸ್ವಾಮಿ :- ಬೆಟ್ಟದ ಕೋಟೆ ಪ್ರಭುಗಳ ವಂಶಸ್ಥರು ಶಿವಗಂಗೆಯ ಗಂಗಾಧರೇಶ್ವರನಿಗೆ ಕೊಟ್ಟ ಪೂಜಾ ದತ್ತಿ ತಾಮ್ರಶಾಸನ. ಇ.ದ.ಸಂ.೧೩, ಪು.ಸಂ-೩೪. 


೨೨೧ 


ಹಲವಾರು ದಾನ ಧರ್ಮಗಳನ್ನು ನೀಡಿರುವ ಶಾಸನಗಳನ್ನು ಕಾಣಬಹುದು. ಕ್ರಿ.ಶ.೧೫೬೬ ರಲ್ಲ ಹಲವು 
ಗ್ರಾಮಗಳನ್ನು ಮತ್ತು ಕಂಬಾಳ ಮರುಳಸಿದ್ದ ದೇವರಿಗೆ, ವಿಜಯನಗರ ಕಾಲದಲ್ಲ ಕಾಅನಾಲೆಯರು 
ಕಂಬಾಳ ಸಿದ್ದ ಒಡೆಯರಿಗೆ ತಾಳೆಕೆರೆ ಗ್ರಾಮವನ್ನು"”. ಕಂಬಾಳ ಮಠದ ಚೆನ್ನವೀರ ದೇವರು 
ಕೆಂಡೋಹಳ್ಳಯ ಕೆಂಪ ಒಡೆಯರಿಗೆ, ಆ ಮಠದ ಗುರುಗಳು. ಮೇಲಣಗವಿ ಸಿಂಹಾಸನ ಮಠದ 
ಶಿಷ್ಯರಾಗಿ ೧೭೬೭ ರಲ್ಲ ಅಂಗ್ಯಕ್ಕರಾದ ಈ ಮಠದ ಶ್ರೀವೀರಭದ್ರ ಶಿವಾಚಾರ್ಯರು ವೀರಶೈವ 
ಮತಸ್ಥರೆಂದು ಕೊಡಗಿನ ಅರಸರು ತಮ್ಮ ಶಾಸನದಲ್ಲ ಹೇಳಕೊಂಡಿದ್ದಾರೆ. ಇಲ್ಲ ಶಾಂತಮ್ಮ ಎಂಬ 
ಶರಣಿ ತಪಗ್ಯೆದು ಅಂಗ್ಯೈಕ್ಕಳಾದಕಂತೆ ಈಕೆಯ ಆರಾಧನೆ ನಡೆಯುತ್ತದೆ. ಹೊಸಕೋಟಿಯ 
ಮಹಂತೇಶ ಮಠಕ್ಕೂ ಬೆಂಗಳೂರಿನ ಬೇಲಅಮಠಕ್ಕೂ ಎಲ್ಪಂದ ಎಲ್ಲಿಗೆ ಸಂಬಂಧ ಎಂಬಂತೆ ಗುರು 
ಶಿಷ್ಟರ ಸಂಬಂಧವನ್ನು ತಿಅಸುವ ಶಾಸನದಲ್ಲ ಹೊಸಕೋಟಿಯ ಮಹಂತೇಶ್ವರ ಪ್ರಭುವು 
ಶಿವೈಕ್ಕವಾದಾಗ ಶಿಷ್ಯರಾದ ಮರಿಸಿದ್ದ ದೇಶಿಕರು ಸಮಾಧಿಯನ್ನು ನಿರ್ಮಿಸಿವುದರನ್ನ ಬೇಲಅಮಠ 
ಶಾಸನದಲ್ತ"” ಕಾಣಬಹುದು. ಶಿವಗಂಗೆಯಲ್ಲ 8೮ ವೀರಶೈವ ಮಠಗಳದ್ದು, ಜಂಗಮ ಕೇಂದವಾಗಿತ್ತು. 
ಬಜ್ಜಕ ದೇವನ ಕಾಲದಲ್ಲ ಕೆಂಚಸೋಮನ ಹೆಸರಿನಲ್ಲ ೧೨ ಸಾವಿರ ಜಂಗಮರಿಗೆ ದಾಸೋಹ 
ನಡೆಯುತ್ತಿತ್ತು. ೧೨ ಸಾವಿರ ಗಣಂಗಳಗೆ ದಾಸೋಹ ಎಂದರೆ ಈ ಎಲ್ಲಾ ಮಠಗಳಲ್ಲ ಏಕಕಾಲಕ್ಕೆ 
ನಡೆಯುತ್ತಿದ್ದ ದಾಸೋಹ ಅಡಗಿರಬೇಕು"”. 


ವೀರಶೈವ ಧರ್ಮದಲ್ಲನ ಮಠಾಧಿಪತಿಗಳನ್ನ ಗುರುಗಳಾಗಿ ಹೊಂದಿದ್ದಂತಹ ಪಾಳೇಗಾರರು, 
ನಾಡಪ್ರಭುಗಳು ತಮ್ಮ ಪ್ರೀತಿಯ ಗುರುಗಳಗೆ ದಾನ ನೀಡಿರುವುದಕ್ಕೆ ಹಲವಾರು ಶಾಸನಗಳಲ್ಲಿ 
ಕಾಣಬಹುದು. ರೇವಣ್ಣಸಿದ್ದೇಶ್ಷರ ಸಂಪ್ರದಾಯಸ್ಪ್ಸರಾದ ನಂಜೇದೇವರು ಅಯ್ಯನವರು ಇಮ್ಮಡಿ 
ಕೆಂಪೇಗೌಡ ಮತ್ತು ಮುಮ್ಮಡಿ ಕೆಂಪೇಗೌಡರಿಬ್ಬರಿಣೂ ಗುರುಗಳಾಗಿ ಗುಮ್ಮಕಾಪುರದ ಸಿಂಹಾಸನಕ್ಕೂ 
ಕಾರಣ ಕರ್ತರಾಗಿದ್ದರು"”. ಸುಗುಟೂರು ನಾಡಪ್ರಭುಗಳು ವೀರಶೈವ ಧರ್ಮದ ಗುರುಗಳಗೆ ಅನೇಕ 
ಮಠಗಳನ್ನು ಕಣ್ಲನಿ. ದಾನಗಳನ್ನು ನೀಡಿದ್ದಾರೆ. ಹೊಸಕೋಟಿ ಕಟ್ಟಸಿದ ತಮ್ಮೇಗೌಡನಿಗೆ ನಿಜಗುಣ 
ಸುಜ್ಞಾನದ ಸ್ವಾಮಿಗಳು ರಾಜಗುರುಗಳಾಗಿದ್ದು. ಕ್ರಿ.ಶ.೧೬೯೮ ರಲ್ಲ ತನ್ನ ಗುರುವಿಗೆ ಹೊಸಹಳ್ಳಯನ್ನು.”. 
ಕ್ರಿ.ಶ.೧೭೭೧ ರಲ್ಲ ಬಸವರಾಜ ದೇವಯ್ಯನವರಿಗೆ ದೊಡ್ಡ ಹುಲ್ಲೂರು ಗ್ರಾಮವನ್ನು". ನಂತರ 


ನ ಕ-೯,ನೆ.ತಾ.೪೭, ಕ್ರಿ.ಶ.೧೪೮೯, ತಾಳೇಕೆರೆ. 

ದ್ರ ಎ. ಪರಮಶಿವಮೂರ್ತಿ :- ಬೇಲಿಮಠ ಶಾಸನ, ಇ.ದ.ಸಂ.೩, ಪು.ಸಂ-೧೪೯-೧೫೧. 
ಸ ಡಾ. ಹೆಚ್‌.ಎಸ್‌. ಗೋಪಾಲ್‌ ರಾವ್‌ :- ನೆಲದಸಿರಿ, ಪು.ಸಂ-೬೧. 

೭ ಎಂ.ವಿ. ವಸು :- ದಕ್ಷಿಣ ಭಾರತದ ಅರಸು ಮನೆತನಗಳು, ಪು.ಸಂ-೧೭೪. 

ನ ಎ.ಕ-೯, ಅನುಬಂಧ, ಹೊ.ತಾ.೧೮೬, ಕ್ರಿ.ಶ.೧೪೯೪, ಖಾಜಿ ಹೊಸಹಳ್ಳಿ. 

ಎಕ, ಹೊ.ತಾ.೭೯. ಕ್ರಿ.ಶ.೧೬೬೧, ದೊಡ್ಡಹುಲ್ಲೂರು. 


೨೨೨ 


ದೇವಯ್ಯಗೌಡನು ಕ್ರಿ.ಶ.೧೫೫೦ ರಲ್ಲ ಸುತ್ತೂರ ಚೆನ್ನದೇವರ ಶಿಷ್ಯ ನಮಶಿವಾಯ ದೇವರಿಗೆ 
ಕದಮನಪುರವನ್ನು””, ಮುಮ್ಮಡಿ ತಮ್ಮೆಗೌಡನು ಕ್ರಿ.ಶ.೧೬೧೬ ರಲ್ಲ ಸೆಜ್ಜೆ ಸಿದ್ದಂಂಗದೇವನ ಮಗ 
ಗುರುಬಸವಣ್ಣನಿಗೆ ಮಠವನ್ನು ಕಣ್ಟಸಿ"', ನಂತರ ಶಿವನೇಯಗೌಡನು ಶಿವಾಚಾರ ಸಂಪನ್ನರಾದ 
ವಿರಕ್ಷ..... ದೇವನಿಗೆ ಮಠವನ್ನು ಕಣ್ಪಸಿ"”, ಕ್ರಿ.ಶ.೧೫೮೬ ರಲ್ಲ ನಮಃ ಶಿವಾಲಯ ಕೆಂಪಿ ಶೆಟ್ಞಯೂ 
ತಿಪ್ಪೂರಿನಲ್ಲ ಕಟ್ಟಸಿದ ಕಲ್ಲುಮರಕ್ಷೆ ಆವತಿನಾಡಪ್ರಭು ಹಾವಳ ಬಲುಪ್ಪ್ತಗೌಡರು ಹಣಬೆ ಮತ್ತು ತಿಪ್ತೂರು 
ಸೀಮೆಗಳ ಮೂಲೆಗಾಸಿನ ಮೇಅನ ಸುಂಕವನ್ನು”, ನಂತರ ಇಮ್ಮಡಿ ಬೈಚೇಗೌಡನು ಕ್ರಿ.ಶ.೧೬೫೧ ರಲ್ಲ 
ಶ್ರೀಮತು ಸಜ್ಜನ ಗುರು ಸದಾಚಾರ ಸಂಪನ್ನ ಶ್ರೀಅಂಗ ಚಕ್ರಿಯವರಿಗೆ ಪುರ ಧರ್ಮವಾಗಿ ಬುದಿಹಾಳ 
ಗ್ರಾಮವನ್ನು. ಹೆಂಮರೆನಾಡ ಕಂಟುಜೀಯರು ಕ್ರಿ.ಶ.೧೭೦೦ ರಲ್ಲ ಶಿವಾಚಾರ್ಯ ಅಯ್ಯನವರಿಗೆ 
ಚಿಕ್ಕಮುತ್ತುಕ್ಲೂರು ಅಗ್ರಹಾರವನ್ನು””, ಮರಾಠ ದೊರೆ ಸಾಂಬಾಜರಾಯನು ಕ್ರಿ.ಶ.೧೯೮೭ ರಲ್ಲ ಸಜ 
ಮಠದ ಜನರ ಮಠದ ಚನ್ನಬಸವ ಅಪ್ಪ ವಡೆಯರಿಗೆ ಹಂಚಿಪರ ಗ್ರಾಮವನ್ನು ದಾನವನ್ನಾಗಿ 
ನೀಡಿದರು"”. 


ಶೈವ ಮತ್ತು ವೀರಶೈವ ಪರಂಪರೆಯಲ್ಲನ ಮುನಿಗಳು ಕಾಲಾತೀತನಾದರೆ ಗದ್ದುಗೆಗಳನ್ನು 
(ಶಿಲಾಮಂಟಪವನ್ನು) ನಿರ್ಮಿಸುತಿದ್ದರು. ಶಿವಗಂಗೆಯ ಮೇಲಣಗಪಿ ಮಠದಲ್ಲನ ಶಾಸನಪೊಂದು 
ಕ್ರಿ.ಶ.೧೭೪೬ ಕ್ಕೆ ತೋಟಕೆರೆ ಚಲನಪ ಅಯ್ಯ ಮಗ ನಿರುವಣ ಎಂಬುವನು ಗದ್ದುಗೆ ಮಂಟಪದ 
ಸೇವೆಯನ್ನು ಸಲ್ಲಸುತ್ತಾನೆ. ಶ್ರೀ ಸಿದ್ದರಾಮ ದೇವರು ಗಂಗಾಧರನೊಳಗಾದನು ಎಂದು ಹೇಳದೆ. 
ಸಿದ್ದರಾಮದೇವ ಎಂಬ ವೀರಶೈವ ಧರ್ಮದ ಯತಿಯು ಕಾಲವಾದ ವಿವರವಿದೆ". ಈಗಲೂ 
ಯತಿಗಳು ಕಾಲಾವಾದರೆ ಗದ್ದುಗೆಯನ್ನು ನಿರ್ಮಿಸುವ ಪದ್ಧತಿಗೆ ಶಿವಕುಮಾರಸ್ವಾಮಿಗಳು ದಿನಾಂಕ ೨೧ 
ಜನವರಿ ೨೦೧೯ ರಂದು ಕಾಲವಾಗಿದಕ್ಕೆ ಗದ್ದುಗೆಯನ್ನು ನಿರ್ಮಿಸಿರುವುದನ್ನ ಸ್ಥರಿಸ ಬಹುದು. ಹೀಗೆ 
ಗಂಗರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ ನಿರಂತರವಾಗಿ ಶಾಸನ ದಾಖಲೆಗಳನ್ನು 
ಒಳಗೊಂಡಿರುವುದನ್ನು ಕಾಣಬಹುದು. 


ಕ, ಹೊ.ತಾರ೯, ಕ್ರಿ.ಶ.೧೫೫೦, ಕದಮನಾಪುರ 

“ ಎ.ಕ-೯, ಅನುಬಂಧ, ಹೊ.ತಾ.೧೭.೨, ಗೊಣಕನಹಳ್ಳಿ. 

 ಎ.ಕ-೯, ಅನುಬಂಧ, ಹೊ.ತಾ.೧೮೧, ಕಟ್ಟಿಗೇನಹಳ್ಳಿ. 

ಎ .ಕ-೯, ದೊ.ತಾ.ಜ, ಕ್ರಿ.ಶ.೧೫೮೬, ತಿಪ್ಪೂರು. 

 ಎ.ಕ-€೯, ಅನುಬಂಧ, ಹೊ.ತಾ.೧ಜ೮, ಕ್ರಿ.ಶ.೧೬೦೦, ಮುತ್ತಕ್ನೂರು ಅಗ್ರಹಾರ. 
“ ಎ.ಕ-೯, ದೊ.ತಾ.೨೮, ಕ್ರಿ.ಶ.೧೬೪೭, ಹಂಚರಹಳ್ಳಿ. 

“ಎ ಕ-€೯,ನೆ.ತಾ.೮೦, ಕ್ರಿ.ಶ.೧೭೬೦, ಶಿವಗಂಗೆ. 


೨೨೩ 


ವೈಷ್ಣವಧರ್ಮ 

ವಿಷ್ಣುವೇ ಪ್ರಥಮ ಅಧ್ಯತೆಯ ದೇವನಾಗಿ ವಿಷ್ಣುವನ್ನು ಅಥವಾ ಅವನ ಅವತಾರದ 
ರೂಪಗಳನ್ನು ಪೂಜಸುವವರನ್ನ ವೈಷ್ಣವರು ಎಂದು, ಇವರು ವಿಷ್ಣುವಿನ ವಿಭನ್ನ ರೂಪಗಳಾದ ಮಾಧವ, 
ನರಸಿಂಹ, ಕೃಷ್ಣ. ಗೋಪಾಲ. ತಿರುಮಲ. ವೆಂಕಟೇಶ್ವರ, ರಂಗನಾಥ. ಚನ್ನಕೇಶವ. ವೆಂಗಳನಾಥ. 
ಅಲ್ಲಾಳನಾಥ, ಪೆರುಮಾಳ್‌ ದೇವರು, ವರದರಾಜ, ಅಲ್ಲಾಕನಾಥ ಹೀಗೆ ಹಲವಾರು ಹೆಸರುಗಳ೦ದ 
ವಿಭಿನ್ನ ಕಾಲಫಟ್ಟಗಳಲ್ಲ ವಿಭನ್ನ ಅರಸು ಮನೆತನದವರು ಪೂಜಸುತ್ತಾ ದೇವಾಲಯಗಳನ್ನು ನಿರ್ಮಿಸಿ 
ದಾನದತ್ತಿಗಳನ್ನು ನೀಡಿರುವುದನ್ನು ಕಾಣಬಹುದು. 

ಗಂಗರು ಪ್ರಾರಂಭದಲ್ಲ ಜೈನ ಮತದವರಾಗಿದ್ದರೂ ಗಂಗರ ಬಹುತೇಕ ಎಲ್ಲಾ ಶಾಸನಗಳು 'ಸ್ಪಸ್ತಿ 
ಜತಂ ಭಗವತಾಗತಘನಗಗನಾಭೇನಪದ್ಯನಾಭೇನ' ಎಂದು ವಿಷ್ಣುವನ್ನು ಸ್ಥರಿಸುತ್ತವೆ. ವಿಷ್ಣುಜೋಪ, 
ಹರಿವರ್ಮ, ಮಾಧವ ಇತ್ಯಾದಿ ಅರಸರು ವೈಷ್ಣವ ಅವಲಂಭಗಳಾದರು. ಗಂಗ ದೊರೆ 
ದುರ್ಮೀನೀತನನ್ನು ಕಾತ್ಯಾಯನೀ ಕಮಲೋದರ ಭಕ್ತನೆಂದು ಮಲ್ಲೋಹಳ್ಳ ತಾಮ್ರಶಾಸನದಲ್ಲ ಹೇಳದೆ. 
ಬಹುದಿನಗಳ೦ದ ನಷ್ಟವಾಗಿ ನಿಂತು ಹೋಗಿದ್ದ ದೇವಬೋಗ ಮತ್ತು ಬಹ್ಕದೇಯಗಳನ್ನು ಪುನಃ 
ಸ್ಥಾಪನೆಗೊಳಸಿದವನು. ಕೆಸರಿನಲ್ಲ ಸಿಕ್ಕಿಗೊಂಡಿದ್ದ ಧರ್ಮ ದೇವತೆಯನ್ನು ೩ನೇ ಮಾಧವನು ಉದ್ದಾರ 
ಮಾಡಿದವನು. ತ್ರೈಂಬಕನ ಕಮಲ ಚರಣಗಳ ರಜವನ್ನು ಅಂದರೆ ವಿಭೂತಿಯನ್ನು ಹಣಿಯಲ್ಲ 
ಧರಿಸುವುದರ ಮೂಲಕ ಪವಿತ್ರವಾದ ಶಿರಸ್ಸವುಳ್ಳವನ್ನು*” ತ್ರೈಂಬಕನ ಭಕ್ತನಾಗಿದ್ದು, ಶಿವರಾಧನೆಯಲ್ಲ 
ಹೆಚ್ಚು ಆಸಕ್ತನಾಗಿದ್ದರೂ ಸಹ ಜೈನ ಮತ್ತು ಬೌಧ್ಧಧರ್ಮಗಳಗೆ ಉದಾರ ನೆರವು ನೀಡಿದ್ದನು. ಅನೇಕ 
ಯಜ್ಞ-ಯಾಗಾದಿಗಳನ್ನು ಮಾಡಿದವನು. ಅವನೀತನು ಜೈನಧರ್ಮಕ್ಕೆ ಹಲವು ದಾನದತ್ತಿಗಳನ್ನು 
ನೀಡಿದ್ದರೂ ಅದರ ಪ್ರಭಾವಕ್ಕೆ ಒಳಗಾಗದೆ ವೈದಿಕ ಧರ್ಮದಲ್ಲ ನಿಷ್ಠಾವಂತನಾಗಿದ್ದನು. ವೈದಿಕ 
ಮತಾವಲಂಜಯಾಗಿದ್ದ ದುರ್ವಿನೀತನು ವಿಷ್ಣುವಿನ ಪರಮಾರಾಧಕನಾಗಿದ್ದನು. ಪ್ರತಿವರ್ಷ ಹಿರಣ್ಯಗರ್ಭ 
ಮಹಾಯಜ್ಞ ಮಾಡುತ್ತಿದ್ದು, ತಾನು ಕಮಲೋಧರ (ವಿಷ್ಣು) ಭಕ್ತ ಎಂದು ಕರೆದುಕೊಂಡಿರುವುದು ವೈದಿಕ 
ಮತಸ್ಥನೇ ಎಂದು ಡಾ॥ ಶ್ರೀಕಂಠಶಾಸ್ತಿಗಳ ಅಭಿಪ್ರಾಯ. ಶ್ರೀಪುರುಷನು ನಾರಾಯಣ ಚರಣ 
ಕಮಲಗಕಲ್ಲ ದ್ಯಾನಾಸಕ್ತನಾಗಿದ್ದನು ಎಂದು ಮಣ್ಣಿಯ ತಾಮ್ರಶಾಸನದಲ್ಲ ವಿವರಿಸಲಾಗಿದೆ. ಮಣ್ಣಿಯಲ್ಲ 
ರುಂಡವಲ್ಲದ ಗರುಡನ ಮೂರ್ತಿಯು ಪದ್ಯಾಸನದಲ್ಲ ಪದ್ಯಪೀಠದ ಮೇಲೆ ಕೈಮುಗಿದು ಧ್ಯಾನ 
ಭಂಗಿಯಲ್ಲ ಕುಳತಿದೆ. ಎದೆ ಮತ್ತು ಭುಜದ ಭಾಗಗಳಲ್ಲ ರೆಕ್ಲೆಬುದ್ದು ಸರಕವಾದ ಉಡುಪನ್ನು ಧರಿಸಿ. 


ಕೊರಳಗೆ ಒಂದು ಕಂಠೀಹಾರವನ್ನು ಕೈಗಳಗೆ ಕಡಗವನ್ನು, ಮುಂಭಾಗ ಹಿಂಭಾಗ ಕಚ್ಚೆಯನ್ನು 


i ಎಂ.ಎ.ಆರ್‌, ೧೯೪೧, ಮೈಸೂರು, ೬ನೇ ಶತಮಾನ, ದುರ್ವಿನೀತ, ಕೊಂ೦ಡರಹಳ್ಳಿ, ಪು.ಸ೦-೧೨೭ ರಿಂದ ೧೨೮. 


೨೨೪ 


ಸಿಕ್ಕಿಸಲಾಗಿದೆ. ಕುತ್ತಿಗೆಯ ಹಿಂಭಾಗದಲ್ಲ ಕಂಠೀಹಾರದ ಕೊಂಡಿಯುದೆ. ಕೆರೆಯಲ್ಲ ಹೂತು ಹೋಗಿದ್ದ 
ಗರುಡನ ಶಿಲ್ಪವು ಸಿಕ್ಕಿತ್ತು. ವಿಷ್ಣುವಿನ ಎದುರಿಗೆ ಗರುಡ ಇರುವುದು ಸಾಮಾನ್ಯ. ೩ ಅಡಿ ಎತ್ತರ, ಇಷ್ಟು 
ಭವ್ಯವಾದ ಮೂರ್ತಿಯು ೩ ಅಡಿ ಎತ್ತರವಾಗಿದೆ. ವಿಷ್ಣು ಶಿಲ್ಪವು ಎಷ್ಟು ಅಡಿ ಎತ್ತರವಾಗಿರಬೇಕು. 
ಬಹುಶಃ ಮಣಿಯು ಸರ್ವಧರ್ಮ ಸಮನ್ನಯ ಕೇಂದವಾಗಿರಬೇಕು. ಇದು ಅಲ್ಲದೆ ಶೆಟ್ಟಗಣದವರು 
ನಿರ್ಮಿಸಿದ ಸೂರ್ಯ ದೇವಾಲಯಕ್ಕೆ ಮಾರಸಿಂಹನು ಕ್ರಿ.ಶ.೮೦೧ ರಲ್ಲ ವಾಮತ್ತೂರು ಗ್ರಾಮವನ್ನು” ದಾನ 


ನೀಡಿದಾರೆ. 
[n) 


ಚೋಳರ ಆಳ್ವಕೆಗೆ ಒಳಪಟ್ಪದ್ದ ಸಂದರ್ಭದಲ್ಲ ಭನ್ನಮಂಗಲದ ಮುಕ್ತಿನಾಥೇಶ್ವರ 
ದೇವಾಲಯದಲ್ಲನ ಶಿವ ಮತ್ತು ವಿಷ್ಣು ಪರವಾದ ವಿಗ್ರಹಗಳ ಕೆತ್ತನೆಬುಂದ ಇವರು ವೈಷ್ಣವ ಧರ್ಮ 
ಪ್ರೋತ್ಸಾಹಕರಿರ ಬಹುದು ಎಂಬುದಕ್ಕೆ ಕುರುಹಾಗಿ ದೇವಾಲಯದ ಎಡಭಾಗದಲ್ಲರುವ ತ್ರಿನೇತ್ರ 
ವೆಂಕಟೀಶ್ವರ, ಕ್ರಿ.ಶ.೧೦೮೩ ರಲ್ಲ ಕಾಡುಗೋಡಿಯಲ್ಲ ದುರ್ಗಿಯ ವಿಗ್ರಹವನ್ನು”, ಕ್ರಿ.ಶ.೧೦೩೮ ರಲ್ಲ 


ಚಾಮುಂಡೇಶ್ವರಿ ದೇವಸಾನಕೆ*್‌್‌ ದಾನಗಳನ್ನು ನೀಡಿದ್ದಾರೆ. 
ಧಿಕ QA ವಿ 


ಹೊಯ್ದಕರ ಕಾಲದಲ್ಲ ಶ್ರೀ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದ ಮೇಲಂತೂ ಶ್ರೀ 
ವೈಷ್ಣವಧರ್ಮವು ಉತ್ತುಂಗ ಶಿಖರ ಏರಿತ್ತು. ಒಂದು ರೀತಿಯಲ್ಲ ಶ್ರೀವೈಷ್ಟ್ಣವಧರ್ಮಕ್ಕೆ ಮತಾಂತರ 
ಮಾಡಿದರು ಎನ್ನಬಹುದು. ಸಮಾಜದ ಕೆಳವರ್ಗದ ಶೂದ್ರರನ್ನು ಹತ್ತಿರಕ್ಕೆ ಸೇರಿಸಿಕೊಂಡು ಅವರಿಗೂ 
ಮೋಕ್ಷವುಂಟಿಂದು ಸಾರಿತು”. ಮೇಲುಕೋಟಿಯ ದೇವಾಲಯಕ್ಕೆ ಕೆಳವರ್ಗದ ಪ್ರವೇಶಕ್ಕೆ ಮುಕ್ತ 
ಅವಕಾಶ ನೀಡಿದ ಕ್ರಾಂತಿಕಾರಿ ಪರಿಣಾಮದಿಂದಾಗಿ ಬಹುಸಂಖ್ಯಾತರಾದ ಕೆಳವರ್ಗದವರು ವೈಷ್ಟವ 
ಧರ್ಮದತ್ತ ಆಕರ್ಷಿತರಾದರು. ಶ್ರೀವೈಷ್ಣವಧರ್ಮ ಪ್ರಚಾರಗೊಳ್ಳಲು ಹಲವಾರು ವೈಷ್ಣವ ಮಠಗಳು 
ಹುಲ್ಣಕೊಂಡವು. ಅವುಗಳಲ್ಲ ಶ್ರೀ ಮಧ್ದೇದ ಮಾರ್ಗ ಪ್ರತಿಷ್ಠಾಚಾರ್ಯರು ಸ್ಥಾಪಿಸಿದ ಆ ಹೋಬಳ 
ಮಠಪೊ ಒಂದು*”. ರಾಮಾನುಜರು ಮತ್ತು ಮಾದ್ದರ ಅನುಯಾಲುಗಳಾಗಿ ಆಳಾರಸರು ವೈಷ್ಣವ 
ಧರ್ಮದ ಪ್ಲೀಕರಿಸಿದರು. ಜಟ್ಣದೇವನು ರಾಮಾನುಜರ ಪ್ರಭಾವಕ್ಕೊಳಗಾಗಿ ವೈಷ್ಣವ ಧರ್ಮ ಸಪ್ತೀಕರಿಸಿ 
ವಿಷ್ಣುವರ್ಧನನಾಗಿ ಪರಿವರ್ತನೆ ಯಾದ ಮೇಲೆ ಹಾಗೂ ನಂತರದ ಹೊಯ್ದಕ ಅರಸರುಗಳು ಶ್ರೀವೈಷ್ಣವ 
ಧರ್ಮಕ್ಕೆ ಸಂಬಂಧಿಸಿದಂತೆ ಹಲವಾರು ದೇವಾಲಯಗಳನ್ನು ನಿರ್ಮಿಸಿ ತಮ್ಮ ತಮ್ಮ ಧರ್ಮ ಶ್ರದ್ದೆಯನ್ನು 


“9 ಕ್ಞವೆಂ. ರಾಜಗೋಪಾಲ :- ಮಣ್ಣೆಯ ಅಹರ್ಫತಿ ಮಂದಿರ, ಕಪಿಲ, ಸೂರ್ಯ, ಐ.ದ.೧೬, ಪು.ಸಂ-೧೧೩. 

 ಎ.ಕ-೯,ಹೊ.ತಾ.೧೪೨, ಕ್ರಿ.ಶ.೧೦೪೩, ಕಾಡನೂರು. 

ವ ಕ-೯, ನೆ.ತಾ.೭ಎ, ಕ್ರಿ.ಶ.೧೦೩೮, ತಮಿಳು, ಅಬೂರು. 

“ Hemachandra Ray chaudry:- Materials for the study of early History of the Vaisnava sect, page.no-115 


&1 17. 
ಎಕ-೯, ನೆ.ತಾ.೭೨, ಕ್ರಿ.ಶ.೧೫೫೧, ಬಿಲ್ಲನಕೋಟೆ. 


೨೨೫ 


ಮೆರೆದಿದ್ದಾರೆ. ಜಾಲದ ಚನ್ನಕೇಶವ ದೇವರು ಹೊಯ್ದಕ ಕಾಲದಿಂದಲೂ ಪ್ರಸಿದ್ದವಾದ ವೈಷ್ಣವ 
ದೇವಾಲಯವಾಗಿದ್ದು, ಹಲವಾರು ದತ್ತಿಗಳನ್ನು ನೀಡಿದ್ದಾರೆ. 


ವಿಜಯನಗರ ಅರಸರು ಮತ್ತು ಸಾಮಂತಾಧಿಪತಿಗಳು. ನಾಡಪ್ರಭುಗಕಳ ಆಳಜ್ವಕೆಯಲ್ಲಂತೂ 
ವೈಷ್ಣವಧರ್ಮದ ಸುವರ್ಣಯುಗ ಎನ್ನಬಹುದು. ಆಳರಸರಿಂದ ಹಿಡಿದು ನಾಡಪ್ರಭುಗಳವರೆಗೂ ವೈಷ್ಣವ 
ಅವಲಂಭಯಾಗಿರುವುದಕ್ಕೆ ಹಲವಾರು ಹೊಸ ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ದಾರ ಹೀಗೆ 
ಹಲವಾರು ಅಭವೃದ್ಧಿ ಜನಪರ ಕಾರ್ಯಗಳು ನಡೆದಿರುತ್ತದೆ. 


ಕ್ರಿ.ಶ.೧೩೮೨ ರಲ್ಲ ಚಿಕ್ಷಜಾಲದ ಶ್ರೀಕೇಶವನಾಥ ದೇವರಿಗೆ ಉಷಃ ಕಾಲದ ಉಪಹಾರಕ್ಷೆ"”, 
ಕ್ರಿ.ಶ.೧೩೮೬ ರಲ್ಪ ತಿರುಮಲೆನಾಥ ದೇವರಿಗೆ ದೀಪಮಾಲೆಯ ಕಂಬವನ್ನು”. ಕ್ರಿ.ಶ.೧೪೩೦ ರಲ್ಲ 
ತಿರುಮಲ ದೇವರ ಸೇವೆಗೆ ಮತ್ತು ಗೋಪಾಲಸ್ವಾಮಿ ದೇವರಿಗೆ ಗರುಡ ಕಂಬವನ್ನು”. ಕ್ರಿ.ಶ.೧೮೯೬ 
ರಲ್ಲ ವಾಗಟದ ವರದರಾಜ ದೇವರಿಗೆ", ಕ್ರಿ.ಶ.೧೫೨೩ ರಲ್ತ್ಲ ತಿರುವೆಂಡನಾಥ ದೇವಾಲಯಕ್ಕೆ”, 
ಕ್ರಿ.ಶ.೧೫೩೧ ರಲ್ಲ ಕಾಡನೂರು ಚನ್ನಕೇಶವ ದೇವರ ಅಮೃತಪಡಿ, ನೈವೇದ್ಯ, ಅಂಗರಂಗ ವ್ಯೈಭೋಗಕ್ಕೆ. 
ರಥೋತ್ಸವಕ್ತೆ”” ಹಲವಾರು ದಾನ ದತ್ತಿಗಳನ್ನು ನೀಡಿದ್ದಾರೆ. 


ವೈಷ್ಟವಾರಾಧಕರಾದ ಆವತಿ ನಾಡಪ್ರಭುಗಕ ಎಲ್ಲಾ ಶಾಸನಗಳಲ್ಲೂ ವೈಷ್ಣವ ದೇವಾಲಯಕ್ಕೆ 
ದಾನ ನೀಡಿರುವುದನ್ನು ಕಾಣಬಹುದು. ಶ್ರೀಮದನು ಅಲಮೇಲು ಸಮೇತ ಶ್ರೀವೆಂಕಟೇಶ್ವರ ಸ್ವಾಮಿ 
ಪಾದಾರವಿಂದ ಪರಿಪಾಅತ ದೇವನಪುರದಲ್ಲ ಶ್ರೀ ರುಕ್ಕಿಣಿ ಸತ್ಯಭಾಮ ಸಮೇತ ಶ್ರೀಮದನು 
ಗೋಪಾಲಸ್ವಾಮಿಯವರ ಶ್ರೀಪಾದ ಪದ್ಧಾಂಗಗಳಗೆ ಎಂದು ತಮ್ಮ ಪ್ರೀತಿಯ ಇಷ್ಟ ದೇವರಿಗೆ ಹಲವಾರು 
ಗ್ರಾಮಗಳನ್ನು ನಿತ್ಯೋತ್ಸವ, ಮಾಸೋತ್ಸವ. ಪರ್ವಕಾಲ. ರಥೋತ್ಸವ ಮುಂತಾದ ಸೇವೆಗೆ”, 
ಕ್ರಿ.ಶ.೧೭೨೯ರಲ್ಪ್ಲ ವಡಿಗೇನಹಳ್ಳಯ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ" ದತ್ತಿಗಳನ್ನು ನೀಡಿದ್ದರು. 
ಇವರ ಎಲ್ಲಾ ಶಾಸನಗಳನ್ನು ಗಮನಿಸಿದರೆ ಆವತಿಯ ಮನೆತನದವರು ಶ್ರೀಮದನ ಗೋಪಾಲ 
ಸ್ತಾಮಿಯ ಆರಾಧಕರಾಗಿರಬೆಕು. 


ಎ. ಕ-೯,ದೇ.ತಾ.೫೭, ಕ್ರಿ.ಶ.೧೩೮೨ ಹಿ ರ್ಜ, ಕ್ರಿ.ಶ.೧೪೧೨, ಚಿಕ್ಕಜಾಲ. 
ಎ ಕ, ದೇ.ತಾ ೪೦, ಕ್ರಿ.ಶ.೧೩೮೬, ನಲ್ಲೂರು. 

ಎ ಕ್ಕ, ಹೊ.ತಾ.೧೫೫, ಕ್ರಿ.ಶ.೧೪೩೩, ಬೆಳೆ ತೂರು. 

” ಎ.ಕ-4೯, ಅನುಬಂಧ, ಹೊ.ತಾ.೧೭೨, ಗೊಣಕನಹಳ್ಳಿ. 

ಎ ಕ-೯, ಅನುಬಂಧ, ನೆ.ತಾ.೧೮೬, ಕ್ರಿ.ಶ.೧೫೨೩, ದಾಸನಪುರ. 

ಎ ಕ-೯,ದೊ.ತಾ.೫೦, ಕ್ರಿ.ಶ.೧೫೩೧,ಕಾಡನೂರು. 

ಎ. ಕ, ದೇ.ತಾ.೧ಜ, ಕ್ರಿ.ಶ.೧೬೯೮, ದೇವನಹಳ್ಳಿ. 

ಬ ಎ.ಕ-೯, ದೇ.ತಾ.೩೦, ಕ್ರಿ.ಶ.೧೭೨೯, ವಡಿಗೇನಹಳ್ಳಿ. 


ವೈಷ್ಣವ ಅವಲಂಭಯಾದ ಮೈಸೂರು ಒಡೆಯರು ವೈಷ್ಣವಧರ್ಮದ ಬೆಳವಣಿಗೆಗೆ ಹೆಚ್ಚಿನ 
ಪ್ರೋತ್ಸಾಹ ನೀಡಿದರು. ಕ್ರಿ.ಶ.೧೭೨೦ ರಲ್ಲ ಶೂರಗಿರಿ ದುರ್ಗದ ಶ್ರೀಲಕ್ಷ್ಮಿ ನರಸಿಂಹಸ್ಥಾಮಿ ದೇವಾಲಯಕ್ಕೆ 
ಗೊಟ್ಜಗೆರೆ ಗ್ರಾಮವನ್ನು" ದಾನ ನೀಡಿದ್ದರು. ಮಾಧವರ ನೇತೃತ್ವ್ತದಲ್ಲ ಆರಂಭವಾಗಿ ವೈದಿಕ ಮಾರ್ಗ 
ಪ್ರವರ್ತಕನೆ೦ಬ ಜರುದನ್ನು ಬುಕ್ಕನು ಧರಿಸಿದ್ದನು"”. 


ಹೀಗೆ ಬೌದ್ಧ, ಜೈನ, ಶೈವ, ವೈಷ್ಣವ ಠ ಎಲ್ಲಾ ಧರ್ಮಗಳೂ ಉಚ್ಛಾಯ ಸ್ಥಿತಿಣೇರಿರುವಂತೆಯೇ 
ಅವನತಿಯ ಹಾದಿಯನ್ನು ಕಂಡಿವೆ. ಜೈನ. ವೈಷ್ಠವಧರ್ಮಕ್ಥೆ ಪ್ರತಿಯಾಗಿ ವೀರಶ್ಯವಧರ್ಮದ ಬೆಳವಣಿಗೆ. 
ವೀರಶೈವಧರ್ಮಕ್ಕೆ ಪ್ರತಿಯಾಗಿ ವೈಷ್ಠವಧರ್ಮ ಇವುಗಳೆಲ್ಲದರ ಮೇಲೆ ಮುಸ್ಲಿಂ ಸಂಸ್ಕೃತಿಯ ದಾಳ 
ಹೀಗೆ ಜೈನ, ಬೌದ್ಧ ಧರ್ಮಗಳು ಅಲ್ಲಸಂಖ್ಯಾತರಾಗಿ, ವೈಷ್ಣವ ಧರ್ಮವು ಈಗ ಹಿಂದೂ ಧರ್ಮವಾಗಿ 


ಚಾಲ್ರಯಲ್ಪದೆ. 


ಅ.೨ ಸಾಮಾಜಕ ವ್ಯವಸ್ಥೆ 


ಸಮಾಜವೆಂಬುದು ನಿತ್ಯವು ಪರಿವರ್ತನ ಪೀಲವಾದುದು. ಪರಿವರ್ತನೆಯ ವೇಗ ಹೆಚ್ಚಾದಂತೆ 
ಸಾಮಾಜಕವಾಗಿ ಜನರ ಜೀವನ ದೃಷ್ಟಿಗೆ ತಕ್ಕಂತೆ ಆ ಬದಲಾವಣೆಗಳು ನಡೆದಿರುತ್ತದೆ. ಅಂದಿನ 
ಸಮಾಜದ ಧಾರ್ಮಿಕ, ನಂಜಕೆಗಳು, ಆಚಾರ-ವಿಚಾರಗಳು. ಜೀವನ ಕ್ರಮ ಇವೆಲ್ಲವನ್ನು ಶಾಸನಗಳು 
ತಿಆಸುತ್ತದೆ. ಸಂಗೀತಗಾರ್ತಿ, ನೃತ್ಯಗಾತಿ. ಲತಾಂಗಿಯರು., ಸ್ತ್ರೀಯರು, ಕೈಯಲ್ಲ ಗಿ ಹಿಡಿದ 
ನಾರಿಯರು. ಕೋಲಾಟವಾಡುತ್ತಿರುವ. ವೀಣಿ ಹಿಡಿದು ನರ್ತನ ಮಾಡುತ್ತಿರುವ ಸ್ತ್ರೀಯರು, ಸ್ತ್ರೀಯರು 
ಧರಿಸಿರುವ ಸೀರೆಯಲ್ಲನ ನೆರಿಗೆಗಳು, ಕಚ್ಜೆಸೀರೆಗಳು, ನೃತ್ಯಗಾತೀಯರು ಮೊಣಕಾಲುವರೆಗಿನ ಲಂಗ, 
ತೊಟ್ಟಿರುವ ಆಭರಣಗಳು. ಕೇಶ ವಿನ್ಯಾಸ. ಕುಳತ ವಿವಿಧ ಭಂಗಿಗಳು. ಡೋಲು ಬಡಿಯುತ್ತಿರುವ 
ವಾದ್ಯಗಾರ, ಪುಂಗಿ ಊದುತ್ತಿರುವ ಹಾವಾಡಿಗ. ಪಿಳ್ಳಂಗೋವಿ ಊದುತ್ತಿರುವ,. ಕಂಬಳ ಹೊದ್ದು. 
ಕೈಯಲ್ಲ ಕೋಲು ಹಿಡಿದಿರುವ ಗೊರವರು, ತಮಟಿ ಬಾರಿಸುತ್ತಿರುವವರು, ವಿವಿಧ ಆಯುಧಗಳನ್ನು 
ಹಿಡಿದಿರುವ ಜಟ್ಟಗಳು, ಕರುವಿಗೆ ಹಾಲು ಕುಡಿಸುತ್ತಿರುವ ಆಕಳು, ಸಿಂಹದ ದಾಳಗೆ ಸಿಲುಕಿದ ಜಂಕೆ, 
ಆನೆಯ ದಾಳಆಗೆ ಮಹಿಳೆ. ದೊಂಬರಾಟಗಳು ಹೀಗೆ ಸಾಮಾಜಕ ವ್ಯವಸ್ಥೆಯನ್ನು ನಿರೂಪಿಸುವ 
ಹಲವಾರು ಶಿಲ್ಪ್ಲಗಳನ್ನ ಕಾಡನೂರು ಚೆನ್ನಕೇಶವ ದೇವಾಲಯದ ಕಂಬಗಳಕಲ್ಲ ಕಾಣಬಹುದು. 


9 ಎ.ಕ-೯,ನೆ.ತಾ.೭೦, ಕ್ರಿ.ಶ.೧೭೨೦, ನರಸಿಂಹಪುರ. 
ಬೌ ಡಾ.ಸೂರ್ಯನಾಥ ಕಾಮತ್‌:-ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೧೫೩. 


೨೨೭ 


ಸಾಮಾಜಕ ವ್ಯವಸ್ಥೆಯಲ್ಲ ವರ್ಣವ್ಯವಸ್ಥೆ, ಸ್ಲೀಯರ ಸ್ಥಾನಮಾನ, ದೇವದಾಸಿ ಪದ್ಧತಿ. ಮಠಗಳು. 
ವಿಧ್ಯಾಭ್ಯಾಸ. ಸಂತೆಗಳು. ತೆರಿಗೆಗಳು, ನಾಣ್ಯಗಳು. ಅರವಟ್ಟಕೆಗಳು. ಛತ್ರಗಳು. ಉಡುಪು ಮತ್ತು 
ಆಭರಣಗಳು, ಕೆರೆಗಳು. ಕೋಟಿಗಳು ಮೊದಲಾದವುಗಳನ್ನು ಒಳಗೊಂಡಿದೆ. 


ವರ್ಣವ್ಯವಸ್ಥೆ 

ಖೇದದ ಪುರುಷ ಸೂಕ್ತ ಮಂತ್ರದಲ್ಲ ಪುರುಷನ ಮುಖದಿಂದ ಬ್ರಾಹ್ಮಣನು. ತೋಳುಗಳಂ೦ದ 
ಕ್ಷತ್ರಿಯನು. ತೊಡೆಗಳಂದ ವೈಶ್ಯನು. ಪಾದಗಳಂದ ಶೂದ್ರನು ಹುಳ್ತದನೆಂದು ಹೇಳದೆ”. ಬ್ರಾಹ್ಮಣ. 
ಕ್ಷತ್ರಿಯ. ವೈಶ್ಯ. ಶೂದ್ರರೆಂಬ ಚಾತುವರ್ಣ ಪದ್ಧತಿಯು ಅಂದಿನ ಸಮಾಜದ ನಾಲ್ಲು ಅಂಗಗಳಾಗಿ 
ಅವರವರ ಕಸುಬುಗಳ ಆಧಾರದ ಮೇಲೆ ಅವರ ಆಚಾರಗಳು. ಜೀವನ ವ್ಯವಸ್ಥೆಗಳು 
ನಿರ್ಮಾಣವಾಗಿದ್ದವು. ಬ್ರಾಹ್ಮಣರು ವೇದಾಧ್ಯಯನ, ಪಾಠ ಪ್ರವಚನ. ಪೂಜೆ ಪುನಸ್ಥಾರಗಳಲ್ಲ. 
ಕ್ಷತ್ತಿಯನಾದವನು ತನ್ನ ಶಕ್ತಿ ಯುಕ್ತಿಗಳಂದ ಪ್ರಜೆಗಳ. ರಾಜ್ಯದ ಸಂರಕ್ಷಣೆಯಲ್ಲ. ವೈಶ್ಯರುಗಳೆಂದರೆ 
ವ್ಯಾಪಾರಿ ವರ್ಗದವರಾಗಿ ವ್ಯಾಪಾರ ವಹಿವಾಟನಲ್ಲ ತೊಡಗುವುದು. ಶೂದ್ರನೆಂದರೆ ವ್ಯವಸಾಯ. ಕೃಷಿ. 
ಆಹಾರ ಉತ್ಪನ್ನಗಳನ್ನು ಬೆಳೆಯುವ ಹಾಗೂ ಮೇಲಅನ ೩ ವರ್ಗಗಳಗೆ ಸೇವೆ ಸಲ್ಪಸುತ್ತಿರುವನು. ಶೂದ್ರರ 
ಹೊರತಾಗಿ ಉಳದವರಿಗೆ ತಮ್ಮ ವೃತ್ತಿಗಳನ್ನು ಬದಲಾಯಿಸ ಬಹುದಿತ್ತು. ವೃತ್ತಿಗಳ ವಿವರಣಿಯನ್ನು 
ಹಲವಾರು ಶಾಸನಗಳಲ್ಲ ಕಾಣಬಹುದು. ಕ್ರಿ.ಶ.೧೩೭೬ ರಲ್ಲ ೧೭ ವೃತ್ತಿಗಳ"”. ಕ್ರಿ.ಶ.೧೮೦೭ ರಲ್ಲ ೧೫ 
ವೃತ್ತಿಗಳ"”'ಕ್ರ.ಶ.೧೫೨೬ ರಲ್ಲ ೨೯ ವೃತ್ತಿಗಳು"" ಇದರ ಜೊತೆಗೆ ಕ್ರ.ಶ.೧೮೯೫ರಲ್ಲ ತಿರುಮಲೆಭಟ್ಟ, 
ಶಂಭುಭಟ್ಟ, ಕೋನಭಟ್ಟ. ರಾಮಭಟಣ್ಟರಿಗೆ ವೃತ್ತಿಸಾಲವಾಗಿ"* ನೀಡಿರುವುದನ್ನ ಕಾಣಬಹುದು. ಬ್ರಾಹ್ಮಣರು 
ರಾಜ್ಯಭಾರ ಅಥವಾ ವೈಶ್ಯ ವೃತ್ತಿಯನ್ನು. ವೈಶ್ಯರು ರಾಜಕೀಯದಲ್ಲ ಭಾಗವಹಿಸಬಹುದಿತ್ತು. 

ಬ್ರಾಹ್ಮಣ 

ಸರ್ವ ಜಾತಿಗಳಲ್ಲ ಬ್ರಾಹ್ಮಣ ಜಾತಿಯೇ ಶ್ರೇಷ್ಠ ಎಂಬುದು ಹಿಂದಿನಿಂದಲೂ ಮಾಡಿಕೊಂಡು 

ಬಂದಿರುವ ನಂಜಕೆಯಾಗಿ ಸಮಾಜದಲ್ಲ ಉನ್ನತ ಸ್ಥಾನಮಾನಗಳನ್ನು ಹೊಂದಿದ್ದು ಅಧ್ಯಾಪನಾದಿಗಳ 


ಜೊತೆಗೆ ಸೇನಾಭೋವರಾಗಿ ಸೇವೆಯನ್ನು ಸಲ್ಲಸುತ್ತಾ ಸಾಮಾಜಕ ಸ್ಥಾನದಲ್ಲ ಅತ್ಯಂತ ಗೌರವ- 
ಮರ್ಯಾದೆಗಳನ್ನು ಹೊಂದಿದ್ದರು. ಶಾಸನಗಳ ಮುಕ್ತಾಯದ ಹಂತದಲ್ಲ ಶಾಪಶಯದ ಸಾಲುಗಳಲ್ಪ್ಲ ಈ 


ಹೆಚ್‌. ತಿ್ಟೇರುದ ಸ್ವಾಮಿ :- ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಪು.ಸಂ-೩.೨. 

ಬ್‌ ಎರ್ಪ,ಆತಾರ್ಶ,ಕ್ರಿಶ.೧೩೭೬, ತಮಿಳು, ಕತ್ತರಿಗುಪ್ಪೆ. 
 ಎಕ-೯,ದೇ.ತಾ.೩೨, ಕ್ರಿ.ಶ.೧೪೦೭, ಮಂಕಸಂದ. 

“ ಎ.ಕ-೯, ಅನುಬಂಧ, ಹೊ.ತಾ.೧೯೩, ಕ್ರಿ.ಶ.ಸೂ.೧೫೨೬, ದೇವಿಶೆಟ್ಟಿಹಳ್ಳಿ. 
“ ಎರ, ದೇ.ತಾ.೬೬, ಕ್ರಿ.ಶ.೧೪೯೫, ಹಂದರಹಳ್ಳಿ. 


೨೨೮ 


ದಾನವನ್ನು ಕೆಡಿಸಿದವನಿಗೆ ವಾರಣಾಸಿಯಲ್ಲ ಬ್ರಾಹ್ಮಣರನ್ನು ಕೊಂದ ಪಾಪದಲ್ಲ ಹೋಗುವರು ಎಂದು 
ಭಯಗೊಳಸುವಷ್ಟು ಉನ್ನತಿಯನ್ನು ಹೊಂದಿದ್ದರು. ಹಾಗೇಯೇ ಭಾರದ್ವಾಜ, ಶ್ರೀವತ್ತ, ವಿಶ್ವಾಮಿತ್ರ. 
ಕೌಶಿಕ, ಕೌಶ್ಯಪ, ಹತೀತ, ಹರಿತ, ಕೌಂಡಿನ್ಯ, ಮೌನ ಭಾರ್ಗದ ಮುಂತಾದ ಗೋತ್ರಗಳು ಹಾಗೂ 
ಆಪಸ್ತಂಭ, ಅಶ್ತರಾಯನ, ಭೋದಾಯನ ಮುಂತಾದ ಸೂತ್ರಗಳನ್ನು ವಿಭನ್ನ ಗೋತ್ರಗಳಗೆ ಸೇರಿದ 
ಬ್ರಾಹ್ಮಣರಿಗೆ ನೀಡಿದ ದಾನ ಹಾಗೂ ಅವರು ನಡೆಸುತ್ತಿದ್ದ ಕಾರ್ಯ ಕೆಲಸಗಳ ಬದ್ಧೆ ಹಲವಾರು 
ಶಾಸನಗಳಲ್ಲ ಕಾಣಬಹುದು. ಒಬ್ಬರು ಖದ್ಧೇದದಲ್ಲ ಪಾರಂಗತರಾದರೆ ಮತ್ತೊಬ್ಬರು ಇನ್ನೊಂದು 
ವೇದದಲ್ಲ ಪಾರಂಗತರಾಗಿರುತ್ತಿದ್ದರು. ರಾಜ ಗುರುಗಳ ಸ್ಥಾನದಲ್ಲ ಬ್ರಾಹ್ಮಣರೂ 
ಮುಂದುವರೆದಿರುವುದನ್ನು ಕಾಣಬಹುದು. ಕ್ರಿ.ಶ.೧೭೯೩ ರಲ್ಲ ಮುಮ್ಮಡಿ ಚಿಕ್ಷರಾಯ ತಮ್ಮೇಗೌಡರು 
ತಮ್ಮ ರಾಜ ಗುರುಗಳಾಗಿ ಶ್ರೀ ಮದ್ದೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಉಭಯ ವೇದಾಂತ 
ಆಚಾರ್ಯರಾದ ಕೌಶಿಕ ಗೋತ್ರದ ಆಪಸ್ತಂಭ ಸೂತ್ರದ ಯಜು ಶಾಖೆಯ ಅಧ್ಯಾಯುಗಳಾದ ತಿರುಮಲ 
ವೆಂಜಮೂರು ಗ್ರಾಮದ ವೆಂಕಲಾಚಾರ್ಯರು”" . 

ಬ್ರಾಹ್ಮಣರು ಅರ್ಚಕರಾಗಿ ದೇವರ ಮುಂದೆ ಮಂತ್ರಗಳನ್ನು ಪಠಿಸುತ್ತಿದ್ದರು ಮತ್ತು ಗ್ರಾಮಗಳಲ್ಲ 
ದೇವರ ಪ್ರತಿಷ್ಠಾಪನೆ ಕಾರ್ಯಗಳನ್ನು ನೆರವೇರಿಸುತ್ತಿದ್ದರು. ಕ್ರಿ.ಶ.೧೦೭೫ ರಲ್ಲ ನಾರಾಯಣ ಪೆರುಮಾಳ್‌ 
ದೇವರ ಮುಂದೆ ಮಂತ್ರಗಳನ್ನು ಪಠಿಸಲು"” ದಾನ ನೀಡಲಾಯುತ್ತು. ಪೂಜಾಕೈಕಾರ್ಯಗಳಗೆ 
ಬಾಣವರದ ಭಟ್ದಾರಿಗೆ ೧೦ ಕೊಳಗ ಗದ್ದೆ, ನಾಗಮರದ ಭಟ್ದಾರಿಗೆ ೧೦ ಕೊಳಗ ಗಡ್ಡೆಗಳನ್ನು" (ಇಲ್ಲ 
ದಾನವನ್ನು ಕೊಳಗದ ಅಕತೆಯಲ್ಲ ಗದ್ದೆಯನ್ನು ಹಾಗೂ ಪ್ರಚಅತದಲ್ಲದ್ದ ನಾಣ್ಯವಾದ ಗದ್ಯಾಣವನ್ನು 
ಉಲ್ಲೇಖಸಲಾಗಿದೆ.). ಇದಲ್ಲದೆ ಸ್ಥಳೀಯ ಸಂಸ್ಥೆಯ ಸದಸ್ಯರಾಗಿರುವುದಕ್ಕೆ ಕ್ರಿ.ಶ.೧೦೬೬ ರಲ್ಲ ಕುರುಪ್ಪಿ 
ವಿಧಾನ ಸಭೆಯಲ್ಲ ದಾಸವ ನಾಯಕನ್‌., ಸಿಂಗಮಕ್ಕನ್‌, ಸಿರಿಗನ್‌, ಈಶ್ವರನ್‌ ಮುಂತಾದ ಬ್ರಾಹ್ಮಣರು 
ಸದಸ್ಯರಾಗಿದ್ದರು". 


ಸಾಮಾನ್ಯವಾಗಿ ಬ್ರಾಹ್ಮಣರುಗಳು ಅಗ್ರಹಾರಗಳಲ್ಲ ಅಥವಾ ಚತುರ್ವೇದಿ ಮಂಗಳಗಳಲ್ಲ 
ವಾಸಿಸುತ್ತಿದ್ದರು. ಬ್ರಾಹ್ಮಣರ ಜೀವನಾಧಾರಕ್ಲಾಗಿ ಜಟ್ಟು ಕೊಡುತ್ತಿದ್ದ ಗ್ರಾಮಗಳನ್ನು ಆಗ್ರಹಾರಗಳೆಂದು. 
ಅಗ್ರ*ಆಹಾರ ಎಂದೇ ಇದ್ದಿರ ಬೇಕು. ಬ್ರಾಹ್ಮಣರ ವಸತಿ ಮತ್ತು ವಿದ್ಯಾಭ್ಯಾಸಕ್ಲಾಗಿ ದಾನ ದತ್ತಿಗಳನ್ನು 
ನೀಡುವುದನ್ನು ಬಹ್ಮದೇಯಗಳೆಂದು ಈ ದಾನಗಳು ತೆರಿಗೆ ರಹಿತವಾಗಿರುತ್ತದೆ. ಕ್ರಿ.ಶ.೧೨೯೬ ರಲ್ಲ 


“ಎ ಕ, ಹೊ.ತಾ.೧೦೫, ಕ್ರಿ.ಶ.೧೬೯೩, ಹೊಸಕೋಟೆ. 

“ ಎಕ, ಹೊ.ತಾ.೧೦೧, ಕ್ರಿ.ಶ.೧೦೭೫, ಬೇಚರಾಖ್‌ ಮಾರೇನಹಳ್ಳಿ. 

“ನ ಕ್ಷ ಧನಪಾಲ್‌ ಹಿ ಕೆ.ಆರ್‌.ನರಸಿಂಹನ್‌ :- ಹೆಸರುಫಟ್ಟದ ಅಪ್ರಕಟಿತ ಶಾಸನ, ಐ.ದ.ಸಂ.೩೩, ಪು.ಸಂ-೪೭. 
5ಎ ಕ-೯,ದೇ.ತಾ.೩೫, ಕ್ರಿ.ಶ.೧೦೪೬, ಗಂಗಾವಾರ. 


೨೨೯ 


ಆಹಾರಕ್ಷಾಗಿ ಮತ್ತು ಸ್ಥಾನಪತಿಗಳ ಕಾರ್ಯಗಳನ್ನು ನಿರ್ವಹಿಸಲು ೨೮ ಬ್ರಾಹ್ಮಣರಿಗೆ"” ನೀಡಿದರು. 
ಹಲವಾರು ದಾನ ಶಾಸನಗಳಲ್ಲ ಗ್ರಾಮಗಳನ್ನು ಅರಗ್ರಹಾರಗಳನ್ನಾಗಿ ಪರಿವರ್ತಿಸಿ, ಹೊಸದಾಗಿ 
ಪುರಗಳನ್ನು ನಿರ್ಮಿಸಿ ಅಥವಾ ಮರಥಧರ್ಮವಾಗಿ, ಪುರವಾಗಿ ಕೊಟ್ಟ ಉಲ್ಲೇಖವನ್ನು ಗಮನಿಸಿದರೆ ಆ 
ಕಾಲದಲ್ಲ ವ್ಯಕ್ತಿಯೋರ್ವನನ್ನು ಗೌರವಿಸುವ / ಪುರಸ್ಥರಿಸುವ ಕುರುಹಾಗಿ ಪುರಧರ್ಮಗಳನ್ನು 
ನೀಡುತ್ತಿದ್ದರು. ಈ ದಾನಗಳ ಮೇಲೆ ಯಾವ ಅರಸರೂ ದಾಆಯನ್ನು ಮಾಡುತ್ತಿರಲಲ್ಲ. 


ಕ್ರಿ.ಶ.ಆ೮೫೯ ರಲ್ಲ ತೈತ್ತರೀಯ ಶಾಖೆಯ ಹೀರಣ್ಯ ಕೇಶಿ ಸೂತ್ರದ ಮರಗೆರೆಯ ರಾಷ್ಟ್ರದ ತಿಪ್ಪೂರ' 
ಕಾಡಸ್ವಾಮಿಗಳಗೆ ಬ್ರಹ್ಮದೇಯವಾಗಿ*”*, ಕ್ರಿ.ಶ.2೭೫೦ ರಲ್ಲ ಬಹ್ವದಾಯವಾಗಿ ಸಕ್ಕರಶರ್ಮನಿಗೆ 
ಅತ್ತಿಗುನ್ಹೂರ್‌ ಗ್ರಾಮವನ್ನು", ಸುರದೇವಪುರದ ಗ್ರಾಮವನ್ನು ಸರ್ವಭೋಗ ದಾನವಾಗಿ ೨೪ ಜನ 
ಬ್ರಾಹ್ಮಣರಿಗೆ ದಾನ, ದಾನವನ್ನು ಪಡೆದವರಲ್ಲ ವೇದ ಪಂಡಿತರು. ವೇದಾಂಗ ಪಂಡಿತರು ವೈಷ್ಣವ ಸ್ಮಾರ್ಥ 
ಸಂಪ್ರದಾಯದ ಬ್ರಾಹ್ಮಣರು. ಭಾರದ್ದಾಜ. ವಷಿಷ್ಠ. ಶ್ರೀವತ್ಸ; ಮೌನ ಭಾರ್ಗವ ಗೌತಮರಾದಿ ತರ 
ವಿಶ್ವಾಮಿತ್ರ ಕಾಶ್ಯಪ ಕೌಂಡಿನ್ಯ ಗೋತ್ರದ ಬಂಧುಗಳಗೆ ಹಲವಾರು ಬ್ರಾಹ್ಯಣರನ್ನು ಅವರವರ 


ಗೋತ್ರಗಳನ್ನು” ಕಾಣಬಹುದು. 


ಕ್ರಿ.ಶ.೧೩೬೫ ರಲ್ಲ ಶ್ರೀಭವಭೂತಿಗಳಗೆ ಜಾಅಗೆ ಗ್ರಾಮವನ್ನು", ವಿಜಯನಗರ ಕಾಲದಲ್ಲ 
ಮಂಡಲ ಪುರುಷನಿಗೆ ಲಕ್ಕಗೊಂಡನಹಳ್ಳಯನ್ನು"”, ಕ್ರಿ.ಶ.೧೩೮೨ ರಲ್ಲ ಪುರುಷೋತ್ತಮ ದೇವನಿಗೆ 
ಬನಹಳ್ಜಯನ್ನು"”, ಕ್ರಿ.ಶ.೧೬೦೭ ರಲ್ತ್ಪ ಮಹಾಜನಂಗಳಗೆ ಮಂಗಸಮುದ್ರವನ್ನು"”, ಕ್ರಿ.ಶ.೧೬೨೫ ರಲ್ಲ 
ಮಾದಿಗೊಂಡನಹಳ್ಳ ಮತ್ತು ಸಾಧುಹಳ್ಳಗಳನ್ನು””, ಕೃಷ್ಣದೇವರಾಯನ ಕಾಲದಲ್ಲ ರಾಮಫಟ್ಟ ಮತ್ತು 
ಇತರೆ ಪಂಡಿತರಿಗೆ ಕಂಚಿಗನಾಳಗೆ ಸಿಂಗಸಮುದ್ರ"”, ಕ್ರಿ.ಶ.೧೫೩೦ ರಲ್ಲ ಅಚ್ಯುತರಾಯರು ಸಂಭಾಪುರ 
ಗ್ರಾಮಕ್ಕೆ ಅಚ್ಚುತ ಮಹಾರಾಯಾಂಬುಧಿ ಎಂಬ ಪ್ರತಿನಾಮಾಂಕಿತವಿಟ್ಟು. ಅಗ್ರಹಾರವನ್ನಾಗಿ ಪರಿವರ್ತಿಸಿ 
ವಿವಿಧ ಗೋತ್ರದ ಬ್ರಾಹ್ಮಣರಿಗೆ ೨೮೪ ವೃತ್ತಿಯವರಿಗೆ”. ಕ್ರ.ಶ.೧೫೫೧ ರಲ್ತ ಶ್ರೀನಿವಾಸಪುರ ಮತ್ತು 


= ಎ.ಕ-೯, ಬೆಂ.೧೦೦, ಕ್ರಿ.ಶ.೧೨೯೪, ಹೊಂಗಸಂದ್ರ. 

“ ಎ.ಕ-4,ದೊ.ತಾ.೬೭, ಕ್ರಿ.ಶ.೪೫೯, ಮಲ್ಲೋಹಳ್ಳಿ. 

ದ್‌ ಎ.ಕ-೯,ನೆ.ತಾ.೩೩, ಕ್ರಿ.ಶ.೭೫೦, ತೋಟಗೆರೆ. 
 ಎ.ಕ-೯,ದೇ.ತಾ.೪೪, ಕ್ರಿ.ಶ.೧೪೬೭, ಸುರಧೇನುಪುರ. 
 ಎ.ಕ-೯,ದೇ.ತಾ.೩ ಕ್ರಿ.ಶ.೧೩೪೫, ಜಾಲಿ. 
“ಎ.ಕ-, ಹೊ.ತಾ.೪೯, ಕ್ರಿ.ಶ.೧೩೭೧, ಜೊಡಿಲಕ್ಕುಂಡನಹಳ್ಳಿ. 
“ ಎ.ಕ-೯, ಹೊ.ತಾ.೧೫೪, ಕ್ರಿ.ಶ.೧೩೮೨, ಚಿಕ್ಕಬನಹಳ್ಳಿ. 
 ಎ.ಕ-೯,ದೇ.೩೨, ಕ್ರಿ.ಶ.೧೪೦೭, ಮಂಕಸಂದ್ರ. 
 ಎ.ಕ-೯, ದೇ.೮೧, ಕ್ರಿ.ಶ.೧೪೨೫, ಜೋಡಿ ಸಾದರಹಳ್ಳಿ. 
59 ಎ ಕ-೯,ದೊ.ತಾ.೧೯, ಕ್ರಿ.ಶ.೧೫೧೯, ಕಂಚಿಗನಾಡು. 
ನ ಎಕ, ದೊ.ತಾ.೩೦, ಕ್ರಿ.ಶ.೧೫೩೦, ಕೊಣಗಟ್ಟ. 


೨೩೦ 


ನರಸಿಂಹಪುರಗಳನ್ನು””. ಕ್ರಿ.ಶ.೧೬೦೦ ರಲ್ಲ ಶಿವಾಚಾರ್ಯ ಅಯ್ಯನಿಗೆ ಚಿಕ್ಕಮುತ್ತಕುರವನ್ನು””, ಅದೇ 
ವರ್ಷದಲ್ಲ ಗೋಪಾಲ ದೇವನಿಗೆ ದಂಡಿಗೇನಹಳ್ಳಯನ್ನು””, ಕ್ರಿ.ಶ.೧೭೧೦ ರಲ್ಲ ಪಟ್ಟಣ ಪಂಡಿತರಿಗೆ 
ಇಮ್ಮಡಿ ಬಯುರಾಪುರವನ್ನು””, ಕ್ರಿ.ಶ.೧೭೧೫ ರಲ್ಲ ಸುಬ್ದಾ ಭಟ್ಟರಿಗೆ ಮಾವಳಪುರಕ್ಕೆ ದೊಡ್ಡಭೈರಸಾಗರ, 
ಕುರುಬರಹಳ್ಳಗಳನ್ನು””. ಹೆಸರುಘಟ್ಟಕ್ಕೆ ಶಿವನಸಮುದ್ರ”, ಗೊಂಗಡಿಹಳ್ಳಗೆ ತಿಮ್ಮಣ್ಣ ರಾಜಪುರ"” ಎಂದು 
ಪ್ರತಿನಾಮಾಂಕಿತವಿಟ್ಟು. ಗ್ರಾಮಗಳನ್ನು ಅಗ್ರಹಾರಗಳನ್ನಾಗಿ ಮಾಡಿ, ಇದು ಅಲ್ಲದೆ ವಡ್ಡರಹಳ್ವ್‌”, 
ಮಂಗಸಮುದ್‌". ಜಾಲಗೆ"?, ವಿಮಲಾಸಾಗರ ಭಟ್ಟ ಅರ್ರಹಾರ"*, ವಿಶ್ವನಾಥ ಮಾಲಪುರ"", 
ಅನಂತಪುರ ಅಗ್ರಹಾರ್‌”, ಓಬಳಾಪುರ", ವಿಷ್ಣುವರ್ಧನ ಚತುರ್ಮೇದಿ ಮಂಗಲ್‌”, ಬೇಗೂರು್‌್‌ 
ಮುಂತಾದ ಗ್ರಾಮಗಳು ದಾನ ನೀಡಿರುವ ಶಾಸನೋಕ್ತ ಅಗ್ರಹಾರಗಳಾಗಿದೆ. ರಾಜನೊಬ್ಬನು ಬ್ರಾಹ್ಮಣರಿಗೆ 
ಗ್ರಾಮವನ್ನು ದತ್ತಿ ನೀಡಿ ನಂತರ ಬಹಳ ವರ್ಷಗಳಾದ ಮೇಲೆ ಆ ದಾನವನ್ನು ಕೊಟ್ಟು ರಾಜನ ಹೆಸರು 
ಮರೆತು ಹೋದರೆ ಆ ಊರನ್ನು "ಶ್ರೀ ಮದನಾದಿ ಅಗ್ರಹಾರ” ಎಂದು ಕರೆಯುತ್ತಿದ್ದರು. ಚೋಳರ 
ಕಾಲದಲ್ಲ ಪ್ರಸಿದ್ಧ ಅರಗ್ರಹಾರವಾಗಿದ್ದ ಮಳೂರು ಹೋೊಯ್ದಕರ ಕಾಲಕ್ಸಾಗಲೇ ಶ್ರೀ ಮದನಾದಿ 
ಅರ್ರಹಾರವಾಗಿತ್ತು"”. 
ಕ್ರತ್ರಿಯರು 


Ki 
ಸಾಮಾಜಕ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲ ಕ್ಷತ್ರಿಯರು ಪ್ರಮುಖವಾದ ಪಾತ್ರವನ್ನು 
ವಹಿಸುತ್ತಿದ್ದರು. ರಾಜ್ಯ ಚುಕ್ಕಾಣಿ ಹಿಡಿಯಲು ರಾಜನು ಕ್ಷತ್ರಿಯನೇ ಆಗಬೇಕೆಂದೇನಿಲ್ಲ. ಬ್ರಾಹ್ಮಣರು. 
ವೈಶ್ಯ, ಶೂದ್ರರು ಸಹ ರಾಜ್ಯಭಾರ ಮಾಡಿದ ವಿವರಗಳವೆ. 
ವೈಶ್ಯರು 


5 ಎ .ಕ-೯,ನೆ.ತಾ.೪೨, ಕ್ರಿ.ಶ.೧೫೫೧, ಬೂದಿಹಾಳ. 

ಎ .ಕ-೯, ಹೊ.ತಾ.೧೫೮, ಕ್ರಿ.ಶ.೧೬೦೦, ಮುತ್ತುಕೂರು ಅಗ್ರಹಾರ. 
 ಎ.ಕ-೯, ದೇ.ತಾ.೩೫, ಕ್ರಿ.ಶ.೧೬೦೦, ದಂಡಿಗಾನಹಳ್ಳಿ. 
 ಎ.ಕ-4,ದೊ.ತಾ.೯, ಕ್ರಿ.ಶ.೧೬೧೦, ನಾಗೇನಹಳ್ಳಿ 
 ಎ.ಕ-, ದೊ.ತಾ.೬೩, ಕ್ರಿ.ಶ.೧೭೧೫, ಮಾವಳ್ಳಿಪುರ. 
 ಎ.ಕ-€,ನೆ.ತಾ.೩೧, ಕ್ರಿ.ಶ.೧೫೩೩, ಹೆಸರುಘಟ್ಟ. 

9 ಎ ಕ-೯,ಬೆಂ.೧೨೩, ಕ್ರಿ.ಶ.೧೪೯೫, ಗೊಂಗಡಿಪುರ. 
ನ ಎ.ಕ-೯, ಹೊ.ತಾ.೨೮, ಕ್ರಿ.ಶ.೧೫೩೦, ವಡ್ಡರಹಳ್ಳಿ. 

9 ಎ.ಕ-೯,ದೇ.ತಾ.೩೨, ಕ್ರಿ.ಶ.೧೪೦೭, ಮಂಕಸಂದ್ರ. 
೨ ಎ ಕ-೯,ದೇ ತಾ. ಕ್ರಿ.ಶ.೧೩೪೫, ಜಾಲಿಗೆ. 
 ಎ.ಕ-೯,ನೆ.ತಾ.೧೫, ಕ್ರಿ.ಶ.೧೩೫೧, ಭಟ್ರಹಳ್ಳಿ. 
ರ, ದೊ.ತಾ.ಜಲ್‌, ಕ್ರಿ.ಶ.೧೬೪೭, ಕಾಮಾಕ್ಷಿಪುರ. 
° ಎ.ಕ-೯,ನೆ.ತಾ.೧೬, ಕಡಬಗೆರೆ. 

““ ಎ.ಕ-೯,ನೆ.ತಾ.ರ೯, ಮಣ್ಣೆ. 

“ಎ. ಕ-೯,ದೇ.ತಾ.ರ್ಜ೯, ಕ್ರಿ.ಶ.೧೪೧೨, ಚಿಕ್ಕಜಾಲ. 

ನ ಕ, ದೇ.ತಾ.೫೧, ಕ್ರಿ.ಶ.೧೬೯೭, ಬೇಗೂರು. 
ಎ. ಕ-೯, ಚರ್ತಾಲ, ಕ್ರಿ.ಶ.೧೩೨೬, ಮಳೂರು. 


೨೩೧ 


ಜೀವನಾವ್ಯಕ ವಸ್ತು. ಕ್ರಿಯೆಗಳಗೆ ಸಂಬಂಧಿಸಿದಂತೆ ಮಾನವನ ನೈಸರ್ಗಿಕ ವೃತ್ತಿಗಳು ಸಮಾಜ 
ಬೆಳೆದಂತೆ ಅನೇಕ ವೃತ್ತಿಗಳು ಹುಣ್ತಕೊಂಡೆವು. ಇಂತಹ ವೃತ್ತಿಗಕಲ್ಲ ಪ್ರಧಾನವಾದ ವಿನಿಮಯ 
ಕ್ರಿಯೆಯೊಕಗೊಂಡ ವರ್ತಕ ವೃತ್ತಿಯಾಗಿ ಹುಟ್ಪಕೊಂಡವು. ಸಾಮಾಜಕ ಚಟುವಟಕೆಗಳ ಆಡಳತ 
ಯಂತ್ರದಲ್ಲ ವೈಶ್ಯರು ಅತ್ಯಂತ ಪ್ರಮುಖರಾಗಿ ಸಾಮಾಜಕ, ರಾಜಕೀಯ ಪ್ರಭಾವಿ ಸ್ಥಾನಗಳನ್ನು 
ಹೊಂದಿರುತ್ತಾರೆ. ವೈಶ್ಯ. ಸೆಟ್ಟಿ. ಕೋಮಟ, ಉಭಯ ನಾನಾಡೇಶಿ (ಉಭಯ ನಾನಾಡೇಸಿ ಎಂಬುದು 
ವಿಭಿನ್ನ ಭಾಗಗಳಲ್ಲ ವ್ಯವಹಾರ ನಡೆಸುವ ಬುದ್ದಿ ಇರುವವನು ಎಂದು). ಒಡ್ಡೆ ವ್ಯವಹಾರಿ ಇತ್ಯಾದಿ 
ಹಲವಾರು ನಾಮಗಳಂದ ಕರೆಯಲ್ಲಡುತ್ತಿದ್ದ ಚತುವರ್ಣಗಳಲ್ಲ ಮೂರನೇಯ ಸ್ಥಾನ ಹೊಂದಿದ್ದ ವೈಶ್ಯರು 
ಪ್ರಬಲರಾಗಿರದೆ ಮಾತ್ರವಲ್ಲದೇ ಸ್ಥಳೀಯ ಆಡಳತದಲ್ಲೂ ಪಾಲುಗೊಳ್ಳುವಷ್ಟು ಪ್ರಭಾವ ಶಾಅಗಳಾಗಿದ್ದರು. 
ಈ ವೇಳೆಗಾಗಲೇ ಒಂದು ವರ್ತಕ ಸಂಘ ಅಸ್ಪಿತ್ತದಲ್ಲತ್ತು. ಕರ್ನಾಟಕದ ಅತ್ಯಂತ ಮಹತ್ವವಾದ 
ಐಹೊಳೆ-೫೦೦ ಎಂಬುದು ಸಾಕಷ್ಟು ಪ್ರಭಾವಿಯಾಗಿದ್ದ ವ್ಯಾಪಾರಿ ಸಂಸ್ಥೆಯಾಗಿತ್ತು. ಚಾಲುಕ್ಯರ 
ಕಾಲದಲ್ಲ ಐಹೊಳೆಯನ್ನು ಕೇಂದ್ರವಾಗಿಟ್ಟುಕೊಂಡು ದೇಶ-ವಿದೇಶಗಕಲ್ಲ ವ್ಯಾಪಾರ. ವ್ಯವಹಾರ 
ನಡೆಸುತ್ತಿದ್ದ ಅತ್ಯುನ್ನತವಾದ ಸಂಘವು ಐಹೊಳೆಯಲ್ಲ ವಹಿವಾಟು ನಡೆಸುತ್ತಿದ್ದ ವ್ಯಾಪಾರಿ ಸಂಘಗಳು 
೫೦೦ ಆಗಿರುವುದರಿಂದ ಐಹೊಳೆ-ಐನೂರು ಎಂಬ ಹೆಸರಿನ ಶೆಟ್ಟ ಸಂಘ ಪ್ರಸಿದ್ಧಿಯಾಗಿತ್ತು. 
ಶೆಟ್ಟಗಳೆಲ್ಲರೂ ತಮ್ಮನ್ನು ಈ ಸಂಘದ ಸದಸ್ಯರೆಂಬಂತೆ ಹೇಆ ಕೊಳ್ಳುವುದು ಪ್ರತಿಷ್ಠೆಯ 
ವಿಷಯವಾಗಿತ್ತು. ವೈಶ್ವರು ಮಾತ್ರವಲ್ಲದೆ ಇತರೆ ಬೇರೆ ಬೇರೆ ವೃತ್ತಿಗಳವರು ವ್ಯಾಪಾರ ಮಾಡುತ್ತಿದ್ದರು. 

ರಾಜಘಟ್ಟದಲ್ಲ ವಿವಿಧ ರೀತಿಯ ವರ್ತಕ ಶ್ರೇಣಿಗಳದ್ದು. ಬಹುದೊಡ್ಡ ಪ್ರಮಾಣದಲ್ಲ ಸಂತೆಯನ್ನು 


[ee QA 
ನಡೆಸುತಿದ್ದರು. ೧೦ನೇ ಶತಮಾನಕ್ಷಾಗಲೇ ಪನಿದ್ದ ವಾಣಿಜ್ಯ ಕೇಂದವಾದ ಮಣ್ಣೆಯಲ್ಲ ಶ್ರೇಷ್ಠಗಣದವರು 


ಅಹರ್ಪತೀ (ಸೂರ್ಯ) ಮಂದಿರವನ್ನು ನಿರ್ಮಿಸಿ ಆ ಮಂದಿರದ ದೇವರ ಸೇವೆಗಾಗಿ ಅದೇ ಶ್ರೇಷ್ಠಗಣ 
ಪೊನ್ನುಡಿಕೆ ವಿಷಯದ ಮಸೆಕ್ಕಲ ಹೆಸರಿನ ಗ್ರಾಮವನ್ನು ಯುವರಾಜ ಮಾರಸಿಂಹನ ಆಜ್ಞೆಯಂತೆ 
ಸರ್ವಭಾಧಾ ಪರಿಹಾರವಾಗಿ ಕ್ರಿ.ಶ. ೮೦೧-೮೦೨ ರಲ್ತ್ಪ ದಾನ ನೀಡಿದರು. ಈ ಶಾಸನದಿಂದಾಗಿ 
ಯುವರಾಜ ಮಾರಸಿಂಹನ ಕಾಲಕ್ಲಾಗಲೇ ಮಾನ್ಯಪುರದಲ್ಲ ಭವ್ಯವಾದ ದೇವಾಲಯವನ್ನು 
ಕಟ್ಟಸಬಲ್ಲಷ್ಟು ಶ್ರೀಮಂತ ಶ್ರೇಷ್ಠಗಣಣ ಇದ್ದರು ಎಂಬುದು ಬಚಿತವಾಗುತ್ತದೆ. ಈ ಶಾಸನದಲ್ಲಿ 
ಉಲ್ಲೇಕವಾಗಿರುವ ಹದಿನೆಂಟು ಪಟ್ಟಣದ ಶೆಟ್ಟಗುತ್ತರು ಯಾವ ಹದಿನೆಂಟು ಪಟ್ಟಣಗಳಗೆ ಸೇರಿದವರು 
ಎಂದು ತಿಆಯದು. ಬಹುಶಃ ಗಂಗರ ಆಜ್ವಕೆಯ ಪ್ರಮುಖ ೧೮ ಪಟ್ಟಣಗಳರ ಬೇಕು. 


ಹೋಯ್ದಕರ ಕಾಲದಲ್ಲ ನಗರದ ಆಡಳತವನ್ನು ಪಟ್ಟಣ ಸ್ತಾಮಿಯು ನೋಡಿಕೊಳ್ಳುತಿದ್ದರು. 
ನರಸಿಂಹನ ಕಾಲದಲ್ಲ ಜಂಬುದ್ದೀಪ ಐಯಾವಳೆಯ ಐನೂರುರ್ಬ ಸ್ತಾಮಿಗಳುಂ ಉಭಛಯ ನಾನಾದೇಶಿ 


೨೩೨ 


ಮುಖ್ಯರಪ್ಪ ತ್ರೈಲೋಕ್ಯ ಪಟ್ಟಣಸ್ವಾಮಿ ಮತ್ತು ಇತರ ಉಭಯ ನಾನಾ ದೇಶಗಳು ಸೇರಿ ಶ್ರೀ ಗೌರವೇಶ್ವರ 
ದೇವರ ಶ್ರೀಕಾರ್ಯಕ್ಕೆ ಹಲವಾರು ದತ್ತಿಗಳನ್ನು””” ಜಟ್ಟ ವಿವರದ ಶಾಸನದಲ್ಲ ವೀರಶೆಟ್ಟಯನ್ನು ನಾನಾ 
ಉಭಯ ದೇಪಿಯೆಂದು, ಒಡ್ಡ ವ್ಯವಹಾರಿಯೆಂದು ಹಾಗೂ ಪಟ್ಟಣ ಸ್ತಾಮಿಯೆಂದು 
ಉಲ್ಲೇಜಸಿರುವುದನ್ನು ಕಂಡರೆ  ಹೊಯ್ದಳರ ಕಾಲದಲ್ಲಿಯೂ ಶೆಟ್ಟವರ್ಗವೂ ಪ್ರಾಬಲ್ಯವನ್ನು 
ಹೊಂದಿರುವುದನ್ನು ಕಾಣಬಹುದು. 


ಶೆಟ್ಣಯು ಕೇವಲ ವ್ಯಾಪಾರ. ವ್ಯವಹಾರಕ್ಕೆ ಮಾತ್ರವಲ್ಲದೇ. ವ್ಯಾಪಾರದಿಂದ ಸಂಪಾದಿಸಿದ 
ಹಣವನ್ನು ಧಾರ್ಮಿಕ ಕಾರ್ಯಗಳಗೂ ಸಮಾಜದ ಅವಿಭಾಜ್ಯ ಅಂಗವಾಗಿ ಎಲ್ಲಾ ಕೆಲಸಗಳಲ್ಪ್ಲಯೂ 
ಭಾಗವಹಿಸುತ್ತಿದ್ದರು. ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ದಾರ, ಕೆರೆಗಳ ನಿರ್ಮಾಣ ಇತ್ಯಾದಿ 
ಕಾರ್ಯಗಳನ್ನು ಮಾಡುತ್ತಿದ್ದರು. ಗ್ರಾಮದ ಅಥವಾ ನಗರದ ಅಧಿಕಾರಿಯಾಗಿ, ಪಟ್ಟಣ ಸ್ಪಾಮಿಯಾಗಿ 
ರಾಜಕೀಯದಲ್ಲ ಕಾರ್ಯ ನಿರ್ವಹಿಸುತ್ತಿದ್ದರು. ಕ್ರಿ.ಶ.೧೩೩೩ ರಲ್ಪ ಮುಕಿತಶೆಟ್ಟಗೆ ಪಟ್ಟಣಸ್ತಾಮಿಯಾಗಿ 
ಸಂತೆಯನ್ನು”, ಕ್ರಿ.ಶ.೧೬೦೭ ರಲ್ಲ ಮಲ್ಲಶೆಟ್ಟ್ಞಯು ಹನುಮಂತ ದೇವರನ್ನು ಪ್ರತಿಷ್ಠೆ ಮಾಡಿಸಿ 
ದೀಪಮಾಲೆಯ ಕಂಬವನ್ನು ನಿರ್ಮಿಸಿದನು"್‌”. 


ವೈಶ್ಯರ ಕೆಲವರೂ ಯೋಧರಾಗಿ ಕಾರ್ಯ ನಿರ್ವಹಿಸಿರುವುದಕ್ಕೆ ಹಲವು ವೀರಗಲ್ಲುಗಳನ್ನು 
ಕಾಣಬಹುದು. ತುರ್‌ಗಳನ್ನು ರಕ್ಷಿಸುತ್ತಾ ಸತ್ತು ಪ್ರರ್ಗ ಸೇರಿರುವುದಕ್ಕೆ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಚಜ್ಜ 
ಸೆಟ್ಟಯು ಕಾಯ್ದು ಸತ್ತು ಪ್ರರ್ಗಕ್ಷೆ ಮತ್ತೊಂದು ವೀರಗಲ್ಪನಲ್ತ ಚಜ್ಜಸೆಟ್ಟಯ ತಮ್ಮ ಮಣಿಯ ಸೆಟ್ಟಯು 
ಗೋವುಗಳ ರಕ್ಷಣೆ ಮಾಡುತ್ತಾ ಹಸುನೀಗಿದನು"್‌*. ಹೀಗೆ ವೈಶ್ಯ ಜನಾಂಗವು ಹಲವಾರು ಜನ 
ಸಂದರ್ಭಗಳಕಲ್ಪ ಸೈನ್ಯದಲ್ಲ ತಮ್ಮ ಧರ್ಮವನ್ನು ತೋರಿಸಿ ವೀರ ಸ್ರರ್ಗ ಸೇರಿದ ದಾಬಲೆಗಳವೆ. ಇದಲ್ಲದೆ 
ಮಹಾಪ್ರಧಾನ, ಮಹಾಮಂಡಲೇಶ್ವರ, ದಂಡನಾಯಕ ಮತ್ತು ಗೌಡ ಮೊದಲಾದವರು ಈ ಧಾರ್ಮಿಕ 
ಕಾರ್ಯಗಳ ಪ್ರೋತ್ಸಾಹ ಮತ್ತು ಉತ್ತೇಜನಗಳಗೆ ವರ್ತಕರಿಗೆ ಹಲವು ವಿಧದ ದತ್ತಿಗಳನ್ನು ನೀಡಿದ್ದಾರೆ. 


ಶೂದ್ರರು 
ಚತುವರ್ಣಗಕಳಲ್ಲ ಅನೇಯ ವರ್ಗವಾದ ಶೂದ್ರರ 


೪ ಹಲವಾರು ಉಪಪಂಗಡಗಳವೆ. 
ಸಾಮಾಜಕವಾಗಿ ಮಾತ್ರವಲ್ಲದೇ, ರಾಜಕೀಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಶಾಸನಗಳು ಸಾಮಾಜಕವಾಗಿ 


5 ಎ.ಕ-೯, ದೊ.ತಾ.೩೧, ಕ್ರಿ.ಶ.೧೨೬೭, ದೊಡ್ಡಬಳ್ಳಾಪುರ. 


ಎ.ಕ-೯, ಬೆಂ.೬೧, ಕ್ರಿ.ಶ.೧೩೩೨, ಹೂಡಿ. 
ಎ.ಕ-೯, ಹೊ.ತಾ.೧೪೧, ಕ್ರಿ.ಶ.೧೪೦೭, ಹೊಸಕೋಟೆ. 
ಎಕ, ದೊ.ತಾ€ ಹ& ೧೦, ಕ್ರಿ.ಶ.೯೨೨೦, ಅರಳುಮಲ್ಲಿಗೆ. 


೧೦೧ 


೧೦೨ 


೧೦೩ 


ಹೇಗೆ ಪ್ರಾಮುಖ್ಯತೆ ಹೊಂದಿತ್ತು ಎಂದು ತಿಆಯುವುದಕ್ಕ ಶಾಸನಗಕಲ್ಲ ಪಿಗುವ ಹಲವಾರು 
ಕುಲಕಸುಬುಗಳ ವಿವರಗಳು, ಈಗ ಜಾತಿಗಳು ಎಂದು ಪರಿಗಣಿತವಾಗಿರುವ ಕುಲಗಳ ಬಗ್ಗೆ ಮಾಹಿತಿ 
ಸಿಗುತ್ತದೆ. ಶೂದ್ರರ್ಲ ಮಾದಿಗ, ಕ್ಲೌರಿಕ, ಕುಂಬಾರ. ಬೋವಿಗಕು. ಅಗಸ. ಗಾಣಿಗ. ಬಡಗಿ. ಕಮ್ಮಾರ. 
ನೇಕಾರ, ಒಕ್ಕಲಗ, ಅಕ್ಷಸಾಲಗ, ತೋಟಗ, ತಕವಾರ ಇನ್ನೂ ಮುಂತಾದವರು ವಿಭನ್ನು ಕುಲ ಕಸುಬನ್ನು 
ಆಧರಿಸಿ ದೈನಂದಿನ ಜೀವನ ಸಾಗಿಸುತ್ತಿದ್ದರು. ಇವರೆಲ್ಲರೂ ಕಾರ್ಮಿಕ ವರ್ಗಗಳಾಗಿದ್ದರೇ ವಿನಹಃ ಜಾತಿ 
ಸೂಚಿಕವಾಗಿ ಮೇಲು ಕೀಳೆಂಬ ಬೇದವು ಮೇಲೆ ತಿಅಸಿದ ಯಾವ ಕಸುಬುಗಳಲ್ಲೂ ಇರಲಲ್ಲ ಎಂಬುದು 
ಗಮನಿಸಬೇಕಾದ ಅಂಶವಾಗಿದೆ. ಈ ಕುಲ ಕಸುಬುಗಳಗೆ ಕೆಲವು ಸಂದರ್ಭಗಳಕಲ್ಲ ತೆರಿಗೆಯಿಂದ 
ವಿನಾಯುತಿ ಅಥವಾ ತೆರಿಗೆಗಳ೦ದ ಕೂಡಿರುತ್ತಿತ್ತು. 

ಶಿಲ್ಪಗಳ ಕೆತ್ತನೆ. ದೇವಾಲಯಗಳ ನಿರ್ಮಾಣ, ಲೋಹದ ಕೆಲಸ, ಶಾಸನಗಳನ್ನು ಕೆತ್ತುವುದು. 
ಕುಸುರಿನಿಂದ ಕೂಡಿದ ಕ್ರಿಯಾತ್ಮಕ ಕೆಲಸಗಳ೦ಂದ ಕೂಡಿದವರ ಬಣ್ಣೆ ಶಾಸನಗಕಲ್ಲ ವಿಶ್ವಕರ್ಮ. 
ಸ್ಥಾನಪತಿ, ಕಮ್ಮಲಾನ. ಪಂಚಕಸುಭನವರು. ಪಾಂಚಾಳಕಕುಲ ಎಂಜತ್ಯಾದಿ ಉಲ್ಲೇಖಗಳವೆ. ಬಡಗಿಗಳು, 
ಕಮ್ಮಾರರು. ಅಕ್ಕಸಾಆಅಗರು, ಉಪ್ಪಾರರು. ಕಂಚುಗಾರರು. ವಿಶ್ವ ಕರ್ಮ ಕುಲಕ್ಕೆ ಸೇರಿದವರೆಂದು ಹಾಗೂ 
ವೀರ ಪಂಚಾಳರೆಂದು ಕರೆಯಲಾಗುತ್ತಿತ್ತು. ಶಿಅ್ರಗಕ ಕಲೆಯು ವಂಶ ಪಾರಂಪರ್ಯವಾಗಿದ್ದು., ಮರದ 
ಕೆಲಸವನ್ನು ಮಾಡುವವನು ಬಡಗಿ. ಕಜ್ಜಣದ ಕೆಲಸ ಮಾಡುವವನು ಕಮ್ಮಾರ. ಚಿನ್ನದ ಕೆಲಸ 
ಮಾಡುವವನು ಅಕ್ಷಸಾಅಗ. ಕಂಚಿನ ಪ್ರತಿಮೆಗಳನ್ನು ತಯಾರಿಸುತ್ತಿದ್ದವರು ಕಂಚುಗಾರರು. ಶಿಲ್ಪಗಳನ್ನು 
ಕೆತ್ತುತ್ತಿರುವ ಚಾರಿಗಳು. ಇವರಿಗೆ ವೃತ್ತಿಯಾಧಾರಿತ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು”. ಕ್ರಿ.ಶ.೧೩೧೫ 
ರಲ್ಲ ನಾಡ ಬಡಗಿ, ಕಮ್ಮಾರ, ಅಕ್ಕಸಾಆಗ ಹಾಗೂ ಸಮಸ್ತ ವೀರ ಪಾಂಚಾಳರಿಗೆ ಕ್ರಮವಾಗಿ”, 
ಕ್ರಿ.ಶ.೧೫೦೭ ರಲ್ಲ ದೊಡ್ಡ ವೀರಯ್ಯನು ಜಬಲ್ಲನಕೋಟಿ ಗ್ರಾಮದ ಕಜ್ಜಣದ ಕೆಲಸಗಾರನಾಗಿದ್ದವನು". 
ಶಾಸನಗಳನ್ನು ಕೆತ್ತುತ್ತಿದ್ದ ಶಿಲ್ಪಗಳನ್ನು ಕೆಲವು ಶಾಸನಗಳು ಕಲ್ಲುಕುಟಗೆರೆಂದು ಕರೆದಿದೆ. ಇವರ ವೃತ್ತಿಗೆ 


ಾನವೌದಿ pe) 


ತೆರಿಗೆ ವಿಧಿಸಲಾಗುತ್ತಿತ್ತು. 


ತಿರುಮಲ ದೇವರ ಶ್ರೀಪಾದುಕೆಯನ್ನು ಮಾಡಿದ ಆಚಾರಿ ನಜನು"”, ಕ್ರಿ.ಶ.೧೩೮೬ ರಲ್ವ 
ದೇವಾಲಯದ ಮುಂದೆ ಕಂಬವನ್ನು ಮಾಡಿದ ಆಚಾರಿ ಒಡೆಯಪ್ಪ”””, ಹಓಿಜರು ವೀರಗಲ್ಲುಗಳನ್ನು ಸಹ 


ರ್‌ ಎ.ಕ-೯, ದೇ.ತಾ.೫೭, ಕ್ರಿ.ಶ.೧೩೮೨, ಚಿಕ್ಕಜಾಲ. 


ಎ.ಕ-೯, ಮಾ.ತಾ.೧೫, ಕ್ರಿ.ಶ.೧೩೧೫, ಕಲ್ಲೂರು. 
ಎಕ-೯, ನೆ.ತಾ.೭೧, ಕ್ರಿ.ಶ.೧೫೦೭, ಬಿಲ್ಲಿನಕೋಟೆ. 
ಎಕ, ದೇ.ತಾ.೩೯,ಕ್ರಿಶ.೧೪೦೧, ನಲ್ಲೂರು. 
ಎ.ಕ-೯, ದೇ ೪೦, ಕ್ರಿ.ಶ.೧೩೮೬, ನಲ್ಲೂರು. 


೧೦೫ 
೧೦೬ 
೧೦೭ 


೧೦೮ 


೨೩೪ 


ಕೆತ್ತುತ್ತಿದ್ದರು. ಮಣ್ಣೆಿಯ ಜನ ಮಂದಿರವನ್ನು”, ಕ್ರಿ. ಪ€೬೬ ರಲ್ಲ ಗಂಗಾಚಾರಿಯು ದಡಿಗೇಶ್ವರ 
ದೇವಾಲಯವನ್ನು” ನಿರ್ಮಿಸಿದ ಶಿಲ್ರಗಳು. 


ಬಟ್ಟೆಗಳನ್ನು ನೇಯುತ್ತಿದ್ದವರು ನೇಕಾರರು. ಈ ನೇಯ್ಲೆಯವರಲ್ಲ ಒಂದು ಒಳಪಂಗಡ 
ದೇವಾಂಗ""” ಎಂದು. ಈ ದೇವಾಂಗದ ವೆಂಕಟರವಣಯ್ಯನು ತ್ಯಾಮಗೊಂಡ್ಲು ಅಂಜನೇಯ 
ದೇವಾಲಯಕ್ಷೆ ಗಂಟಿಯೊಂದನ್ನು””” ನೀಡಿದನು. ನೇಕಾರರ ಮಡ್ಗಗಳಣಗೆ ಮದ್ದದೆರೆ, ಕ್ಷಿರದ ಕೆಲಸವನ್ನು 
ಮಾಡುವವರು ನಾವಿದ (ಕ್ಷೌರಿಕ)ನ ವೃತ್ತಿಗೆಗೆ, ಕ್ರಿ.ಶ.೧೩೮೨ ರಲ್ಲ ಜನರ ಬಲ್ಲೆಗಳನ್ನು ಶುಭ್ರಗೊಳಸುತ್ತಿದ್ದ 
ಅಗಸಸಿಗೂ ವೃತ್ತಿಯ ಮೇಲೆ", ಮಣ್ಣಿನ ಮಡಕೆಗಳನ್ನು ಮಾಡುವವರು ಕುಂಬಾರರು. ಇವರ 
ವೃತ್ತಿಯ ಮೇಲೆ", ರೈತರ ಎಣ್ಣೆಯ ಜೀಜಗಳನ್ನು ಗಾಣಕ್ಕೆ ಹಾಕಿ ಎಣ್ಣೆಯನ್ನು ತೆಗೆಯುತ್ತಿದ್ದ 
ಗಾಣಿಗರು. ಗಾಣಗಕಲ್ತ್ಲ ಕೈಗಾಣ"””” ಮತ್ತು ಎತ್ತು ಗಾಣಗಳೆಂದು"”. ಈ ಗಾಣಗಳಗೂ ತೆರಿಗಳನ್ನು 
ವಿಧಿಸುತಿದ್ದರು. ಗಾಣಗಳು ಗಾಣೀಗರಿಲ್ಲದೆ ಸಾರ್ವಜನಿಕವಾಗಿಯೂ ಉಪಯೋಗವಾಗುತ್ತಿತ್ತು. 
ಆದ್ದರಿಂದ ಗಾಣವನ್ನು ನಿರ್ಮಿಸುವುದು ಸಹ ಧರ್ಮದ ಕಾರ್ಯವಾಗಿ ನಂಜುಡ ಭಟ್ಟನು ಕಲ್ಪನ 
ಗಾಣವನ್ನು ನೀಡಿದನು". ಜವನಾಧಾರಕ್ನಾಗಿ ಕುರಿಗಳನ್ನು ಕಾಯ್ದುಕೊಂಡು ಬದುಕುತ್ತಿದ್ದ ಕುರುಬರು, 
ಬೇಟಿಗಳನ್ನು ವೃತ್ತಿಯಾಗಿ ಬೇಡರು. ಕ್ರಿ.ಶ.೧೬೧೮ ರಲ್ಪ ಧನು ಕಾಡಿತನೆಂಬ ಜಲ್ಲುಗಾರನು ಮಧುರೆ 


ಗ್ರಾಮದಲ್ಪ್ಲ ವಾಸವಾಗಿದ್ದನು". 


ಶೂದ್ರರು ಅಂದಿನ ಸಮಾಜದಲ್ಲ ಹಲವಾರು ಧರ್ಮ ಕಾರ್ಯಗಳನ್ನು ಕೈಗೊಂಡಿದ್ದರು. ಕೆರೆಗಳ 
ನಿರ್ಮಾಣ, ದೇವಾಲಯಗಳ ನಿರ್ಮಾಣ. ಜೀರ್ಣೋದ್ದಾರ ಮುಂತಾದ ಸಾಮಾಜಕ ಕಾರ್ಯಗಳನ್ನು 
ಮಾಡುತ್ತಿದ್ದರು. ನಾಡಿನ ಗ್ರಾಮದ ಅಧಿಕಾರಿಗಳನ್ನು ಹೊಂದಿದ್ದವರನ್ನು ಗೌಡಿಗೆ ಮಾಡಿದ್ದರಿಂದ ಗೌಡನೇ 
ಆಗಿದ್ದಾರೆ. ಸುಗುಟೂರು ಪ್ರಭುಗಳು. ಯಲಹಂಕ ನಾಡಪ್ರಭುಗಳು, ಆವತಿನಾಡಪ್ರಭುಗಳು ತಮ್ಮನ 
ತಾವು ಚತುರ್ಥಗೋತ್ರ, ಸದಾಶಿವಗೋತ್ರವೆಂದು ಹೇಳಕೊಂಡಿದ್ದಾರೆ. ರಾಜಕೀಯವಾಗಿ ಉನ್ನತ 


 ಕ್ಷವೆಂ. ರಾಜಗೋಪಾಲ್‌ :- ಮಣ್ಣೆಯ ಅಹರ್ಪತಿ ಮಂದಿರ, ಕಪಿಲ, ಸೂರ್ಯ, ಇ.ದ.ಸಂ,೧೬, ಪು.ಸಂ-೧೧೪. 
ರ ಎ.ಕ-೯, ಮಾ.ತಾ.೭೫, ಕ್ರಿ.ಶ.೯೬೬, ಮೂಜರೆ ಮೂಡ್ಗುಪಾಳ್ಯ. 

9 ಎ.ಕ-೯, ದೇ.ತಾ.೭೩, ಕ್ರಿ.ಶ.೧೩೭೧, ಗಂಗವಾರ. 

ಎಕ-೯,ನೆ.ತಾ.೧೭೧, ತ್ಯಾಮಗೊಂಡ್ಲು. 

ಎ.ಕ-೯,ದೇ.ತಾ.೫೭, ಕ್ರಿ.ಶ.೧೩೮೨, ಚಿಕ್ಕಜಾಲ. 

ಎ.ಕ-೯, ದೇ.ತಾ.೭೧, ಕ್ರಿ.ಶ.೧೫೦೭, ಬಿಲ್ಲಿನ ಕೋಟೆ. 

ಎ.ಕ-೯, ಬೆಂ.೧೬.೨, ಕ್ರಿ.ಶ.೧೪೦೮, ದೊಮ್ಮಲೂರು 

ಎ.ಕ-೯, ದೇ.ತಾ.೫೭, ಕ್ರಿ.ಶ.೧೩೮೨, ಚಿಕ್ಕಜಾಲ. 

 ಎ.ಕ-೯, ಅನುಬಂಧ, ಹೊ.ತಾ.೧೯೪, ಪರಮನಹಳ್ಳಿ. 

ಕ, ದೊ.ತಾ.೫೬, ಕ್ರಿ.ಶ.೧೪೧೮, ಮಧುರೆ. 


೧೧೨ 
೧೧೩ 
೧೧೪ 
೧೧೫ 


೧೧೬ 


೨೩೫ 


ಹಂತಕ್ಕೆ ಏರಿರುವುದರಿಂದ ತಮ್ಮ ಹೆಸರಿನ ಜೊತೆಯಲ್ಲ ಗೋತ್ರವನ್ನು ಸೇರಿಸಿಕೊಂಡಿರುವುದು ಪ್ರಾಯಶಃ 
ತಮ್ಮನ್ನು ಗೌರವಯುತವಾದ ಸ್ಥಾನಕ್ಕೆ ವಿಸ್ತರಿಸಿ ಕೊಂಡಿರಬೇಕು. 


ಚೋಳರ ಕಾಲದಲ್ಲ ಗಂಡುಯ್ಯ ಗಾವುಂಡನು ಕೆರೆಯ ನಿರ್ಮಾಣಕ್ಕೆ" ವ್ಯವಸಾಯವನ್ನು 
ಒಕ್ಕಅಗರು ಈ ಒಕ್ತಲಅಗರಲ್ಲ ಹಲವಾರು ಉಪ ಪಂಗಡಗಳವೆ. ಇಮ್ಮಡಿ ಕೆಂಪೇಗೌಡನು ಮೊರಸು 
ಒಕ್ತಲಗ ಕುಲದವನಾಗಿದ್ದನು”””. 


ಪ್ರಾಚೀನ ಕಾಲದಲ್ಲ ಧರ್ಮದ ಕಟ್ಟುಪಾಡುಗಳಗಿಂತಲೂ ಜಾತಿಯ ನಿಯಮಗಳೇ ಹೆಚ್ಚು 
ಕಠಿಣವಾಗಿದ್ದವು. ವ್ಯಕ್ತಿಯು ಜಾತಿಯ ಅಥವಾ ಸಮಾಜದ ಭಯದಿಂದ ಸಮಾಜದ ಬಹಿಷ್ಟಾರಕ್ಷೆ ಹೆಸರಿ 
ಅನಿವಾರ್ಯವಾಗಿ ನಿಯಮಗಳನ್ನು ಒಪ್ಪಿಕೊಳ್ಳ ಬೇಕಾಗುತ್ತಿತ್ತು. 


ದೇವಾಲಯದ ಜಾತ್ರೆ ಉತ್ಸವಗಳಗೆ ಸಂಬಂಧಿಸಿದಂತೆ ಊರಿನ ಜನರು ಸೇರಿ ತಾವು 
ದೇವಸ್ಥಾನಕ್ಕೆ ಸಲ್ಲಿಸಬಹುದಾದ ಸೇವೆಯನ್ನು ಸಭೆಯ ಮೂಲಕ ತೀರ್ಮಾನಿಸಿ ಎಲ್ಲರೂ ಪಾಅಸದಿದ್ದರೆ 
ಅವರವರ ಕುಲದಿಂದ ಹೊರ ಹಾಕಲಾಗುತ್ತಿತ್ತು”””. ಹೊಸಕೋಟಿ, ಕೋಳಾಲ, ತೇಕಲು. ಬೂದಿಗುಟ್ಟ. 
ಕಗ್ಗೊ೦ದೀ ದುರ್ಗ, ವೆಂಕಟಗಿರಿಕೋಟಿ, ಮೇಕನಾಯಕನಪಾಳ್ಯ, ಮಾಸ್ತಿ. ಬಾಗಲೂರು, ಆನೇಕಲ್ಲು. 
ಡೆಂಕಣೀಕೋಟಿ, ರತ್ನಗಿರಿ, ಕಾವೇರಿಪಟ್ಟಣ. ಆಂ೦ದೂರು, ಪೆರಂದೂರು, ಪೆನ್ನಾಗರ, ಶಾಲ್ಯು, ಧರ್ಮಪುರಿ. 
ಅಜ್ಜೀಪುರ, ಕುರುಬರಹಲ್ಲ, ಶ್ರೀರಂಗಪಟ್ಟಣ ಮೊದಲಾದ ಸ್ಥಕಗಳಲ್ಲರುವ ಮೂರನೇ ಜಾತಿಯವರು 
ಎಲ್ಲಿಯೇ ಇದ್ದರೂ ಅಖತ ಪ್ರಕಾರಕ್ಷೆ ವರ್ತನೆಯನ್ನು ಮನೆಯೊಂದಕ್ಷೆ ಹಣ ಮತ್ತು ಮದುವೆಗೆ ೨ ಹಣ 
ನೀಡಬೇಕೆಂದು ಗ್ರಾಮಸ್ಥರ ಸಮ್ಮುಖದಲ್ಲ ನಿರ್ಧರಿಸಿರುವುದನ್ನು”””, ಕ್ರಿ.ಶ.೧೭೯೮ ರಲ್ಲ 
ಕೊಲ್ತುಟನಹಳ್ಳಯ ಹೊಲೆಯರು ದೊಡ್ಡಗಾವನಹಳ್ಳಯ ಕೆರೆಯನ್ನು ಜೀಣ್ಣೋದ್ದಾರ ಮಾಡಿದಕ್ಕಾಗಿ 
ರಾವುತರಾಯನು ಕೆರೆಯನ್ನು ಕೊಡುಗೆಯಾಗಿ", ಕ್ರಿ.ಶ.೧೨೯೩ ರಲ್ಲ ಮಾದಿಗ ದೇವೆಗೌಡ””” 
ಕೊಟ್ಟನು. ಕೆಲವು ದಾನ ಶಾಸನಗಳ ಕೊನೆಯ ಶಾಪಶಯದಲ್ಲ ದಾನ ನಾಶಪಡಿಸಿದವರು ಚಂಡಾಲರ 
ಜನ್ಯದಲ್ಲ ಹುಟ್ಟುವವರೆಂದು"”*”, ಹೊಲೆಯ ಮಾದಿಗರ ಜೀಜಕ್ಕೆ ಹುಲ್ಣದವನು"”" ಎಂದು ಅಂದರೆ 


9 ಎ.ಕ-೯, ಹೊ.ತಾ.೧೦, ಕ್ರಿ.ಶ.೧೦೨೩, ಜೋಡಿದಳಸಿಗೆರೆ. 

ನ ಕ್ಷರ್ಲಮಂಗಲ ಶ್ರೀಕಂಠಯ್ಯ :- ಗೌಡ ಕುಲ, ವಿಭೂಷಣ ಕೆಂಪೇಗೌಡನ ಜಯಪ್ಪಶಸ್ತಿ, ಪು.ಸಂ-೫೭. 
9 ಎ ಕ-€೯, ದೇ.ತಾ.೩೭, ಕ್ರಿ.ಶ.೧೬೯೭, ಸೋಮನಹಳ್ಳಿ. 

೨ ಎ ಕ-೯, ಬೆ೦.೯೬, ಬೇಗೂರು ತಾಮ್ರ ಶಾಸನ. 

5 ಎ.ಕ-೯, ಹೊ.ತಾ.೪೧, ಕ್ರಿ.ಶ.೧೬೯೮, ಮೋಬಳೇನಹಳ್ಳಿ. 

ಎಕ-೯,ಕ.ತಾ.೪೭,ಕ್ರಿಶ.೧೨೯೩, ಪುರುಸುಗೊಂಡಹಳ್ಳಿ. 

ಎ.ಕ-೯, ಬೆಂ.೧೫೯, ಅನುಬಂಧ, ಕ್ರಿ.ಶ.೧೬೬೯, ಮಲ್ಲೇಶ್ವರ. 

ನ ಎ.ಕ-೧೨, ತು.ತಾ.೨೪, ಕ್ರಿ.ಶ.೧೭೨೦, ಹೆಬ್ಬೂರು ಗ್ರಾಮದ ಚಿಕ್ಕಕೆರೆ ಕಟ್ಟೇ ಮೇಲೆ ನೆಟ್ಟ ಕಲ್ಲು. 


೧೨೪ 


೧೨೫ 


೨೩೬ 


ಚಂಡಾಲರಾಗಿ ಹುಟ್ಟುವುದು ಒಂದು ಶಾಪದ ಅನ್ನೋ ರೀತಿಯಲ್ಲ ಭಯ ಹುಟ್ಟಸಿ ಸಮಾಜವನ್ನು 
ನಿಯಂತ್ರಿಸಲು ಈ ತರ ಶಾಪಶಯ ಹಾಕಿಸುತ್ತಿದ್ದರೆನಿಸುತ್ತದೆ. ಒಂದು ವರ್ಣದವರು ಇನ್ನೊಂದು 
ವರ್ಣದವರ ವೃತ್ತಿಗಳನ್ನು ಕೈಗೊಂಡಿಂದಿರಿಂದ ವರ್ಣವ್ಯವಸ್ಥೆಯು ಸಡಿಲವಾಗವಾಗುತ್ತಾ ಬೇರೆ ಬೇರೆ 
ಜಾತಿಗಳು ಹುಣ್ಣಕೊಂಡವು. ಕ್ರಿ.ಶ.೪1೫೯ ರ ಶಾಸನದಲ್ಪ ೧೮ ಜಾತಿಗಳ ಉಲ್ಲೇಖ", ಬ್ರಾಹ್ಮಣರಲ್ಲದೆ 
ಕ್ಷತ್ರಿಯ. ವೈಶ್ಯ. ಶೂದ್ರರಲ್ಲದೆ ನಾನಾವರ್ಣಗಳಕು"”” ಸಹ ಅಸ್ತಿತ್ವದಲ್ಲತ್ತು. 


ಸ್ತ್ರೀಯರ ಸ್ಥಾನಮಾನ 

"ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ' ಎಂಬುದು ಭಾರತೀಯ ಸಮಾಜದಲ್ಲ 
ಸರ್ವಕಾಲದಲ್ಲಯೂ ಚಾಲ್ರಯಲ್ಪ್ಲರುವಂತೆ ಪುರುಷ ಪ್ರಧಾನ ಸಮಾಜವಾದರೂ ಎಲ್ಲಾ ಕಾಲಗಕಳಲ್ಲಯೂ 
ಸ್ತ್ರೀಯರಿಗೆ ಸಮಾನವಾದ ಸ್ಥಾನವನ್ನು ಕಲ್ಪಸಿದೆ. ಬ್ರಾಹ್ಮಣ, ಗೋವು, ಶಿಶು. ಭ್ರೂಣ, ಸ್ರೀ ಎಂಬ ಪಂಚ 
ಮಹಾ ಪಾತಕಗಳಕಲ್ಪ ಸ್ರೀ ಹತ್ಯೆಯು ಒ೦ದು. ಖುದ್ದೇದ ಕಾಲದಲ್ಲ ಗೋಶ ಎನ್ನುವ ನಾರಿಗೆ ಗಂಡನನ್ನು 
ಆಯ್ದೆ ಮಾಡಿಕೊಳ್ಳುವ ಪ್ರತಂತ್ರ ಮತ್ತು ಸಮಾಜದಲ್ಲ ಸಮಾನ ಸ್ಥಾನಮಾನವಿತ್ತು ಎಂದು 
ಎಂ.ಜಿ.ನಾಗರಾಜ್‌ ನವರು ಹೇಳದ್ದರು. 

ಪ್ರಾಚೀನ ಕಾಲದಲ್ಲ ಸ್ತ್ರೀಯರ ಸಾಮಾಜಕ, ಸಾಂಸ್ಕೃತಿಕ, ಆರ್ಥಿಕ ಚಟುವಟಕೆಗಳಲ್ಪ್ಲನ 
ಸ್ಥಿತಿಗತಿಗಳು ಕೇವಲ ಗೃಹೀಕಿಯರಾಗಿ ಮನೆ ಕೆಲಸಕ್ಕೆ ಸೀಮಿತವಾಗಿ ಇರಬೇಕಿತ್ತು. ಸ್ತ್ರೀಯರು 
ವಿದ್ಯಾವಂತರಾಗಿ, ಉನ್ನತ ಸ್ಥಾನ ಹೊಂದುತ್ತಿದ್ದು ರಾಜ ಮನೆತನ ಮತ್ತು ಶ್ರೀಮಂತ ಮನೆತನಗಳಲ್ಲ 
ಸಾಮಾನ್ಯವಾಗಿ ಕಂಡು ಬರುತ್ತಿತ್ತು. ಕೃಷ್ಣವರ್ಮ ಮಹಾಧಿರಾಜಸ್ಯ ಸ್ತ್ರೀಯ ಭಾಗಿನೆಯೋ ವಿದ್ಯಾವಿನಯ 
ಸಂಪನ್ನ ಶ್ರೀಮಾನ್ಯವಿನೀತನ ಮಾತನ್ಯ ಎಂದು ವಿಷ್ಣು ಗೋಪನ ತಾಯಿಯು ವಿದ್ಯಾವಿನಯ 
ಸಂಪನ್ನಳೂ ಆದ ಎಂದು ಹೇಳದೆ. ಸ್ತ್ರೀಗೆ ವಿದ್ಯಾಭ್ಯಾಸಕ್ಕಿಂತ ನರ್ತನ ಸಂಗೀತಗಳಂತಹ ಲಲತ 
ಕಲೆಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಧಾನ್ಯತೆ ಕೊಡುತಿದ್ದರು. ಆದರೆ ಅವಿದ್ಯಾವಂತ ಕುಟುಂಬಗಳ ಪರಿಸ್ಥಿತಿಯು 
ಬೇರೆಯದೇ ಆಗಿತ್ತು. ಸ್ತ್ರೀಯರ ವಿದ್ಯಾಭ್ಯಾಸ ಸ್ಥಿತಿಯು ಬಹಳ ಶೋಚನೀಯವಾಗಿತ್ತು. 


ರಾಜಮನೆತನಗಳಲ್ಲ ಬಹುಪತ್ನಿತ್ತ ರೂಡಿಯಲ್ಲರುತ್ತಿತ್ತು. ಒಬ್ಬ ಪತ್ನಿಗಿಂತ ಹೆಚ್ಚನ ಸಂಖ್ಯೆಯ 
ದ್ವಿಪತ್ನಿಯರನ್ನು ಹೊಂದುವುದು. ರಾಜನಿಗೆ ಹೆಚ್ಚನ ಜನ ರಾಣಿಯರಿದ್ದಾಗಣ ಮುಖ್ಯರಾಣಿಗೆ ಹೆಚ್ಚನ 
ಪ್ರಾಮುಖ್ಯತೆ ಇರುತಿತ್ತು. ಯಲಹಂಕ ನಾಡಪ್ರಭು ಇಮ್ಮಡಿ ಕೆಂಪಭೂಪನಿಗೆ ಕೆಂಪಮ್ಮ. ಅಂಗಮ್ಮರೆ೦ಬ 


ಎ ಕ-೯, ದೊ.ತಾ.೬೭, ಕ್ರಿ.ಶ.೪೧೫೯, ಮಲ್ಲೋಹಳ್ಳಿ. 
ನ ಕ-€೯, ದೇ.ತಾ.೧೫, ಕ್ರಿ.ಶ.೧೬೯೭, ದೇವನಹಳ್ಳಿ. 


೨೩೭ 


ಇಬ್ಬರು ಉಪ ಪತ್ನಿಯರಿದ್ದರು””. ರಾಣಿಯರಲ್ಲ ಕೆಲವರು ಅಆಳಜ್ವಕೆಯನ್ನು ಸಹ ನಡೆಸುತ್ತಿದ್ದರು. 
ರಾಜಕುಮಾರರು ಅಪ್ರಾಪ್ತ ವಯಸ್ಥರಾಗಿದ್ದಾಗ ರಾಜ ಮಾತೆಯರು ತಾವೇ ರಾಜ್ಯ ಭಾರವನ್ನು 
ಮಾಡುತ್ತಾ ಸ್ತಾತಂತ್ರವಾಗಿ ದಾನದತ್ತಿಗಳನ್ನು ನೀಡುತ್ತಿದ್ದರು. ಕ್ರಿ.ಶ.೧೭೯೭ ರ ಆವತಿ ನಾಡಪ್ರಭುಗಳ 
ಒಂದು ಶಾಸನದಲ್ಲ ಇಮ್ಮಡಿ ಸಣ್ಣ ಭೈರೇಗೌಡರ ಧರ್ಮಪತ್ನಿ ಕೆಂಪಮ್ಮನವರ ಪುತ್ರರಾದ 
ಗೋಪಾಲಗೌಡರು" ದಾನ ನೀಡಿದ ವಿವರಗಳೊಳಗೊಂಡ ಈ ಶಾಸನದ ಕಾಲಕ್ಷೆ ಬಹುಶಃ 
ಗೋಪಾಲಗೌಡ ಅಪ್ರಾಪ್ತ ವಯಸ್ಸನಾಗಿರ ಬೇಕೆನಿಸುತ್ತದೆ. ಆ ಸಂದರ್ಭದಲ್ಲ ರಾಜಮಾತೆಯು (ತಾಯಿ) 
ಮಗನ ಹೆಸರಿನಲ್ಪ ಶಾಸನ ಹೊರಡಿಸಿರಬೇಕು. 


ವಿಧವೆಯರು ಪಾತಿವ್ರತ್ಯ ಧರ್ಮದ ಉಳವಿಗಾಗಿ ಸಂತೋಷದಿಂದ ಇಲ್ಲ ಬಲವಂತದಿಂದ 
ಸಹಗಮನ ಮಾಡಬೇಕಿತ್ತು. ವಿಧವೆಯರಿಗೆ ಅಂದಿನ ಸಮಾಜದಲ್ಲ ಉತ್ತಮ ಸ್ಥಾನಮಾನಗಳರಲಲ್ಲ. 
ವಿಧವೆಯರೇನಾದರೂ ಗರ್ಭಣಿಯರಾದರೆ ಅವರಿಗೆ ಸಮಾಜದಿಂದ ಬಹಿಷ್ಞಾರ ಹಾಕಲಾಗುತ್ತಿತ್ತು". 
ಜೈನ ಧರ್ಮದಲ್ಲ ಹಲವು ಸ್ತ್ರೀಯರು ಸನ್ಯಾಸಿನಿಯಾಗಿ ವಿಧಿಯಿಂದ ಮರಣ ಹೊಂದುತ್ತಿದ್ದರು. 


ಯುದ್ಧಗಳಲ್ಲ ಪುರುಷರು ಮಾತ್ರವಲ್ಲದೇ ಸ್ತ್ರೀಯರು ಹೋರಾಟ ಮಾಡಿದ ಅಪರೂಪದ 
ಸಂಗತಿಯಾಗಿ ಕ್ರಿ.ಶ.೧೦೬೧ ರ ರಾಜೇಂದ್ರ ಚೋಳನ ಕಾಲದಲ್ಲ ಮಾಚಗೌಡನ ಮಗಳು ಲಕ್ಷ್ಮಮ್ಮ 
ಗಾವುಂಡಿಯು ಸರಕ್ಕನೂರಿನ ಹಸು ಮತ್ತು ಎಮ್ಮೆಗಳನ್ನು ಕದ್ದುಕೊಂಡು ಹೋಗುತ್ತಿದ್ದ ಶತ್ರುಗಳನ್ನು 
ಸೋಸಿ ತುರುಗಳನ್ನು ರಕ್ಷಿಸಿ ನಂತರ ಸತ್ತು ಪ್ರರ್ಣ ಸೇರಿದಳು”. 


ಕೆಲವೊಮ್ಮೆ ಗ್ರಾಮಗಳಗೆ ಸ್ತೀಯರ ಹೆಸರುಗಳನ್ನು ನೋಡಲಾಗುತ್ತಿತ್ತು. ನೊಳಂಬ ದೊರೆ 
ಅಯ್ಯಪ್ಪದೇವನು ಗಂಗರ ರಾಜಕುಮಾರಿ ಹೊಲ್ಲಬ್ಬರಸಿಯನ್ನು ವಿವಾಹವಾಗಿ ಅವಳ ಹೆಸರಿನಲ್ಲ 
ಹೊಲ್ಲರಸಿಯ ಮಂಗಲಪಹುರವನ್ನು”*”*, ಕ್ರಿ.ಶ.೧೩೪೦ ರಲ್ತ್ಪ ಮೂರನೇ ಬಲ್ಲಾಳನ ಕಾಲದಲ್ಲ ಹೊನ್ನಪ್ಪನ 
ಮಗಳು ಬೈಂಯಚವ್ಪಗೆ ದಂಡಿಗೀಯ ಜೀಯಕ್ಷೆ ತಾವರೆಕೆರೆಯಲ್ಲ ಭೂಮಿಯನ್ನು ಕೊಡುಗೆಯಾಗಿ” 
ನೀಡಿದ ನಂತರ ಈ ಕೊಡುಗೆ ಭೂಮಿಗೆ ಬಯುರವ್ಪಹಳ್ಳ ಎಂದು ಆಕೆಯ ಹೆಸರನ್ನಿಡಲಾಯುತು. ಈಗ 
ಬೈಚಗುಪ್ಪೆಯಾಗಿದೆ. ಕ್ರಿ.ಶ.೧೫೨೮ ತಿಪ್ಪೂರ ಹೊನ್ನ ವೀರಶೆಟ್ಟಯ ತನ್ನ ಮಕ್ಕಳು ಸಾವನ್ನಪ್ಪಿದಾಗ ಒಂದು 


 ಹೆ.ಚ್‌. ಜಯಣ್ಣ ಕರಿಯಣ್ಣ :- ಯಲಹಂಕ ಪ್ರಭುಗಳ ಕಾಲದ ಸ್ತೀ ಸಮಾಜ, ಬೆಂಗಳೂರು ಕೆಂಪೇಗೌಡರ ವಂಶಸ್ಥರು, ಪು.ಸಂ-೧. 

ನ ಎ.ಕ-೯, ದೇ.ತಾ.೩೦, ಕ್ರಿ.ಶ.೧೭೨೯, ವಡಿಗೇನಹಳ್ಳಿ. 

ನ ಎ .ಕ-€, ಅನುಬಂಧ, ಮಾ.ತಾ.೯೬, ಹರತಿ ಗ್ರಾಮ. 

ನ್‌ ಎ.ಕ-೯, ಹೊ.ತಾ.೧೧, ಕ್ರಿ.ಶ.೧೦೪೧, ಸಿದ್ದನಹಳ್ಳಿ. 

ಎಂ.ಜಿ. ನಾಗರಾಜ್‌ ಹ ಹೆಚ್‌.ಎಂ. ಸಿದ್ದನಗೌಡ :- ಬೆಂಗಳೂರು ಮತ್ತು ಕೊಡಗು ಜಿಲ್ಲೆಯ ಕೆಲವು ಅಪ್ರಕಟಿತ ಶಾಸನಗಳು, ಇ.ದ.ಸ೦ ೧೪, ಪು.ಸಂ-೩೦. 
ನ್‌ ಎ.ಕ-೯, ಮಾ.ತಾ.೮೧, ಕ್ರಿ.ಶ.೧೩೪೦, ಬೈಚೆಗುಪ್ಪೆ. 


೨೩೮ 


ಕೆರೆಯನ್ನು ಕಟ್ಟಿ. ಕನ್ಯಾದಾನಗಳನ್ನು ನೀಡಿದನು". ಸ್ತ್ರೀಯರು ಅನೇಕ ಸಾರ್ವಜನಿಕ 
ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದರು. ಶಿವಗಂಗೆ ಬೆಟದ ಮೆಲೆ ತಿಮ್ಮಜ್ಞಿಯು ವರಳನ್ನು ಮಾಡಿಸಿದಳು". 
೪2 ಟಿ ಜ QA 


ದೇವದಾಸಿ ಪದ್ಧತಿ 

ದೇವದಾಸಿಯರು ಎಂದರೆ ದೇವಸ್ಥಾನಗಳಲ್ಲ ಗೀತ, ನೃತ್ಯಗಳ ಮೂಲಕ ಭಗವಂತನ 
ಸೇವೆಯನ್ನು ಮಾಡಿಕೊಂಡಿದ್ದ ದಾಸಿಯರು. ಸಾಮಾನ್ಯವಾಗಿ ದಾನ ಶಾಸನಗಳಲ್ಲ ಅಂಗಭೋಗ ಮತ್ತು 
ರಂಗಭೋಗಗಳ ಉಲ್ಲೇಖಗಳನ್ನು ಕಾಣಬಹುದು. ಅಂಗಭೋಗವೆಂದರೆ ದೇವರ ವಿರ್ರಹಕ್ಕೆ ಸ್ಥಾನ. 
ಗಂಧಲೇಪನ, ಧೂಪ. ದೀಪ. ಪುಷ್ಟ ಇತ್ಯಾದಿಗಳ ಸೇವೆ. ರಂಗಭೋಗವೆಂದರೆ ದೇವರ ವಿಗ್ರಹದ 
ಎದುರಿಗೆ ರಂಗಮಂಟಪದ ಮೇಲೆ ಗೀತ, ನೃತ್ಯ. ಸಂಗೀತ ಮೊದಲಾದುವುಗಳ ಮೂಲಕ ದೇವರಿಗೆ 
ಸೇವೆ ಮಾಡುತ್ತಿರುವುದು. ಅಂಗ, ರಂಗ ಭೋಗಗಳ ಸೇವೆಗಳಗೆ ದಾನ ದತ್ತಿಗಳು ನೀಡಿರುವುದನ್ನು 
ಗಮನಿಸಿದರೆ ದೇವಾಲಯಗಳಲ್ಲ ರಂಗ ಭೋಗ ಸೇವೆಗಳು ಜರುಗುತ್ತಿದ್ದರಿಂದ ದೇವದಾಸಿಯರು 
ಇದ್ದಿರಬಹುದು. ದೇವದಾಸಿಯರಿಗೆ ಸಲ್ಲಸುತ್ತಿದ್ದ ಸೇವೆಗಳಗೆ ಪ್ರತಿಫಲವಾಗಿ ದಾನದತ್ತಿಗಳನ್ನು ಸಹ 
ನೀಡುತ್ತಿದ್ದರು. 

ದೇವರ ಸೇವೆಗೆ ಮೀಸಲಾದ ದೇವದಾಸಿಯರೊಂದಿಗೆ ಸಂಬಂಧವಿಟ್ಟು ಕೊಳ್ಳುವುದು 
ಪುಣ್ಯವೆಂದು ಜನರು ನಂಜರಬೇಕು, ದೇವ ಪೂಜೆಯ ಸಂದರ್ಭದಲ್ಲ ಸಂಗೀತಕ್ಷಾಗಿ ಸ್ತ್ರೀಯರು 
ನೇಮಿಸಿಕೊಳ್ಳಬೇಕೆಂದು ಹಲವು ಪುರಾಣಗಳು ಹೇಳುತ್ತವೆ. ಈ ಸ್ತ್ರೀಯರು ಸಾಮಾನ್ಯವಾಗಿ 
ವೇಶ್ಯೇಯರು. ಇವರನ್ನು ದೇವಸ್ಥಾನಗಳಗಾಗಿ ಕಂಡು ಕೊಳ್ಳಬೇಕೆಂದು ಕೆಲವು ಪುರಾಣಗಳು 
ಸೂಚಜಿರುವುದು"*. 


ಪಾತ್ರದವರು. ನಟವರು. ಜೋಗತಿಯರು. ಬಸವಿಯರೆಂದು ಕರೆಯುವ ದೇವದಾಸಿಯರು 
ಸುಂದರಿಯರಾಗಿದ್ದು., ಕಲಾಪರಿಣಿತರಾಗಿರುತ್ತಾರೆ. ದೇವದಾಸಿಯರಲ್ಲ ಕೆಲವರು ವೇಶ್ಯಾವಾಟಕೆಯಲ್ಲ 
ತೊಡಗುವಂತೆ ಆಡಳತವರ್ಗ ಅಥವಾ ನೃತ್ಯಗಾತ್ತಿೀಯರು ವೇಶ್ಯಾವಾಟಕೆಯನ್ನು ನಡೆಸುತ್ತಿದ್ದರು. 
ಚಿಟ್ಟೆಯಂತೆ ಮೆರೆಯುವವಳನ್ನು ಪಾತರಗಿತ್ತಿ ಎಂದು. ಪಾತುರೀಯ ಎಂದರೆ ವೇಶ್ಯೆ ಎಂದರ್ಥ. 
ಚಂಚಲ ಪ್ರಭಾವದಳಾಗಿದ್ದರಿಂದ ಪಾತರಗಿತ್ತಿ ಎಂದು ಕರೆಯುತ್ತಿದ್ದ ಬಹುದು. ಈ 


ಎಂ.ಜಿ. ಮಂಜುನಾಥ ಹಿ ವಿಶ್ವನಾಥ್‌.ಜೆ.ಸಾಸಲು :- ಐದು ಅಪ್ರಕಟಿತ ಶಾಸನಗಳು, ಇ.ದ.ಸಂ.೧೩, ಪು.ಸ೦-೩೦. 
೬ ಎ .ಕ-೯, ಅನುಬಂಧ, ನೆ.ತಾ.೧೪೬, ಶಿವಗಂಗೆ. 
೭ ಎಂ. ಚಿದಾನಂದಮೂರ್ತಿ :- ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೧೮೧. 


೨೩೯ 


ದೇವದಾಸಿಯರರೆಲ್ಲರೂ ವೇಶ್ಯೇಯರೇ ಆಗಿದ್ದರೂ, ವೇಶ್ಯೇಯರೆಲ್ಲರೂ ದೇವದಾಸಿಯರಾಗಿರಲಲ್ಲ. 


ಇವರಿಗೆ ಸೂಳೆ ಎಂಬ ಪದವನ್ನು ಸಹ ಬಳಸುತ್ತಾರೆ. 


ಶ್ರೀ ವಿಜಯನು ಕ್ರಿ.ಶ.೭೯೭ರಲ್ಲ ಮಣ್ಣಿಯಲ್ಲ ಕಟ್ಟಸಿದ ಜನ ಬಸದಿಯಲ್ಲ ದೇವದಾಸಿಯರಿಂದ 
ವಾರ ವಿಲಾಸಿನೀ ವಿರಚಿತ ನೃತ್ಯ ಗೀತವಾದ್ಯ ಬಅವಿಲೋಚನ ಮುಂತಾದ ಸೇವೆಗಳು ಕ್ರಿ.ಶ.೮೦೨ರಲ್ಲೂ 
ಮುಂದುವರೆದಿದ್ದು, ಈ ನರ್ತಕಿಯರಿಗೆ ಮತ್ತು ಹಾಡುಗಾರ್ತಿಯರಿಗೆ ಪೆರ್ವಡಿಯೂರು"”” ಎಂಬ 
ಗ್ರಾಮವನ್ನು ದಾನ ನೀಡಿದ್ದಾರೆ. ಕ್ರಿ.ಶ.೧೧೮೬ ರ ಮತ್ತೊಂದು ಶಾಸನದಲ್ಲ ಹೊನ್ನನಾಯಕನ ಬಸುವಿ 
ಮತ್ತು ಪಾತುರೀಯ ರಂಗದಲ್ಲ ಎಂಬ ಪದಗಳ ಉಲ್ಲೇಬವಿದ್ದು"*” ಮಣ್ಣೆಯ ಜನಾಲಯದಲ್ಲ 
ಬಸದಿಯೂ ಪಾತರಗಿತ್ತಿಯಾಗಿ ಸೇವೆ ಸಲ್ಪಸುತ್ತಿದ್ದಕು. ಇದೇ ಜನಾಲಯವನ್ನು ಈಗ ಸೂಳೆಯರ 
ಬಸದಿ ಅಥವಾ ಗುಡಿ ಎಂದು ಕರೆಯುವುದನ್ನು ಗಮನಿಸಿದರೆ ನಿಜ ಇರಬಹುದು ಎಂದೆನಿಸುತ್ತದೆ. 
ನವರಂಗದಲ್ಲ ೨೬ ಚದುರದಡಿ ಮಧ್ಯೆ ಇರುವ ರಂಗ ಪೀಠವನ್ನು ನೃತ್ಯಕ್ನಾಗಿ ಬಳಸುತ್ತಿರ ಬೇಕು ಹಾಗೂ 
ಜಾಲಾಂದದಲ್ಲರುವ ಮಿಥುನ ಶಿಲ್ಪಗಳು ಮತ್ತು ಜನಾಲಯದಲ್ಲ ಮತ್ತು ಸೂರ್ಯ ದೇವಾಲಯದಲ್ಲ 
ಜಾರಿಯಲ್ಲದ್ದ ಬಸವಿ (ರಂಗಭೋಗ) ಸೇವೆಯು ಕಪಿಲೇಶ್ವರ ದೇಗುಲದಲ್ಲಯೂ ನಡೆಯುತ್ತಿದ್ದಿರಬೇಕು. 


ಕ್ರಿ.ಶ.೧೫೩೩ ರಲ್ಲ ಅಚ್ಛುತರಾಯನ ಅಪ್ಪ್ತಣಿಯ ಮೇರೆಗೆ ಹೆಸರುಘಟ್ಟದ ಚಂದ್ರಮೌಳೇಶ್ವರ 
ದೇವಾಲಯದ ದೇವದಾಸಿಗೆ ದೇವರಗುಡಿಯನ್ನು”್‌”. ಕ್ರಿ.ಶ.೧೬೯೭ ರಲ್ಲ ದೇವನಹಳ್ಳಯ ಶ್ರೀ ಮದನ 
ಗೋಪಾಲ ಸ್ವಾಮಿ ದೇವಾಲಯದಲ್ಲ ಸೇವೆ ಸಲ್ಪಸುತ್ತಿದ್ದ ಛತ್ರ ಪಾಲಕಿಯರು ಮತ್ತು ಮೇಳ 
ನಟುವರುಯರಿಗೆ"್‌' ಕೊಡುಗೆಯಾಗಿ ಕೊಣ್ಣರು. ಅಂದಿನ ಸಮಾಜದಲ್ಲ ಸೂಳೆಯರು ಅನೇಕ 
ಸಾಮಾಜಕ ಕಾರ್ಯಗಳನ್ನು ಮಾಡಿರುತ್ತಾರೆ. ಸೂಳೆಯಲ್ಲೆಯ ವರಗಳ್ತೀವಚ್ಚೆಯೂ ಬೇವೂರು ಕೆರೆಯ 
ತೂಬನ್ನು””” ನಿರ್ಮಿಸಿದರು. ಸೂಳೆಯರು ವಾಸಿಸುತ್ತಿದ್ದ ಪ್ರದೇಶಗಳನ್ನು ಸೂಳೆಗೇರಿಗಳೆಂದು”” 
ಕರೆಯುತ್ತಾರೆ. 

ಮಠಗಳು 


ಪ್ರಾಚೀನ ಕಾಲದಲ್ಲ ದೇವಾಲಯಗಳು ಹಾಗೂ ಮಠಗಳ ನಡುವೆ ಉತ್ತಮ 
ಅನುಬಂಧವಿರುತ್ತಿತ್ತು. ದೇವಾಲಯಗಳಗೆ ಹೊಂದಿಕೊಂಡತೆ ಅವುಗಳ ಅಂಗಗಳಾಗಿ ಮಠಗಳರುತ್ತಿತ್ತು. 


೧೩೮ 


ಎ.ಕ-೯,ನೆ.ತಾ.೬೧, ಕ್ರಿ.ಶ.೮೦೨, ಮಣ್ಣೆ. 

ಎಂ.ಜಿ. ನಾಗರಾಜು ಹ ಪಿ.ವಿ ಕೃಷ್ಣಮೂರ್ತಿ :- ಮಣ್ಣೆ, ಇ.ದ.ಸಂ.೧೮, ಪು.ಸಂ-೬೭, ೬೮. 
ರ, ನೆ.ತಾ.೩೧, ಕ್ರಿ.ಶ.೧೫೩೩, ಹೆಸರುಘಟ್ಟ. 

ಎ.ಕ-೯, ದೇ.ತಾ.೧೫, ೧೬೯೭, ದೇವನಹಳ್ಳಿ. 

ಎ ಕ, ಚಿ.ತಾ.೨೧೨, ಬೇವೂರು. 

್‌ ಎ.ಕ-೯, ಚ.ತಾ.೧೦೦, ಚಿಕ್ಕಮಳೂರು. 


೧೪೧ 


೨೪೦ 


ಮಠಗಳಲ್ಲ ಮುನಿಗಳು / ಸನ್ಯಾಸಿಗಳು ವಾಸಿಸುವ ಗೃಹಗಳು ಅವರು ಕೈಗೊಂಡ ವಿದ್ಯಾ ಪ್ರಸಾದ. 
ಉಪದೇಶ ಮುಂತಾದ ಚಟುವಟಗೆಗಳಂದಾಗಿ ಜನ ಜೀವನದ ಕೇಂದ್ರ ಬಂದುಗಳಾಗಿದ್ದವು. ಮಠಗಳು 
ದೇವಾಲಯಗಳ ಒಂದು ಭಾಗವಾಗಿದ್ದು ಶೈವ ಯತಿಗಳು ದೇವಸ್ಥಾನಗಳಲ್ಲ ಮಾಹೇಶ್ವರರಾಗಿ, 
ಮಠಗಳಲ್ಲ ಆಸ್ಥಾನ ಪತಿಗಳಾಗಿ ವಿದ್ಯಾದಾನ ಮಾಡುತ್ತಿದ್ದರು. 

ಶಿವಗಂಗೆಯ ಶ್ರೀ ರಂಭಾಪುರಿ ಸಂಪ್ರದಾಯದ ಮೇಲಣ ಗವಿ ಸಿಂಹಾಸನ ಮಠ, ಶ್ರೀ 
ಶೃಂಗೇರಿ ಪೀಠದ ದಕ್ಷಣ ಶಾಖೆಯಾಗಿ ಶಿವಗಂಗೆ ಮಠ (ಶೃಂಗೇರಿ, ಬಾಳೆಹೊನ್ನೂರಿನ ರಂಭಾಪುರಿ 
ಪೀಠಗಳ ಶಾಖೆಗಳು) ಉಜ್ಜಯುನಿ ಪೀಠದ ಶಾಖೆಯಾದ ಹೊನ್ನಮ್ಮದೇವಿ ಮಠ. ಶ್ರೀ ಶೈಲ 
ಪಂಡಿತಾರಾದ್ಯ ಪೀಠದ ಶಾಖೆಯಾಗಿ ಬಯಲುಮಠ, ರಾಚೋಟ ವೀರಭದ್ರನ ದೇಗುಲದ ಹಿಂಬದಿಗೆ 
ಸುಂದರ ಶಿಲ್ಪಗಳನ್ನು ಹೊಂದಿರುವ ರಾಚೋಟ ಮಠವು  ಶಿಥಿಲಗೊಂಡಿದೆ. ಕಂಬಾಳುಮಠದ, 
ಮುತ್ತಿನಕಂಥೆಮಠ. ಭ್ಯಂಗಿಮಠ., ಬೆಂಡೆಕೆರೆಮಠ. ಚೆಲುವಮಠ. ತಮ್ಮಡಿಹಳ್ಳಮಠ. ಕರಿಆನೆಮಠ. 
ಚಿನ್ನಕಾಂತಿಮಠ, ದೇಶಮಠ, ಕಾಚಗಲ್‌ ಮಠ, ಫಲಹಾರಮಠ, ಸಿದ್ದರಮಠ, ಸಂಗಪ್ಪನಮಠ, ಜಟ್ಟ 
ಜಡೆಯರಮಠ, ಖಾನಿಮಠ. ಬೋಳಕಬಸವನಮಠ, ಶಾರದ ಮಠ (ಕ್ರಿ. ಶ.೧೭೧೫ರ ವೇಕೆಗೆ 
ಕಿವಗಂಗೆಯಲ್ಲ ಶಾರದಮಠ ಸ್ಥಾಪನೆಯಾಗಿದೆ) ಇತ್ಕಾದಿಯಾದ ಮುಂತಾದ 4೬೮೬ ಮಠಗಳಲ್ಲ 
ವೀರಭದನ ದೇಗುಲದ ಹಿಂಬದಿಗೆ ಸುಂದರ ಶಿಲ್ಪಗಳನ್ನು ಹೊಂದಿದ ರಾಚೋಡ ಮಠವು 
ಶಿಥಿಲಗೊಂಡಿದೆ. ಕ್ರಿ.ಶ.೧೫೬೬ ರಲ್ಲ ಸದಾಶಿವರಾಯನು ಹೊನ್ನಮ್ಮ ಗವಿಮಠ, ಮಹತ್ತಿಗೆ ಮಠ. 
ಚಿನ್ನದಕಥೆಯ ಮಠ ಮುಂತಾದವುಗಳಗೆ ಶಿವರಾತ್ರಿ ಪುಣ್ಯಕಾಲದಲ್ಲ ಅನೇಕ ಕೊಡಗೆಗಳನ್ನು””. 
ಮೇಲಣ ಗವಿಮಠಕ್ಷೆ”್‌”, ಕ್ರಿ.ಶ.೧೫೭೬ ೨ರಲ್ಲ ಗಂಡರಗೊಳ್ಲ ದಳವಾಲಯು ಭೈರಪ್ಪ ನಾಯಕರು ಮೇಲಣ 
ಗವಿಯ ಸಿಂಹಾಸನದ ಮಲೆಯ ಕಾಂತದೇವರಿಗೆ ಶಿಷ್ಯ ಪಾರಂಪರಿಕವಾಗಿ ಶಾಶ್ವತವಾಗಿ ಶಿವಪೂಜೆ 
ಮಾಡಿಕೊಂಡಿರಲು ಗಂಡರಗೊಳ್ಳಪುರವನ್ನು””” ನೀಡಿದರು. ೧೨ ಸಾವಿರ ಗಣಂಗಳಗೆ ದಾಸೋಹ 
ನಡೆಯುತಿತ್ತು ಎಂದರೆ ಈ ಎಲ್ಲಾ ಮಠಗಳಲ್ಪ ಏಕಕಾಲಕ್ಕೆ ನಡೆಯುತ್ತಿದ್ದ ದಾಸೋಹ ಅಡಗಿರಬೇಕು"”””. 
ಕಂಬಾಳು ಮಠ, ಮುಂತಾದ ಮಠಗಳಕಲ್ಲ ಅನ್ನ ಸಂತರಪ್ಪಣಿ ಈಗಲೂ ನಡೆಯುತ್ತಿದೆ. ಬಳ್ಳಗಾವಿಯ 
ಕೋಡಿಮಠ ಕರ್ನಾಟಕದ ಪುರಾತನವಾದ ಪ್ರಸಿದ್ಧ ಮಠವು ಎಲ್ಲಾ ಮತಧರ್ಮದವರಿಗೂ ಅನ್ನದಾನ, 
ವಿದ್ಯಾದಾನ ಮಾಡುತಿದ್ದು, ಈ ಮಠದ ಶಾಖೆಯೊಂದು ಮಾಗಡಿ ಸಮೀಪದ ಭಾರ್ಗವತಿ ಕೆರೆಯ 


೧೪೪ 


ಎ.ಕ-೯,ನೆ.ತಾ.೮೧, ಕ್ರಿ.ಶ.೧೫೪೫, ಶಿವಗಂಗೆ. 

ಎ.ಕ-೯, ಅನುಬಂಧ, ನೆ.ತಾ.೧೪೦, ಶಿವಗಂಗೆ. 

ಎ.ಕ-೯, ದೊ.ತಾ.೪೧, ಕ್ರಿ.ಶ.೧೫೬೯, ಗಂಡರಗೊಳ್ಳಿಪುರ. 

ಇ ಡಾ.ಹೆಚ್‌.ಎಸ್‌.ಗೋಪಾಲ್‌ ರಾವ್‌ :- ನೆಲದಸಿರಿ, ಪು.ಸಂ-೬೧. 


೧೪೫ 


೧೪೬ 


೨೪೧ 


ಪಕ್ಷದಲ್ಲದೆ"”””. ಮಾಗಡಿ ಸೀಮೆಯಲ್ಲ ೩೦೦ ಮಠಗಳು ವಿದ್ಯೆ ಅಥವಾ ದಾಸೋಹಕ್ಕೆ ಇದ್ದವು”. 
ಮಠಗಳು ಅನ್ನದಾನ ಕಾರ್ಯ ನಿರ್ವಹಿಸುತ್ತಿರುವುದಕ್ಲಾಗಿ ಹಲವಾರು ದಾನಗಳನ್ನು ನೀಡುತ್ತಿದ್ದರು. 
ಮಠಗಳ ನಿರ್ವಹಣೆಗಾಗಿ ಮಂಜೂರು ಮಾಡುತ್ತಿದ್ದ ಭೂಮಿಯನ್ನು ತಮಿಳು ಶಾಸನಗಳು 
ಮಂಡಪುರಂ"”” ಎಂದು ಕರೆಯಲಾಗುತ್ತದೆ. ಹೊಸಕೋಟಿಯಲ್ಲ ಮಹಂತೇಶ್ವರ, ಶ್ರೀ ಶ್ರೀ ಶ್ರೀ 
ರಾಮಾವಧೂತ ಎಂಬ ಮಠಗಳವೆ. 


ವಿದ್ಯಾಭ್ಯಾಸ 

ಪ್ರಾಚೀನ ಕಾಲದ ವಿದ್ಯಾಭ್ಯಾಸವು ಬಹುಮಟ್ಟಗೆ ಧಾರ್ಮಿಕವಾದುದಾಗಿತ್ತು. ವಿದ್ಯೆಯನ್ನು 
ಮೋಕ್ಷ ಸಾಧನವೆಂದೂ, ಆತ್ಮಜ್ಞಾನ ಪಡೆಯುವ ಒಂದು ಮಾರ್ಗವೆಂದೂ, ವಿದ್ಯಾಹೀನನಾದವನು 
ಪಶುವಿಗೆ ಸಮಾನವೆಂದು ಪ್ರಾಚೀನರು ಭಾವಿಸಿದ್ದರು. ವೈದಿಕ ಕಾಲದಲ್ಲ ಗುರುಕುಲಗಳೇ 
ಪಾಠಶಾಲೆಗಳಾಗಿದ್ದವು. ವಿದ್ಯಾರ್ಥಿಯು ಗುರುವಿನ ಮನೆಯಲ್ಲ ಗುರುಸೇವೆ ಮಾಡುತ್ತಾ ಗುರುವಿನಿಂದ 
ವಿದ್ಯೆಯನ್ನು ಕಅಯುವ ಗುರುಕುಲ ಪದ್ಧತಿಯು ಜಾರಿಯಲ್ಲತ್ತು. ಈಗಲೂ ಸಹ ಗುರುಕುಲ ಶಾಲೆಗಳು 
ಅಲ್ಲಲ್ಲ ಕಾಣ ಸಿಗುತ್ತದೆ. ತಾವರೆಕೆರೆ ಸಮೀಪ ಚನ್ನೇನಹಳ್ಳಯಲ್ಲ ಗಿಡದಪಾಳ್ಯ ರಸ್ತೆಯಲ್ಲ ಗುರುಕುಲ 
ಶಾಲೆಯುದೆ. ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಗುರುಕುಲದಿಂದ ಹಿಂತಿರುಗಿದ ಬ್ರಾಹಣರಿಗೆ 
ಗೃಹಸ್ಥರಾಗಿ ನೆಲೆಗೊಳ್ಳಲು ಸಹಾಯಕವಾಗಿ ಅಗ್ರಹಾರಗಳನ್ನು ದಾನವಾಗಿ ಕೊಡುತ್ತಿದ್ದರೆಂದು ಡಾ.ಡಿ.ಸಿ. 
ಸರ್ಕಾರ್‌ ರವರು ಅಭಪ್ರಾಯ ವ್ಯಕ್ತ ಪಡಿಸಿದ್ದಾರೆ. 

ವೈದಿಕ ಯುಗದ ನಂತರ ಬೌದ್ದ ವಿಹಾರಗಳು ವಿದ್ಯಾಭ್ಯಾಸ ಕೇಂದ್ರಗಳಾಗಿ ಪರಿಣಮಿಸಿದವು. 
ವಿದ್ಯಾರ್ಥಿಗಳ ಊಟ ಬಲ್ಲೆಗಳಗೆ ಸಾರ್ವಜನಿಕರು ಮಠಗಳಗೆ ಮತ್ತು ದೇವಾಲಯಗಳಗೆ ದಾನ 
ದತ್ತಿಗಳನ್ನು ನೀಡುತ್ತಿದ್ದ ಅಂಶ ಕಂಡು ಬರುತ್ತದೆ. ವಿದ್ಯಾದಾನವು ಅಗ್ರಹಾರಗಳು, ಮಠಗಳ. 
ದೇಗುಲಗಳು, ಬಹ್ಮಪುರಿಗಳಲ್ಲ. ಪಟಕಾ ಸ್ಥಾನಗಳಲ್ಲ ನಡೆಯುತಿತ್ತು. ರಾಜರು. ಊರಗಾಂವುಡರು, 
ವರ್ತಕರು, ನರ್ತಕಿಯರು ಮತ್ತು ಅರಮನೆಯ ಉಳ೪ಗದವರು ದೇವಾಲಯಗಳಗೆ, ಅಗ್ರಹಾರ 
ಬಹ್ಮಪುರಿಗಳಗೆ ಮತ್ತು ವಿದ್ಯಾ ಶಾಲೆಗಳಗೆ ದತ್ತಿ ಜಡುತ್ತಾರೆ. 


ಅಗ್ರಹಾರಗಳನ್ನು ದತ್ತಿಯಾಗಿ ಪಡೆದ ಬ್ರಾಹ್ಯಣರನ್ನು ಮಹಾಜನರೆಂದು ಕರೆಯುತ್ತಿದ್ದರು. ತಮಿಳು 
ದಾನ ಶಾಸನಗಳಲ್ಲ ಮಹಾಜನರ ಉಲ್ಲೇಖ ಸಾಮಾನ್ಯವಾಗಿ ಇದ್ದೆ ಇರುತ್ತದೆ. ಕನ್ನಡ ಶಾಸನದಲ್ಲ 


೧೪೮ 


ಮುನಿರಾಜಪ್ಪ :- ಮಾಗಡಿ ಸೀಮೆ ಇತಿಹಾಸ ಸಂಸ್ಕೃತಿ, ಪು.ಸಂ-೧೭೯. 
೫ ಎಂ.ಎ.ಆರ್‌, ೧೯೧೫, ಪು.ಸಂ-೩. 
ವ ಕ-೯, ದೇ. ತಾ.೭ಲ, ಕ್ರಿ.ಶ.೧೩೦೦, ಗಂಗವಾರ. 


೨೪೨ 


ವಿದ್ದನ್ನ-ಮಹಾಜನಗಳೆಂಬುದಾಗಿ"್‌” ಮಹಾಜನರು ಸಕಲ ವಿದ್ಯಾಪಾರಂಗತರಾಗಿ. ವಿದ್ವಾಂಸರಾಗಿ. 
ಅಗ್ರಹಾರಗಳಲ್ಲ ವಿದ್ಯೇಯ ಪ್ರಸಾರ ಮಾಡುತ್ತಿದ್ದರು. 


ಸಂತೆಗಳು 


ನಾಡಿನ ರಾಜಕೀಯ, ಸಾಮಾಜಕ, ಆರ್ಥಿಕ ಹಾಗೂ ಔದ್ಯೋಗಿಕ ಪ್ರಗತಿ ಸಾಧಿಸುವಲ್ಪ್ಲ ಜನರ 
ಆರ್ಥಿಕ ಮಟ್ಟವನ್ನು ಸುಧಾರಿಸುವಲ್ಪ. ವಿಸ್ಹಾರಿಸುವಲ್ಪ ಸಂತೆಗಳು ಅತ್ಯ೦ತ ಮಹತ್ವದಾಗಿದೆ. ನಾಡಪ್ರಭು, 
ಅಧಿಕಾರಿಗಳು. ವರ್ತಕ ಮುಂತಾದವರು ಕೂಡಿಕೊಂಡು ಆಯಾ ಪ್ರದೇಶ, ಗ್ರಾಮ. ಪಟ್ಟಣಗಳಕಲ್ಲ 
ವಾರಕ್ಕೊಮ್ಮೆ ಒಂದು ಗೊತ್ತಾದ ಸ್ಥಳ, ದಿನದಂದು ಹತ್ತಾರು ಗ್ರಾಮಗಳ ಮಧ್ಯೆ ಸಂತೆಗಳು 
ನಡೆಸುತ್ತಿದ್ದರು. ಈ ಸಂತೆಯಲ್ಲ ಕಟ್ಟಡ ಅಂಗಡಿಗಳು, ಸಂತೆ ನಡೆಯುವ ಸ್ಥಳದ ಸುತ್ತಲೂ 
ಗೋಡೆಯುದ್ದು, ಒಂದು ಕಡೆ ಮಾತ್ರ ಹೆಬ್ಬಾಗಿಅರುತ್ತಿತ್ತು. ಈ ಸಂತೆಯು ಪಟ್ಟಣದ ಹೊರವಲಯದಲ್ಲ 
ನೆರೆಯುತ್ತಿತ್ತು. ಸಂತೆ ಕೂಡುವ ಸ್ಥಳದ ಒಳಾಂಗಣದಲ್ಲ ದೇವಾಲಯಗಳು ಇರುತ್ತಿದ್ದವು. ವ್ಯವಹಾರದಲ್ಲಿ 
ಅಚಾತುರ್ಯ ಅನ್ಯಾಯಗಳು ಸಂಭವಿಸದಂತೆ ನೋಡಿಕೊಳ್ಳಲು ಈೇ ದೇವಾಲಯಗಳ ಮುಂದೆ ನನ್ನು 
ಕಂಬವನ್ನು ಸತ್ಯ, ಪ್ರಮಾಣಿಕತೆಗಳ ಸಂಕೇತವಾಗಿ ನಿಲ್ಲಸುತ್ತಿದ್ದರು. ಹೊಸದಾಗಿ ಆರಂಭಸಿದ ಸಂತೆಗೆ 
ವರ್ತಕರನ್ನು ಆಕರ್ಷಿಸಲು ಸರಕುಗಳಗೆ ತೆರಿಗೆ ರಿಯಾಯುತಿಯನ್ನು ಸಹ ನೀಡುತ್ತಿದ್ದರು. 

ಸಂತೆಯ ಕಟ್ಟಡಗಳು ಬಲವಾಗದೆ ಬದ್ದು ಹೊದರೆ ಅಂಥವುಗಳನ್ನು ಜೀರ್ಣೋದ್ದಾರ 
ಮಾಡಲಾಗುತ್ತಿತ್ತು. ಕ್ರಿ.ಶ.೧೨೬೭ ರಲ್ಲ ರಾಜಘಟ್ಟದಲ್ಲ ವಿವಿಧ ರೀತಿಯ ವರ್ತಕ ಶ್ರೇಣಿಗಳದ್ದು. 
ಬಹುದೊಡ್ಡ ಪ್ರಮಾಣದಲ್ಲ ಸಂತೆಯು ಜರುಗುತಿದ್ದು. ಸಂತೆಗಳನ್ನು ಸ್ಥಳೀಯ ವರ್ತಕರು 
ರಾಜ್ಯಾಢಳತದ ಅನುಮತಿ ಪಡೆದು ವ್ಯವಸ್ಥೆ ಮಾಡಲಾಗುತ್ತಿತ್ತು. ಕ್ರಿ.ಶ.೧೩೮೩ ರಲ್ಲ ಬಟ್ಟಿಯ ನಾಯಕ 
ಮತ್ತಿತರರು ಸೇರಿ ನೀಡುಮದದಲ್ಲ ಮೂರು ವರ್ಷಗಳ ಕಾಲ ಸತತವಾಗಿ ಸಂತೆಯನ್ನು 
ಏರ್ಪಡಿಸಿದ್ದರು”””. ಸಂತೆಗೆ ಹೋಗಿ ಬರುತ್ತಿದ್ದ ಸಂದರ್ಭದಲ್ಲ ಕಳ್ಳರಿಂದ ಆಕ್ರಮಣಗಳು 
ನಡೆಯುತಿದ್ದುದನ್ನು ಸಹ ಶಾಸನದಲ್ಪ ಕಾಣಬಹುದು"್‌*. ಹೀಗೆ ಸಂತೆಗಳು ರಾಜ್ಯದ ಹಲವಾರು ಆರ್ಥಿಕ 


ಸಂಪನ್ಮೂಲಗಳಕಲ್ಲ ಅತ್ಯ೦ತ ಪ್ರಮುಖವಾಗಿ ಪರಿಣಮಿಸಿತ್ತು. 


೧೫೧ 


ಎ.ಕ-೯,ನೆ.ತಾ.೩೧, ಕ್ರಿ.ಶ.೧೫೩೩, ಹೆಸರುಘಟ್ಟ. 
ಎ.ಕ-೯, ನೆ.ತಾ.೧೬೬, ಕ್ರಿ.ಶ.೧೩೮೩, ನಿಡಮೆದ. 
ಎ.ಕ-೯,ಕ.ತಾ.೬೪, ಕ್ರಿ.ಶ.೧೨೯೧, ಕಬ್ಬಾಳ. 


೧೫೨ 


೧೫೩ 


ತೆರಿಗೆಗಳು 
ಪ್ರಾಚೀನ ಕಾಲದಲ್ಲ ಒಂದು ದೇಶದ ಪ್ರಗತಿಯು ಆ ದೇಶದ ಸಂಪತ್ತನ್ನು ಅವಲಂಭಸಿರುತ್ತದೆ. 


ಆರ್ಥಿಕವಾಗಿ ಸುಭದ್ರತೆ ಇಲ್ಲದೇ ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ರಾಜ್ಯದ ಆಡಳತದಲ್ಲ ಹಣಕಾಸು 
ವಿಭಾಗ ಪ್ರಮುಖವಾದದ್ದು. ಆದಾಯದ ಭಾಗವಾಗಿ ತೆರಿಗೆ ಸಂಪನ್ಮೂಲಗಳ ಸಂಗ್ರಹವಾದ ಹಣವನ್ನು 
ರಾಜ್ಯದ ವಿವಿಧ ಅಭವೃದ್ಧಿ ಕಾರ್ಯಗಳಗೆ ಆಳರಸರು ಖರ್ಚು ಮಾಡುತ್ತಿದ್ದರು. ಕಂದಾಯ. ತೆರಿಗೆ, 
ಯುದ್ದಗಕಲ್ಲ ದೊರೆಯುವ ಕಾಣಿಕೆ, ನೈಸರ್ಗಿಕ ಸಂಪತ್ತು ಪ್ರಮುಖ ಆರ್ಥಿಕ ವರಮಾನವಾಗಿದೆ. 

ತೆರಿಗೆಗಳು ರಾಜ್ಯಾದಾಯವಾಗಿದ್ದು, ಆ ಆದಾಯದಲ್ಲ ಒಂದು ಪಾಲನ್ನು ತೆಗೆದು ಜನರಿಗೆ 
ಭಾರವಾಗದ ರೀತಿಯಲ್ಲ ತೆರಿಗೆಗಳನ್ನು ವಿಧಿಸಲಾಗುತ್ತಿತ್ತು. ಬರಗಾಲದ ಸಂದರ್ಭದಲ್ಲ ತೆರಿಗೆಗಳನ್ನು 
ಮನ್ನ ಮಾಡುತ್ತಿದ್ದರು. ಪ್ರಜೆಗಳ ಹಿತವನ್ನು ಕಾಪಾಡುವಲ್ಲ ರಾಜನ ಪ್ರಥಮ ಆಧ್ಯತೆಯಾಗಿತ್ತು. 


ಅನೇಕ ದಾನ ಶಾಸನಗಕಲ್ಲ ಹಲವಾರು ತೆರಿಗೆಗಳನ್ನು ಮಾನ್ಯ ಮಾಡಿದ ವಿವರಗಳನ್ನು 
ಕಾಣಬಹುದು. ದೇವಾಲಯಕ್ಕೆ ಅಥವಾ ವ್ಯಕ್ತಿಗಳಗೆ ಸರ್ವಮಾನ್ಯವಾಗಿ ನೀಡಿದ ದತ್ತಿಗಳು 
ಸಂಪೂರ್ಣವಾಗಿ ತೆರಿಗೆ ರಹಿತವಾಗಿದ್ದವು. ಸರ್ವಮಾನ್ಯದ ಉದ್ದೇಶವೇ ತೆರಿಗೆಯನ್ನು ಮನ್ನ 
ಮಾಡುವುದು. ಬಹೃದೇಯ., ರಾಜಮಾನ್ಯ. ಕೆರೆ ಕೊಡುಗೆ, ನೆತ್ತರು ಕೊಡುಗೆ. ದತ್ತಿಗಳು ಇವುಗಳು 
ತೆರಿಗೆಬಂದ ವಿನಾಯತಿ ಪಡೆದಿದ್ದವು. ಕ್ರಿ. ಶ.೧೩೭೯ರಲ್ಲ ಪ್ರಧಾನರಾದ ನಾಗಣ್ಣ ಒಡೆಯರ್‌ನ 
ಅಪ್ಪಣೆಯಂತೆ ಪುಅಯೂರು ನಾಡಿನ ಮಹಾಪ್ರಭು ನಂಜ ಇರವಿ ಸೆಟ್ಟಯರು ಪುಅಯೂರುನಾಡಿನ 


[ae 


ಪಸಿಗೈಪಲ್ಲಯಲ್ಲನ ಚಂದಾ ತೆರಿಗೆಯನ್ನು ಗೌರವವಾಗಿ ಕೊಟ್ಟರು. 


ಭೂಮಿ. ಧಾನ್ಯ, ದವ್ಯ ಪದಾರ್ಥ ಮುಂತಾದವುಗಳನ್ನು ಅಳೆಯಲು ವಿವಿಧ ರೀತಿಯ ತೂಕ 
ಮತ್ತು ಅಳತೆಯ ಮಾಪಕಗಳದ್ದವು. ಹೊಲಗಳಲ್ಪ ಜತ್ತಬಹುದಾದ ಜೀಜಾವರಿಯ ಪ್ರಮಾಣ. ಅಳತೆ 
ಗೋಲುಗಳ ಸಹಾಯದಿಂದ ಭೂಮಿಯನ್ನು ಅಳತೆ ಮಾಡುತ್ತಿದ್ದರು. ಬಂಡುಗ, ಕೊಳಗಗಳನ್ನು ಅಳತೆಗೆ 
ಬಳಸಲಾಗುತ್ತಿತ್ತು. 


ತೆರಿಗೆಗಳನ್ನು ಹಣದ ರೂಪದಲ್ಲ. ಧಾನ್ಯಗಳ ರೂಪದಲ್ಲ ಸಂಗ್ರಹವಾಗುತ್ತಿತ್ತು. ಯಾವ ರೀತಿಯ 
ತೆರಿಗೆಗಳು ದ್ದಾರಸಮುದದಲ್ಲ ಜಾರಿಯಲ್ಲದ್ದವು ಅನ್ನೋದ್ದನ್ನ ಕ್ರಿ.ಶ.೧೩೦೧ರ ನೆಲಮಂಗಲ ತಾಲ್ಲೂಕಿನ 
ಐವರು ಕಂಡಪುರದ ತಮಿಳು ಶಾಸನದಲ್ಲ"”” ನಾಡುಗಳು ಮತ್ತು ನಾಡುಗಳಲ್ಲನ ತೆರಿಗೆಗಳ 


೧೫೪ 


ಎ.ಕ-೯, ನೆ.ತಾ.೩ಲಿ, ಕ್ರಿ.ಶ.೧೩೦೧, ತಮಿಳು, ಅಯಿಗಂಡಪುರ. 


೨೪೪ 


ಉಲ್ಲೇಖವನ್ನು ಕಾಣಬಹುದು. ಹಾಗೇಯೆ ಕ್ರಿ. ಶ.೧೩೦೬ರ ದೊಡ್ಡಬಳ್ಳಾಪುರದ ಇಸ್ತೂರು ಕನ್ನಡ 
ಶಾಸನದಲ್ತ"”” ೧೧ ಸಾಲುಗಳಲ್ಪ ತೆರಿಗೆಗಳ ಮಂಜೂರು ಬಣ್ಣೆಯೂ ಮಾಹಿತಿಯನ್ನು ನೋಡಬಹುದು. 


ಸ್ಥಳೀಯ ಮುಖ್ಯಸ್ಥರೇ ತಮ್ಮ ಪಟ್ಟಣಗಳಗೆ ಅಥವಾ ನಗರಗಳಗೆ ಬರುತ್ತಿದ್ದ ವಸ್ತುಗಳ ಮೇಲೆ 
ಅವರೇ ತೆರಿಗೆ ವಿಧಿಸುತ್ತಿದ್ದರು. ಕ್ರಿ.ಶ.೧೨೬೭ ರಲ್ಲ ಸಗಟು ವ್ಯಾಪಾರದಾರರು ಕೊಡಖೇಕಾಗಿದ್ದ ಸುಂಕಗಳ 
ವಿವರಗಳೆಂದರೆ ಹತ್ತಿಯ ಹೇರು ೧೦ಕ್ಷೆ ಪಣ ೧. ಬಕೆಯ ಮಳವೆ ೧೦ಕ್ಷೆ ಪಣ ೧, ಅರಿಶಿಣದ ಹೇರು 
೧೦ ಕ್ಕೆ ಪಣ ೧. ಬೆಲ್ಲದ ಹೇರು ೧೦ಕ್ಕೆ ಪಣ ೧. ಓಲೆಯ ಹೇರು ೧೦ಕ್ಕೆ ಪಣ ೧, ಉಪ್ಪಿನ ಹೇರು ೨೦ 
ಕ್ಲೆ ಪಣ ೧, ದವಸದ ಹೇರು ೨೦ ಕ್ಷೆ ಪಣ ೧. ಅಡಕೆಯ ಹೇರು ೧೦ ಕ್ಷೆ ಪಣ ೧, ಮೆಣಸಿನ ಹೇರು ೨೦ 
ಕ್ಲೆ ಪಣ ೨, ಎಲಕ್ಕಿಯ ಹೇರು ೨೦ಕ್ಷೆ ಪಣ ೨, ಕಂಬಳಯ ಮಳವೆ ೧೦ಕ್ಕೆ ಪಣ ೨, ನೂಲ ಮಳವೆ 
೧೦ ಕ್ಲೆ ಪಣ ೨, ಸಾಂಬಾರದ ಹೇರು ೧೦ಕ್ಷೆ ಪಣ ೨. ಸಿರಿಯ ಮಳವೆ ೧೦ಕ್ಷೆ ಪಣ ೨, ಸುಂಕಗಳನ್ನು 
ಹಾಗೆಯೇ ಚಿಲ್ಲರೆ ವ್ಯಾಪಾರಿಗಳು ಕೊಡಬೆಕಾದ ಸುಂಕಗಳ ವಿವರ ಅಡಿಕೆಯ ಹೇರಿಗೆ ೧೦ ಅಡಿಕೆ, 
ಎಲೆಯ ಹೇರಿಗೆ ೧ ಕವಳಗೆ, ಮೆಣಸಿನ ಹೆರಿಗೆ ಸೊ ೧, ಉಪ್ಪಿನ ಹೇರಿಗೆ ಮಾ.೧, ಹೆಡಗೆಯ ಹೆರಿಗೆ ಸೊ 
೧, ದವಸದ ಹೇರಿಗೆ ಸೊ ೧. ದವಸದ ಹೆರಿಗೆ ಮಾ.೧. ವಿದಕದ ಹೇರಿಗೆ ಮಾ.೧, ಅರಿಶಿಣದ ಹೆರಿಗೆ 
ಮಾ.೧" ಹೀಗೆ ಸಗಟು ಮತ್ತು ಚಿಲ್ಲರೆ ವ್ಯಾಪಾರಿಗಳ ಮೇಲೆ, ಭತ್ತ. ಎಳ್ಳು. ಚೋಳ ಮುಂತಾದ 
ಆಹಾರ" ಬೆಳೆಗಳ ಮೇಲೆ ಸುಂಕವನ್ನು ವಿಧಿಸಿ ವಸೂಆ ಮಾಡಲಾಗುತ್ತಿತ್ತು. ಸಾಮಾನ್ಯವಾಗಿ ಸುಗ್ಗಿಯ 
ಕಾಲದಲ್ಲ ಬೆಳೆಗಳ ತೆರಿಗೆ ಸಂಗ್ರಹಿಸುತ್ತಿದ್ದರು. ಸುದ್ದಿಯು ಜನವರಿ, ಮಾರ್ಚ್‌ ತಿಂಗಳಲ್ಲ ಬರುತ್ತಿತ್ತು. 
ಈಗಲೂ ಸರ್ಕಾರಕ್ಕೆ ಆದಾಯವನ್ನು ಮಾರ್ಚ್‌ ಒಳಗೆ ಕಟ್ಟಬೇಕು ಅನ್ನೊ ಕಾನೂನು ಈಗಲೂ 
ಜಾರಿಯಲ್ತದೆ. 


ಮದುವೆ ಮತ್ತು ಜಾತಿಗಳಗೆ ಸಾಮಾಜಕ ತೆರಿಗೆಗಳು ಇದ್ದವು. ಒಂದು ಮದುವೆಗೆ ಎರಡು ಹಣ, 
ಮನೆ ಒಂದಕ್ಷೆ ಒಂದು ಹಣವನ್ನು ಜಾತಿ ತೆರಿಗೆಯಾಗಿ ಸೀಡ ಬೇಕಾಗಿತ್ತು”””. ಈ ನಿಯಮ 
ಜಾರಿಯಲ್ಪದ್ದ ಸಂದರ್ಭದಲ್ಲ ಜನಾಭಪ್ರಾಯಕ್ಷೆ ಮಣಿದು ಶ್ರೀ ಕೃಷ್ಣ ದೇವರಾಯ ವಿವಾಹ ತೆರಿಗೆ ರದ್ದು 


95 ಎ.ಕ೯,ದೊ.ತಾ.೫೨, ಕ್ರ.ಶ.೧೩೦೬, ಕನ್ನಡ, ಐಸ್ತೂರು. 


ಎ.ಕ-೯,ದೊ.ತಾ.೩೧ಿ, ಕ್ರಿ.ಶ.೧೨೬೭, ದೊದ್ದಬಳ್ಳಾಪುರ. 
್‌ ಎ.ಕ-€, ಬೆಂ.೬, ಕ್ರಿ.ಶ.೧೨೫೩, ಬೆಂಗಳೂರು ಮ್ಯೂಸಿಯಂ. 
ನ ವ ಕ, ಬೆ೦.೯೬, ಕ್ರಿ.ಶ.೧೪೦೨, ಬೇಗೂರು. 


೧೫೬ 


೨೪೫ 


ಪಡಿಸಿದ ನಂತರ ಅವರ ಅಧಿನದಲ್ಲರುವ ಪಾಳೇಯಗಾರರು ಸಹ ಪಾಲಸಿದ್ದರು ಎಂಬುದಕ್ಕೆ ಕ್ರಿ.ಶ.೧೫೩೭ 
ರಲ್ಲ ಸೋಲೂರ ಸೀಮೆಯಲ್ಲ"”” ಮದುವೆ ಸುಂಕವನ್ನು ರದ್ದುಣೊಳಸಲಾಂತ್ತು. 


ಸಾಮಾನ್ಯವಾಗಿ ತೆರಿಗೆಗಳನ್ನು ಅಥವಾ ಸುಂಕಗಳನ್ನು ಸಂಗ್ರಹಿಸಲು ಅಧಿಕಾರಿಗಳನ್ನು 
ನೇಮಿಸುತ್ತಿದ್ದರು. ಸುಂಕದರ್ಗಡೆ. ಸುಂಕಾಧಿಕಾರಿ, ವಿಷಯಪತಿ, ಪಟ್ಟಣಸ್ತಾಮಿ, ಗಾವುಂಡ 
ಮಹಾಜನಗಳಕು, ಸೇನಭೋವ. ಕರಣಿಕ ಮುಂತಾದ ಅಧಿಕಾರಿಗಳದ್ದರು. ಕ್ರಿ.ಶ.೧೩೮೨ ರಲ್ಲ ದೇವರಸನು 
ಯಲಹಂಕನಾಡು"”” ಮತ್ತು ಮೊರಸುನಾಡುಗಳೆರಡರ ಸುಂಕದ ಅಧಿಕಾರಿಯಾಗಿ", ಕ್ರಿ.ಶ.೧೬೧೧ ರಲ್ತ 
ಕರಿಕಾಳನ್‌ ಪುಳಯರ್‌ ಮತ್ತು ಆಳಗ್ಯೆಯ ವರದರ್‌ರವರು ಇರುಮರೈನಾಡಿನಲ್ಲ ತೆರಿಗೆ 
ವಸೂಲುದಾರನಾಗಿ"”*, ಗಂಗರಸಯ್ಯ"”. ಕಡುಕಲ್ಲ ಪುಲ್ಲಮಂಗಳಂ""* ಅಧಿಕಾರಿಗಳಾಗಿದ್ದರು. ಕೆಲವು 
ಸಂದರ್ಭದಲ್ಲ ಶಾನುಭೋಗರು ಸಹ ಸುಂಕ ವಸೂಲು ಮಾಡುವ ಅಧಿಕಾರ ಹೊಂದಿದ್ದರು. ಇವರನ್ನು 
ಸುಂಕದ ಮಣಿಹ್ಯಗಾರ ಅಥವಾ ಸುಂಕದ ಸೇನಬೋವರೆಂದು ಕರೆಯುತ್ತಿದ್ದರು. 


ಚೋಳರ ದೊರೆ ರಾಜಾಧಿರಾಜ ದೇವರ್‌ನ ಕ್ರಿ.ಶ.೧೦೫೦ರಲ್ತ್ಲ ವಿಕ್ರಮ ಚೋಳ ಮಂಡಲದ 
ಸಣ್ಣೆನಾಡಿನಲ್ಲ ಬೆಕೆಯುವ ಬೆಳೆಗಳ ತೆರಿಗೆಯಾದ"*” ಬೆಳೆಗೆ ಭಾಗ ೧. ಒಣಭೂಮಿ ತೆರಿಗೆ ೧/೧೨ 
ಪಾಲು, ಕಾಡಿ ೧/೩ ಮತ್ತು ಕುಮಾರಿ ತೆರಿಗೆ ಈ ರೀತಿಯ ತೆರಿಗೆಗಳು ಜಾರಿಯಲ್ಪದ್ದವು. 


ನಾಣ್ಯಗಳನ್ನು ಚಿನ್ನ. ಬೆಳ್ಳಿ ತಾಮ್ರ ಮೊದಲಾದ ಲೋಹಗಳಂದ ತಯಾರಿಸುತ್ತಿದ್ದರು. 
ನಾಣ್ಯಗಳನ್ನು ಟಂಕುಸುತ್ತಿದ್ದ ಸ್ಥಳಗಳನ್ನು ಕಮ್ಮಟಗಳಿಂದು ಗದ್ಯಾಣ, ಕಂಚು, ವರಹ, ಪೋನ್‌, ಪಣ. 
ಹಾಗ, ಕಾಸು, ಭೈರವ ನಾಣ್ಯ, ಕಂಠರಾಯವರಹ ಚಾಲ್ರಯಲ್ಪತ್ತು. ಗದ್ಯಾಣ : ಅತ್ಯಂತ ಗರಿಷ್ಠ 
ಮೌಲ್ಯದ ಚಿನ್ನದ ನಾಣ್ಯಗಳನ್ನು ಸೂಚಿಸುವ ಗದ್ಯಾಣವು ೧೦ ಪಣಗಳಗೆ ಸಮವಾಗಿತ್ತು. 


ವರಹ : ಗದ್ಯಾಣಕ್ಕೆ ಸಮಾನಾದ ಚಿನ್ನದ ನಾಣ್ಯವು ೧೦ ಪಣಗಳಗೆ ಸಮನಾದುದು. 


ಪಣ : ಚಿನ್ನದ ನಾಣ್ಯವಾಗಿದ್ದು ಚೋಳರು. ಹೊಯ್ದಳರು. ವಿಜಯನಗರ ಅರಸರ ಕಾಲದಲ್ಲ 
ಚಲಾವಣಿಯಾಗಿದ್ದು ೧ ಪಣವು ೬ ಹಾಗಗಳಗೆ ಸಮನಾಗಿದ್ದು. 


೧೫೯ 


ಎ.ಕ-೯, ಮಾ.ತಾ.೬೨,ಕ್ರಿ.ಶ.೧೫೩೭, ಸೋಲೂರು. 
ಎ.ಕ-೯, ದೇ.ತಾ.೫೮, ಕ್ರಿ.ಶ.೧೩೮೨, ಚಿಕ್ಕಜಾಲ. 
ಎ.ಕ-೯, ದೇ.ತಾ.೫೭, ಕ್ರಿ.ಶ.೧೩೮೨, ಚಿಕ್ಕಜಾಲ. 
ಎ.ಕ-೯, ಹೊ.ತಾ.೧೪೯, ಕ್ರಿ.ಶ.೧೪೧೧, ಸಮೇತನಹಳ್ಳಿ. 
ಎ.ಕ-೯, ದೇ.ತಾ೧, ಕೊಯಿರ. 

ಎ.ಕ-೯, ದೇ.ತಾ.೪೩, ಕ್ರಿ.ಶ.೯೦೦, ಅರದೇಶನಹಳ್ಳಿ. 
ಎ.ಕ-೯,ದೇ.ತಾ.೭೬, ಕ್ರಿ.ಶ.೧೦೫೦, ಗಂಗವಾರ. 


೧೬೦ 


೧೬೧ 


೧೬೨ 


೧೬೩ 


೧೬೪ 


೧೬೫ 


ಹಾಗ : ಒಂದು ಹಾಗ ಎಂದರೆ ನಾಲ್ಗ್ಲನೇ ಒಂದು ಭಾಗದ ಪಣ (ಹಣ) ೧೩೦೬ ಹೊೋಯ್ದಕರ ಕಾಲದ 


ಶಾಸನದಲ್ಲ ಉಲ್ಲೇವಿದೆ. 
ಕಾಸು : ವಿಜಯನಗರ ಕಾಲದ ತಾಮ್ರದ ನಾಣ್ಯ. 
ಭೈರವ ನಾಣ್ಯ : ಮೊದಲನೇ ಕೆಂಪೇಗೌಡನು ಭೈರವ ನಾಣ್ಯಗಳನ್ನು ಪರಿಚಯುಸಿದನು"್‌. 


ಶಾಸನಗಳ ಅಥವಾ ಸಾಮಾಜಕ ಸಾಂಸ್ಕೃತಿಕ ಅಧ್ಯಯನದ ಕ್ರಮಪದ್ಧತಿಯಲ್ಲ ಇಲ್ಲಯವರೆಗೂ 
ಬಹುಪಾಲು ಆಕರ ಸಾಮರ್ರಿಯನ್ನು ವಿಶ್ಲೇಷಣಾತ್ಮಕವಾಗಿ ಅಭ್ಯಸಿಸಿ ಒಂದು ವಿಷಯದ ಅಥವಾ ಸಮಗ್ರ 
ಬದುಕಿನ ರೂಪನಿಷ್ಠ ಶೋಧವನ್ನು ಮಾತ್ರ ನಡೆಸಲಾಗಿದೆ. ಅವುಗಳನ್ನು ಇನ್ನೂ ವ್ಯಾಪಕವಾಗಿ ಅಂದರೆ 
ವ್ಯಾಖ್ಯಾನಾತ್ಕಕವಾಗಿ ಅಧ್ಯಯನ ಮಾಡಿ ಬದುಕಿನ ಗುಣನಿಷ್ಠ ಶೋಧವಾಗಿ ಮಾಡ ಬೇಕಾಗಿದೆ. 


ಅರವಟ್ಟಕೆಗಳು & ಛತ್ರಗಳು 

ಒಂದು ಕಡೆಯುಂದ ಮತ್ತೊಂದು ಕಡೆಗೆ ಸಂಚರಿಸುವ ಪ್ರಯಾಣಿಕರಿಗೆ ಬಾಯಾರಿಕೆಯನ್ನು 
ಇಂಗಿಸಿಕೊಳ್ಳಲು ದಾರಿಯ ಪಕ್ಷದಲ್ಲಿ ಅರವಟಣ್ಟಕೆಗಆದ್ದವು. ಅರವಟ್ಟಕೆಗಳಲ್ಲ ಕುಡಿಯುವ ನೀರು 
ದೊರೆತರೆ, ಊರಿನ ಗಣ್ಯ ವ್ಯಕ್ತಿಗಳು ಅಥವಾ ದಾನಿಗಳು ಛತ್ರಗಳನ್ನು ನಿರ್ಮಿಸುತ್ತಿದ್ದರು. ದೇವಾಲಯ. 
ಮಠ, ಛತ್ರಗಳಲ್ಲ ಉಳದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿರುತ್ತಿದ್ದರು. ಚನಪುರಾಯ ಅಯ್ಯನವರು 
ಆಶ್ರಯಕ್ಕಾಗಿ ಮಂಟಪವನ್ನು ಕಟ್ಟಸುತ್ತಾರೆ”*”. ಸಾಮಾನ್ಯವಾಗಿ ದೇವಾಲಯ ಅಥವಾ ಮಠಗಳಗೆ 
ಹೊಂದಿ ಕೊಂಡಿರುವ ಛತ್ರಗಕಲ್ಲ ಪ್ರತಿನಿತ್ಯ ಬೆಳ'ಗೈ. ಮಧ್ಯಾಹ್ನ. ಸಾಯಂಕಾಲ ಅನ್ನದಾನ 
ನಡೆಯುತ್ತಿತ್ತು. ಪ್ರಮುಖ ಧಾರ್ಮಿಕ ಕ್ಷೇತ್ರಗಕಲ್ಲ ಠೇಗಲೂ ಅನ್ನದಾನವು ನಡೆಯುತ್ತಿರುತ್ತದೆವೀ 
ರೀತಿಯಲ್ಲ ನಿತ್ಯ ದಾಸೋಹ / ನೈವೇದ್ಯಕ್ಸಾಗಿ ದಾನ ನೀಡಿರುವುದನ್ನ ಕಾಣಬಹುದು. ಕ್ರಿ.ಶ.೧೬೯೭ ರಲ್ಲ 
ಶ್ರೀ ಮದನಗೋಪಾಲ ಸ್ವಾಮಿಯ ನಿತ್ಯ ಮಹಾ ನೈವೇದ್ಯ ಕಾಲದಲ್ಲ ಬರುವಂತಹವರಿಗೆ ಅನ್ನದಾನವು 
ನೀಡ ಬೇಕೆಂದು", ಛತ್ರದಲ್ಲ ಊಟ ಮಾಡುವ ಒಬ್ಬೊಬ್ಬ ಬ್ರಾಹ್ಮಣನಿಗೂ ಸಲ್ಲಬೇಕಾದ ವಸ್ತುಗಳ 
ವಿವರಗಳನ್ನು ಪಡಿ ಎನ್ನಲಾಗುತ್ತಿತ್ತು. ಕ್ರಿ.ಶ.೧೫೯೮ ರಲ್ಲ ಇಮ್ಮಡಿ ಹಾವಕ ಭೈರಪ್ಪ ಗೌಡರು 
ಚಾಮಗೊಂಡನಹಳ್ಳಯ ನಾಗರಭಟ್ಟ ಮತ್ತು ಇತರ ಬ್ರಾಹ್ಯಣರಿಗೆ ಪಡಿಯನ್ನು ನೀಡಿದನು". 


೧೬೬ 


ಎ.ವಿ. ನರಸಿಂಹಮೂರ್ತಿ :- ಕರ್ನಾಟಕ ನಾಣ್ಯ ಪರಂಪರೆ, ೭೩,೯೦, ೯೪,೯೧. 
೬೭ ಎ ಕ-೯, ಹೊ. ತಾ.೩೦, ಹಳೇಊರು. 

ನ್‌ ಎ ಕ-€೯, ದೇ.ತಾ.೩೭, ಕ್ರಿ.ಶ.೧೬೯೮, ಸೊಮನಹಳ್ಳಿ. 

ಎ.ಕ-೯,ನೆ.ತಾ.೧೪೯, ಶಿವಗಂಗೆ. 


೧೬೯ 


೨೪೬೭ 


ವೇಶ ಭೂಷಣಗಳು & ಆಭರಣಗಳು 

ವೀರನ ವೇಷ ಭೂಷಣಗಳನ್ನು ಗಮನಿಸಿದರೆ ವೀರಗಲ್ಲುಗಳಲ್ಲ ವೀರನೇ ಕೇಂದ್ರ ಬಂದು, 
ವೀರನು ವೀರಗಚ್ಛೆ ಅಥವಾ ತುಂಡುದಟ್ಟ ಅಥವಾ ಮಲ್ಲಗಚ್ಚೆಯನ್ನು ಮಂಡಿಯ ಮೇಲ್ಲಾಗದವರೆಗೆ 
ಮಾತ್ರ ಧರಿಸಿರುವುದು. ಸೊಂಟಕ್ಷೆ ಅಲಂಕೃತ ಪಟ್ಟಯನ್ನು, ಬಲಭಾಗದಲ್ಲಿ ಕತ್ತಿಯನ್ನು ಸಿಕ್ಕಿಸಿ 
ಕೊಂಡಿರುತ್ತಾನೆ. ದೊಡ್ಡಹುಲ್ಲೂರು, ದೇವನಗುಂದಿ, ಕಾಮರಾಸನಹಳ್ಳಯ ವೀರಗಲ್ಲುಗಳಲ್ಲ ವೀರನು 
ಮಲ್ಲ ಗಜ್ಜೆಯನ್ನು ತಲೆ ಕೂದಲು ಗಂಡುಗೆ ಅಲಂಕಾರ ಬಟ್ಟೆಯನ್ನು, ಕೀವಿಯಲ್ಲ ಓಲೆಯನ್ನು, 
ಸೊಂಟದ ಪಟ್ಟಯನ್ನು ಜಗಿಯಾಗಿ ಮುಂಭಾಗದಲ್ಲ ಗಂಟು ಹಾಕಲಾಗಿದೆ. 

ಸ್ತ್ರೀಯರ ಉಡುಪುಗಳು ಹೇಳುವುದಾದರೆ ವೀರಗಲ್ಲು. ಮಹಾಸತಿ ಕಲ್ಲುಗಳಲ್ಪ ಸೀರೆ ಪಾದದ 
ಬಳ ವಿಶಾಲವಾಗಿ ಹರಡಿಕೊಂಡು ಹೆಚ್ಚು ನೆರಿಗೆಗಳಂದ ಕೂಡಿರುತ್ತದೆ. ಸೊಂಟಕ್ಕೆ ಸುತ್ತಿರುವ ಬಟ್ಟೆಯು 
ಅನೇಕ ಮಡಿಕೆಗಳಂದ ಕೂಡಿರುತ್ತದೆ. ಸೀರೆಯ ಕುಚ್ಚು ಹೊಕ್ತಳನಿಂದ ಕೆಳಕ್ಷೆ ಇಆ ಜಟ್ಟರುತ್ತಾರೆ. 
ಮಣಿಗಳ೦ದ ತೋಳುಗಳನ್ನು ಅಲಂಕರಿಸಿರುತ್ತಾರೆ. ಸೊಂಟಕ್ಕೆ ಅಲಂಕಾರ ಪಟ್ಟಯನ್ನು ಧರಿಸಿರುತ್ತಾರೆ. 
ಎರಡು ಸಾಅನ ಮಣಿಗಳ ಹಣೆ ಸರವನ್ನು, ಹೆಣ್ಣಿನ ಸೌಂದರ ವಿಧ ವಿಧವಾದ ಕಿವಿಯೋಲೆಗಳ೦ದ 
ಎಂದು ಶಿ್ಪಗಕಗೂ ಗೊತ್ತಿದ್ದಿರಬೇಕು. ಸುಂದರವಾದ ಕಿವಿಯೋಲೆಗಳು. ಜುಮುಕಿ ಕಾಣಿಸುತ್ತದೆ. 
ಕೆಲವೊಂದು ಶಿಲ್ಪ್ಲದಲ್ಲ ಸತಿಯರು ಧರಿಸಿರುವ ಹಓಲೆಯ ಭಾರಕ್ಷೆ ಕಿವಿಯು ಜಗ್ಗಿದಂತೆ ಕಾಣುತ್ತದೆ. 
ಮೈತುಂಬಾ ಆಭರಣ ಧರಿಸಿದಷ್ಟು ಅವರ ಸ್ಥಾನಮಾನ ಹೆಚ್ಚೆಂಬ ಭಾವನೆ ದಟ್ಟವಾಗಿ ಹಜ್ಬರಬೇಕು. 


ಸ್ಟೀಯರಲ್ಲದೆ ಪುರುಷನು ಸಹ  ರಿಂಗುಗಳನ್ನು. ಕಂಠೀಹಾರಗಳನ್ನು ಧರಿಸುತಿದ್ದರು. 
ಕುತ್ತಿಗೆಯಿಂದ ಎದೆಯವರಗೂ ಎರಡು ಮೂರು ಹಂತಗಳಲ್ಲ ಕಂಠಿಹಾರವು ಹರಡಿರುತ್ತದೆ. ಈ 
ಕಂಠಿಹಾರದ ಜೊತೆಗೆ ಮುತ್ತುಗಳ೦ದ ಪೋಣಿಸಿದ ಮುತ್ತಿನಸರಗಳನ್ನು ಶಿಲ್ಪಗಕಲ್ಲ ಕಾಣಬಹುದು. 


ಕಡಗವನ್ನು ಸ್ತ್ರೀಯರು ಪುರುಷರು ಇಬ್ಬರೂ ಧರಿಸುತ್ತಿದ್ದರು. ಎರಡು ಕೈಗಳಗೆ ಒಮ್ಮೊಮ್ಮೆ 
ಒಂದು ಕೈಗೆ ಮಾತ್ರ. ಬಹುತೇಕ ವೀರಗಲ್ಲುಗಳಲ್ಲ ವೀರರು ತಮ್ಮ ಎರಡೂ ಕಾಲುಗಳಲ್ಲಿ. ಕೆಲವು 
ಸಂದರ್ಭದಲ್ಲ ಕಾಲುಗಳಲ್ಲ ಕಡಗಗಳನ್ನು ಧರಿಸಿರುವುದನ್ನು. ಈಗಲೂ ಅನೇಕ ವೃದ್ಧ ಮಹಿಳೆಯರ ಕೈ, 
ಕಾಲುಗಕಲ್ಲ ಅಂತಹ ಕಡಗಗಳನ್ನು ಈಗಲೂ ಕಾಣಬಹುದಾಗಿದೆ. 


ಬಳೆಗಳು:- ಬಳೆಗಕಂತೂ ಮುತ್ತೈದೆಯರ ಮಂಗಳಕರವಾದ ಲಕ್ಷಣವಾಗಿ ಸಾಮಾನ್ಯವಾಗಿ 
ಎಲ್ಲಾ ಮಹಾಸತಿ ಶಿಲ್ಲಗಳಲ್ಪ ಸತಿಯರು ವಿವಿಧ ರೀತಿಯ ಬಳೆಗಳನ್ನು ತೊಟ್ಪರುವುದನ್ನು 
ನೋಡಬಹುದು. ಬಕೆಗಕೇ ಇಲ್ಲದ ಸತಿ ಶಿಲ್ಲಗಅಲ್ಲ ಎಂದು ಹೇಳಬಹುದು. 


೨೪೮ 


ಕೇಶವಿನ್ಯಾಶ :- ಸ್ಲೀಯರಲ್ಲದೆ ಪುರುಷನೂ ಸಹ ಉದ್ದವಾದ ಕೂದಲ್ಲನು ಬಟ್ಟು ಹಲವು 
ವಿಧಗಕ್ಲ ಸುಂದರವಾದ ಗಂಟು ಹಾಕಿಕೊಳ್ಳುತ್ತಿದ್ದರು. ಶಿಲ್ಪ್ಲಗಕಲ್ಲ ಸ್ಲೀಯರು ಸಾಮಾನ್ಯವಾಗಿ 


ಕೂದಲನ್ನು ಹಿಂದಕ್ಕೆ ಗೆಂಟು ಹಾಕಿಕೊಳ್ಳುತ್ತಿದ್ದರು. ತಲೆಯ ಎಡಭಾಗ, ಬಲಭಾಗದಲ್ಲ ಇರುವಂತೆ 


9 
ನಿ 
ಈ 


ಕೆತ್ತಲಾಗಿದೆ. ಸುಂದರವಾದ ವಿವಿಧ ರೀತಿಯ ಕೇಶವಿನ್ಯಾಸವನ್ನು ಕಾಣಬಹುದು. ಕೂದಲನ್ನು ಹಿಂದಕ್ಕೆ 
ಗಂಟುಹಾಕ ಆ  ಗಂಟುಗಳಗೆ ಹಲವಾರು ರೀತಿಯ ಹೂವು. ಮಣಿಗಳ ಸಾಲನಿಂದ 
ಅಲಂಕರಿಸಲಾಗಿರುತ್ತದೆ. ಹಣೆಯ ಮೇಲೆ ತಲೆ ಮಣಿಯನ್ನು. ಪುರುಷರು ಸಹ ತಮ್ಮ ಕೇಶವಿನ್ಯಾಸಕ್ಕೆ 
ಹೆಚ್ಚನ ಮಹತ್ವದಂತೆ ಕೆಲವು ವೀರಗಲ್ಲುಗಳಲ್ಲ ಕೇಶವನ್ನು ತಲೆಯ ನೆತ್ತಿಯ ಮೇಲೆ ಕಿರೀಟದ ತರಹ 
ಕಟ್ಟಕೊಂಡಿರುತ್ತಾರೆ. ಗಂಟು ಬಚ್ಚ ಹೋಗದಂತೆ ರೇಷ್ಮ ಬಲ್ಲೆಯ ಪಟ್ಟಿಯನ್ನು ಕಟ್ಟಸಿ ಕೊಂಡಿರುವುದನ್ನು 
ದೇವನಗುಂದಿ,  ಜೋಡಿದಳಸಿಗೆರೆ, ದೊಡ್ಡಹುಲ್ಲೂರು. ತರಬನಹಳ್ಳ ಇತ್ಯಾದಿ ಸ್ಥಳಗಳಕಲ್ಲನ 
ವೀರಗಲ್ಲುಗಕಲ್ಲ ಕಾಣಬಹುದು. ಕೆಲವು ವೀರಗಲ್ಲುಗಳಲ್ಲ ಕೂದಲನ್ನು ಗಂಟು ಹಾಕದೆ ಹಾಗೆಯೆ ಇಳೆ 
ಬಟ್ಟರುತ್ತಾರೆ. ಶತೃಗಳು ತಮ್ಮ ತಲೆಯ ಕೂದಲನ್ನು ಕೆದರಿಕೊಂಡು ಹುತ್ತದ ಮೇಲೆ ನಿಂತಿದ್ದರೆ ಅಥವಾ 
ಬಾಯಲ್ಲ ಹುಲ್ಲನ್ನು ಕಚ್ಚಿಕೊಂಡಿದ್ದರೆ, ಶಿವಅಂಗವನ್ನು ಅಪ್ಲಿ ಜಡಿದಿದ್ದರೆ, ಅದು ಅವರ ಎದುರಾಆಗಳಗೆ 
ಶರಣಾಗಿರುವ ಸಂಕೇತವಾಗಿರುತ್ತದೆ. 


ಶಾಸನೋಕ್ತ ಕೆರೆಗಳು 

ಪ್ರಾಚೀನ ಕಾಲದಲ್ಲ ಕೆರೆಗಳು ನೀರಾವರಿಯ ಮೂಲಗಳಾಗಿದ್ದವು. ಮಾನವನು ಅಲೆಮಾರಿ 
ಜೀವನವನ್ನು ಬಟ್ಟು ಒಂದು ಕಡೆ ನೆಲೆ ನಿಂದು ಜೀವನ ಸಾಗಿಸಲು ಪ್ರಾರಂಭಸುವಾಗ ಬೇಟಿ, 
ಪಶುಪಾಲನಾ ನಂತರ ವ್ಯವಸಾಯದ ಮೇಲೆ ತುಂಬಾ ಅವಲಂಭತರಾಗಿ ಕೃಷಿಯನ್ನೇ ತನ್ನು 
ಜೀವಾಧಾರದ ಮುಖ್ಯ ಕಸುಬಾಗಿ ಆಯ್ದು ಕೊಂಡಾಗ ಮಳೆ ಅಥವಾ ಹೊಳೆ, ನದಿಯ ನೀರನ್ನು ಕೃಷಿ 
ಹಾಗೂ ತನ್ನ ದಿನ ನಿತ್ಯದ ಕೆಲಸಕ್ಕೆ ಉಪಯೋಗಿಸುತ್ತಿದ್ದು ನಂತರ ಹೊಳೆ ಮತ್ತು ನದಿಗಳು ತುಂಜ 
ಹರಿಯುತ್ತಿದ್ದು. ನೀರನ್ನು ಸಂಗ್ರಹಿಸಲು ಕೆರೆ, ಕಟ್ಟೆಗಳನ್ನು ನಿರ್ಮಿಸುತ್ತಿದ್ದನು. 

ನಯಸೇನನ ಧರ್ಮಾಮೃತದಲ್ಲಿ "ಕೆರೆಯಂ ಕಂಡು ಕಳವೆಯಂ ಜತ್ತುವಂ” ಎಂಬುದಾಗಿ 
ಕೆರೆಯ ಮಹತ್ವವನ್ನು”, ಕೆರೆಯು ಕಣ್ಣಸು ಬಾವಿಯಂ ಸವಸು....... ಎಂದು ಲಕ್ಷೀಧರಾನ ಕಿವಿಯಲ್ಲ 
ಅವರ ತಾಯ ಹೇಳುತ್ತಿದ್ದರಂತೆ", ಹಾಗೇಯೇ ಪ್ರತಿಯೊಂದು ಜೀವಂಗಳಗೆಲ್ಲಾ ಉದಕವೇ 
ಪ್ರಾಣವಾಗಿದ್ದು, ಭೂಮಿಯ ಮೇಲಅನ ದೇವ, ನರ. ಮೃಗ. ಪಕ್ಷಿ ಮೊದಲಾದ ಯೋನಿ 


ವ್‌ ಡಾ. ಎಚ್‌. ಎಸ್‌. ಉಷಾರಾಣಿ:- ಹೊಯ್ಸಳರ ಕಾಲದ ಕೆರೆ ನೀರಾವರಿ-ಒಂದು ವಿಶ್ಲೇಷಣೆ, ಐ.ದ.ಸಂ.೭, ಪು.ಸಂ-೯೭. 


೧ ಎ.ಎಂ ಅಣ್ಣಿಗೇರಿ & ಡಾ.ಆರ್‌.ಶೇಷಶಾಸ್ತಿ :- ಶಾಸನ ಸಂಗ್ರಹ, ಶಾಸನ ಸಂಖ್ಯೆ.೩೧, ಅಛನೇ ಸಾಲು, ಪು.ಸಂ-೧೦೯, 


೨೪೯ 


ಜೀವರಾಶಿಗಳೆಲ್ಲವನ್ನೂ ರಕ್ಷಿಸಲೇಂದೆ ಕೆರೆಗಳನ್ನು ಕಣ್ಪಸುತ್ತಿದ್ದರು”””. ಒಂದು ಕೆರೆಯನ್ನು ಕಟ್ಟ. ಅದರ 
ನೀರನ್ನು ಹಂಚುವ ರೀತಿ ಅದ್ಭುತವಾಗಿದೆ. ಕೆರೆಯಲ್ಲ ನೀರಿದ್ದರೆ ಹೇಗೆ ಹಂಚ ಕೊಳ್ಳಬೇಕು, 
ನೀರಿಲ್ಲದಿದ್ದಾಗ ಹೇಗೆ ಹಂಚಿಕೊಳ್ಳ ಬೇಕೆಂಬ ವೀವರವನ್ನ ವಿಸ್ತಾರವಾಗಿ ವಿವರಿಸಿರುವುದನ್ನು 
ರಾಜಗುಂಡ್ಲಹಳ್ಳಯ ಶಾಸನದಲ್ಲ ಕಾಣ ಬಹುದು”. ಈ ಪಧ್ಧತಿಯನ್ನ ನಮ್ಮ ಕೆ.ಆರ್‌.ಎಸ್‌. 
ಜಲಾಶಯದ ನೀರು ಹಂಚುವ ಕ್ರಮದಲ್ಲ ಅನುಸರಿಸಿದರೆ ದಶಮಾನಗಳ ಕಾಲದ ಕಾವೇರಿ ಜಗಳಕ್ಷೆ 
ಶಾಶ್ವತ ಪರಿಹಾರ ಸಿಕ್ಕಿದಂತಾಗುತ್ತದೆ. ಕ್ರಿ.ಶ.೧೬೯೬ರಲ್ಲೇ ನಮ್ಮ ವಿಜಯನಗರ ಅರಸರಿಗೆ ಹೋಕಳೆದ 
ಯೋಚನೆ ಯಾಕೆ ಕೆ. ಆರ್‌. ಎಸ್‌. ನಿರ್ಮಾಣದಲ್ಲ ಹೊಳೆಯಲಲ್ಲ ಎಂಬುದೇ ನನ್ನ ಅನುಮಾನ. 


ಕಾಡನ್ನು ಕಡೆದು ಊರನ್ನು ಕಟ್ಟ. ಕೆರೆಯನ್ನು ನಿರ್ಮಿಸಿರುವುದನ್ನು ವೀರ ಬಲ್ಲಾಕ ದೇವನ 
ಕಾಲದ ಕ್ರಿ.ಶ.೧೩೦೭ ರಲ್ಲ ಮಾಸಂದಿನಾಡಿನ ಪಶ್ಲಿಮ ಭಾಗದ ಅಧಿಕಾರಿ ಸೆಂಬದೇವನ್‌, ನಾಡಗವಡ 
ವಿಲ್ಲಗವುಂಡನ್‌ ಮುಂತಾದವರು ಸೇರಿ ಕಾಡನ್ನು ಕಡಿದು. ಮರಗಳನ್ನು ತೆಗೆದು ಮಟ್ಟ ಮಾಡಿ. 
ಕೆರೆಯೊಂದನ್ನು ನಿರ್ಮಿಸಿ. ಊರೊಂದನ್ನು ಕಟ್ಟ ಆ ಉರಿಗೆ ವಾಜ್ಞಿದೇವಪುರವೆಂದು ನಾಮಕರಣ 
ಮಾಡಿ ವಾಜ್ಞಿದೇವ ಎಂಬುವ ಯತಿಗೆ ಮಡಪುರಂ ಅಂದರೆ ಪುರ ಧರ್ಮವಾಗಿ ದತ್ತಿ ಬಟ್ಟರು”. 


ಕರ್ನಾಟಕದಲ್ಲ ಅತ್ಯಂತ ಪುರಾತನ ಕೆರೆವಾದ ಚಂದ್ರವಳ್ಳ ಕೆರೆಯ ದಂಡೆಯ ಮೇಲಅನ 
ಶಾಸನದಿಂದ ಕ್ರಿ.ಶ.೩೩೫೦ ರಲ್ಲ ಕದಂಬರ ಮಯೂರ ಶರ್ಮನು ಚಂದ್ರವಳ್ನ ಕೆರೆಯನ್ನು ಕಣ್ಪಸಿದ 
ಹಾಗೂ ಹಾಳಾದ ಕೆರೆಯನ್ನು ಹೊಸ ತಂತ್ರಜ್ಞಾನದಿಂದ ಪುನರುತ್ಣಾನ ಮಾಡಿ, ಮತ್ತು ಗುಡ್ಡಗಳ ಮೇಲೆ 
ಬದ್ಧಂತಹ ನೀರನ್ನು ಕೆರೆಗಕಲ್ಲ ಸಂಗ್ರಹಿಸಿ ಅದನ್ನು ಕೃಷಿಗೂ ಮತ್ತು ಕುಡಿಯುವುದಕ್ಲೂ ಉಪಯೋಗಿಸ 
ಬಹುದೆನ್ನುವುದನ್ನು ಪ್ರಲ್ಲಮಟ್ಟಗೆ ಚಿತ್ರದುರ್ಗದಲ್ಲ ನೋಡಬಹುದು. ಸಾಗುವ ಭೂಮಿಗೆ ನೀರನ್ನು 
ಒದಗಿಸಲು ನೀರಗಂಟ ಮತ್ತು ತೋಟಗಳನ್ನು ನೇಮಿಸುತ್ತಿದ್ದರು"””. 


ಆಳರಸರು, ಮಹಾಮಂಡಳೇಶ್ವರ, ಸಾಮುತರು, ನಾಡಪ್ರಭುಗಳು, ಸ್ಥಆಯ ಅಧಿಕಾರಿಗಳು, 
ಜೊತೆಗೆ ಪ್ರಜೆಗಳು. ಸೆಟ್ಟ ವರ್ತಕರು, ಶ್ರೀಮಂತರು ತಮ್ಮ ಆಡಳತ ಪ್ರದೇಶ ವ್ಯಾಪ್ತಿಯಲ್ಲ ಜನರ ಹಾಗೂ 
ಊರಿನ ಅಭವೃದ್ಧಿಗಾಗಿ ನೀರಿನ ತಾಣಗಳಾದ ಕೆರೆ, ಬಾವಿ, ಕಟ್ಟೆ. ಕೊಳಗಳು. ಸಮುದ್ರ, ಸಾಗರ, 
ಆಣೆಕಟ್ಟು. ನಾಲೆಗಳು ಇತ್ಯಾದಿಗಳನ್ನು ನಿರ್ಮಿಸುತ್ತಿದ್ದರು. ನೀರಾವರಿ ಉದ್ದೇಶಕ್ಷಾಗಿ ಕೆರೆಗಆಗೆ ತೂಲು. 


೧೭೨ 


ಎ.ಕ-೯, ಬೆಂ.೧೧೧, ಕ್ರಿ.ಶ.೧೩೧೦, ರಾಮಸಮುದ್ರ. 

ಎ.ಕ-೧೦, ಮು.ತಾ.೧೭೨, ಕ್ರಿ.ಶ.೧೪೯೬, ಗುಂಡ್ಲಹಳ್ಳಿ. 

ಎ.ಕ-೯, ಬೆಂ.೧೩೩, ಕ್ರಿ.ಶ.೧೩೦೭, ವಿಭೂತಿಪುರ. 

“= ಡಾ.ಜಿ.ಎಸ್‌.ದೀಕ್ಷಿತ್‌:- ಕೆರೆಗಳ ಬಗ್ಗೆ ಐತಿಹಾಸಿಕ ಸಂಶೋಧನೆಯ ಅವಶ್ಯಕತೆ. ಇ.ದ.ಸ೦.೭, ಪು.ಸಂ-೯೦, ೯೨. 


೧೭೩ 


೧೭೪ 


೨೫೦ 


ಕೋಡಿ, ನೀರೇತ್ತುವ ಕಾಲುವೆಗಳನ್ನು ನಿರ್ಮಿಸಿದರು. ರಾಜ ಅಥವಾ ಬೇರೆಯಾವ ವ್ಯಕ್ತಿಗಳು ನಿರ್ಮಿಸಿದ 
ಕೆರೆ ಕಟ್ಟೆಯನ್ನು ಅವರ ಹೆಸರಿನಿಂದಲೇ ಕರೆಯುವ ರೂಡಿಯನ್ನು ಶಾಸನದಲ್ಲ ಕಾಣಬಹುದು". 
ಹೀಗಾಗಿ ಇಂದು ಸಹ ಅದೆ ಹೆಸರುಗಳಾದ ವಿಷ್ಣುಸಮುದ್ರ. ಶಿವನಸಮುದ್ರ. ರಾಮಸಮುದ್ರ ಇತ್ಯಾದಿಗಳ 
ಹೆಸರು ಚಾಲ್ರಯಲ್ಲರುವುದನ್ನು ಗಮನಿಸಬಹುದು. ಕೆರೆಗಳ ನೀರನ್ನು ಕುಡಿಯಲು ಸಹ ಬಳಸುತ್ತಿದ್ದರು. 
ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲ ವಿಶೇಷ ಆದ್ಯತೆ ಕೊಟ್ಟು ಕೆರೆ, ಕಲೆಗಳನ್ನು ನಿರ್ಮಿಸುತ್ತಿದ್ದರು. 


ಕೆರೆಗಳ ನಿರ್ಮಾಣದೊಂದಿಗೆ ಅವುಗಳಗೆ ಪೂರಕವಾದ ಕೃಷಿ ಚಟುವಟಗೆ ನಡಿಯುತ್ತಿತ್ತು. 
ಸಾಗುವಳಿಯ ಜಮೀನನ್ನು ದೇವ ಮಾತೃಕ ಮತ್ತು ನದಿ ಮಾತೃಕಗಳೆಂದು ಸ್ಥೂಲವಾಗಿ 
ವಿಂಗಡಿಸಬಹುದು. ಕೇವಲ ಮಳೆಯ ನೀರನ್ನೇ ಆಶ್ರಯಿಸಿರುವ ಹೊಲಗಳು ದೇವಮಾತೃಕಗಳು. ನದಿ. 
ಕೆರೆ ಮುಂತಾದುವುಗಳನ್ನು ಆಶ್ರಯಸಿರುವ ಹೊಲಗಳು ನದಿ ಮಾತೃಕಗಳು ಎಂದು ಕರೆದರೆ. ನಮೃ 
ಕನ್ನಡ ಶಾಸನಗಳಲ್ಲ ಬೆದ್ದಲೆ. ಗದ್ದೆಗಳೆಂದು ಕರೆದಿರುವುದು. ಬೆದ್ದಲೆ ಎಂದರೆ ನೀರು ನಿಲ್ಲುವಂತೆ 
ಕಟ್ಟೆಯನ್ನು ಕಣ್ಣ ಮಳೆಯ ನೀರನ್ನು ಸಂಗ್ರಹಿಸಿ ಭತ್ತವನ್ನು ಬೆಳೆಯುವ ತಾತ್ಲಾಅಕ ಗದ್ದೆಗಳು. 
ಕಟ್ಟೆಯುದ್ದರೆ ಅವು ಗದ್ದೆಗಳು. ಕಟ್ಟಿಯೊಡದರೆ ಬೆದ್ದಲು ಭೂಮಿಗಳು ಎಂದು ಕರೆಯಲಾಗುತ್ತಿತ್ತು”. 


ಶಾಸನಗಳಲ್ಲ ಕೆರೆಗಳ ನಿರ್ಮಾಣ”, ತೂಬುಗಳ ನಿರ್ಮಾಣ, ಜೀಣ್ಣೋದ್ದಾರದ ಅಂಶಗಳನ್ನು 
ಕಾಣಬಹುದು. ನಿರ್ಮಾಣ ವೆಚ್ಚದ ಹಾಗೂ ವಿಸ್ಲೀರ್ಣದ ಮೇಲೆ ಅನುಗುಣವಾಗಿ ದೊಡ್ಡ (ಹಿರಿ), ಕರಿಯ 
ಕೆರೆಗಳ ಎಂದು ಕರೆಯಲಾಗುತ್ತಿತ್ತು. ಕೆರೆ ಕಟ್ಟಲು ಮುಂದೆ ಬಂದವರಿಗೆ ಕಟ್ಟು ಕೊಡುಗೆಯಾಗಿ 
ಭೂಮಿಯನ್ನು. ಹಣವನ್ನು. ದವಸ ದಾನ್ಯವನ್ನು. ಕೆಲವು ಸಂದರ್ಭದಲ್ಲ ಆ ಕೆರೆಯ ನೀರನ್ನೇ 
ನೀಡುತ್ತಿದ್ದರು. ಕೆರೆಯ ನಿರ್ಮಾಣದೊಂದಿಗೆ ಕೆರೆಯ ನೀರನ್ನು ಎಷ್ಟು ಭೂಮಿ ನಿರುಣಿಸುತ್ತಿತ್ತು, ಯಾವ 
ಯಾವ ಬೆಳೆಗಳನ್ನು ಬೆಳೆಯುತ್ತಿದ್ದರು ಎಂದು ಸಹ ಶಾಸನೊಕ್ತ ದಾಬಲೆಗಳವೆ. 


ಕೆರೆ ಕಟ್ಟೆಗಳ ಸಮೀಪದಲ್ಲ ಅಥವಾ ಏರಿಯ ಮೇಲೆ ಹಲವು ನಿರ್ದಿಷ್ಟ ದೇವತೆಗಳ ಶಿಲ್ಪಗಳ 
ಅಥವಾ ಅವುಗಕನ್ನೊಕಗೊಂಡ ಮಂಟಪ ಅಥವಾ ದೇವಾಲಯಗಳು ಅಸ್ತಿತ್ತ ಪಡೆದಿರುವುದನ್ನು ನಾವು 
ಅನೇಕ ಕಡೆ ಕಾಣಬಹುದು. ಬಹುಶಃ ಕೆರೆಯ ರಚನೆಯೊಂದಿಗೆ ಅದನ್ನು ನಿಯತವಾಗಿ 
ಪ್ರತಿಷ್ಠಾಪಿಸಬೇಕಾದ ಒಂದು ಸಂಪ್ರದಾಯ ಪ್ರಚಅತವಿದ್ಧಿತೆಂದು ತೋರುತ್ತದೆ. ಅನೇಕ ಕೆರೆ ಕಟ್ಟೆಗಳ 


೧೭೬ 


ಎ.ಕ-೯, ನೆ.ತಾ.೮೪, ಕ್ರಿ.ಶ.೧೧೪೦, ಶಿವಗಂಗೆ. 
= ಡಾ. ಎಂ.ಚಿದಾನಂದ ಮೂರ್ತಿ:- ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೪೦೪, ೪೦೫. 


೨೫೧ 


ಮೇಲೆ ದುರ್ಗಾದೇವಿ. ಗಣಪತಿ ಚಿಕ ಅಥವಾ ದೊಡ್ಡ ಗುಡಿಗಳ ರಚನೆ ಕಾಣಬಹುದು. ಕ್ರಿ.ಶ.೧೦೬೩ರಲ್ಲಿ 
ಪಟ್ಟಂದೂರು ಕೆರೆಯ ಮೇಲೆ ದುರ್ಗಾ, ಕ್ಷೇತ್ರಪಾಲ ಮತ್ತು ಗಣಪತಿ ದೇವರುಗಳನ್ನು ಸ್ಥಾಪಿಸಲಾಗಿದೆ. 


ನೀರಾವರಿಗೆ ಸಂಬಂಧಿಸಿದಂತೆ ಒಂದು ಗ್ರಾಮ ಅಥವಾ ನಾಡಿನ ನಿರ್ಮಿಸುತ್ತಿದ್ದ ಕೆರೆ, ಕಟ್ಟೆ, 
ಕಾಲುವೆ, ಆಣೆ ಕಟ್ಟು ಇತ್ಯಾದಿಗಳನೆಲ್ಲ ಒ೦ದೇ ಶಾಸನದಲ್ಲ ಉಲ್ಲೇಖಗೊಂಡಿರುವುದನ್ನು ಕ್ರಿ.ಶ.೧೫೦೫ರ 
ಎಡಮಾರನಹಳ್ಳದಲ್ಲ ಶಾಸನದಲ್ಲ ಕಾಣಬಹುದು ಇದನ್ನು ಗಮನಿಸಿದರೆ ಆಗಿನ ಕಾಲದಲ್ಲ ಕೃಷಿ. 
ನೀರಾವರಿಗೆ ಎಂತಹ ಮಾಹತ್ವ ನೀಡಿದ್ದಾರೆ ಎಂದು ಊಹಿಸಬಹುದು"””. ಕೆರೆಯ ನೀರನ್ನು ಕೃಷಿಗೆ 
ಬಳಸಬೇಕಾದರೆ ಆ ನಾಡಿನ ಪ್ರಭುಗಾವುಂಡರ ಒಪ್ಪಿಗೆ ಪಡೆಯುವುದು ಅನಿವಾರ್ಯವಾರುವುದನ್ನು 
ರಾಜೇಂದ್ರ ಚೋಳ ದೇವರ್‌ ಆಳ್ವಕೆಯಾವಧಿಯಲ್ಲ ಕ್ರಿ. ಶ.೧೦೧೬ರ ಮಳೂರು ಪಟ್ಟಣದ ತಮಿಳು 
ಶಾಸನದಲ್ಲ ಪುಂಗನೂರು ಸಭೆಯ ಸದಸ್ಯರು ಜಯಗೋೊಂಡ ಚೋಳ ವಿನ್ನಾಗರ್‌ ಆಕ್ಟರ್‌ ದೇವರ್‌ 
ಜಮೀನುಗಳಗೆ ಮಳಲೂರು ಕೆರೆಯ ನೀರನ್ನು ಉಪಯೋಗಿಸಲು ಅವಕಾಶ ನೀಡಿದ್ದರು” ಎಂದು 


ವಿವರಿಸುತ್ತದೆ. 
ಹೊಸ ಕೆರೆಗಳ ನಿರ್ಮಾಣ 


ಕೆರೆಗಳನ್ನು ಕಟ್ಟಸುವುದನ್ನು ಜನರು ಪುಣ್ಯಕಾರ್ಯವೆಂದು ಭಾವಿಸಿದ್ದರು. ಅದರೆ ಆ 
ಕಾರ್ಯವನ್ನು ಕೈಗೊಳ್ಳಲು ಅಪಾರ ಆರ್ಥಿಕ ಮತ್ತು ಮಾನವ ಸಂಪನ್ಮೂಲಗಳ ಆಗತ್ಯವಿದ್ಧಿತು. ಅಂತಹ 
ಶಕ್ತಿ ಸಾಮಥ್ಯವನ್ನು ಹೊಂದಿರುವ ಸಂಘಟಸುವ ವ್ಯಕ್ತಿ ಅಥವಾ ಸಂಸ್ಥೆಗಳು ಯಶಸ್ವಿಯಾಗಿ 
ನಿರ್ವಾಹಿಸುತ್ತಿದ್ದವು. ಅದಕ್ಷಾಗಿ ಕೆರೆ ಕೆಳಗಿನ ಗದ್ದೆ ಭೂಮಿಯನ್ನು ಕೆರೆಕಟ್ಟು ಕೊಡುಗೆಯಾಗಿ ದಾನ 
ದತ್ತಿಗಳನ್ನು ಪಡೆಯುತ್ತಿದ್ದರು. ಜಲ್ಲೆಯ ಪರಿಸರದಲ್ಲ ಮೊದಲ ಶಾಸನಗಳು ಸಿಗುವುದೇ ಗಂಗರಿಂದ 
ಪ್ರಾರಂಭವಾಗಿ ಆಕರಸರುಗಳ ಕೊಡು ಕೊಡುಗೆಗಳಲ್ಲ ಜಲ್ಲೆಯ ವ್ಯಾಪ್ತಿಯಲ್ಲ ಹಲವಾರು ಕೆರೆಗಳನ್ನು 
ನಿರ್ಮಿಸಿದ್ದಾರೆ. ಕ್ರಿ.ಶ.€೭೯೭ ರ ಶಾಸನದಲ್ಲ ತಬಾಕಕೆರೆ, ಪೂಲಕೆರೆ, ಕುರುಗೊಂದಕೆರೆ, ಕುಟ್ಟಕೆರೆ, 
ಪೆ್ಣರಿಯಕೆರೆ, ಮಂಗಲದಕೆರೆ, ಮಣ್ಷಿಯರಕೆರೆ, ಮುಂಣಾರಕೆರೆ”” ಎಂಬ ಒಟ್ಟು ೭ ಕೆರೆಗಳ 
ಉಲ್ಲೇಖಗಳನ್ನು ಗಮನಿಸಿದರೆ ಗಂಗರು ಜನರ ಅಭವ್ಯೃಥ್ಗಿಗಾಗಿ ಕೈಗೊಂಡ ಕೆಲಸ ಅಮೋಘವಾದದ್ದು 


ಎನಿಸುತ್ತದೆ. 


೧೭೮ 


ಎ.ಕ-೯,ಕ.ತಾ.೩೯, ಕ್ರಿ.ಶ.೧೫೦೫, ಎಡಮಾರನಹಳ್ಳಿ. 
ಎ.ಕ-೯, ಚಿ.ತಾ.೧೨೭, ಕ್ರಿ.ಶ.೧೦೧೪, ತಮಿಳು, ಮಳೂರುಪಟ್ಟಣ. 
ಎ.ಕ-೯, ನೆ.ತಾ.೬೦, ಕ್ರಿ.ಶ.೭೯೭, ಮಣ್ಣೆ. 


೧೭೯ 


೧೮೦ 


೨೫೨ 


೧೦ನೇ ಶತಮಾನದ ಕೊನೆ ಕೊನೆಗೆ ಜಲ್ಲೆಯು ಚೋಳರ ಆಳ್ವಕೆಗೆ ಒಕಪಟ್ಟರೂ ಕೆರೆಗಳ 
ನಿರ್ಮಾಣ ಕಾರ್ಯ ಮುಂದುವರೆಯುತ್ತು. ಚೋಳ ದೊರೆ ರಾಜೇಂದ್ರ ಚೋಳ ದೇವರ್‌ ಆಳಜ್ವಕೆಯ 
ಕ್ರಿ.ಶ.೧೦೨೩ರ ಕಾಲದಲ್ಲ ಮಣ್ಣಿಯಲ್ಲೆಯು ನೆಲ್ಲಗೆರೆಯ ಕೆರೆಗೆ ೫೭ ಜನ್ನದ ಗದ್ಯಾಣ. ೩೫೯ ಪೊನ್ನು 
ಭತ್ತ. ೪೨ ವಸ್ತುಗಳನ್ನು ಕೊಣ್ಡ"””. ಎಂಬ ವಿವರದ ಜೊತೆಗೆ ರಾಜೇಂದ್ರ ಚೋಳ ದೇವನ ಇನ್ನೊಂದು 
ಶಾಸನದಲ್ಲಯೂ ಸಹ ಏರಿಯನ್ನು ಕಟ್ಟಸಿ. ತೂಬನ್ನು ನಿರ್ಮಿಸಿ, ದೇವರ ವಿಗ್ರಹಗಳನ್ನು ಪ್ರತಿಸ್ತಾಪಿಸಿ 
ದಾನ ನೀಡಿರುವುದರ ಬಣ್ಣೆ ಕ್ರಿ.ಶ.೧೦೮೩ರ"”” ಶಾಸನದಲ್ಲ ಕಾಣಬಹುದು. 


ಹನ್ನೇರಡನೇಯ ಶತಮಾನದ ವೇಳೆಗೆ ಜಲ್ಲೆಯು ಹೊಯ್ದಕಳರ ಆಳ್ವಕೆಯ ವ್ಯಾಪ್ತಿಗೆ 
ಒಳಪಟುವುದರೊಂದಿಗೆ ಕೆರೆಗಳ ನಿರ್ಮಾಣ ಕಾರ್ಯ ಹಾಗೇಯೇ ಮುಂದುವರೆಯುವುದನ್ನು 
ಕಾಣಬಹುದು. ಶಿವಗಂಗೆಯಲ ಕ್ರಿ.ಶ.೧೧೬೦ರಲ್ಲ ವಿಷ್ಣುವರ್ಧನನು ಬೋಚಸಮುದ್ರ ಎಂಬ ಕೆರೆಯನ್ನು 
ನಿರ್ಮಿಸಿದನು”. ಕೆರೆ ಕಣ್ಟಸಿದಕ್ಕೆ ಕಟ್ಟು ಕೊಡುಗೆಯಾಗಿ ಕೆರೆಯ ನೀರನ್ನೇ ದಾನವಾಗಿ 
ನೀಡಿರುವುದನ್ನು ಸಹ ನರಸಿಂಹನ ಕ್ರಿ.ಶ.೧೧೬೫ ರಲ್ಲ ನಿಗರಿಆ ಜೋಳ ಮಂಡಲದ ಕೈವಾರನಾಡಿನ 
ಗಾವುಂಡನಾದ ಶ್ರೀ ನರಸಿಂಗ ಪೊಸಳ ಬ್ರಾಹ್ಕಾಧಿರಾಜನು ಕೈವಾರನಾಡಿನ ನೊನ್‌ದನ್‌ ಗೊಲಂ೦ಯಲ್ಲಿ 
ಹಿರಿಯಕೆರೆ ಎದುರಿಗೆ ಕೆರೆ ಕಟ್ಟಸಿ ಕರುಣಾಕರ ಸಮುದ್ರ ಎಂದು ಹೆಸರಿಟ್ಟು ತಮ್ಮ ದಾನವಾಗಿ ಈ 
ಕಟ್ಟೆಯ ನೀರನ್ನೇ ಕೊಟ್ಟರು". ಬಲ್ಲಾಳದೇವನ ಕ್ರಿ.ಶ.೧೧೮೬ ರ ಕಾಲದಲ್ಲ ಸರ್ವಾಧಿಕಾರಿ ವೀರಯ್ಯ 
ದಂಡನಾಯಕ ನೀರಾವರಿ ಸೌಲಭ್ಯವನ್ನು ಒದಗಿಸಲು ರುದ್ರಸಮುದ್ರ. ಗಂಗಸಮುದ್ರ, ಅಚ್ಛೃತಸಮುದ್ರ. 
ವೀರಸಮುದ ಎಂಬ ಕೆರೆಗಳನ್ನು ನಿರ್ಮಿಸಿ, ಅಂತಹ ಕೆರೆ ಕಟ್ಟಸಿದವರಿಗೆ ೧೨ ವರ್ಷಗಳ ಕಾಲ ತೆರಿಗೆ 
ಮತ್ತು ೧೦ ಬಂ ಭತ್ತ ಭೂಮಿ ಮಾನ್ಯವೆಂದು ದಾನ ನೀಡಿದನು"””. ವೀರ ಬಲ್ಲಾಳನ ಕಾಲದಲ್ಲ 
ಜಲ್ಲೆಯಲ್ಲ ಸಾಕಷ್ಟು ಕೆರೆಗಳು ನಿರ್ಮಾಣ, ಕೆರೆಗಳ ಜೀಣ್ಣೋಧಾರವಾಲುತ್ತು. ಕ್ರಿ.ಶ.೧೩೧೦ ರ 
ಅವಧಿಯಲ್ಲ ಸಾಮಂತರಾದ ಜೆಂನೆಯ ನಾಯಕರು ೩೦೦೦ ಹೊನ್ನು ಬಕ್ಷಿ ರಾಮಸಮುದ್ರ ಎಂಬ 
ಕೆರೆಯನ್ನು ಕಟ್ಟಸಿದ್ದರೇ””, ಕ್ರಿ.ಶ.೧೩೧೮೬ರಲ್ಲ ಮಹಾ ಪ್ರಧಾನ ತಮ್ಮ ಸಿಂಗಯ್ಯ ದಣ್ಣಾಯಕರು. 
ಪುಅಯೂರುನಾಡಿನಲ್ಲ ಕರ್‌ಕೆರೆ ಕಟ್ಟದಕ್ಕೆ ಕೊಡುಗೆಯಾಗಿ ೩ ಬಂಡುಗ ಕಳಕನಿಯನ್ನು 


5 ಎ ಕ-೯, ಹೊ.ತಾ.೧೦, ಕ್ರಿ.ಶ.೧೦೨೩, ಜೋಡಿದಳಸಿಗೆರೆ. 

೨ ಎ ಕ, ಹೊ.ತಾ.೧೪೨, ಕ್ರಿ.ಶ.೧೦೪೩, ತಮಿಳು, ಕಾಡನೂರು. 

ಸ ಕ-೯, ನೆ.ತಾ.೮೪, ಕ್ರಿ.ಶ.೧೧೪೦, ಶಿವಗಂಗೆ. 

ನ್‌ ಎ.ಕ-೯, ಹೊ.ತಾ.೪೦, ಕ್ರಿ.ಶ.೧೧೪೫, ಮೋಬಳಹಳ್ಳಿ. 

OE ಇ, ಬೇಲೂರು ತಾಲ್ಲೂಕು.೧೭೫, ಹಳೇಬೀಡು ಹೋಬಳಿ, ವೀರದೇವನಹಳ್ಳಿಯ ವೀರ ನಾರಾಯಣ ದೇವಸ್ಥಾನದ ಮುಂದೆ ಇಟ್ಟ ಕಲ್ಲು, 
5೬ ಎ .ಕ-೯,ಬೆಂ.೧೧೧, ಕ್ರಿ.ಶ.೧೩೪೦, ರಾಮಸಮುದ್ರ. 


ಸೊಮಿಯವರಿಗೆ"””. ಅದೇ ಸಿಂಗೆಯ ದಣ್ಣಾಯಕರ ಮತ್ತೊಂದು ಶಾಸನವಾದ ಕ್ರಿ.ಶ.೧೩೩೦ ರಲ್ಲ 
ಪುಅಯೂರು ನಾಡಿನ ನಿವಾಸಿಗಳು, ಅಧಿಕಾರಿಗಕೆಲ್ಲ ಸೇರಿ ನಂಜರವಿ ಸೆಟ್ಟಯರು ಅತ್ತಿವಲ್ಕೈೆ, ಸುಅವಲೈೈ 
ಇವೆರಡು ನಡುವಿನ ಪ್ರದೇಶಕ್ಷೆ ಇರವಿಗತ್ತ ಎಂದು ಹೆಸರಿಟ್ಟು ಏರಿ ಕಟ್ಟದಕ್ಕೆ ಸರ್ವಮಾನ್ಯವಾಗಿ”, 
ಕ್ರಿ.ಶ.೧೩೩೦ರಲ್ಲ ಸಿಂಗಯ ದಣ್ಣಾಯಕರ ನಾಯಕತನಕ್ತೆ ಸೇರುವ ಮಹಾ ಸಾವಂತಾಧಿಪತಿ 
ಪುಅಯೂರು ನಾಡಿನ ........ ಸೋಮನಾಥನು, ನಾಡಿನ ನಿವಾಪಿಗಳು. ನಾಡಿನನಾಯಕ ತುರವರ್‌ 
ನಂಜರವಿಸೆಟ್ಟ, ಮಾರಸೆಟ್ಟ. ರಾಮಸೆಟ್ಟ, ಸಿಮ..... ಸೆಟ್ಟಿ. ಪುಅಮಲ್ಯೆಗಾವುಂಡರು, ಉಳದ ನಾಡಿನವರು 
ನಲ್ಲುರ್‌ಪಳ್ಗ, ವಡಕರುಪಲ್ಲಯಲ್ಲ...... ತಾಯುಲ ಸಿಯರ್‌ ಮಗನಾದ ವ್ಯೈಯನ್ನನು ಕಟ್ಟದ ಈಾಲಯುಲ 
ಸಮುದಿರಕ್ಕೆ (ಕೆರೆ ಮಾನ್ಯವಾಗಿ””. ಕ್ರಿ.ಶ.೧೩೩೧ ರಲ್ಲ ತಿರುಕುಂಜನಾಡಿನ ಮೇಲ್ವಚಾರಕನಾದ 
ತಿರುಮಯುಲಪುರ ಒಡೆಯನಾದ ಅಮ್ಯೆನಾಯನು ಕೆರೆಯನ್ನು ನಿರ್ಮಿಸಿದನು". ಕ್ರಿ.ಶ.೧೩೩೧ ರಲ್ಲ 
ಮಹಾ ಪ್ರಧಾನ ಸಿಂಗೆಯ ದಣ್ಣಾಯರು. ಪ್ರಧಾನರಾದ ವೈಚಜ್ಞಗಾವುಂಡ ಮತ್ತು ನಾಗದೇವರು, ನಾಡಿನ 
ನಿವಾಸಿಗಳು ಜೊತೆಗೆ ತುರುವರಾಮಬದ್ರಿ, ರವಿಸಿಟ್ಟಯರು, ಮಾರಿಸೆಟ್ಟಯರು, ಇರಾಮಸೆಟ್ಟಯರು. 
ಸಿಮರ ಗಾವುಂಡನು, ನಾಡಿನ ಮೇಲ್ವಚಾರಕರು ಇತರರು ಸೇರಿ ವೈಚ್ಛನು ಊರಿನ ಪೂರ್ವದಲ್ಲ 
ಕಿತ್ತ್ರರಿಪುಲ್ಲಂ ಕೆರೆಯನ್ನು ಕಟ್ಟಸಿದಕ್ಕೆ ಕೆರೆ ಕೆಳಗಿನ ಭೂಮಿಯನ್ನು ದಾನ ನೀಡಿದರು. ಮತ್ತೇ ಇದೇ 
ಶಾಸನದಲ್ಲ ಮಹಿಲಾ ಗವುಂಡನ ಮಗ ವೈಚ್ಛ್ಞಯನು ಸಹ ಕೆರೆಯನ್ನು ನಿರ್ಮಿಸಿದ ಎಂಬ 
ಮಾಹಿತಿಯನ್ನು ನೋಡ ಬಹುದು”. 


ಹೊಯ್ದಳರ ನಂತರ ಬಂದಂತಹ ವಿಜಯನಗರ ಸಾಮ್ರಾಜ್ಯವು ಹೆಚ್ಚು ವಿಸ್ತಾರವಾಗಿದ್ದರಿಂದ 
ಏನೋ ಜಲ್ಲೆಯಲ್ಲ ಕೆರೆಗಳ ನಿರ್ಮಾಣ ಕಾರ್ಯಗಳು ಹೆಚ್ಚಾಗಿ ನಡೆದಿಲ್ಲ ಎನ್ನಬಹುದು. ಬುಕ್ಷಣ 
ಒಡೆಯರ ಆಳ್ವಕೆಯಲ್ಲ ಕ್ರಿ.ಶ.೧೩೮೨ ರಲ್ಲ ಜಯಗೊಂಡ ಚೋಳಕಮಂಡಲದ ತೊರೆವಳನಾಡಿನ 
ಬನಹಳ್ಳಯ ಪೂರ್ವ ದಿಕ್ಕಿನಲ್ಲ ಪೆಂಮಸಮುದ ಸೀಮೆಯಲ್ಲ ಪುರುಷೋತ್ತಮ ದೇವನು ಕೆರೆಯನ್ನು 
ಕಟ್ಟಸಿದನು"””. ಕ್ರಿ.ಶ.೧೪೧೦ರಲ್ಲ ಯಲಹಂಕ ನಾಡಪ್ರಭುವಾದ ಹಿರಿಯಣ್ಣ ದಣ್ಣಾಯಕರು"”” 
ದೇವರಾಯನ ಹೆಸರಿನಲ್ಲ ಕೆರೆಯನ್ನ ಕಣ್ಪನಿದ ಮಾಹಿತಿಯನ್ನು ಕಾಣಬಹುದು. ಅಚ್ಛುತದೇವರ 


ಆಳ್ವಕೆಯ ಕ್ರಿ.ಶ.೧೫೩೩ ರಲ್ಲ ಹೆಸರುಘಟ್ಟಕ್ಕೆ ಪ್ರತಿನಾಮ ಸಿವನಸಮುದ್ರವೆಂಬ ಹಾಗೂ ಆರ್ಕಾವತಿ ನದಿ 


Ry 


ಎಕ, ಹೊ.ತಾ.೧೩೯, ಕ್ರಿ.ಶ.೧೩೧೪, ತಮಿಳು, ಪರಮನಹಳ್ಳಿ. 
5 ಕ, ಹೊ.ತಾ.೫೬, ಕ್ರಿ.ಶ.೧೩೩೦, ತಮಿಳು, ಸೂಲಿಬೆಲೆ. 
ಎ.ಕ-೯,ಹೊ.ತಾ.೮೧, ಕ್ರಿ.ಶ.೧೩೩೦, ತಮಿಳು, ಚಿಕ್ಕನಲ್ಲೂರು. 
ಎಕ-೯, ಹೊತ್ತಾ€೭, ಕ್ರಿಶ.೧೩೩೧, ತಮಿಳು, ಮುಗಬಾಳ. 
ಎ.ಕ-೯, ಹೊ.ತಾ.೧೪೦ಎ, ಕ್ರಿ.ಶ.೧೩೩೧, ದೇವಸೆಟ್ಟಿಹಳ್ಳಿ. 
ಎ.ಕ-೯, ಹೊ.ತಾ.೧೫೪, ಕ್ರಿ.ಶ.೧೩೮೨, ಚಿಕ್ಕಬನಹಳ್ಳಿ. 

95 ಎಕ-೯, ದೇ.ತಾ.೧೨, ಕ್ರಿ.ಶ.೧೪೧೦, ಸೊಲೂರು. 


೧೮೯ 
೧೯೦ 
೧೯೧ 


೧೯೨ 


೨೫೪ 


ತಟಾಕ ತೀರ ಉಲ್ಲೇಖವನ್ನು” ಗಮನಿಸಿದರೆ ಬೆಂಗಳೂರು ನಗರ ಜಲ್ಲೆಗೆ ವೃಷಭಾವತಿ ನದಿಯಾದರೆ, 
ಗ್ರಾಮಾಂತರ ಜಲ್ಲೆಗೆ ಅರ್ಕಾವತಿಯೇ ಕುಡಿಯುವ ನೀರಿನ ಮೂಲವಾಗಿರಬೇಕು. ತಮ್ಮೇಗೌಡರು 
ದಕ್ಷಿಣ ಪಿನಾಕಿನಿ ನದಿಯ ಎಡ ಬದಿಯ ಕಡೆಗೆ ಕೋಟಿಗೆ ಬೇಕಾದ ಕಂದಕಗಳನ್ನು ರಚಿಸಿ ನೀರಿನ 
ಪೂರೈಕೆಗಾಗಿ ಹರಿಯುವ ನದಿಗೆ ಕೆರೆಯನ್ನು ಕಟ್ಟುವ ಮೂಲಕ ನೀರನ್ನು ಸಂರ್ರಹಿಸಲಾಯುತು. 
ದೊಡ್ಡದಾದ ಈ ಅಮಾನಿಕೆರೆ (ಹೊಸಕೋಟಿ ಕೆರೆ” ಯು ತುಂಬದಾಗ ಸುಮಾರು ೧೫ ಕಿ.ಮೀ. 
ಸುತ್ತಕತೆಯುಳ್ಳದಾಗಿದೆ. 


ವಿಜಯನಗರ ಅರಸರ ನಂತರ ಗ್ರಾಮಾಂತರ ಪ್ರದೇಶವು ಮರಾಠರ ವಶವಾಗಿ ಕೆರೆಗಳ 
ನಿರ್ಮಾಣದ ಕಡೆ ಗಮನ ಹರಿಸಿದ್ದರು. ಗಕ್ರಿ.ಶ.೧೭೨೭ರಲ್ಲ ಮಾಣು ಕೋಜ ಪರವಾಗಿ ಬಯುರೇಗೌಡನು 
ಕೆರೆ ನಿರ್ಮಿಸಿದನು"””. ಒಂದೇ ಕಾಲದ, ಸಂವತ್ಸರ, ದಿನದ ಎರಡು ಶಾಸನಗಳು ಒಂದೇ ಗ್ರಾಮದಲ್ತ 
ಬೇರೆ ಬೇರೆ ಸ್ಥಕಗಳಲ್ಲದ್ದ ಕ್ರಿ.ಶ.೧೭೨೮ರ ಕಾಲದಲ್ಲ ಅಂಣಾಜ ಶೇಷೋ ಪಂತರಿಗೆ ಸೂಅಬೆಲೆವೂರ 
ಮುಂದಣ ದೊಡ” ಕೆರೆ ವೀರಂಣನ ಕೆರೆ ಕಟ್ಟುಪ್ತ ಕಟು ಕೊಡಗಿಯಾಗಿ ಹೊಲವನ್ನು” ನೀಡಿದ್ದಾರೆ. 
ಮ್ಯಸೂರು ಒಡೆಯರು ಕಾಲದಲ್ಲ ಬೆರಳೆಣಿಕೆಗಳಷ್ಟು ಮಾತ್ರ ಕೆರೆಗಳಗೆ ಸಂಬಂಧಿಸಿದ ಕಾರ್ಯಗಳು 
ನಡೆದಿದೆ. ಕ್ರಿ.ಶ.೧೭೨೦ರ ಕೃಷ್ಣರಾಜ ಒಡೆಯರ ಶಾಸನದಲ್ಲ ಕಾವೇರಿ ನದಿಯ ಉಲ್ಲೇಖವನ್ನು 
ಗಮನಿಸಬಹುದು"”್‌*. 


ಕೆರೆಗಳ ಜೀರ್ಣೋದ್ದಾರ 
ಕೆರೆಯ ನಿರ್ಮಾಣ, ಕೆರೆಯ ದುರಸ್ತಿ. ಕೆರೆಯ ಧರ್ಮವನ್ನು ಪಾಅಸದಿರುವುದು ಪಾಪವೆಂದು 
ಭಾವಿಸಲಾಗುತ್ತಿತ್ತು. ಬಹು ಮಟಣ್ಟಗೆ ಕೆರೆಗಳ ದುರಸ್ತಿ, ನಿರ್ವಾಹಣಿಯು ಕೆರೆಯನ್ನು ಕಣ್ಪಸಿದವರ 
ಜವಾಬ್ದಾರಿಯಾಗಿರುತ್ತಿತ್ತು. ಕೆರೆಗಳು ಒಡೆದಾಗ ಅಥವಾ ಶಿಥಿಲವಾದಾಗ ಅದರ ದುರಸ್ತಿ ಮಾಡಿಸಿದವರ 
ಹಾಗೂ ಮಾಡಿದ ಕಾಯಸ್ಞೆ ದಾನ ನೀಡಿರುವುದನ್ನು ಸಹ ಶಾಸನಗಳಲ್ಲ ಕಾಣಬಹುದು. ಕೆರೆ ಏರಿ 
ಶಿಥಿಲವಾಗಿದ್ದಕ್ಕೆ ಬಂಡಿಯುಂದ ಮಣ್ಣನ್ನು ಹಾಕಿ ಭದ್ರ ಪಡಿಸುತ್ತಿದ್ದರು ಎಂಬುದನ್ನು ಕ್ರಿ.ಶ.೧೫೧೩ರ 
ಕಾಲದ ವೀರ ಪ್ರತಾಪ ಕೃಷ್ಣರಾಯ ಮಹಾರಾಯರ ಆಳಜ್ವಕೆಯಲ್ಲ ಹೊಟ್ಟೆರಾನ ಹೊಸಹಳ್ಳಯ ಕನ್ನಡ 


ಶಾಸನದಲ್ಪ ಕಾಣಬಹುದು"””. 


೧೯೪ 


ಎ.ಕ-೯,ನೆ.ತಾ.೩೧, ಕ್ರಿ.ಶ.೧೫೩೩, ಹೆಸರುಘಟ್ಟ. 
ಎಕ, ಹೊ.ತಾ ೪೫, ಕ್ರಿ.ಶ.೧೭೨೭, ಹಡಕನಹಳ್ಳಿ. 

7೬ ಎಕ, ಹೊ.ತಾ.೫೩, ೫೪, ಕ್ರಿ.ಶ.೧೭೨೮, ಸೂಲಿಬೆಲೆ. 
ಎ.ಕ-೯,ನೆ.ತಾ.೭೦, ಕ್ರಿ.ಶ.೧೭೨೦, ನರಸಿಂಹಪುರ. 

ನ ಎ ರ, ಚ.ತಾ.೧೫೬, ಕ್ರಿ.ಶ.೧೫೧೩, ಹೊಟ್ಟೆಗಾನ ಹೊಸಹಳ್ಳಿ. 


೧೯೭ 


೨೫೫ 


ಹೊಯ್ದಳ ನರಸಿಂಹನ ಕ್ರಿ.ಶ.೧೧೬೫ ರಲ್ಲ ಸಿಗರಿಆಅ ಜೋಳ ಮಂಡಲದ ಕೈವಾರನಾಡಿನ 
ಗಾವುಂಡನಾದ ಶ್ರೀ ನರಸಿಂಗ ಪೊಸಳ ದೇವೆಸಭ್ಟ[ರು ಹರಿಯ ಕೆರೆಯ ಏರಿಯ ಕಲ್ಲು 
ಸರಿಪಡಿಸಿದ್ದಕ್ಲಾಗಿ ಬಹ್ಮಧಿರಾಜನು ಈ ಅಏರಿಯನ್ನು ಗೋವಿಂದ ದೇವರಿಗೆ”, ಕ್ರಿ.ಶ.೧೩೦೨ರಲ್ಲಿ 
ಸುಗುಣಿಯಲ್ಲ ಶ್ರೀ ಕೋನಮಾರಫ್ಪನ್‌ ತನ್ನ ಪ್ರಂತ ಬರ್ಜನಲ್ಲ ಒಡೆದು ಹೋಗಿದ್ದ ಕೆರೆಯನ್ನು 
ಊರ್ಜೀತಗೊಳಸಿದ್ದಕ್ಲಾಗಿ ಆತನಿಗೆ ಕಂದಾಯ ರಹಿತ ಭೂಮಿಯನ್ನು”, ಕ್ರಿ.ಪ.೧೩೧೮ರಲ್ಲ 
ಪುಆಯೂರು ನಾಡಿನ ಕರಿ8ರ್ಯೆ ದುರಸ್ತಿಗೊಳಸಿದ್ದಕ್ಲಾಗಿ ಸಿಂಗೆಯ ದಂಡನಾಯಕರು ಕೊಡುಗೆಯಾಗಿ 
ಭೂಮಿಯನ್ನು”, ಕ್ರಿ.ಶ.೧೩೧೬ರಲ್ಲ ಕೆರೆ ಏರಿಯಲ್ಪ್ಲನ ಕಲ್ಲು ಮಳೆಯುಂದ ಹೋದನನ್ನು ಪುನಃ 
ನಿರ್ಮಾಣ ಮಾಡಿದಕ್ಕೆ ಪುಆಯೂರು ನಿವಾಸಿಗಳು". ಒಡೆದು ಹೋಗಿದ್ದ ಕೆರೆಯನ್ನು 
ಜೀಣ್ಣೊದ್ದಾರಗೊಳಸಿದನ್ನು ಕ್ರಿ.ಶ.೧೬೫೨ ರಲ್ಲ ಬಗುಳ ಕೆರೆವೊಡೆಯಲಾಗಿ ಸೊಂಣಯಗೌಡರು 
ಬನಹಳ್ಳಯ ಶೇಖರಯ್ಯನಿಗೆ”””,  ಕ್ರಿ.ಶ.೧೭೦೫ರಲ್ಲ ಶಾನುಭೋಗ ಶಿವಯ್ಯನು ಜಭೀಮಾಪುರದ 
ಸುನ್ನಪಾಡಿ ಕೆರೆ ಕಟ್ಟಿ ಶಿಥಿಲವಾಧ್ದರಿಂದ ಕೆರೆ ಕಟ್ಟು ಕೊಡಗಿಯಾಗಿ*”” ದಾನ ಕೊಟ್ಟರು. 


ತೂಬು ಮತ್ತು ಕಾಲುವೆಗಳ ನಿರ್ಮಾಣ 


ಕೆರೆಯಲ್ಲನ ನೀರನ್ನು ಕೃಷಿಗೆ ಬಳಸಲು ತೂಬು ಮತ್ತು ಕಾಲುವೆಗಳನ್ನು ನಿರ್ಮಿಸುತ್ತಿದ್ದರು. 


ಕ್ರಿ.ಶ.೮೭೦ ರಲ್ಲ ಗಂಗರ ಸಾಮಂತರಾಗಿದ್ದ ಸತ್ಯವಾಕ್ಕ ಪೆರ್ಮಡಿಯ ಕಅಯುಗದಣುಗ ನಾಗತ್ತರನ 
ಆಳು ಸಿರಿಯಮಯ್ಯ ಎಂಬುವನು ಮೊದಲೇ ಇದ್ದಂತ ಕೆರೆಗೆ ೨ ತೂಬುಗಳನ್ನು ಇಟ್ಟು. ಮೂಡಣ 
ಕೆರೆಯಂ ಕಣ್ಟಸಿ ೩ ಕೆರೆಯ ಬತ್ತುವಟ್ಟವಂ ಪಡೆದನು”. ಜೋಳ ದೊರೆ ರಾಜೇಂದ್ರ ಚೋಳ ದೇವನ 
ಕ್ರಿ.ಶ.೧೦೮೬೩ರಲ್ಲ ರಾಜ ರಾಜ ವೆಲನು ಪೆಟ್ಟಂದೂರಿನಲ್ಲ ಏರಿ ಕಣ್ಪಸಿ, ೩ ತೂಬುಗಳನ್ನು. ಹೊಯ್ದಳ 
ವಲ್ಲಾಳ ದೇವನ ಅಳ್ವಕೆಯಾವಧಿಯಾದ ಕ್ರಿ.ಶ.೧೩೩೧ ರಲ್ಲ ಅಮ್ಯೆನಾಯನು ತೂಬನ್ನು””, 
ಕ್ರಿ.ಶ.೧೩೮೮ರಲ್ಲ ವಿಠಲನಾಥನು ಧರ್ಮವಾಗಿ ಕೆರೆಗೆ ಕಾಲುವೆಯನ್ನು” ನಿರ್ಮಿಸಿದನು. 


೧೯೯ 


ಎ.ಕ-೯, ಹೊ.ತಾ.೪೦, ಕ್ರಿ.ಶ.೧೧೪೫, ತಮಿಳು, ವೋಬಳಹಳ್ಳಿ. 
ಎ.ಕ-೯, ಆ.ತಾ.೮೦, ಕ್ರಿ.ಶ.೧೩೦೨, ಜಿಗಣಿ. 

ಎ.ಕ-೯, ಹೊ.ತಾ.೧೩೯, ಕ್ರಿ.ಶ.೧೩೧೪, ಪರಮನಹಳ್ಳಿ. 
ಎ.ಕ-೯, ಹೊ.ತಾ.೧೩೯, ಕ್ರಿ.ಶ.೧೩೧೪, ತಮಿಳು, ಪರಮನಹಳ್ಳಿ. 
ಎ.ಕ-೯, ಹೊ.ತಾ.೧೭, ಕ್ರಿ.ಶ.೧೬೫೨, ಸಿದ್ದನಹಳ್ಳಿ. 

ಎ ಕ, ಹೊ.ತಾ.೨೦, ಕ್ರಿ.ಶ.೧೭೦೫, ಭೀಮಾಪುರ. 

೨ ಕ-೯, ಬೆಂ.೭೯,ಕ್ರಿ.ಶ.೮೭೦, ಅಗರ. 

ಎ.ಕ-೯,ಹೊ ತಾ€೭, ಕ್ರಿ.ಶ.೧೩೩೧, ತಮಿಳು, ಮುಗಬಾಳ. 
ಎ.ಕ-೯, ಮಾ.ತಾ.೨೦,ಕ್ರಿ.ಶ.೧೩೮೮, ಕಲ್ಯಾ. 


೨೦೦ 


೨೦೧ 


೨೦೨ 


೨೦೩ 


೨೦೬ 


೨೦೭ 


ಕೆರೆಗಳ ನಿರ್ವಹಣೆ 

ಕೆರೆಯನ್ನು ಕಣ್ಪಸಿದ ನಂತರ ಅದರ ನಿರ್ವಾಹಣೆಗಾಗಿ ನೀಡುತ್ತಿದ್ದ ಭೂಮಿಯನ್ನು ಜತ್ತುವಾಟ 
ಎಂದು ಕರೆಯುತ್ತಿದ್ದರು. ಸಾಮನ್ಯವಾಗಿ ಕಟ್ಟಸಿದ ಕೆರೆಯ ಕೆಳಭಾಗದ ಕೆಲವು ಭೂ ಭಾಗಗಳನ್ನೆ 
ಜತ್ತುವಾಟವನ್ನಾಗಿ ನೀಡುತ್ತಿದ್ದರು”. ಚತ್ತುವಾಟದಿಂದ ಬಂದಂತಹ ಆದಾಯದಿಂದ ಕೆರೆಯನ್ನು 
ದುರಸ್ಸಿಗೊಳಸಲಾಗುತ್ತಿತ್ತು. 

ಕೆಲವು ಸಂದರ್ಭದಲ್ಲ ವೃತ್ತಿ ಮತ್ತು ಹಣವನ್ನು ಸಹ ದಾನವಾಗಿ ನೀಡುತ್ತಿದ್ದರು ಎಂಬುದಕ್ಕೆ 
ಹೊಯ್ದಕ ಸೋಮೇಶ್ವರನು ಬ್ರಾಹ್ಮಣರಿಗಲ್ಲದೆ ಕೆರೆಯ ನಿರ್ವಾ'ಹಣಿಗೆ ಎರಡು ವೃತ್ತಿಗಳನ್ನು ದಾನ 
ನೀಡಿದನು”. ಕ್ರಿ.ಶ.೧೨೮೮ನಲ್ಲ ಮಹಾ ಪ್ರಧಾನ ಕಂಬಯ್ಯ ದಣ್ಣಾಯಕರು ನಿಜಗಅಪುರದ 
ನಿವಾಸಿಗಳು ಕೆರೆಯ ಕೆಲಸಕ್ಷೆ ದೇಣಿಗೆ ನೀಡ ಬೇಕೆಂದು ಶಾಸನ ಹೊರಡಿಸಿದನು*””. ಕ್ರಿ.ಶ.೧೬ನೇ 
ಶತಮಾನದಲ್ಲ ಕೃಷ್ಣರಾಯಸಮುದದ ಕೆರೆಯ ನಿರ್ವಹಣೆಗಾಗಿ ಒಂದು ಸುವರ್ಣ ವರಹವನ್ನು 
ದಾನವಾಗಿ ನೀಡಿರುವುದನ್ನು ಸಹ ಕಾಣ ಬಹುದು”. 


ಕೆರೆ ಕೆಳಗಿನ ಭೂ ಭಾಗವನ್ನು ದಾನ ನೀಡುತ್ತಿದ್ದರು 

ದೇವಾಲಯಗಳಗೆ, ವೀರರಿಗೆ ದಾನಗಳನ್ನು ಸಾಮನ್ಯವಾಗಿ ಕೆರೆ ಕೆಳಗಿನ ಜಾಗವನ್ನು 
ನೀಡುತ್ತಿದ್ದರು. ದೇವಾಲಯಗಳಗೆ ಅಮೃತಪಡಿ, ದೀಪಾರಾದನೆ, ಅಂಗ ಬೋಗ, ನೈವೇದ್ಯಗಳ ಆರ್ಥಿಕ 
ನೇರವಿಗಾಗಿ ಕೆರೆ ಕೆಳಗಿನ ಫಲವತ್ತಾದ ಗದ್ದೆ ಭೂಮಿಯನ್ನು ದಾನ ನೀಡಿ ಅದರಿಂದ ಬರುವ 
ಆದಾಯದಿಂದ ದೇವಾಲಯಗಳ ಸಕಲ ಕಾರ್ಯಗಳನ್ನು ನಡೆಸುತಿದ್ದರು ಎಂಬುದನ್ನು ಹಲವಾರು 
ಶಾಸನಗಳಂದ ಮನಗಾಣಬಹುದು. ಕೆರೆಗಳ ತೆರಿಗೆಯಿಂದ ದೇವಾಲಯದ ದೇವಬೋಗ ನಡೆಯುತ್ತಿತ್ತು 
ಹಾಗೂ ಕೆರೆಗಳಗೆ ತೆರಿಗೆಗಳನ್ನು ವಿಧಿಸಿರುವುದನ್ನು ಕ್ರಿ.ಶ.€€೫೦ ರ ಪಲ್ಲವರ ಇರಿವ ನೊಕಂಬಧಿರಾಜನ 
ಶಾಸನದಲ್ಲ ಕಾಣ ಬಹುದು”. ರಾಜೇಂದ್ರ ಚೋಳ ದೇವರ ೧೮ನೇ ಆಳ್ತಕೆಯಾವಧಿಯಲ 
ವಾಮಯ್ಯನು ಸಿದ್ದೇಶ್ವರ ದೇವಾಲಯಕ್ಕೆ ಬಾಣಪುರದ ಕೆರೆ ಕೆಳಗೆ ೧೨ ಬಂಡುಗ ಗದ್ದೆಯನ್ನು”, 
ದೇವಾಲಯಕ್ಕೆ ಕೆರೆ ಕೆಳಗಿನ ಭೂಮಿಯನ್ನೇ ದಾನ ನೀಡ ಬೇಕೆಂದು ಕೆರೆ ಕೆಳಗಿನ ಭೂಮಿಯನ್ನು 
ಹೊನ್ನು ಕೊಟ್ಟು ಕೊಂಡು ಮತ್ತೆ ದೇವರಿಗೆ ದೇವಧನವಾಗಿ ನೀಡಿರುವುನ್ನು ಕ್ರಿ.ಶ.೧೦೩೩ರ 


೨೦೮ 


ಎ.ಕ-೯, ಅನುಬಂಧ, ಚ.ತಾ.೧೯೨, ರಾಮಪುರ. 

5 ಎ.ರ-೯, ಬೆಂ.೬, ಕ್ರಿ.ಶ.೧೨೫೩, ಬೆಂ ಮ್ಯೂಸಿಯಂ. 

ಇ ರ, ನೆ.ತಾ.೬೩, ಕ್ರಿ.ಶ.೧೨೮೮, ನಿಜಗಲ್ಲು. 

ಸಾಸಲು ಜೆ ವಿಶ್ವನಾಥ್‌ ಹ ಎಂ.ಜಿ.ಮಂಜುನಾಥ್‌:- ಐದು ಅಪ್ರಕಟಿತ ಶಾಸನಗಳು, ಇ.ದ.ಸಂ.೧೩, ಪು.ಸಂ-೨೯. 
ನೌ ಎಕ, ಹೊ.ತಾ.೩೭, ಕ್ರಿ.ಶ.೯೫೦, ಕೊಂಡಹಳ್ಳಿ. 

ಎ.ಕ-೯, ನೆ.ತಾ.೧, ಕ್ರಿ.ಶ.೧೦೨೯, ತಮಿಳು, ಸೋಲದೇವನಹಳ್ಳಿ. 


೨೧ 


೨೧೩ 


೨೫೭ 


ಅಲಖುಗಂಡಪುರ ಗ್ರಾಮದ ಗೋಪಾಲಕೃಷ್ಣ ದೇವಾಲಯದ ತಮಿಳು ಶಾಸನದಲ್ಲ ಕಾಣಬಹುದು”. 
ಕ್ರಿ.ಶ.೧೦೬೫ ರಲ್ಲ ಸೋಮೇಶ್ವರ ಒಡೆಯ ದೇವಸ್ಥಾನದ ನಿರ್ವಾಹಣೆಗೆ, ಕೆಲಸದ ವೆಚ್ಚಗಳು, ಅರ್ಚನೆ, 
ಭೋಗ ಇತ್ಯಾದಿಗಳಗಾಗಿ ೧೫೦ ಕುಕ ಕೆರೆಯ ಕೆಳಗಿನ ಭೂಮಿಯನ್ನು”. ಕ್ರಿ.ಶ.೧೦೭೫ರಲ್ಲ 
ಶ್ರೀರಾಮೇಶ್ವರ ಒಡೆಯ ಮಹಾ ದೇವರಿಗೆ”, ಕ್ರಶ೧೧೧೫ ರಲ್ಲ ಮಲ್ಲಕಾರ್ಜುನ ಒಡೆಯ 
ಮಹಾದೇವರಿಗೆ ಸಾಮಗಾವುಂಡನು ನಿಜಗಲ್ಲು ಊರ ವಿದಿಯಂ ಕಲ್ಪ ಕೆರೆ ಕೆಳಗೆ ೧೦ ಬಂಡುಗ 
ನಂಜ್ಯೆನಿಲಯಂ. ೫ ಬಂಡುಗ ಪೂಜ್ಯನಿಲಯಂ ಗೆ ದೇವಧನವಾಗಿ*"”, ಕ್ರಿ.ಶ.೧೨೯೭ ರಲ್ಪ ಚೋಳಶ್ವರ 
ಒಡೆಯನಿಗೆ”, ಕ್ರಿ.ಶ.೧೩೩೦ ರಲ್ತ್ಪ ವಲ್ಲಾಳ ದೇವರ ತೋಳನ ಬಡ್ಡದ ಜಯಕ್ಷೆ ನಾರಸಿಂಗಸ್ವಾಮಿಗೆ 
ಸಂಪ್ರದಾಯ ಸೇವೆಯಾಗಿ ತೇವಪೆರುಮಾಳು., ಸೊಕ್ಕ ಪೆರುಮಾಳುಗೆ””, ವಿಜಯನಗರದ 
ಶ್ರೀರಂಗದೇವನ ಕ್ರಿ.ಶ.೧೭೯೩ ರಲ್ಲ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಚೋಡೇನಹಳ್ವ ಕೆರೆ ಕಟ್ಟೆ ಕೆಳಗೆ 
ಗದ್ದೆಗೆ ೧ ಬಂಡುಗ ಭೂದಾನ ಹಾಗೂ ದಾನ ನೀಡಿದ್ದ ಹೊಲ ಗದ್ದೆಗೆ ಶಂಬ. ಚಕ್ರ ಶಿಲಾ ಪ್ರತಿಷ್ಠೆಯು 
ವಾಮನಮುದ್ರೆ ಹಾಕಿರುವುದನ್ನು””” ಕಂಡರೆ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ದಾನ ಭೂಮಿಯ 
ಗುರುತಿಗಾಗಿ ನೆಟ್ಟರುವ ಕಲ್ಲು. ಒಂದು ವೇಳೆ ಶೈವ ಪಂತವಾದರೆ ಅಂಗ, ಬಸವದ ಮುದ್ರೆ ಇರುತ್ತಿತ್ತು. 
ಇದು ಅಲ್ಲದೇ ದೇವಾಲಯದ ಪೂಜಾರಿಗಳಗೆ, ದೇವಾಲಯದ ನಿರ್ವಾಹಕರಿಗೆ, ಯುದ್ದ್ಧಗಳಲ್ಲ 
ಗೆದ್ದಾಗ ಜಯಕ್ಷಾಗಿ, ಹೊಸದಾಗಿ ದೇವಾಲಯ ಅಥವಾ ಕೆರೆಗಳ ನಿರ್ಮಾಣವಾದಾಗ ಬ್ರಾಹ್ಮಣರಿಗೆ ದಾನ 
ನೀಡಿರುವುದನ್ನು ಶಾಸನಗಕಲ್ಲ ಕಾಣಬಹುದು. ಗಂಗರ ದೊರೆ ದುರ್ಪಿನೀತನ ಕ್ರಿ.ಶ.೫೫೧೭ ರ 
ದೇವಶರ್ಮನಿಗೆ ನೀರಿನಧಾರೆಯನ್ನು ಎರೆಯುವುದರ ಮೂಲಕ ಕೃಷ್ಣಕೆರೆ, ನಕುಅ (ಮುಂಗುಸುಕೆರೆ) 
ಕೆರೆ, ಮಹಾಕೆರೆ ಕೆಳಗೆ ನಿಯಮಿತ ಪ್ರದೇಶಗಳನ್ನು ನಿರ್ದಿಷ್ಟ ಅವಧಿ ಮೇರೆಗೆ ಹಾಗೂ ಪೆಣ್ಣಿನದಿ 
ಪೂರ್ವದಿಕ್ಕಿನಲ್ಲ ೧೫ ಬಂಡುಗ”"”, ಕ್ರಿ.ಶ.೧೦೭೫ ರಲ್ಲ ಶಿವ ಬ್ರಾಹ್ಮಣನಿಗೆ ದೊಡ್ಡ ಕೆರೆಯ ಕೆಳಗಿನ”””, 
ಕ್ರಿ.ಶ.೧೨೮೭ ರಲ್ಪ ಬಳ್ಳಯನಾಡಿನ ರಾಮನಾಥ ದೇವರ ತೋಳನ ಜಯವು ನಾಡಿನ ಜಯವಾಗಿದ್ದು. 
ರಾಮನಾಥದೇವರ ಚತುವೇದಿ ಮಂಗಲದಲ್ಲ ಒಣ ಮತ್ತು ಗದ್ದೆ ಭೂಮಿಯನ್ನು ಕಂಜ್ಯನಾರಯನ ಭಟ್ಟ. 


೨೧೪ 


ಎ.ಕ-೯, ನೆ.ತಾ.೩೭, ಕ್ರಿ.ಶ.೧೦೩೩, ತಮಿಳು, ಆಯಿಗಂಡಪುರ. 

ಎಕ-೯, ಹೊ.ತಾ.೩೬, ಕ್ರಿ.ಶ.೧೦೬೫, ತಮಿಳು, ಹೊಸಹಳ್ಳಿ. 

೨ ಎ.ಕ-೯, ಹೊ.ತಾ.೧೦೧, ಕ್ರಿ.ಶ.೧೦೭೫, ತಮಿಳು, ಬೇಚಿರಾಖ್‌ ಮಾರೇನಹಳ್ಳಿ. 
೨೦ ಎ 8-೯, ನೆ.ತಾ.೬೭, ಕ್ರಿ.ಶ.೧೧೧೫, ತಮಿಳು, ನಿಜಗಲ್ಲು. 

ನ್‌ ಎಕ, ಹೊ.ತಾ.೧೩೬ ಹಿ ೧೩೮, ಕ್ರಿ.ಶ.೧೨೯೭, ತಮಿಳು, ಪರಮನಹಳ್ಳಿ. 
೨ ಎ .ಕ-೯, ಹೊ.ತಾ.೧೦೦, ಕ್ರಿ.ಶ.೧೩೩೦, ತಮಿಳು, ಜೋಡಿ ದಾಸರಹಳ್ಳಿ. 
ಎ.ಕ-೯, ಹೊ.ತಾ.೧೧೨, ಕ್ರಿ.ಶ.೧೩೪೩, ತಮಿಳು, ಕಮ್ಮಸಂದ್ರ. 

೨ ಎ.ಕ-€, ದೊ.ತಾ.೬ಲ, ಕ್ರಿ.ಶ.೫೧೭, ಮಲ್ಲೋಹಳ್ಳಿ. 

೨ನ ಎ.ಕ-೯, ಹೊ.ತಾ.೧೦೧, ಕ್ರಿ.ಶ.೧೦೭೫, ತಮಿಳು, ಬೇಚಿರಾಖ್‌ ಮಾರೇನಹಳ್ಳಿ. 


೨೧೫ 


೨೨೦ 


೨೫೮ 


ಸಂದೂರಪಿಲ್ಲನ ಭಟ್ಟ ಉಳದ ಬ್ರಾಹ್ಮಣರಿಗೆ”. ಕ್ರಿ.ಶ.೧೩೮೬೩ರಲ್ಲ ದಣ್ಣಾಯಕರು ನಂಜರವಿ ಸೆಟ್ಣಯರಿಗೆ 
ಗಂಗಪುರದ ಕೆರೆ ಕೆಳಗಿನ್‌”. ಯುದ್ಧದಲ್ಲ ಮಡಿದ ವೀರರ ಕುಟುಂಬದವರಿಗೆ ದಾನ ನೀಡಿ, ಕೆಲವು 
ಸಂದರ್ಭದಲ್ಲ ವೀರಗಲ್ಲುಗಳನ್ನು ನೆಡಿಸುತ್ತಿದ್ದರು. ಗಂಗರ ಶ್ರೀ ಪುರುಷಯ್ಯನು ಕ್ರಿ.ಶ.೭೨೦ರಲ್ಲ ಗಂಗ 
ಮಹಾನಾಯಕ ಮತ್ತು ಪುರುಷ ನಾಯಕ ಎಂಬ ವೀರರಿಗೆ ನೀಡುವಂತ ಗೌರವ ಪಟ್ಟ ನೀಡಿ ಮೂವತ್ತು 
ಗುಳ ಪಾಲು ಭೂಮಿಯನ್ನು”, ಕ್ರಿ.ಶ.೧೧೨೮ ರಲ್ಲ ಮಾಚ್ಚನ್‌ಕಾರನು ಯುದ್ಧ ಮಾಡಿ ಸತ್ತಿದಕ್ಕೆ 
ಮಾಚಗಾವುಂಡನು ಹಿರಿ ಕೆರೆಯ ಕೆಳಗಿನ ೩ ಬಂಡುಗ ಕಳನಿಯನ್ನು ಕೊಡುಗೆಯಾಗಿ ಕೊಟ್ಟನು”””. 


ಹೀಗೆ ನೀರನ್ನು ಸಂದ್ರಹಿಸಿಟ್ಟುಕೊಂಡು ಅದನ್ನು ತನ್ನ ಅಗತ್ಯಕ್ಕೆ ತಕ್ಕ ಹಾಗೆ 
ಉಪಯೋಗವಾಗುವಂತೆ ಮಾಡಿಕೊಂಡ ಮಾನವನ ಪ್ರಯತ್ನದ ಫಲವಾಗಿ ಕೆರೆ ಕಟ್ಟೆಗಳ ರಚನಾ 
ಕಾರ್ಯವು ನಾಗರೀಕತೆಯ ಬೆಳವಣಿಗೆಯಲ್ಲ ಒಂದು ಬಹುಮುಖ್ಯ ಸೋಪಾನವಾಗಿ ಆ ಕಾಲದಲ್ಲ 
ಕೆರೆಯ ನೀರಿನಿಂದ ಭತ್ತ. ರಾಗಿ, ಹತ್ತಿ. ತೆಂಗು. ಅಡಿಕೆ, ಏಲಕ್ಕಿ. ಅವಂಗ, ಮೆಣಸು. ಬಾಳೆ ಇತ್ಯಾದಿ 
ಬೆಳೆಗಳನ್ನು ಹೇರಳವಾಗಿ ಬೆಳೆಯುತ್ತಿದ್ದರು ಇದಕ್ಕೆ ದಾಖಲೆಯಾಗಿ ಹಲವಾರು ಶಾಸನಗಳಲ್ಲ ಇವುಗಳ 


ಉಲ್ಲೇಬಗಳವೆ. ಇದರಿಂದಾಗಿ ಜಲ್ಲೆಯಲ್ಲ ಸಮೃದ್ಧವಾದ ಕೃಷಿ ಚಟುವಟಕೆಗಳು ನಡೆಯುತ್ತಿತ್ತು. 


ಕೋಟೆಗಳು 


ಪ್ರಾಚೀನ ಸಾಹಿತ್ಯ ಕೃತಿಗಳಾದ ಕೌಟಲ್ಯನ ಅರ್ಥಶಾಸ್ತ್ರ. ಮೂರನೇಯ ಸೋಮೇಶ್ವರನ 
ಮಾನಸೋಲ್ಲಾಸ, ಜನ್ನನ ಅನಂತನಾಥ ಪುರಾಣ, ನಂಜುಂಡನ ಕುಮಾರ ರಾಮ ಚರಿತೆ, ಕನಕದಾಸರ 
ಮೋಹನ ತರಂಗಿಣಿ, ಅಂಗಣ್ಣನ ಕೆಳದಿ ನೃಪವಿಜಯ, ಚಾಮರಸನ ಪ್ರಭುಅಂಗಲೀಲೆ, ಭೀಮ ಕವಿಯ 
ಬಸವ ಪುರಾಣ ಮುಂತಾದ ಕಾವ್ಯಗಳಲ್ಲ ಕೋಟಿಯ ಮಹತ್ವವನ್ನು ವರ್ಣಿಸಲಾಗಿದೆ. ಪ್ರಾಚೀನ 
ರಾಜನೀತಿಯಲ್ಲ ನಮೂದಿಸಿರುವ ರಾಜ್ಯದ ಸಪ್ತಾಂಗಗಳಲ್ಲ ಕೋಟಿಯು ಒಂದಾಗಿದ್ದು (ಉಳದ 
ಸಪ್ತಾಂಗಗಳು ರಾಜ. ಮಂತ್ರಿ. ರಾಜ್ಯ, ಕೋಶ, ಸೈನ್ಯ. ಮಿತ್ರ). ನಗರಗಳನ್ನು ಭದ್ರಗೊಳಸಲು. ತನ್ನು 
ಜನರ ಸಂಪತ್ತಿನ ರಕ್ಷಣೆಗಾಗಿ ರಾಜನು ತನ್ನ ರಾಜ್ಯದ ಎಲ್ಲೆಯ ನಾಲ್ಲು ದಿಕ್ಲುಗಕಲ್ಲಯೂ ಶತ್ಯುಗಳನ್ನು 
ತಡೆಗಟ್ಟಲು ಸೂಕ್ತವಾದ, ಭದವಾದ ಕೋಟಿಯನ್ನು ಕಟ್ಟ. ಒಬ್ಬ ಕಾವಲುಗಾರನನ್ನು ರಕ್ಷಣೆಗಾಗಿ 
ಇರಿಸಬೇಕಿತ್ತು. 


೨ ಎ.ಕ-€, ದೇ.ತಾ.೫೩, ಕ್ರಿ.ಶ. ೧೨೮೭, ಬಯನಹಳ್ಳಿ. 
ಸ ಎ.ಕ-೯, ಹೊ.ತಾ.೮೬, ಕ್ರಿ.ಶ.೭.೨೦, ಬೇಚರಾಖ್‌ ಮಾರೇನಹಳ್ಳಿ. 
೨೨” ಎ.ಕ-೯, ಹೊ.ತಾ.೧ಲ, ಕ್ರಿ.ಶ.೧೧೨೮, ಸಿದ್ದನಹಳ್ಳಿ. 


೨೫೯ 


ಶುಕ್ರನ ನೀತಿಸಾರದಲ್ಲ ಅನೇಕ ರೀತಿಯ ಗಿಡಮರಗಳ ಪೊದರುಗಳಂದ ಕೂಡಿದ, 
ದನಕರುಗಳು, ಹಕ್ಕಿಗಳು ಮತ್ತಿತರ ಪ್ರಾಣಿಗಣಂದ ಸಮೃದ್ಧವಾಗಿರುವ ಬೆಟ್ಟ ನೀರುಗಳಂದ 
ಆವೃತ್ತವಾಗಿರುವ ಪ್ರದೇಶಗಕ್ಲ ಕೋಟಿಗಳನ್ನು ನಿರ್ಮಿಸಬೇಕು ಎಂದಿದ್ದಾರೆ”. ಕೋಟಿಗಳಲ್ಲ 
ಶತ್ಯುಗಳಗೆ ಆಗಮ್ಯವಾದ. ದುರ್ಗಮವಾದ ಕಣ್ಪರುವ ಗೋಡೆಗಳು. ಕಂದಕಗಳು. ಆಯುಧಗಳು. 
ಕೆಲವೊಮ್ಮೆ ಶತ್ಯುಗಳ ಆಕ್ರಮಣವನ್ನು ಎದುರಿಸಲು ಬೇಕಾದ ರಕ್ಷಣಾ ಸಾಧನಗಳು. ಸೈನಿಕರುಗಳು 
ಸಾಮಾನ್ಯವಾಗಿ ಇರಬೇಕು. ಯುದ್ದದಲ್ಲ ಸಾವಿರಾರು ಆನೆಗಳ೦ದ ಮತ್ತು ಲಕ್ಷಾಂತರ ಕುದುರೆಗಆ೦ದ 
ನಿರ್ವಹಿಸಲಾಗದ ಕಾರ್ಯವನ್ನು ಒಬ್ಬ ರಾಜ ಕೋಟಿಯ ಸಹಾಯದಿಂದ ಆಶ್ಚರ್ಯಕರವಾಗಿ ನಿರ್ವಹಿಸ 
ಬಲ್ಲನು ಎಂದು ಪಂಚತಂತ್ರದಲ್ಲಿ ಹೇಳಲ್ಪಲ್ಪದೆ. ಪ್ರತಿಯೊಂದು ಕೋಟಿಯು ದುರ್ಗಾಧ್ಯಾಕ್ಷ ಅಥಾವ 
ಮರ್ಗಪಾಲಕ ಎಂಬ ಅಧಿಕಾರಿಯ ಅಧೀನದಲ್ಪರುತ್ತದೆ. ಸೈನಿಕ ಸಂಸ್ಥೆಯವರೇ ಸೈನಿಕ ರಕ್ಷಣ 
ಕಾರ್ಯದಲ್ಲ ಚಾಣಾಕ್ಷನಾಗಿರುವವರನ್ನೇ ದರ್ಗಪಾಲಕನಾಗಿ ನೇಮಿಸಿ ಕೊಳ್ಳುತ್ತಿದ್ದರು. 


ಜನ್ನು ಕವಿಯು ಅನಂತನಾಥ ಪುರಾಣದಲ್ಲ ಬರುವ ಚಂಡ ಶಾಸನ ವೃತ್ತಾಂತದ ಸಂದರ್ಭದಲ್ಲ 
ಸೋಲನ್ನು ಒಪ್ಪುವ ಚಿಹ್ನೆಯಾಗಿ ಕೋಟಿ ಜಳುವ ಸ್ಲಿತಿಗೆ ಹೋಪಸಿದ್ದಾರೆ. ಯುದ್ಧದಲ್ಲ ಜಯ ಗಳಸ 
ಬೇಕಾದರೆ ಕೋಟಿಯನ್ನು ವಶ ಪಡಿಸಿಕೊಂಡರೆ ಸಾಕು ಜಯ ಲಭಸಿದಂತೆ, ವಡಿಗೇನಹಳ್ಳಯಲ್ಲ 
ಕೋಟಿಯನ್ನು ಸ್ತಾಧೀನವಾದ್ದರಿಂದ ಮೆಹರ್ಬಾನಾಗಿ ಉಂಬಳಯಾಗಿ ದಾನ ನೀಡಿರುವ ಶಾಸನವನ್ನು 
ಕಾಣಬಹುದು”. ಆಕಾರ, ವೇದಪ್ರ, ವರ್ತುಲ, ದೀರ೯ ವರ್ತುಲ, ಪಂಚಕೋಣ, ಷಟ್‌ಕೋಣ, ಅಷ್ಟಶಪ್ರ. 
ಪದ್ಧ ಸನ್ನಿಭ ಎಂಬ ೮ ಪ್ರಕಾರದ ಕೋಟಿಗಳನ್ನು ಕಾಣಬಹುದು. ಕೌಟಲ್ಯನ ಅರ್ಥಶಾಸ್ತ್ರದಲ್ಲ ನಾಲು, 
ಶುಕ್ರನೀತಿ, ೩ನೇ ಸೋಮೇಶ್ವರನ ಅಭಿಲಾಷಿತಾರ್ಥ ಚಿಂತಾಮಣಿ (ಮಾನಸೋಲ್ಲಾಸ) ಮತ್ತು ೧೭ನೇ 
ಶತಮಾನದ ಕೆಳದಿಯ ಬಸವರಾಜನ ಶಿವತತ್ವ ರತ್ನಾಕರದಲ್ಲ ಒಂಭತ್ತು ವಿಧದ ಕೋಟಿಗಳನ್ನು 


ರಚಿಸುವ ಬಣ್ದೆ ಉಲ್ಪೇಖಸಲಾಗಿದೆ”””. 


ಕೋಟಿಯನ್ನು ಕನ್ನಡದಲ್ಲ ಗಡಿ, ಸಂಸ್ಕೃತದಲ್ಲ ದುರ್ಗ. ಇಂದ್ಲಿಷ್‌ನಲ್ಪ ಪೊರ್ಟ್‌ ಎಂದು 


[09] 


ಕರೆಯಲಾಗುತ್ತದೆ. ಕೋಟಿಗಳಲ್ಲ ಗಿರಿದುರ್ಗ, ವನದುರ್ಗ, ಜಲದುರ್ಗ ಹಾಗೂ ನೆಲದುರ್ಗಗಳು 
ಪುಮುಬವಾದವು. ಬೆಟ್ಟ ಗುಡ್ಡಗಳ ಮೇಲೆ ನಿರ್ಮಿಸಿರುವ ರಕ್ಷಣಾ ವಸ್ತುಗಳಾಗಿರುವ ಗಿರಿದುರ್ಗ 


** ರಮೇಶನಾಯಕ :- ಕರ್ನಾಟಕ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನಗಳ ಮರು ಚಿಂತನೆ, ಪು.ಸಂ-೬೭. 
೨ ಕ್ಷ, ದೇ.ತಾ.೩೪, ಕ್ರಿ.ಶ.೧೭೦೦, ದಂಡಿಗಾನಹಳ್ಳಿ. 
°° ಡಾ.ರಾಧಾಕೃಷ್ಣಮೂರ್ತಿ:- ಸಂಸ್ಕತ ಗಂಥಗಳಲ್ಲಿ ಕೋಟೆಗಳ ವರ್ಣನೆ, ಇ.ದ.ಸಂ.೬, ೧೯೯೧. ಪು.ಸಂ-೧೫೭. 


೨೬೦ 


ಕೋಟೆಗಳನ್ನೇ ಜಲ್ಲಾ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಕಾಣಬಹುದು. ಗಿರಿದುರ್ಗಗಳ ಸುತ್ತ ಕಂದಕಗಳನ್ನು 
ಹೊಂದ್ದಿದ್ದರೆ ಜಲದುರ್ಗ. ದಟ್ಟವಾದ ಕಾಡು ಮಧ್ಯವಿದ್ದರೆ ಅದು ವನದುರ್ಗ ಕೋಟೆಗಳಾಗುತ್ತದೆ. 


ಜಲ್ಲೆಯಲ್ಲ ಆಳ್ವಕೆ ನಡೆಸಿದಂತ ಗಂಗರು, ನೊಳಂಬರು, ಜೋಳರು., ಹೊಯ್ದಳರು, 
ವಿಜಯನಗರ ಸಾಮ್ರಜ್ಯದ ಜೊತೆಗೆ ಜಲ್ಲೆಯ ವ್ಯಾಪ್ತಿಯಲ್ಲದ್ದ ಹೊಯ್ದಕ & ವಿಜಯನಗರ ಸಾಮ್ರಾಜ್ಯದ 
ಸಾಮಂತರು, ನಾಡಪ್ರಭುಗಳು, ಪಾಕೇಗಾರರಾದ ಆವತಿಯ ನಾಡಪ್ರಭುಗಳು. ದೊಡ್ಡಬಳ್ಳಾಪುರದ 
ಪಾಳೇಗಾರರು, ಸುಗುಟೂರು ಪ್ರಭುಗಳ ಆಳ್ವಕೆಯಲ್ಲ ದೊಡ್ಡಬಳ್ಳಾಪುರ, ದೇವನಹಳ, ಹೊಸಕೋಟೆ 
ತಾಲ್ಲೂಕಿನಲ್ಲ ರಕ್ಷಣೆ ದೃಷ್ಟಿಯಿಂದ ಹಲವು ಕೋಟಿಗಳು ರಚನೆಯಾಗಿದ್ದು, ಒಂದೆರಡು ಕೋಟಿಗಳನ್ನು 
ಬಟ್ಟರೆ ಉಳದವುಗಳೆಲ್ಲ ಶಿಥಿಲ ವ್ಯವಸ್ಥೆಯಲ್ಲದೆ. ಪಾಳೇಗಾರರು, ನಾಡಪ್ರಭುಗಳು ಸಣ್ಣ ಪುಟ್ಟ 
ಮನೆತನಗಳಾಗಿದ್ದರಿಂದ ತಮ್ಮ ಆದಾಯಕ್ಕೆ ಅನುಗುಣವಾಗಿ ತಮ್ಮದೇ ಆದ ರೀತಿಯಲ್ಲ ಕೋಟೆ- 
ಕೊತ್ತಲಗಳನ್ನು ನಿರ್ಮಿಸಿ ಕೊಂಡಿದ್ದಾರೆ. ಹೊಸದಾಗಿ ಕೋಟಿಗಳನ್ನು ನಿರ್ಮಿಸುವಾಗ ಶೈವ ಮತ್ತು 
ವೈಷ್ಣವ ದೇವಾಲಯಗಳನ್ನು ಪ್ರತ್ಯೇಕವಾಗಿ ಒಂದೇ ಪ್ರಕಾರದಲ್ಲ ನಿರ್ಮಿಸಿರುವುದನ್ನು ಯಲಹಂಕ. 
ದೇವನಹಳ್ಳ. ಹೊಸಕೋಟಿಯಲ್ಲ ಕಾಣಬಹುದು. ಬಹು ಮುಖ್ಯವಾಗಿ ಪಾಳೇಗಾರರ ಕಾಲದಲ್ಲಿ 
ನಿರ್ಮಾಣಗೊಂಡಿದ್ದ ಬಹುತೇಕ ಕೋಟಿಗಳು ಬಜಾಪುರ ಸುಲ್ತಾನರು, ಮರಾಠಿಗರು. ಮೊಘಲ್‌, 


ಹೈದರ್‌, ಅಪ್ಪು, ಜ್ರಟಷ್‌ ದಾಳಗೆ ಸಿಕ್ಕಿ ಪತನಗೊಂಡಿದೆ. 


ಜಲ್ಲಾ ವ್ಯಾಪ್ತಿಯಲ್ಲನ ಸ್ಥಳನಾಮಗಳ ಆಧಾರದ ಮೇಲೆ ಈ ಹಿಂದೆ ಕೋಟೆಯುದ್ದವು ಎಂದು 
ತಿಆಯಲು ನೆಲಮಂಗಲ ತಾಲ್ಲೂಕಿನ ಮೊದಲಕೋಟಿ, ಜಲ್ಲನಕೋಟಿ, ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ಶ್ರೀಕೋಟಿ, ಮಲೆಕೋಟಿ, ಗಆಅಜಲಅಕೋಟಿ, ಕಲ್ಲುಕೋಟಿ, ದೇವನಹಳ್ಳ ತಾಲ್ಲೂಕಿನ ಬೆಟ್ಟಕೋಟಿ, 
ವೆಂಕಟಗಿರಿ ಕೋಟಿ, ನಲ್ಲೂರು ಕೋಟಿ, ಹೊಸಕೋಟಿ ತಾಲ್ಲೂಕಿನ ಹೊಸಕೋಟಿ ಹೀಗೆ 
ಕೋಟಿಯೊಂದಿಗೆ ಅಂತ್ಯವಾಗುವ ಗ್ರಾಮನಾಮಗಳನ್ನು ಮತ್ತು ಕೆಲವು ಗ್ರಾಮಗಳಲ್ಲ 
ಕೋಟೆಯುರುವುದಕ್ಕೆ ಈಗಲೂ ಸಹ ಕೋಟಿ ಬದಿ, ಕೋಟಿ ದೇವಸ್ಥಾನ, ಕೋಟಿ ಬಾಗಿಲು ಇತ್ಯಾದಿ 
ಹೆಸರುಗಳು ಈಗಲೂ ಪ್ರಚಲಅತದಲ್ಪರುವುದನ್ನು ಗಮನಿಸಿದರೆ ಹಿಂದೆ ಕೋಟಿಯುದ್ದುದ್ದರಿಂದ ಆ 
ಹೆಸರುಗಳು ಬಳಕೆಗೆ ಬಂದಿರುವುದು ಖಚಿತವಾಗುತ್ತದೆ. ಆದರೆ ಈ ಎಲ್ಲಾ ಪದೇಶಗಳಲ್ಲ ಹಿಂದೆ ಕೋಟಿ 
ಇದ್ದಿರ ಬಹುದಕ್ಕೆ ಕೆಲವು ಕಡೆ ಅವಶೇಷಗಳದ್ದರೆ, ಇನ್ನು ಕೆಲವು ಕಡೆ ಯಾವ ಅವಶೇಷಗಳು ದೊರೆತಿಲ್ಲ 


ಎಂಬುದೇ ದುರಾದೃಷ್ಟ. 


ಮಣ್ಣೆ :- ನೆಲಮಂಗಲ ತಾಲ್ಲೂಕಿನಿಂದ ೨೫ ಕಿ.ಮೀ. ದೂರದಲ್ಲನ ತ್ಯಾಮಗೊಂಡ್ಲು 
ಹೋಬಳಅಯ ಮಣ್ಣಿಯು ಗಂಗರ ತಾತ್ಸಲಆಕ ರಾಜಧಾನಿಯಾಗಿದ್ದು. ಮಣ್ಣಿಯಲ್ಲ ಎತ್ತರವಾದ ಮಣ್ಣಿನ 
ದಿಬ್ಬ ಒಟ್ಟರೆ, ಕೋಟಿ ಇದ್ದಿದಕ್ಕೆ ಯಾವುದೇ ಅವಶೇಷಗಅಲ್ಲ. ಆದರೆ ಮಣ್ಣಿಯಲ್ಲ ಕೋಟಿಯುದ್ದಿದ್ದರ ಬಗ್ಗೆ 
ಮೊದಲ ಬಾರಿಗೆ ಮರಕಳಕುಂಟಿ ಶಾಸನವು ಉಲ್ಲೇಣಸಿದ್ದು, ಶಿವಕುಮಾರ ಕಾಲಕ್ಲಾಗಲೇ ಕೋಟೆಯು 
ಇದ್ದು ಕಾಲಾಂತರದಲ್ಲ ನಾಶವಾಗಿರ ಬೇಕು. ಬಹುಶಃ ಮಣ್ಣೆ ಮತ್ತು ಮರಳುಕುಂಟೆ ಮಧ್ಯದಲ್ಲಿರುವ 
ದುಗ್ಗ್ಧಲಮ್ಮ ಗುಡದಲ ಇದಿರಬೇಕು. 
೧ @ [ae [) 


ಜಲ್ಲನಕೋಟಿ :- ಬೆಂಗಳೂರಿಂದ ತುಮಕೂರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ೬ ರಲ್ಲ 
ಬೆಂಗಳೂರಿಂದ ಅ೭ ಕಿ.ಮೀ, ನೆಲಮಂಗಲದಿಂದ ೨೦ ಕಿ.ಮೀ. ದೂರದಲಿ ರಾಷ್ಟ್ರೀಯ ಹೆದ್ದಾರಿಯ 
ಪಕ್ಕದಲ್ಲ ಬಲ್ಲನಕೋಟಿ ಗ್ರಾಮವಿದೆ. ಪಾಳೇಗಾರರು ಕೋಟಿಯಲ್ಲ ಯುದ್ಧಕ್ಕೆ ಬೇಕಾದ ಜಲ್ಲುಗಳನ್ನು 
ತಯಾರಿಸುತಿದ್ದರಿಂದ ಕೋಟಿಗೆ ಬಲ್ಲನ ಕೋಟಿ ಎಂಬ ಹೆಸರು ಬಂತ್ತು ಎಂದು ಸ್ಥಳೀಯರು 
ಹೇಳುತ್ತಾರೆ. ಬಲ್ಲನಕೊಡೆ*”,  ಜಲನಕೋಟಿ್‌*” ಎಂದು ಶಾಸನದಲ್ಲಯೇ ಬಲನಕೋಟೆ 
ಉಲ್ಲೇಖವಾಗಿರುವುದನ್ನು ಗಮನಿಸಿದರೆ ಕೋಟಿಯಿರುವುದು ಬಜಿತವೆನಿಸುತ್ತದೆ. ಆದರೆ ಈಗ ಕೋಟಿಯ 
ಅವಶೇಷಗಳು ಮಾತ್ರ ಉಳದಿದೆ. 


ಮೊದಲಕೋಟಿ :- ನೆಲಮಂಗಲದಿಂದ ೧೬ ಕಿ.ಮಿ.ದೂರದಲ್ಲ ಮೊದಲಕೋಟಿ ಗ್ರಾಮವಿದ್ದು, 
ಶಾಸನದಲ್ಪ್ಲ ಮೊದಲಕೋಟಿ ಎಂದು ಕೋಟಿಯ ಬಣ್ಣೆ ಉಲ್ಲೇಖಸುತ್ತದೆ””'. ಆದರೆ ಈಗ ಕೋಟಿಯ 
ಯಾವ ಅವಶೇಷಗಳೇನು ಇಲ್ಲ. ಗ್ರಾಮನಾಮ ಮತ್ತು ಶಾಸನಾಧರದ ಮೇಲೆ ಕೋಟಿ ಇತ್ತು ಎಂದು 
ಸಮಧರ್ಥಿಸ ಬಹುದು. 


ನಿಜಗಲ್ಲು ಕೋಟಿ:- ಹೊಯ್ದಳರ ಕಾಲದಲ್ಲ ಪುರವಾಗಿ, ವಿಜಯನಗರ ಕಾಲದಲ್ಲ ಸ್ಥಳವಾಗಿ, 
ಮೈಸೂರು ಒಡೆಯರ ಕಾಲದಲ್ಲ ಅಠಾರ ಕಛೇರಿಯ ಶಾಖೆಯಾಗಿ, ಹೋಬಳಯಾಗಿ, ತಾಲ್ಲೂಕಾಗಿ. 
ಪಂಚಾಯುತಿಯಾಗಿ ಪ್ರಸ್ತುತ ಒಂದು ಗ್ರಾಮವಾಗಿರುವ ನಿಜಗಲ್ಲನ್ನು ಶಾಸನಗಳಲ್ಲ ಹೊಯ್ಸಳರ 
ಕಾಲದಲ್ಲ ನಿಜಗಅಪುರ ಎಂದು, ವಿಜಯನಗರ ಕಾಲದಲ್ಲ ಶೂರಗಿರಿ, ಶರಗಿರಿ, ಸೂರಗಿರಿ ಎಂದು, 
ಮೈಸೂರು ಒಡೆಯರ ಕಾಲದಲ್ಲ ನಿಜಗಲ್ಲು ಎಂದು ಕರಿಯುವ ನಿಜಗಅಪುರಕ್ಷೆ ಪ್ರತಿನಾಮವಾದ 
ಶೂರಗಿರಿದುರ್ಗ ಎಂದು ಉಲ್ಲೇಖಸಲಾಗಿದೆ. ನೆಲಮಂಗಲದಿಂದ ಸುಮಾರು ೨೫ ಕಿ.ಮೀ.ದೂರದಲ್ಲನ 


೨೨೯ 


ಎ.ಕ-೯, ನೆ.ತಾ.೭೧, ಕ್ರಿ.ಶ.೧೫೦೭, ಬಿಲ್ಲಿನಕೋಟೆ. 
ಎ.ಕ-೯,ನೆ.ತಾ.೭೨, ಕ್ರಿ.ಶ.೧೫೫೧, ಬಿಲ್ಲಿನಕೋಟೆ. 
5೧ ಎ ಕ-€, ನೆ.ತಾ.೪೪, ಮೊದಲಕೋಟೆ. 


೨೩೦ 


ನಾಲ್ಲನೇಯ ರಾಷ್ಟೀಯ ಹೆದ್ದಾರಿ ಪಕದಲೇ ದಾಬಸ್‌ಪೇಖಿ ಸನಿಹದಲ್ಲಿ ನಿಜಗಲ್ಲು ದುರ್ಗ, ಹಳೇ 


ಕ (ae) 


ನಿಜಗಲ್ಲು ಎಂಬ ಗ್ರಾಮಗಳವೆ. 


ನೆಲದ ಮಟ್ಟದಿಂದ ೧೦೮೫ ಮೀಟರ್‌ (೩೫೬೨ ಅಡಿ) ಎತ್ತರವಾಗಿರುವ ನಿಜಗಲ್ಲು ದುರ್ಗಕ್ಷೆ ರಸ 
ಸಿದರಬೆಟ. ಉದ್ದಂಡಯ್ಯನ ಬೆಟವೆಂದು ಸಹ ಕರೆಯುತಾರೆ. ನಿಜಗಲ್ಲು ಬೆಟ್ಟವನ್ನು ಪೂರ್ವ, ದಕಣ 
[n) [x] [) [x] - [ae [x] ಲು 
ಭಾಗಗಳಂದ ಮಾತ್ರ ಹತ್ತಲು ಸಾಧ್ಯವಿದ್ದು. ಪಶ್ಚಿಮ ಭಾಗ ಅತಿ ಕಡಿದಾಗಿಯೂ., ಉತ್ತರಭಾಗ 
ಇಳಜಾರಾಗಿಯೂ ಇರುವುದರಿಂದ ಶತೃಗಳು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಜ*ಕಲ=- ನಿಜಗಲ. 
ನಿಜವಾದ ಕಲಅಗಳು ಇದ್ದಿರಬೇಕು ಹಾಗೂ ಪ್ರತಿನಾಮವಾದ ಶೂರಗಿರಿ ದುರ್ಗ ಎಂದು, ಇದೊಂದು ಗಡಿ 
ಪ್ರದೇಶವಾಗಿದ್ದು ಯಾವಾಗಲೂ ದುರ್ಗವನ್ನು ವಶಪಡಿಸಿಕೊಳ್ಳಲು. ಮರಾಠರು, ಮೈಸೂರು ಅರಸರು, 


ಅಟೀಷರ ನಡುವೆ ಪೈಪೋಟ ಇದ್ದುದ್ದರಿಂದಲೇ ಇದಕ್ಕೆ ಶೂರಗಿರಿ ಎಂಬ ಪ್ರತಿನಾಮ ಬಂದಿರಬೇಕು. 


ಕೋಟಿಯ ಪೂರ್ವ, ದಕ್ಷಿಣ ಭಾಗಗಳು ಮಾತ್ರಯುದ್ದು, ಹೊಯ್ದಕ ವಿಜಯನಗರ, ಮರಾಠ, 
ಮೈಸೂರು ಒಡೆಯರ ಆಳ್ವಕೆ ಒಳಪಟ್ಟ ನಿಜಗಲ್ಲನಲ್ಲ ಲಕ್ಷ್ಮಿನರಸಿಂಹ. ವೀರಭದ್ರ, ಮಲ್ಪಕಾರ್ಜುನ, 
ಗಣಪತಿ ದೇವಾಲಯಗಳವೆ. ಸದಾಶಿವರಾಯ ದಳವಾಲಯುಗಳಾದ ಕೆಂಪರಾಜಯ್ಯ. ಚಿಕ್ಕದೇವರಾಜ 
ಒಡೆಯರ ಸೇವಕನಾಗಿ ದಾಸರಾಜಯ್ಯರು ಆಡಳತ ನಡೆಸಿ ದೇವಾಲಯಗಳಗೆ ದಾನ ನೀಡಿದ್ದಾರೆ. 
ದಾಸರಾಜಯ್ಯನಿಗೆ ನಿಜಗಲ್ಲು ದರ್ಗಸೀಮೆಯ ಆಡಳತಾಧಿಕಾರವನ್ನು ಕ್ರಿ.ಶ.೧೬೯೮ ರಿಂದ ೧೭೨೦ 


ರವರೆಗೆ ನಿರ್ವಹಿಸಿರ ಬೇಕು. 


ಕ್ರಿ.ಶ.೧೭೯೮ ರಲ್ಪ ಚಿಕ್ಕದೇವರಾಜ ಒಡೆಯರ ಸೇವಕನಾದ ಕೆಂಪರಾಜಯ್ಯನವರ ಕೊಮಾರ 
ಅಳುಗಿಲ ದಾಸರಾಜಯ್ಯನು ನಿಜಗಲು ಎನಿಸಿಕೊಂಡಿರುವ ಪ್ರತಿನಾಮಾಂಕಿತ ಹೊಂದಿದ 
ಶೂರಗಿರಿದುರ್ಗಕ್ಷೆ ಕಲ್ಗುಕೋಟಿ ಕಣ್ಣಸಲು ಪ್ರಾರಂಭ ಮಾಡಿದ್ದರ ಬಣ್ದೆ ನಿಬರವಾದ ಮಾಹಿತಿಯನ್ನು””” 
ಬೆಟ್ಟದ ಮೇಲಅನ ಅಕ್ಷ-ತಂಗಿಯ ಕೋಣಿ ಬಳಯ ಅರೆ ಬಂಡೆಯ ಮೇಲಅನ ಶಾಸನದಲ್ಲ ಕಾಣಬಹುದು. 
ಕ್ರಿ.ಶ.೧೭೦೫ ರಲ್ಲ ಕೋಟಿ-ಕೊತ್ತಲಗಳು. ಪೂರ್ವ ದಿಕ್ಕಿನ ಊರಬಾಗಿಲಾದ ಹುಅಮುಖ ಬಾಗಿಲು. 
ಹಜಾರದ ಚಾವಡಿಯನ್ನು ಮತ್ತು ದಕ್ಷಿಣ ದಿಕ್ಕ್ಷನ ಊರ ಬಾಗಿಲಾದ ಆಗಸ ಬಾಗಿಲು, ಬಾಗಿಲ ಬಳ 
ಒಂದು ವಿಷ್ನೇಶ್ವರ ಗುಡಿ ಪ್ರತಿಷ್ಣಾಪಿಸಿದ””” ವಿವರವನ್ನ ಬೆ್ಣದ ಮೇಲೆ ಶ್ರೀ ಪರಮೇಶ್ವರ ದೇವರ 
ಗುಡಿಯ ಬಲಭಾಗದ ಗೋಡೆ ಬಂಡೆ ಮೇಲಅರುವ ಶಾಸನದಲ್ತ್ಪ ದಾಖಲಾಗಿದೆ. ಹೀಗೆ ಶಾಸನದಲ್ಲಿ 


೨೩೨ 


ಎ.ಕ-೯,ನೆ.ತಾ.೬೬, ಕ್ರಿಸ.೧೬೯೮, ನಿಜಗಲ್ಲು. 
೨ ಎ ಕ, ನೆ.ತಾ.೬೫, ಕ್ರಿ.ಶ.೧೭೦೫, ನಿಜಗಲ್ಲು. 


ಕೋಟಿ ಮತ್ತು ಕೋಟಿಯ ಬಾಗಿಲು. ಬಾಗಿಲು ಬಳಯ ಗುಡಿ ನಿರ್ಮಾಣದ ಕಾಯಕಕ್ಕೆ 
ಸಂಬಂಧಿಸಿದಂತೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮತ್ತು ಕೋಟಿಯ ಒಳಗೆ ಪಾಳೇಗಾರರಿಗೆ 
ಸೇರಿದ ಫಿರಂಗಿ, ಮದ್ದು ಗುಂಡು ಸಂಗ್ರಹ. ರಾಗಿ ಕಣಜ, ನೀರಿನ ದೋಣಿಗಳನ್ನು ಈಗಲೂ ಸಹ 
ನೋಡಬಹುದು. 


ನಿಜಗಲ್ಲು ದುರ್ಗವು ಗಡಿಯ ಸೀಮೆಯಾಗಿದ್ದು. ಶಿರ, ಕುಣಿಗಲ್‌, ರಾಮನಗರ, ಮಾಗಡಿ, 
ಮೈಸೂರುಗಳಗೆ ಈೇ ಭಾಗದಿಂದ ಆ ಭಾಗಕ್ಕೆ ಹೋಗಲು ನಿಜಗಲ್ಲನ್ನೆ ಅವಲಂಭಸಬೇಕಾಗುತ್ತಿತ್ತು. 
ಮಾರ್ಗಮಧ್ಯದಲ್ಲನ ಈ ಚಿಕ್ಕದುರ್ಗವನ್ನು ಗೆದಿಯದೆ ಮುಂದೆ ಸಾಗುವಂತಿರಅಲ್ಲ. ಅದಕ್ಕಾಗಿ 
ಚಿಕ್ಕದೇವರಾಜ ಒಡೆಯರು ಮೊದಲದ್ದ ಮಣ್ಣಿನ ಕೋಟಿಯ ಬದಲಗೆ ಕಲ್ಲನ ಕೋಟಿಯನ್ನು ಕಟ್ಟಲು 
ಅದಕ್ಕೊಬ್ಬ ದಳವಾಯುಯನ್ನು ನೇಮಿಸಿದರು. ದಕವಾಯಯಾದ ದಾಸರಾಜಯ್ಯನು ಸುಮಾರು ೭ 
ವರ್ಷಗಳ ಆವಧಿಯಲ್ಲ ಕಲ್ಲನ ಕೋಟಿಯನ್ನು ನಿರ್ಮಿಸಿದನು. ಈ ದಳವಾಯುಯು ಕ್ರಿ.ಶ.೧೬೯೮ರಿಂದ 
೧೭೨೦ ರ ವರೆಗೆ ನಿಜಗಲ್ಲು ದುರ್ಗ ಸೀಮೆಯ ಆಡಳತವನ್ನು ನಿರ್ವಹಿಸಿರಬೇಕು. ಕೃಷ್ಣದೇವರಾಯ 
ವಡೆಯರ ಕಾಲದಲ್ಲೂ ಸಹ ದುರ್ಗವು ಗಡಿ ಸೀಮೆಯಾಗಿ ಮಾನ್ಯತೆ ಪಡೆದಿತ್ತು. ದುಗಃಕ್ಸಾಗಿ 
ಮರಾಠರು. ಭಜ್ರಟೀಷರು ಮತ್ತು ಹೈದಾರಾಅ ನಡುವೆ ಜಗಳಗಳು ನಡೆಯುತ್ತಲೇ ಇದ್ದವು. 
ಹೈದಾರಾಅಯು ಗಡಿ ಸೀಮೆಗಳ ಬಲವರ್ಧನೆಗಾಗಿ ಮರಾಠರೊಂದಿಗೆ ರಾಜಗೆ ಇಳದು ನಂತರ 
ಯುದ್ದದಲ್ಲ ಸೋತನು. ಮರಾಠ ಮಾಧವರಾಯನು ಹೈದರಾಅಯನ್ನು ಸೋಲಆಸಿ ನಿಜಗಲ್ಲು 
ದುರ್ಗವನ್ನು ವಶಪಡಿಸಿಕೊಳ್ಳಲು ಚಿತ್ರದುರ್ಗದ ಮದಕರಿ ನಾಯಕನನ್ನು ಕೇಳದನಂತೆ. ಇದರಂತೆ 
ನಾಯಕರ ಬೇಡರ ಪಡೆ ಯುದ್ಧ ಗೆಲ್ಲಲು ಪ್ರಮುಖ ಪಾತ್ರ ವಹಿಸಿತ್ತು. 


ಕಾಲಾನುಕ್ರಮಾಣದಲ್ಲ ಪೇಶ್ವೆ ಮಾಧವರಾಯ. ಹೈದರಾಅ. ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ 
ನಿಜಗಲ್ಲನ ಆಡಳತವನ್ನು ನಡೆಸಿದರು. ಅನಂತರ ಜ್ರಟಷರು ಮೈಸೂರು ಮಹಾರಾಜರೊಡನೆ 
ಮಾಡಿಕೊಂಡ ಒಪ್ಪಂದದಂತೆ ಅನುಕೂಲಕರವಲ್ಲದ ಕೋಟಿಗಳನ್ನು ನಾಶ ಮಾಡುವಾಗ ನಿಜಗಲ್ಲನ 
ಕೋಟಿಯು ನಾಶವಾಗಿರಬೇಕು. ಕ್ರಿ.ಶ.೧೮೩೧ ರಲ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಅಧಿಕಾರ 
ವಹಿಸಿಕೊಂಡ ಬ್ರಟೀಷ್‌ ಕಾಲದಲ್ಲ ನಿಜಗಲ್ಲು ತಾಲ್ಲೂಕು ಕೇಂದ್ರವಾಗಿ, ನಂತರ ಕೆಲವು ವರ್ಷಗಳ ಕಾಲ 
ನಿಜಗಲ್ಲು ಹೋಬಳ ಕೇಂದ್ರವಾಗಿ, ಸೋಂಪುರ ಹೋಬಕಯಾದ ಮೇಲೆ ನಿಜಗಲ್ಲು ಅದಕ್ಷೆ ಸೇರಿತು. 


೧೯೫೯ ರ ವರೆಗೆ ನಿಜಗಲ್ಲು ಗ್ರಾಮ ಪಂಚಾಯುತಿಯ ಕೇಂದವಾಗಿತ್ತು. 


ಮಾರ್ಕ್‌ ವಿಕ್ಸ್‌ (ಹಿಫ್ತರಿ ಆಫ್‌ ಮೈಸೂರ್‌ ಮತ್ತು ಹೈದರ್‌ನಾಮಗಳು) ಎಂಬ ಅಆಂಗ್ದ 
ಇತಿಹಾಸಕಾರ ಹೇಳುವಂತೆ ನಿಜಗಲ್ಲು ಬೆಟ್ಟದ ತುತ್ತತುದಿಯಲ್ಲ ಕೋಟಿಯನ್ನು ನಿರ್ಮಿಸಲಾಗಿತ್ತು. 
ಅರ್ಧ್ಥಗೋಕಳಾಕೃತಿಯಲ್ಲ ಬೃಹತ್ತಾಗಿ, ಇಅಜಾರಿನ ಹೆಬ್ಬಂಡೆಗಳ೦ದ ೪ ದಿಕ್ನುಗಕಳಲ್ಲ ಆವೃತ್ತವಾಗಿತ್ತು. ಈ 
ರೀತಿಯ ಕೋಟಿಗಳ೦ಂದಾಗಿ ಶತೃಗಳ ಆಕ್ರಮಣ ಕಷ್ಟವಾಗಿತ್ತು. ಕೋಟಿಯ ಎತ್ತರ ಸಿಡಿಮದ್ದಿಗೆ 
ಎಟುಕುವಂತಿರಅಲ್ಲ. ಕುದಿಯುವ ಎಣ್ಣಿ ಹಾಗೂ ನೀರು, ಕೋಟಿಯ ಹೊರಭಾಗದ ಕೋಟಿಯ ರಕ್ಷಣೆಗೆ 
ಸದಾ ಸಿದ್ಧವಾಗಿರುತ್ತಿತ್ತು. ಅಲ್ಲದೇ ಕೋಟಿಯ ಮೇಲ್ಲಾಗದಲ್ಲ ಪ್ರತ್ಯೇಕವಾಗಿ ನಿರ್ಮಿಸಿಲಾಗಿದ್ದ 
ಗುಂಡಿಗಳ೦ದ ಹೊಲಸನ್ನು ಹೊರಗೆ (ಶತೃಗಳ ಮೇಲೆ) ಎರಚ್ಚಲು ಸಿದ್ದರಿಟ್ಲದ್ದರು. ಮಣ್ಣು. ಮರಳು, 
ಜಲ್ಲಪುಡಿಯಿಂದ ಕಟ್ಟಲಾಗಿದ್ದ ಗೋಳಾಕಾರದ ಬುರುಜು ಕಾವಲು ಗೋಪುರದಂತ್ರಿತ್ತು. ದಿನನಿತ್ಯವು ಈ 
ಗೋಪುರದಲ್ಲ ಸೈನಿಕರು ಗಸ್ತು ಮಾಡುತ್ತಿದ್ದರು. ಹೆಚ್ಚಿನ ಸುರಕ್ಷತೆಯ ದೃಷ್ಟಿಬುಂದ ಕೋಟಿಯ ನೀರಿನ 
ಆಶ್ರಯದಲ್ಲ ಮೊಸಳೆಗಳನ್ನು ಸಾಕಲಾಗುತ್ತಿತ್ತು. ನೀರಿಗಾಗಿ ರಸಸಿದ್ದರ ದೋಣಿ, ಕಂಚಿನ ದೋಣಿ, ಅಕ್ಷ- 
ತಂಗಿಯರ ದೋಣಿಗಳು. ತುಮಕೂರು, ಮಧುಗಿರಿ, ಶಿರಾ ಮೊದಲಾದ ಸ್ಥಕಗಳ೦ದ ಮೈಸೂರಿನ ಕಡೆಗೆ 
ಹೋಗ ಬೇಕಾದರೆ ನಿಜಗಲ್ಲನ್ನು ದಾಟ ಮಾಗಡಿ, ರಾಮನಗರ ಮುಖಾಂತರ ಹೋಗ ಬೇಕಾಗಿತ್ತು. 
ಮುಮ್ಮಡಿಕೃಷ್ಣರಾಜ ಒಡೆಯರ್‌ ಕಾಲದಲ್ಲ ನಿಜಗಲ್ಲು ಅಠರ ಕಛೇರಿಯಂತೆ ಕಾರ್ಯ 


ನಿರ್ವಹಿಸುತ್ತಿತ್ತು”. 


ನೆಲಮಂಗಲ ತಾಲ್ಲೂಕಿನ ಮಣ್ಣೆ, ಹೆಗ್ಗುಂದ, ಕಂಬಾಳು, ನರಸೀಪುರ, ಮಾಚನಹಳ್ಳ, ಗೊಣ್ಟಕೆರೆ, 
ತೆಪ್ರದ ಬೇಗೂರು. ಶಿವಗಂಗೆ. ತ್ಯಾಮಗೊಂಡ್ಲು. ದಾಬಸ್‌ಪೇಟಿ, ನೆಲಮಂಗಲ. ತ್ಯಾಮಗೊಂಡ್ಲು. 
ಸೊಂಡೇಕೊಪ್ಪ, ತುಮಕೂರು ಜಲ್ಲೆಯ ತುಮಕೂರು, ಸಿರಾ, ಕೊರಟಗೆರೆ ತಾಲ್ಲೂಕಿನ ಕೋಳಾಲ 
ಮುಂತಾದ ಗ್ರಾಮಗಳು ಸೇರಿದ್ದವು. ಪೂರ್ವದಲ್ಲ ತೆಪುದ ಬೇಗೂರಿನಿಂದ ಪಶ್ಲಿಮದಲ್ಲ 
ಸೋಂಪುರದವರೆಗೆ, ಉತ್ತರದಲ್ಲ ಕೋಳಾಲದಿಂದ ದಕ್ಷಿಣ ಕಂಬಾಳು ವರೆಗಿನ ವ್ಯಾಪ್ತಿಯಲ್ಲ ನಿಜಗಲ್ಲು 
ದುರ್ಗದ ಸೀಮೆ ಆಥವಾ ಶೂರಗಿರಿ ಸ್ಥಳ ಹಜ್ಚತ್ತು. 


ದೊಡ್ಡಬಳ್ಳಾಪುರ ಕೋಟಿ :- ಬೆಂಗಳೂರು ಉತ್ತರಕ್ಷೆ ೩೯ ಕೀ.ಮಿ.ದೂರದಲ್ಲನ ದೊಡ್ಡಬಳ್ಳಾಪುರದ 
ಕೋಟಿಯನ್ನು ಆವತಿ ಮನೆತನದ ಮಲ್ಲ ಭೈರೇಗೌಡನು ೧೫೧೦ರಲ್ಲ ಕಟ್ಟಸಿದನು. ೧೬೩೭-೩೮ರಲ್ಲಿ 
ರಣದುಲ್ಲಾಖಾನ್‌ನ ನೇತೃತ್ವದ ಬಜಾಪುರದ ಸೈನ್ಯ ವಶಪಡಿಸಿಕೊಂಡಿತ್ತು. ನಂತರ ೧೬೭೭ರಲ್ಲ ಷಾಜಯ 
ಜಹಾಗಿರಿನ ಭಾಗವಾಗಿ ಮರಾಠರ ದಾಆಗೂ ಬಲಅಯಾಲುತ್ತು. ೧೬೮೯ರಲ್ಲ ಮೊಗಲರು ಮುತ್ತಿಗೆ 


ನ ವೇದಾವತಿ ಎಸ್‌.ಬಾಲು :- ಮೈಸೂರು ಸಂಸ್ಥಾನದ ಗಡಿರಾಜ್ಯ ನಿಜಗಲ್ಲು, ಇ.ದ.೨೬, ೪೦೭, ೪೦೮, ೪೦೯. 


೨೬೫ 


ಹಾಕಿದರು. ಕ್ರಿ.ಶ.೧೬೯೧ ರ ಫಾರ್ಸಿ ಶಾಸನದಲ್ಲ ಮೊಗಲರ ದೊರೆ ಔರಂಗಜೇಬನು ದೊಡ್ಡಬಳ್ಳಾಪುರ 
ಒಳಗೊಂಡಂತೆ ವಿಸ್ತಾರವಾದ ಪ್ರದೇಶವನ್ನು ಅಆ ಬುಅ ಖಾನ್‌ನಿಗೆ ಜಾಗೀರಾಗಿ ನೀಡಲಾಗಿತ್ತು. ಅಲ 
ಖುಅ ಖಾನ್‌ನ ಮರಣದ ನಂತರ ಸಿರಾದ ದರ್ಗಖುಅಖಾನ್‌ಗೆ ಜಹಾಗೀರನಾಗಿ ನೀಡಲಾಗಿತ್ತು”. 
ನಂತರ ನಿಜಾಮನು ವಶಪಡಿಸಿಕೊಂಡು ಅಬ್ದಾಸ್‌ಖುಅಖಾನ್‌ಗೆ ಜಹಾಗಿರಾಗಿ ನೀಡಲಾಯುತ್ತು. ನಂತರ 
೧೭೬೧ರಲ್ಲ ಹೈದರ್‌ಅಅಯು ವಶಪಡಿಸಿಕೊಂಡನು”. 


ತೋಡಲಬಂಡೆ ಕೋಟಿ :- ದೊಡ್ಡಬಳ್ಳಾಪುರದಿಂದ ೩೦ ಕಿ.ಮೀ. ದೂರದ ಸಾಸಲು ಗ್ರಾಮಕ್ಕೆ 
ಆಂಟದಂತೆ ತೋಡಲಬಂಡೆ ಗ್ರಾಮದ ಪ್ರಾರಂಭದಲ್ಲ ದೊಡ್ಡದಾದ ಏಕಶಿಲಾ ಬಂಡೆಯ ಮೇಲೆ ಒಂದು 
ಎಕರೆ ವಿಸ್ತೀರ್ಣದಲ್ಲ ಆಯಾತಾಕಾರದಲ್ಲ ಸಂಪೂರ್ಣ ಕಲ್ಲನಿಂದ ನಿರ್ಮಿಸಲಾದ ಸಣ್ಣ ಗಿರಿದುರ್ಗ 


ಕೋಟಿಯಲ್ಲಿ ಬುರುಗುಗಕೇನು ಇಲ್ಲ. ಕಣಶಿಲೆಯ ತುಂಡುಗಳು ಹಾಗೂ ಸಣ್ಣ ಸಣ್ಣ ಚಪ್ಪಡಿ 
ತುಂಡುಗಳನ್ನು ಒಂದರ ಮೇಲೋಂದು ಸೇರಿಸಿ ಬಂಧಕ ಸಾಮಾರ್ರಿಗಳನ್ನು ಬಳಸದೆ ನಿರ್ಮಿಸಿರುವ 
ದಕ್ಷಿಣಾಭಿಮುಬವಾದ ಕೋಟಿಯಲ್ಲ ಎರಡು ದ್ದಾರಗಳದ್ದು, ಉತ್ತರ ದಿಕ್ಕಿನ ಗೋಡೆಯಲ್ಲ ಒಂದು ದೊಡ್ಡ 
ಮಹಾದ್ವಾರದ ಪಕ್ಷದಲ್ಲಿ ಒಂದು ಸಣ್ಣ ಬಾಗಿಲದೆ. ಕೋಟಿಗೆ ಇರುವ ಮೂರು ಚಿಕ್ಷ ಬಾಗಿಲಗಳಲ್ಲ. ಒಂದು 
ದಕಣ ದಿಕ್ಕಿನ ಪೃವೇಶ ದಾರದ ಪಕ್ಷದಲ್ಪಿದ್ದರೆ. ಬನ್ನೇರಡು ಉತರ ಮತು ಪಶಿಮ ದಿಕನಲದೆ. ಆದರೆ 
N) A [ae Nn) — - ಚ ಕ ಇ 
ಇವುಗಕಲ್ಲ ಪವೇಶ ದ್ದಾರದ ಪಕ್ಷದಲ್ಲಿರುವ ಚಿಕ್ಷ ಬಾಗಿಲು ಮಾತ್ರ ಉದು ಕೊಂಡಿದೆ. ಉಳದೆರಡು ಚಿಕ್ಷ 
ಬಾಗಿಲುಗಳ ಅವಶೇಷಗಳು ಮಾತ್ರ ಕಾಣಿಸುತ್ತದೆ. 


ಸುಮಾರು ೧೦-೧೨ ಅಡಿ ಎತ್ತರವಾದ ಗೋಡೆಯುದ್ದು, ಕೋಟಿಯ ಪೂರ್ವ ದಿಕ್ಕಿನ ಗೋಡೆ 
ಶಿಥಿಲವಾಗಿ ಕುಸಿದಿದೆ. ಉಳದ ಭಾಗ ಸುಭದವಾಗಿದೆ. ಕೋಟಿಯ ಒಳಗೆ ಎರಡು ಚಿಕ್ಷದಾದ ಗುಡಿಗಳವೆ, 
ಒಂದು ವಿಗ್ರಹವಿಲ್ಲದ ಶ್ರೀರಾಮನ ಗುಡಿಯಾಗಿದ್ದು, ಎದುರಿಗಿನ ಕಂಬದ ಮೇಲೆ ಅಂಜನೇಯನ ಉಬ್ಬು 
ಶಿಲ್ಪವಿದೆ. ಇನ್ನೊಂದು ಗುಡಿಯಲ್ಲ ಯಾವುದೇ ವಿಗ್ರಹವಿಲ್ಲ, ಆದರೆ ಈ ಗುಡಿಯ ಬಾಗಿಲಅಗೆ ಮತ್ತು 
ನಾಲ್ದು ಮೂಲೆಗಳಲ ಉದ್ದವಾದ ಚಪ್ಪಡಿಗಳನ್ನು ನಿಲ್ಲಸಿ ಅದರ ಮೇಲೆ ಯಾವುದೇ ಅಲಂಕಾರವಿಲ್ಲದೆ 
ತೊಲೆಯನ್ನು ನಿಲ್ಲಸಿ, ಗುಡಿಯ ಮೇಲ್ಭಾವಣಿಗೆ ಚೌಕಾಕಾರದ ಒಂದು ಕಲ್ಲನ್ನು ಹಾಕಿರುವುದನ್ನು ಕಂಡರೆ 
ಗಂಗ, ಚೋಳರ ಕಾಲದ ದೇವಾಲಯಗಳ ಗರ್ಭಗೃಹಗಕಳ ರಚನಾ ಶೈಅಯಂತೆ ಕಂಗೊಳಸುತ್ತದೆ. 
ಶತ್ಯುಗಳನ್ನು ಬಂಧನದಲ್ಲಡಲು ಕಿಲ್ಲೆಯನ್ನು ಬಳಸುತಿದ್ದರಂತೆ', ದಟ್ಟವಾದ ಅರಣ್ಯಗಳಂ೦ದ ಕೂಡಿದ 
ಪ್ರದೇಶವಾಗಿದ್ದರಿಂದ ಬೇಟಿಯಾಡಲು ರಾಜವಂಶಸ್ಥರು ಈ ಸ್ಥಳಕ್ಕೆ ಬಂದಾಗ ಈ ಕಿಲ್ಲೆಯಲ್ಲ ವಿಶ್ರಾಂತಿ 


೨ ಎರ, ದೊ.ತಾ.೩೧, ಕ್ರಿ.ಶ.೧೬೯೧, ಫಾರ್ಸಿ ಶಾಸನ, ದೊಡ್ಡಬಳ್ಳಾಪುರ. 


ಸೂರ್ಯನಾಥ ಯು ಕಾಮಥ್‌:- ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಭಾಗ-೩, ಪು.ಸಂ-೫೨೩. 


೨೩೬ 


ವಿ೬ 


ಪಡೆದು ಹೋಗುತ್ತಿದ್ದರಂತೆ” ಆದರೆ ಈ ಹೇಳಕೆಗಳಗೆ ಸಂಬಂಧಿಸಿದಂತೆ ಯಾವುದೇ ಸಾಕ್ಷ್ಯಗಳು 
ದೊರೆತಿಲ್ಲ. ಇದು ಕೇವಲ ಕಾಲ್ಪನಿಕ ಕಥೆಗಳು. 


ಕೋಟಿಯಲ್ಲ ಚಿಕ್ಕದಾದ ಮದ್ದಿನ ಮನೆ ಅಥವಾ ಆಯುಧಗಳ ಸಂಗ್ರಹ ಕೊಠಡಿ, ರಾಗಿ ಕಣಜ, 
ಹಳೆಯ ದೊಡ್ಡ ಮನೆಯೊಂದರ ಅಡಿಪಾಯದ ಅವಶೇಷ, ನೀರಿನ ಆಸರೆಗಾಗಿ ಹಿಂಭಾಗದಲ ನೈಸರ್ಗಿಕ 
ಸಿಹಿ ನೀರಿನ ದೋಣಿ ಇರುವುದನ್ನು ಗಮನಿಸಿದರೆ ಹಿಂದೆ ಈ ಪ್ರದೇಶವು ಜನವಸತಿಯ 
ನೆಲೆಯಾಗಿರಬೇಕು. ಹಾಗೇಯೆ ಕೋಟಿಯ ಹೊರ ಭಾಗವು ಇಳಜಾರಾದ. ಕಡಿದಾದ ಬಂಡೆಯಿಂದ 
ಕೂಡಿದ್ದು. ಶತ್ಯುಗಳು ಸುಲಭವಾಗಿ ಪ್ರವೇಶಿಸಲು ಸಾಧ್ಯವಾಗುತ್ತಿರಲಲ್ಲ. ಅರಣ್ಯ ಮದ್ಯದಲ್ಲ 
ಕೋಟಿಯುದ್ದುದರಿಂದ ಶತ್ಕುಗಕಳ ಕಣ್ಣಿಗೆ ಜಳಕದ ಕಾರಣದಿಂದಾಗಿ ಇಂದಿಗೂ ಸುರಕ್ಷಿತವಾಗಿ 
ಉಳದುಕೊಂಡಿದೆ. ಆದರೆ ತೋಡಲ ಬಂಡೆ ಕೋಟಿ ಬಣ್ಣೆ ಇದುವರೆಗೂ ಶಾಸನದಲ್ಲಾಗಅ, ಸಾಹಿತ್ಯ 


ಕೃತಿಗಳಲ್ಲಾಗಲ ಪ್ರಾಸ್ತಪವಿಲ್ಲ. 


ಹುಲುಕಡಿ ಬೆಟ್ಟ :- ದೊಡ್ಡಬಳ್ಳಾಪುರ ತಾಲ್ಲೂಕಿನ ದೊಡ್ಡಬೆಳವಂಗಲ ಹೋಬಳಯುಂದ ೬.೬ 
ಕಿ.ಮೀ. ದೂರದಲ್ಲನ ಸಕ್ಷರೆಗೊಲ್ಲಹಳ್ಳ  ಸಮೀಪದಲ್ಲ ಹುಲುಕಡಿ ಗ್ರಾಮ ಮತ್ತು ಬೆಟ್ಟವಿದ್ದು. 
ಹುಲುಕಡಿಯನ್ನು ಶಾಸನದಲ್ಲ ಪುರುಡಿ”””. ಪುರ್‌ಕೋಡಿ”"”. ಹುಲುಕಡಿ*”” ಎಂದು ಕರೆಯಲಾಗಿದೆ. 
ಬೆಟ್ಟದ ಮೇಲೆ ಸುಮಾರು ೫ ರಿಂದ 8 ಹೆಕ್ಷೇರ್‌ನಷ್ಟು ವಿಸ್ತಾರವಾದ ಸಮತಟ್ದಾದ ಭೂಪ್ರದೇಶವಿದ್ದು. 
ಅದರ ಸುತ್ತಲೂ ಬೆಟ್ಟದ ಮೇಅನ ದೊಡ್ಡ ಬಂಡೆಗಳನ್ನೇ ತುಂಡರಿಸಿಕೊಂಡು ಒಂದರ ಮೇಲೊಂದು 
ಸೇರಿಸಿ ಗಿರಿದರ್ಗ ಎಂದು ಕರೆಯುವ ಸುಭದ್ರವಾದ ಕೋಟಿಯನ್ನು ನಿರ್ಮಿಸಲಾಗಿದೆ. ಕೋಟೆ 
ಗೋಡೆಯನ್ನು ಮದ್ಯದಲ್ಲ ಕಲ್ಲು. ಮಣ್ಣುಗಳನ್ನು ತುಂಬ ಒಳ ಮತ್ತು ಹೊರ ಭಾಗದಲ್ಲ ಕಲ್ಲನ 
ತುಂಡುಗಳನ್ನು ಬಳಸಿಕೊಂಡು ಸುಮಾರು ೬ ರಿಂದ ೫ ಅಡಿಗಳಷ್ಟು ದಪ್ಪವಾಗಿ ನಿರ್ಮಿಲಾಗಿದೆ. 
ಕೋಟಿಯ ಸುತ್ತಲೂ ಪ್ರಭಾತವಿರುವುದರಿಂದ ಮೂಲೆಗಳಲ್ಲ ದೊಡ್ಡದಾದ, ಎತ್ತರವಾದ ಬುರುಜುಗಳನ್ನು 
ನಿರ್ಮಿಸಿ, ಅವುಗಳನ್ನೆ ಕಾವಲು ಗೋಪುರಗಳಾಗಿ ಬಳಸುತ್ತಿದ್ದರು ಎಂದೆನಿಸುತ್ತದೆ. ಮತ್ತೆ ಈ 
ಬುರುಜುಗಳ ಮೇಲೆ ನಿಂತು ನೋಡಿದರೆ ಬಹು ದೂರದವರೆಗಿನ ಪ್ರದೇಶವೆಲ್ಲ ಪ್ರಷ್ಟವಾಗಿ ಕಾಣಿಸುತ್ತದೆ. 


ಪೂರ್ವ ಮತ್ತು ಉತ್ತರಕ್ಕೆ ಎರಡು ಮಹಾದ್ದಾರಗಳುಳ್ಳ ಕೋಟಿಯ ಮದ್ಯದಲ್ಲ ಸುಭದ್ರವಾದ 


೨೩ ಸಾಸಲು ಜೆ ವಿಶ್ವನಾಥ್‌ ಮತ್ತು ಎಂ.ಜಿ.ಮಂಜುನಾಥ್‌:- ಐದು ಅಪ್ರಕಟಿತ ಶಾಸನಗಳು, ಐ.ದ.ಸಂ-೧೩, ಪುಟ-೩೧. 
*. ಸ್ಥಳಿಯರ ಹೇಳಿಕೆಗಳು. 

**, ಸ್ಥಳಿಯರ ಹೇಳಿಕೆಗಳು. 

೨ಬ ಎ.ಕ,ದೊ.ತಾ.೧೧, ಕ್ರಿ.ಶ.೧೧೧೫, ತಮಿಳು, ಹುಲ್ಲುಕಡಿ. 

5H ಎರ,ದೊ.ತಾರಿ, ಕ್ರಿಶ.೧೩೬೭, ಅರಳುಮಲ್ಲಿಗೆ. 


ವಿ೬ಹಿ 


ಗೋಡೆಯುಳ್ಲ ಒಂದು ದೊಡ್ಡದಾದ ಕೋಣೆಗೆ ಬಾಗಿಲು. ಕಿಟಕಿಗಅಲ್ಲ ಸ್ಥಳೀಯರು ಮದ್ದಿನ 
ಮನೆಯೆಂದು ಕರೆಯುತ್ತಾರೆ. ಜೊತೆಗೆ ಸುಂದರವಾದ ನೀರಿನ ಕೊಳವಿದೆ. ಸೊಗಸಾದ ಕೋಟಿಯಲ 
ವೀರಭದ್ರಸ್ತಾಮಿ ದೇವಾಲಯದಡೊಂದಿಗೆ ಬೆಟ್ಟದ ಸುತ್ತಲು ಬರೋಜ್ದರಿ ಹನ್ನೊಂದು ದೇವಾಲಯಗಳವೆ, 
ಚೋಳರ ಶೈಅಯ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲನ ವೀರಭದ್ರ ಉತ್ತರಕ್ಕೆ ಮುಖ ಮಾಡಿರುವುದು 
ನಿಂತಿರುವ ವಿಶೇಷ. ಜೊತೆಗೆ ಬಸವಣ್ಣ, ಭದ್ರಕಾಳಮ್ಮ ಗುಡಿ ಇದೆ. ಬಯಲು ಸೀಮೆಯಲ್ಲನ ಕಾಡು, 
ಬೆಟ್ಟಗುಡ್ಡಗಳ ವಾತಾವರಣದಿಂದಾಗಿ ಆಕರ್ಷಣೀಯ ಬೆಟ್ಟ ಮತ್ತು ಕೋಟಿ ಗಮನ ಸೆಳೆಯುತ್ತಿದೆ. 
ಹಾಗೂ ಈ ಪರಿಸರದಲ್ಲ ದೊರೆತಿರುವ ಶಾಸನದ ಕಾಲ, ಚೋಳರ ಶೈಅಯ ವೀರಭದ್ರ 
ದೇವಾಲಯವನ್ನೆಲ್ಲ ಗಮನಿಸಿದರೆ ೧೦ನೇ ಶತಮಾನದ ಮೊದಲೇ ಹುಲುಕಡಿ ಕೋಟಿ 
ರಚನೆಯಾಗಿರಬೇಕು. 


ಮಾಕಳದುರ್ಗ :- ದೊಡ್ಡಬಳ್ಳಾಪುರ ತಾಲ್ಲೂಕಿನಿಂದ ಸುಮಾರು ೧೯ ಕಿ.ಮೀ. ದೂರದಲ್ಲ 
ಸಾಸಲು ಹೋಬಳಲುಂದ ೧೭ ಕಿ.ಮೀ, ಘಾಟ ಸುಬ್ಬಣ್ಯದಿಂದ ಆ ಕಿ.ಮೀ.ದೂರದಲ್ಲ ಅಆಅ೩ಂ ಅಡಿ 
ಎತ್ತರದಲ್ಲ ಮಾಕಳದುರ್ಗವಿದೆ. ಉತ್ತರ-ದಕ್ಷಿಣದಲ್ಲ ಇತರ ಬೆ್ಟಗಳಂದ ಸೇರಿ ಕೊಂಡಿರುವಷ್ಟು 
ಭಾಗವನ್ನು ಬಟ್ಟರೆ, ಉಳದ ಎಲ್ಲ ಭಾಗವು ಉದ್ದವಾದ ಶಿಲಾಮುಖಗಳ೦ಂದ ಕೂಡಿದೆ. ಬೆಟ್ಟದ ಬುಡದಲ್ಲಿ 
ಅಸಿಲ ವಾತವರಣ ಇದ್ದು, ಮೇಲಕ್ಕೆ ಹೊಂದಂತೆ ತಂಪಾದ ವಾತವರಣ, ಬೆಟ್ಟದ ಬುಡದಿಂದ ೩ ಕಿ.ಮೀ. 
ಕುರುಚಲು ಕಾಡಿನ ಒಳಗೆ ಸಾಗಿದರೆ ಮಾಕಳದುರ್ಗ ಸಿಗುತ್ತದೆ. ಈ ದುರ್ಗವು ಮಾರ್ಕಂಡಯ 
ಮುನಿಗಳ ತಪೋವನ ಆಗಿತ್ತೆಂಬುದು ಸ್ಥಳೀಯರ ಅಭಪ್ರಾಯ. 


ಕೋಟಿಯ ಒಳ ಭಾಗವು ಹೊದೆ. ಕುರುಚಲು ಗಿಡಗಳಂದ ಆವೃತವಾಗಿದ್ದು, ಕರಡಿ, 
ಕಾಡುಹಂದಿ, ಮುಳ್ಳುಹಂದಿ, ತೊಳ, ನರಿ, ಹಾವು ಇತ್ಯಾದಿ ಪ್ರಾಣಿಗಳ ವಾಸಸ್ಥಾನವಾಗಿದೆ. ಘಾಟ 
ಸುಬ್ರಮಣ್ಯಸ್ವ್ತಾಮಿ ದೇವಾಲಯ ನಿರ್ಮಿಸಿದ ಸೊಂಡುರು ಮಹಾರಾಜರೇ ಕೋಟಿಯನ್ನು 
ನಿರ್ಮಿಸಿದರೆಂದು ಸ್ಥಳೀಯರ ವಾದ. ಆದರೆ ವಿಜಯನಗರ ಕಾಲಾವಧಿಯಲ್ಲ ಆವತಿನಾಡಪ್ರಭುಗಳಾದ 
ದೊಡ್ಡಬಳ್ಳಾಪುರದ ಪಾಳೇಗಾರರು ದೊಡ್ಡಬಳ್ಳಾಪುರದಲ್ಲ ಕೋಟಿಯನ್ನು ನಿರ್ಮಿಸುವ ಕಾಲದಲ್ಲ 
ಮಾಕಳ ಬೆಟ್ಟದಲ್ಲಯು ಸಹ ಬೃಹತ್‌ ಕೋಟಿಯನ್ನು ನಿರ್ಮಿಸಿ. ಸೈನ್ಯಕ್ಕೆ ತರಬೇತಿ ನೀಡುವ 
ಕೇಂದವಾಗಿಸಿದರು. 


ದುರ್ಗವು ೨-೩ ಸುತ್ತುಗಳಂದ ಕೂಡಿದ್ದು. ಹಲವು ಬುರುಜುಗಳವೆ. ಒಂದು ಮದ್ದಿನ 
ಮನೆಯುದ್ದು, ಅದರ ಒಂದು ಭಾಗದಲ್ಲ ದುಂಡನೆಯ ರಂದ ಹಾಗೂ ಸನಿಹದಲ್ತ್ಲ ಶಿವಾಲಯವಿದೆ. 


೨೬೮ 


ಬೃಹತ್‌ ಗ್ರಾನ್ಯಟ್‌ ಕಲ್ಲುಗಳ೦ದ ಕೂಡಿದ ಭದ್ರವಾದ ಕೋಟೆ. ಬೆಟ್ಟದ ಮೇಲೆ ವಿಸ್ತಾರವಾದ ಪ್ರಸ್ತ 
ಭೂಮಿಯನ್ನು ಅದು ಪಶ್ಚಿಮಕ್ಕೆ ಇಜಾರಾಗಿದೆ. 


ಮಾಕಳ ಮಲ್ಲೇಶ್ವರ ಎಂಬ ಠಶ್ವರ ಗುಡಿಯಲ್ಲ ಶಿವಅಂಗ, ಗುಡಿ ಮುಂದೆ ಎದುರಿಗೆ ಬಸವಣ್ಣ 
ಮೂರ್ತಿ, ಗರುಡ ಕಂಬವಿದೆ. ದೇಗುಲದ ಪ್ರವೇಶ ದ್ವಾರದ ಮೇಲೆ ಇಟ್ಟಗೆ ಮತ್ತು ಗಾರೆಯಿಂದ 
ನಿರ್ಮಿಸಲ್ಪಟ್ಟ ಒಂದು ಚಿಕ್ಕ ಗೂಡಿದೆ. ಅದರಲ್ಲ ಯಾವುದೇ ವಿಗ್ರಹವಿಲ್ಲ. ಗೂಡಿನ ಇಕ್ಕೆಲಗಳಲ್ಲ 
ಗಾರೆಯಿಂದ ನಿರ್ಮಿಸಿರುವ ಬಸವನ ವಿಗ್ರಹಗಳವೆ. ಈ ದೇವಾಲಯದ ಹಿಂಭಾಗದಲ್ಲ ಸಲ್ಪ ದೂರದಲ್ಲಿ 
ಅನೇಕ ಕಡೆ ಕಲ್ಪನಿಂದ ನಿರ್ಮಾಣವಾಗಿರುವ ವಸತಿ ಸಮುಚ್ಛಯಗಳು ಶೀಥಿಲವಾಗಿರುವ 
ಅವಶೇಷಗಳನ್ನು ಕಾಣ ಬಹುದು. ಇದರ ಸಮೀಪದಲ್ಲಿ ನೀರಿನ ಕೊಳಪೊಂದಿದೆ. ಇವೆಲ್ಲವುಗಳೆಲ್ಲವು 
ಆವತಿ ನಾಡಪ್ರಭುಗಳ ಕಾಲದ ರಚನೆ. 


ಪಾಳೇಗಾರರ ನಂತರ ಮರಾಠಿನಾಯಕ ಷಹಜಯು ಕ್ರಿ.ಶ.೧೭೬೧ ಹೊತ್ತಿಗೆ ಪೇಶ್ವೆ 
ಮಾಧವರಾಯನು ಕ್ರಿ.ಶ.೧೭೬೭ರ ವೇಳೆಗೆ ಹೈದರಾಅಯ ನಿದ್ದೆ ಗೆಡಿಸಿ ಬೆಂಗಳೂರಿನ ಸುತ್ತ ಮುತ್ತಲ 
ಪದೇಶಗಳೆಲ್ಲವನ್ನು ಚನ್ನರಾಯನದುರ್ಗ, ಮಧುಗಿರಿ, ಸಿರಾ, ಹೊಸಕೋಟಿ, ದೊಡ್ಡಬಳ್ಳಾಪುರ ಮತ್ತು 
ಮಾಕಳದುರ್ಗಗಳನ್ನು ಒಂದೊಂದಾಗಿ ಒಶಪಡಿಸಿಕೊಂಡು. ನೋಡಿಕೊಳ್ಳಲು ಗುತ್ತಿಗೆಯ 
ಮುರಾರಿರಾಯನನ್ನು ನೇಮಕ ಮಾಡಿದನು”. ಆದರೆ ಅತ್ಯಲ್ಲ ಕಾಲದಲ್ಲ ಹೈದರ್‌ನ ಪ್ರಧಾನ 
ವೆಂಕಪ್ಯೆಯ್ಯನವರ ತಮ್ಮ ವೆಂಕಟೇಶ್ಯೈಯ್ಯನವರು ತುಮಕೂರು, ಮಾಕಳದುರ್ಗ. 
ದೇವರಾಯದುರ್ಗವನ್ನು ಮರಾಠರಿಂದ ವಶಪಡಿಸಿಕೊಂಡು ನೋಡಿಕೊಳ್ಳಲು ತಮ್ಮ ಪಿಬ್ಗಂದಿಯನ್ನು 
ನೇಮಿಸಿದನು. ಹೀಗೆ ಮರಾಠರ ವಶದಲ್ಲದ್ದ ಮಾಕಳದುರ್ಗ ಹೈದರ್‌ನ ಕೈ ಸೇರಿತ್ತು. ಟಪ್ಟುಸುಲ್ತಾನ್‌ನ 
ಅಧಿಪತ್ಯಕ್ಕೆ ಒಳಪಟ್ಟ ನಂತರ ಟಪ್ನು ದೊಡ್ಡಬಳ್ಳಾಪುರ ಕೋಟಿ ಮಾತ್ರವಲ್ಲದೆ, ಮಾಕಳ ಬೆಟ್ಟದಲ್ಲನ 
ಕೋಟಿಯನ್ನು ಮತ್ತಷ್ಟು ಅಬೇದ್ಯಗೊಳಸಿದನು. 


ad 


ಮಾಕಳದುರ್ಗವನ್ನು ಪೂರ್ವ-ಪಶ್ಲಿಮದ ಕಡೆಯುಂದ ಜಟ್ಟರೆ ಬೇರೆಯ ಕಡೆ ಏರಲು 
ಸಾಧ್ಯವಿಲ್ಲ. ಸಾಕಷ್ಟು ಮದ್ದು ಗುಂಡುಗಳ ಸಂಗ್ರಹ, ಬೆಟ್ಟದ ಮೇಲಅಂದ ಉರುಳಸುವುದಕ್ಷಾಗಿಯೇ 
ಸಂರ್ರಹಿಸಿದ್ದ ದುಂಡನೆಯ ಗ್ರಾನೈಟ್‌ ಕಲ್ಲುಗಳ ರಾಶಿಯನ್ನು ಈಗಲೂ ಕಾಣ ಬಹುದು. ಕೋಟಿಯು 
ಅಂಡಾಕಾರವಾಗಿದ್ದು ಒಂದು ಮ್ಯೈಅಗಿಂತ ಹೆಚ್ಚು ಸುತ್ತಕೆತೆಯನ್ನು ಹೊಂದಿದ್ದೆ. ಕೋಟಿಯ ಗೋಡೆಯಲ್ಲ 
ಎರಡು ಪದರಗಳವೆ. ಅದರಲ್ಲ ಕೆಳಗಿನ ಪದರ ದಪ್ಪನಾದ ಗ್ರಾನೈಟ್‌ ಕಲ್ಲುಗಳಂದ ಕೂಡಿದ್ದು. 


೨ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.ಸ೦-೨೩೫. 


೨೬೯ 


ಪಾಳೇಗಾರರ ರಚನೆಯಾದರೇ, ಮೇಅನ ಪದರವು ಕೆಳಗಿನ ಪದರಕ್ಕಿಂತ ಪಲ್ಲ ಚಿಕ್ಕದಾದ ಕಲ್ಲುಗಳ೦ದ 
ಕಟ್ಟಲ್ಪಟ್ಟು. ಕೋಟಿಯ ಗೋಡೆ ಎತ್ತರ ಗೋಡೆಯ ಮೇಅನ ಬುರುಜುಗಳು ಟಪ್ಪು ಕಾಲದ 
ರಚನೆಯಾಗಿದೆ. 


ಸೈನಿಕರು ಮತ್ತು ಕಾವಲುಗಾರರ ವಾಸಕ್ಸಾಗಿ ಕಟ್ಟಸಿದ್ದ ಹಲವಾರು ಕೋಣೆಗಳು, ಉಗ್ರಾಣಗಳು 
ಹಾಗೂ ಮನೆಗಳ ಅವಶೇಷಗಳನ್ನು ಕಾಣ ಬಹುದು. ಇಟ್ಟಗೆ ಮತ್ತು ಗಾರೆಯಿಂದ ನಿರ್ಮಾಣಗೊಂಡಿದ್ದ 
ಕಟ್ಟಡಗಳು. ಒಂದರೆಡು ಮದ್ದಿನ ಮನೆಗಳು ಸುರಕ್ಷಿತವಾಗಿ ಉಳದು ಕೊಂಡಿದ್ದು. ಗೊಮ್ಮಣದಂತೆ ನಾಲ್ದು 
ಕಡೆ ಇಳಜಾರಾದ ಮಡು, ಅತೀ ಚಕ್ಷನಾದ ಕಮಾನಿಕಾರದ ಪ್ರವೇಶ ದ್ವಾರವಿದೆ. ಈ ಅವಶೇಷಗಳ 
ನಡುವೆ ಒಂದೆಡೆ ಎತ್ತರವಾದ ವೇದಿಕೆಯಂತಹ ಒಂದು ರಚನೆಯು ಈಗ ಸಂಪೂರ್ಣ ಹಾಳಾಗಿದ್ದು. 
ಟಪ್ಸು. ಮತ್ತಿತ್ತರ ಅಧಿಕಾರಿಗಳು ಇಲ್ಲಗೆ ಬಂದಾಗ ಪ್ರಾರ್ಥನೆ ಸಲ್ಲಸಲು ಬಳಸುತ್ತಿದ್ದರೆಂದು ಸ್ಥಳೀಯರು 


ಹೇಳುತ್ತಾರೆ. 


ನೆಲಮಾಳಗೆಯೊಂದು ಇದ್ದು, ಅದರಲ್ಲನ ಸುರಂಗದಿಂದ ನಂದಿದುರ್ಗಕ್ಕೆ ಮತ್ತು 
ದೊಡ್ಡಬಳ್ಳಾಪುರ ಕೋಟೆಗೆ ಹೋಗ ಬಹುದು. ಇನ್ನೊಂದೆಡೆ ಎರಡು ಬಂಡೆಗಳ ನಡುವೆ ಗುಹೆಯಂತೆ 
ಕಂಡು ಬರುವ ಸ್ಥಳ ರಹಸ್ಯ ಮಾರ್ಗ, ಈ ಮಾರ್ಗ ಮುಖಾಂತರ ಕೋಟಿ ಹೊರಗೆ ಹೋಗ ಬಹುದು. 
ಅಮ್ಪು ಕಾಲದಲ್ಲ ನಂದಿದುರ್ಗ ಮತ್ತು ಮಾಕಳದುರ್ಗಗಳೆರಡು ಲತೀಫ್‌ ಅಲಬೇಗ್‌ ಎಂಬ ಅಧಿಕಾರಿಯ 
ರಕ್ಷಣೆಯಲ್ತಿತ್ತು. 


ಕ್ರಿ.ಶ.೧೭೯೦ ರ ಹೊತ್ತಿಗೆ ಲಾಡ್‌ ಕಾರ್ನ್‌ ವಾಲೀಸ್‌ನು ಟಪ್ಪು ಸುಲ್ತಾನನು ಮಣಿಸಲು 
ಬೆಂಗಳೂರಿನ ಸುತ್ತ ಮುತ್ತಅನ ದುರ್ಗಗಳನ್ನು ವಶಪಡಿಸಿಕೊಂಡು ಮೇಜರ್‌ ಗಡಿಯನ್ನು 
ನೇಮಿಸಿದನು. ಬೆಂಗಳೂರು ಉತ್ತರಕ್ಕಿರುವ ಕೋಟಿಗಳತ್ತ ಗಮನಹರಿಸಿ ೧೭೯೦ ಸೆಫ್ಟೆಂಬರ್‌ ೧೦ ರಂದು 
ಮೇಜರ್‌ ಗೌಡಿಯು ಮಾಕಳದುರ್ಗದ ದಾಳ ಮಾಡಿದಾಗ ದೊಡ್ಡ ಮಟ್ಟದಲ್ಲ ರಕ್ಷಣೆ ಇರದ ಕೋಟೆ 
ಒಳಗಿದ್ದ ಕೆಲವು ಕೋವಿಗಳು ಮೊದಲ ಹಂತದಲ್ಲೆ ಶರಾಣಾಗತಿಯಾದರು. ಜ್ರಟಷ್‌ ಈಸ್ಟ್‌ ಇಂಡಿಯ 
ಕಂಪನಿಯ ಸರ್ಮೆ ಅಧಿಕಾರಿ ಪ್ರಾನ್ಸಿಸ್‌ ಬುಕಾನನ್‌ ತನ್ನ ವರದಿಯಲ್ಲ ಕ್ರಿ.ಶ.೧೮೦೦ರಲ್ಲ ಮಾಕಳಕೊಂಡ 
(ಬೆಟ್ಟ) ದಲ್ಪಿ ಅಂಗವನ್ನು ಧರಿಸುವ ಅನೇಕ ಜಂಗಮ ಗುರುಗಳದ್ದು, ಅವರನ್ನೆಲ್ಲಾ 
ಮಲ್ಲೇಶ್ವರಸ್ತಾಮಿಯೆಂದು ಕರೆಯಲಾಗುತಿತ್ತು. ಇವರು ಆಗಾಗ್ದೆ ಗ್ರಾಮ. ಪಟ್ಟಣಗಳಗೆ ಬಂದು ತಮ್ಮ 
ತಮ್ಮ ಜಾತಿಯ ಜನರಿಗೆ ಪವಿತ್ರ ತೀರ್ಥವನ್ನು ನೀಡಿ ಅವರಿಂದ ದವಸ ದಾನ್ಯಗಳನ್ನು ಪಡೆದು 
ಕೊಳ್ಳುತ್ತಿದ್ದರು ಎಂದು ಉಲ್ಲೇಖಸಲಾಗಿದೆ. ಕೋಟೆಗೆ ನಾಲು ದ್ದಾರಗಳವೆ. ಕೋಟಿಯ ಮದ್ಯಭಾಗದಲ್ಲ 


೨೭೦ 


ಮಾಕಳ ಮಲ್ಲೇಶ್ವರ ಸ್ತಾಮಿ ದೇವಾಲಯವಿದೆ. ಹಿಂಭಾಗದಲ್ಲ ಒಂದು ಬಾವಿಯುದ್ದು ಕುಡಿಯಲು ಇತರೆ 
ಕೆಲಸಗಳಗೆ ನೀರು ಬಳಸುತಿದ್ದರೆನಿಸುತ್ತದೆ. ದೇವಾಲಯದಲ್ಪ ನಿಧಿ ಎಂದು ಮಾಕಳ ಮಲ್ಲೇಶ್ವರ ಸ್ತಾಮಿ 
ವಿ್ರಹವನ್ನು. ನಂದಿ. ಧ್ವಜ ಸ್ತಂಭವನ್ನು ಹಾಳು ಮಾಡಿದ್ದಾರೆ. ಮಾಕಆ ಮಲ್ಲೇಶ್ವರ ಭಕ್ತರು ಹೊಸ 
ವಿಗ್ರಹವನ್ನು ಮರು ಸ್ಥಾಪಿಸಿದರು. 


ದೇವನಹಳ್ಳ ಕೋಟಿ :- ಜಲ್ಲೆಯ ತಾಲ್ಲೂಕುಗಳಲ್ಲ ಒಂದಾದ, ಬೆಂಗಳೂರಿಂದ ಹೈದರಬಾದ್‌ನ 
ರಾಷ್ಟ್ರೀಯ ಹೆದ್ದಾರಿ ೬೮ ರಲ್ಲ ಬೆಂಗಳೂರಿನಿಂದ ೩೭ ಕಿ.ಮಿ. ದೂರದಲ್ಲ ದೇವನಹಳ್ನಯುದ್ದು. 
ಶಾಸನಗಕಳಲ್ಲ ದೇವನಹಳ್ಳಯನ್ನು ಧೇವಂಡಹಳ್ಳ. ದೇವನಪುರ, ದೇವಣಾಪುರ ಎಂದು ಕರೆಯಲಾಗಿದೆ. 
ಅರ್ಕಾವತಿ ಕಣಿವೆ ಪರಿಸರದ ದೇವನಹಳ್ಳಯಲ್ಲನ ಕೋಟೆ, ದೇವಾಲಯ. ಮಂಟಪಗಳು ಇತ್ಯಾದಿ 
ಆಧಾರದ ಮೇಲೆ ಆವತಿ ನಾಡಪ್ರಭುಗಕ ಕಾಲದಲ್ಲ ದೇವನಹಳ್ಳಯು ಒಂದು ಪ್ರಮುಖ ಊರಾಗಿದ್ದಿರ 
ಬಹುದು. ಹಾಗೆಯೇ ಕ್ರಿ.ಶ.೧೬. ೧೭ ನೇ ಶತಮಾನದಲ್ಲ ದೇವನಹಳ್ಳಯು ಪಮುಖ ವ್ಯಾಪಾರ ಮತ್ತು 
ವಾಣಿಜ್ಯ ಕೇಂದ್ರವಾಗಿರಬೇಕು ಹೇಗೆಂದರೆ ವ್ಯಾಪಾರ. ವಾಣಿಜ್ಯ ಮಾರ್ಗಗಳನ್ನು ನಿಯಂತ್ರಿಸಲು. 
ಸಾಗಾಣಿಕೆಗೆ ಸೂಕ್ತ ರಕ್ಷಣೆ ಒದಗಿಸುವ ಸಲುವಾಗಿ ವ್ಯಾಪಾರ ಸ್ಥಳಗಳಲ್ಲ ಕೋಟಿಗಳನ್ನು ನಿರ್ಮಿಸಿ, 
ಸೈನ್ಯವನ್ನು ಜಮಾಮಾಡಿ ಸುತ್ತ ಮುತ್ತಅನ ಪ್ರದೇಶವನ್ನು ನಿಯಂತ್ರಿಸುತಿದ್ದರು. ಅದೇ ರೀತಿಯಲ್ಲಿ 
ವ್ಯಾಪಾರ ಮಾರ್ಗಗಳಗೆ ರಕ್ಷಣೆ ಒದಗಿಸಲು. ವೈರಿಗಳ ಆಕ್ರಮಣ ತಡೆಯಲು ದೇವನಹಳ್ಳ ಊರ 
ಹೊರಗೆ ದೇವನಹಳ್ಳಯಲ್ಲಿ ೩೦೦ ಮೀ. ಉದ್ದ. ೧೮೫ ಮೀ. ಅಗಲವಾದ, ಅಮೆ ಅಥವಾ 
ಆಯಾತಾಕಾರದ ನೆಲದುರ್ಗ ಕೋಟಿಯನ್ನು ಕ್ರಿ.ಶ.೧೫೦೧ರಲ್ಲ ಆವತಿ ನಾಡಪ್ರಭುವಾದ ಮಲ್ಲ 
ಭೈರೇಗೌಡನು ನಿರ್ಮಿಸಿ, ಕೋಟಿಯ ಆಡಳತವನ್ನು ಸಹೋದರನಾದ ಸಣ್ಣ ಭ್ಯೈರೇಗೌಡನಿಗೆ 
ನೀಡಿದನು”*”. 


ಕೋಟಿಯು ಆಮೆಯಾಕಾರದಲ್ತದ್ದು, ಪೂರ್ವ ಮತ್ತು ಪಶ್ಲಿಮ ದಿಕ್ಲುಗಕಲ್ಲ ಪ್ರವೇಶ ದ್ವಾರಗಳಲ್ಲ 
ಪೂರ್ವದ್ವಾರವು ನಾಶವಾಗಿದ್ದು, ಪಶ್ಲಿಮದ್ವಾರ ಮಾತ್ರ ಉಳದುಕೊಂಡಿದೆ. ಪಶ್ಚಿಮ ದಿಕ್ಕಿಗೆ ಎರಡು 
ಪ್ರತ್ಯೇಕ ದ್ವಾರಗಳದ್ದು. ದ್ವಾರಕ್ಕೆ ರಕ್ಷಣಿ ಒದಗಿಸುವುದಕ್ಕಾಗಿ ವಿಶೇಷ ಬುರುಜುಗಳಂದ ಕೂಡಿದ 
ಇನ್ನೊಂದು ದ್ವಾರವನ್ನು ಅಪ್ಪುವಿನ ಕಾಲದಲ್ಲ ನಿರ್ಮಿಸಲಾಯುತು. ಪೂರ್ವದ ಕೋಟಿಯ ರಚನೆಯಲ್ಲಿ 


ಗುರುತಿಸಬಹುದಾದ ಏಕ್ಕೆಕ ಸಾಧನವೆಂದರೆ ಸಾಂಪ್ರದಾಯಿಕ ಚೌಕಾಕಾರದ ಕೆಲವು ಕೊತ್ತಲಗಳು. 


°° Suryanath.U.Kamath :- Karnataka State Gazetter, Bangalore Rural District, Page, no-836. 
***, ಮಾಗಡಿಯ ಕೋಟೆಯಲ್ಲಿನ ಚೌಕಾಕಾರದ ಕೊತ್ತಲುಗಳು. 


೨೭೧ 


ಒಳಾಂಗಣದ ಹಳೆಯ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಮತ್ತು ವಿಜಯನಗರ ಕಾಲಾದ 
ಶಿಲಾಶಾಸನ ನಾಡ ಪ್ರಭುಗಳ ಕೊಡುಗೆಗೆ ಸಿಗುವ ಸಾಕ್ಷ್ಯಗಳು. ಕೋಟಿ ಪುನರ್‌ ರಚಿಸುವಾಗ ಆವತಿ 
ನಾಡ ಪ್ರಭುಗಳು ನಿರ್ಮಿಸಿದ ಚೌಕಾಕಾರದ ಕೊತ್ತಲಗಳನ್ನು"” ವರ್ತುಲಾಕಾರಕ್ಷೆ ಪರಿವರ್ತಿಸಿದ್ದಾರೆ. 
ಮತ್ತು ವಿಜಯನಗರ ಪೂರ್ವಕಾಲದ ಕೋಟಿ ನಿರ್ಮಾಣಗಕಲ್ಲ ಮದ್ದಿನ ಮನೆಗಳು, ಇಅಜಾರಿನ ಕುಂಜ 
ಗೋಡೆಗಳು, ಪಹರೆ ಕಟ್ಟೆಗಳು ಇರುತಿರಲಲ್ಲ. ಈ ಎಲ್ಲಾ ಹೊಸ ರಕ್ಷಣಾ ವ್ಯವಸ್ಥೆಗಳು ಯುದ್ಧಗಳಲ್ಪ 
ಮದ್ದು ಗುಂಡುಗಳ ಬಳಕೆಗೆ ಬಂದ ನಂತರ ಸೂಚಿಸುತ್ತದೆ. 


ಕ್ರಿ.ಶ.೧೮ನೇಯ ಶತಮಾನದ ಕಾಲದಲ್ಲ ದಕ್ಷಿಣ ಕರ್ನಾಟಕದ ಕೋಟಿಗಳ ಫಿರಂಗಿಗಳ 
ಬಳಕೆಗೆ, ಉದ್ದನೆಯ ತೋಪುಗಳನ್ನು ಬಳಸಲು ವರ್ತುಲಾಕಾರದ ಕೊತ್ತಲಗಳು ತುಂಬಾ 
ಅನುಕೂಲಕರವಾಗಿಲು ಕೋಟಿಗಳ ಕೆಲವು ಕಡೆ ವರ್ತುಲಾಕಾರದ ಕೊತ್ತಲಗಳನ್ನು 
ನಿರ್ಮಿಸಲಾಯುತು. ಈಗಾಗಲೆ ಅಸ್ಲಿತ್ವದಲ್ಲದ್ದ ಕೋಟಿಯ ಕೆಲವು ಚೌಕಾಕಾರದ ಕೊತ್ತಲಗಳನ್ನು 
ವರ್ತುಲಾಕಾರದ ಕೊತ್ತಲಗಳಾಗಿ ಮಾರ್ಪಾಡಿಸಲಾಗಿದೆ. 


ಹಾಗೇಯೆ ಆಯಾತಾಕಾರದ ಕೋಟಿಯ ನಾಲ್ದು ಮೂಲೆಗಳ ಚೌಕಾಕಾರದ ಕೊತ್ತಲಗಳನ್ನು 
ನಿರ್ಮಿಸಲಾಗಿದೆ. ಒಟು ೧೬ ಕೊತಲಗಳದ್ದು, ಪಪಿಮದಲ ಹೊಸದಾಗಿ ಸೇರಿಸಿದ ದ್ದಾರಕ್ಕೆ ೨ 
[x] — [A) [3] [ae ಕ 
ಕೊತ್ತಲಗಳವೆ. ಕೋಟಿಯ ಗೋಡೆಗಕಲ್ಲ ನಿರ್ದಿಪ್ಪ್ತ ಅಂತರದಲ್ಲ ೭ ಕೊತ್ತಲಗಳನ್ನು ಸೇರಿಸಲಾಗಿದೆ. 
ಕೋಟಿಯ  ಮೂಲೆಗಕ್ಲೊೂ ಚೌಕಾಕಾರದ ಕೊತ್ತಲಗಳನ್ನು ವರ್ತುಲಾಕಾರದ ಕೊತ್ತಲಗಳಾಗಿ 
ಮಾರ್ಪಾಡಿಸಲಾಗಿರುವ ಲಕ್ಷಣವನ್ನು ಕಾಣಬಹುದು. 


ಕೋಟಿಯ ಗೋಡೆಯು ೩ ಮೀಟರ್‌ ಗಳಷ್ಟು ದಪ್ಪ. ೧೦-೧೨ ಮೀಟರ್‌ ಎತ್ತರವಾಗಿದೆ. 
ಕೋಟಿಯ ಒಳಗೆ ಗೋಡೆಯಲ್ಪ್ಲ ಸುತ್ತಲೂ ಪಹರೆಗಾಗಿ ಅಗಲವಾದ ಸುಮಾರು ೫-೬ ಮೀ. 
ಅಗಲವಾದ ಪಹರೆ ಕಟ್ಟೆಗಳನ್ನು ನಿರ್ಮಿಸಲಾಗಿದೆ. ಕೋಟಿಯಲ್ಲ ಫಿರಂಗಿಯನ್ನು. ಸೈನ್ಯವನ್ನು ಒಂದು 
ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲು. ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ರಸ್ತೆಗಳನ್ನು 
ಮಾಡಲಾಗಿದೆ. ಕೊತ್ತಲಗಳಲ್ಲ ತೋಪುಗಳನ್ನು ಇರಿಸಲು ರಂಧ್ರಗಳನ್ನು. ಮದ್ದು ಶೇಖರಿಸಲು 
ನೆಲಮಾಳಗೆಯಲ್ಲ ಚಕ್ಕ ಮದ್ದಿನ ಮನೆಗಳನ್ನು ಕಟ್ಟಲಾಗಿದೆ. ಗೋಡೆಗಕಲ್ಲ ಬಂದೂಕಗಳನ್ನು ಇರಿಸಲು 
ಮತ್ತು ಹೊರಗಿನ ಪ್ಹೆರಿಗಕ ಚಲನವಲನ ಗಮನಿಸಲು ಚಿಕ್ಕ ಕಂಟಲನ್ನು ನಿರ್ಮಿಸಲಾಗಿದೆ. ಹೊಸ ರಕ್ಷಣ 
ವ್ಯವಸ್ಥೆಯು ಅಪ್ಪುವಿನ ಕಾಲದಲ್ಲ ರಚನೆಯಾದವು. ಕೋಟಿಯಲ್ಲನ ಪೂರ್ವ ಮತ್ತು ಪಶ್ಚಿಮದ ಹಳೆಯ 


೨೬೨ 


ದ್ವಾರಗಳನ್ನು ನಾಡ ಪ್ರಭುಗಳ ಕಾಲದಲ್ಲ ನಿರ್ಮಿಸಲಾಗಿದ್ದು ಅನಂತರ ಕಾಲದಲ್ಲ ಮಾರ್ಪಾಡಿಸಲಾಯುತ್ತು 
ಎನ್ನಬಹುದು. 


ಕೋಟಿಯಲ್ಲನ ವೇಣುಗೋಪಾಲಸ್ವಾಮಿ ದೇವಾಲಯ ಮುಖ್ಯಕೇಂದ್ರವಾಗಿದ್ದು. ಕೋಟಿಯಲ್ಲನ 
ಬಹುತೇಕ ಚಟುವಟಕೆಗಳು ದೇವಾಲಯದ  ಸನ್ನಿಧಾನದಲ್ಲ ನಡೆಯುತ್ತಿತ್ತು ಎಂದೆನಿಸುತ್ತದೆ. 
ದೇವಸ್ಥಾನದ ಮುಂಭಾಗದ ಎಡಗಡೆಯ ಬಯಲನಲ್ಪ ಸೈನ್ಯಾಧಿಕಾರಿಗಳ ಅಥವಾ ಉನ್ನತಾಧಿಗಳ 
ವಾಸಗೃಹಗಳದ್ದು, ಈಗ ಅದರ ಅವಶೇಷ ಮಾತ್ರ ಇದೆ. ದೇವಾಲಯದ ಬಲಬದಿ ಸೈನಿಕರ ಜಮಾವಣೆ 
ಹಾಗೂ ಅವರ ವಾಸದ ನೆಲೆಯಾಗಿದೆ. ಕೋಟಿಯಲ್ಲ ಅಲ್ಲಲ್ಲ ಕಾವಲು ಗೋಪುರಗಳದ್ದು ಅವುಗಳ 
ಅವಶೇಷಗಳನ್ನು ಕಾಣ ಬಹುದು. ಕ್ರಿ.ಶ.೧೫೦೧ ರಿಂದ ೧೭೮೯ರ ವರೆಗೆ ಆವತಿ ನಾಡಪ್ರಭುಗಳು ಅಳ್ವಕೆ 
ನಡೆಸಿದರೆ. ಕ್ರಿ.ಶ.೧೭೮೯ರಲ್ಲ ದಳಕವಾಯು ನಂಜರಾಯ್ಯನು ಕೋಟಿಯನ್ನು ವಶ ಪಡಿಸಿಕೊಂಡ 
ಯುದ್ಧದಲ್ಲೇ ಹೈದರಾಅ ಬೆಳಕಗೆ ಬಂದಿದ್ದು. ಹಾಗೇಯೇ ಹೈದರಾಅ ಕಾಲದಲ್ಲ ದೇವನಹಳ್ಣ ಪ್ರಾಧಾನ್ಯತೆ 
ಪಡೆಯುತ್ತು. ಕ್ರಿ.ಶ.೧೭೫೦ರಲ್ಲ ಅಪ್ಪು ದೇವನಹಳ್ಳಯಲ್ಲ ಹುಟ್ಟದನು. ಹೈದರಾಅ ಮತ್ತು ಟಪ್ಪು ತಮ್ಮ 
ರಾಜದ ಉಳದ ಕೋಟಿಯಂತೆ ಪ್ರೆಂಚರ ಕೋಟಿ ರಕ್ಷಣಾ ತಜ್ಞರ ನೆರವಿನೋದಿಗೆ ಕೋಟಿಯನ್ನು 
ಪುನರ್‌ ಅಥವಾ ದುರಸ್ಲಿ ಮಾಡಿಸಿದ್ದಾರೆ”. ಅಷ್ಟು ಬೇಟಿಗೆ ಬರುತ್ತಿದ್ದು, ದೇವನಹಳ್ಳಯನ್ನು 
ಸುಂದರಗೊಳಸಿ ಅದಕ್ಕೆ ಯೂಸುಫಾಬಾದ್‌ ಎಂದು ಪುನರ್‌ ನಾಮಕರಣ ಮಾಡಿದನು. 


ಕ್ರಿ.ಶ.೧೭೯೧ರಲ್ಲ ಕಾರ್ನ್‌ವಾಲೀಸ್‌ ವಶವಾಲುತು*"”. 


ಆವತಿ :- ದೇವನಹಳ್ಳಯಂ೦ದ ಚಿಕ್ಕಬಳ್ಳಾಪುರ, ಆನಂತಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲ 8 ಕಿ.ಮಿ. 
ದೂರದಲ್ಲ ಎಡಭಾಗಕ್ಕೆ ಆವತಿ ಗ್ರಾಮವಿದೆ. ಆವತಿ ಪ್ರಭು ರಣ ಭೈರೇಗೌಡನ ಕಾಲದಲ್ಲ ಊರ 
ಸಮೀಪದಲ್ಪರುವ ಗುಡ್ಡದ ಮೇಲೆ ಮಣ್ಣಿನಿಂದ ಕೋಟಿ ನಿರ್ಮಿಸಿದ್ದು, ಈಗ ಕೇವಲ ಅದರ 
ಅವಶೇಷಗಳು ಮಾತ್ರ ಉಳದಿದೆ. ಈ ಗುಡ್ಡದ ಬಳಯ ಇನ್ನೊಂದು ಗುಡ್ಡಕ್ಕೆ ಕೋಳಗುಡ್ಡ ಎಂದು 
ಕರೆಯಲಾಗುತ್ತದೆ. ಇದು ಶತೃಗಳ ಆಗಮನವನ್ನು ಸೂಚಿಸುವುದಕ್ಕೆ ಕೋಳ ಗುಡ್ಡ ಎಂಬ ಹೆಸರು 
ಬಂದಿರಬೇಕು. ಅಂದರೆ ಕಾವಲು ಗೋಪುರದ ರೀತಿಯಲ್ಲ ರಕ್ಷಣೆಯ ಕಾರ್ಯ ನಿರ್ವಾಹಿಸಲು 
ಸಹಕಾರಿಯಾಗಿರಬೇಕು. 


೨ ವಸ್‌.ಕೆ.ಅರುಣಿ :- ಯಲಹಂಕನಾಡಪ್ರಭುಗಳ ವಾಸ್ತುಶಿಲ್ಪ-ಶಿಲ್ಲಕಲೆ, ಪು.ಸಂ-೭೪. 
ಸೂರ್ಯನಾಥ ಯು ಕಾಮಥ್‌:- ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ ಭಾಗ-೩, ಪು.ಸಂ-೫೨೧. 


೨೭೩ 


ಕುಂದಾಣ :- ದೇವನಹಳ್ಳಯುಂದ ೧೦ ಕಿ.ಮಿ.ದೂರದಲ್ಲ ಕುಂದಾಣ ಗ್ರಾಮವಿದೆ. ಕುಂದಾಣ 
ಸಮೀಪದಲ್ಲೆ ೬೧ ಮೀ. ಎತ್ತರದ ಬೆಟ್ಟದ ಮೇಲೆ ಆ ಸುತ್ತಿನ ಕೋಟಿಯುದ್ದು, ಈ ಕೋಟಿಯನ್ನು 
ಪ್ರವೇಶಿಸಲು ೬ ಆಗಸೆ ಬಾಗಿಲುಗಳವೆ. ಠೀ ಕುಂದಾಣವು ಹೋೊಯ್ದಕರ ರಾಮನಾಥನ 
ರಾಜಧಾನಿಯಾಗಿತೆಂದು ಕೇಲವರ ವಾದವಾದರೆ ವಾಸ್ಟವವಾಗಿ ತಮಿಳುನಾಡಿನ ಕುಂದಾಣವೇ 
ರಾಮನಾಥನ ರಾಜಧಾನಿ. ಕ್ರಿ.ಶ.೧೨೯೧ರ ಅಬ್ಲೂರು ಶಾಸನದಲ್ಲ ಕುಂದಾಲುದುರ್ಗ ಎಂದು 


ಉಲ್ಲೇಖಗೊಂಡಿದೆ. 


ಚಿಕ್ಕಹಾಲ :- ಸುಮಾರು ೧೫ ಅಡಿ ಎತ್ತರ, ೩ ಅಡಿ ದಪ್ಪದ ಕೋಟಿಯು ಸುಸ್ಲಿತಿಯಲ್ಲದ್ದು, 
ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆಯಲ್ಲ ಕೋಟಿಯ ಉತ್ತರ ಭಾಗವನ್ನು ಮಾತ್ರ ತೆರೆವು ಗೋಳಸಲಾಗಿದೆ. 
ಕೋಟಿಯ ಪಶ್ಲಿಮದ ಭಾಗದಲ್ಲ ಕೆಲವು ಪಾಳು ಬದ್ಧ ಮಂಟಪಗಳವೆ. ಪಶ್ಲಿಮ ದ್ವಾರದ ನೇರಕ್ಕೆ ಸಾಲು 
ಕಂಬಗಳಂದ ಕೂಡಿದ ತೆರೆದ ಮಂಟಪ ಸರಳವಾಗಿದೆ. ಇದೊಂದು ಯಾತ್ರಿಕರ ತಂಗುದಾಣ 
ಮಂಟಪವಾಗಿತ್ತೆಂದೆನಿಸುತ್ತದೆ. ಈ ಮಂಟಪದ ಎಡಭಾಗದಲ್ಲ ಇನ್ನೊಂದು ಮಂಟಪವಿದ್ದು, ಅದನ್ನು 
ಇಲ್ಲಯ ಕೋಟಿಯ ಎಡಕ್ಕೆ ದೊಡ್ಡಕೆರೆಯಬುದ್ದು ಕೋಟಿಗೆ ನೀರು ಒದಗಿಸುತ್ತಿತ್ತೆನಿಸುತ್ತದೆ. ಕೋಟಿಯ 
ಒಳಗಿನ ಆಂಜನೇಯ ದೇವಾಲಯ ಮಾತ್ರ ಉಳದುಕೊಂಡಿದೆ. ದೇವಾಲಯದ ಒಳಗೆ ಸುಮಾರು ೯ 
ಅಡಿ ಎತ್ತರದ ವ್ಯಾಸಾಂಜನೇಯ ವಿದೆ. ಈ ದೇವಾಲಯದ ಎದುರಿಗೆ ವಿಶಾಲವಾದ ಕಲ್ಯಾಣಿಯುದ್ದು. 
ಕಲ್ಯಾಣಿಯ ಸುತ್ತಅನ ಕಲ್ಲನ ಮೇಲೆ ಹಲವಾರು ಉಬ್ಬು ಶಿಲ್ಪಗಳವೆ. 


ಹೊಸಕೋಟೆ :- ಜಲ್ಲೆಯ ತಾಲ್ಲೂಕುಗಕಲ್ಲ ಒಂದಾದ ಹೊಸಕೋಟಿಯು ಬೆಂಗಳೂರು ನಗರದ 
ಪೂರ್ವಕ್ಕೆ ೨೭ ಕಿ.ಮಿ. ದೂರದಲ್ಲ ಬೆಂಗಳೂರು ಮತ್ತು ಕೋಲಾರ ರಾಷ್ಟ್ರೀಯ ಹೆದ್ದಾರಿಯಲ್ಲದೆ. 
ಶಾಸನಗಕಲ್ಲಯೂ ಸಹ ಹೊಸಕೋಟಿ ಎಂದೇ ಉಲ್ಲೇಖವಾಗಿದೆ”. ಸುಗಟೂರು ತಮ್ಮೇಗೌಡನು 
ಹೊಸದಾಗಿ ಕೋಟಿಯನ್ನು ಕಣ್ಟಸಿ ಹೊಸಕೋಟಿಯೆಂದು ಕರೆದನು ಎಂಬುದಕ್ಷೆ ಕ್ರಿ. ಶ.೧೪೨೮ರ 
ಜೋಡಿಪುರ ಗ್ರಾಮದಲ್ಲನ ವೀರಭದ ಗುಡಿ ಮುಂದೆ ಇರುವ ವಿಜಯನಗರ ಕಾಲದ ಶಾಸನದಲ್ಲ 
ಸುಗಟೂರು ತಮ್ಮೇಗೌಡನು ಹೊಸಕೋಟಿಯನ್ನು ನಿರ್ಮಿಸಿದನು”””. ಹಾಗೂ ಕ್ರಿ.ಶ.೧೮೯೬ರ ಖಾಜ 
ಹೊಸಹಳ್ಳಯ ತಾಮ್ರಶಾಸನದಲ್ಲ ಹೊಸಕೋಟಿ ಕಟ್ಟಸಿದ ತಮ್ಮೇಗೌಡರು ಎಂದು ನೇರವಾಗಿಯೇ 


ಕೋಟಿ ಕಟ್ಟಸಿದ ಮಾಹಿತಿಯನ್ನು ಉಲ್ಲೇಖಸಲಾಗಿದೆ””*. ಕ್ರ.ಶ.೧೭೭೨ ರ ಕಾಲದ ಶಾಸನದಲ್ಲ 


5 ಎ ಕ, ಅನುಬಂಧ, ಹೊ.ತಾ.೧೬೩ ಮತ್ತು ಹೊ.ತಾ.೧೬೬, ಕಿ.ಶ.೧೭೭೧, ತಾಮ್ರಶಾಸನ. ಹೊಸಕೋಟೆ. 
ಳ್‌ ಎ ಕ-೧೦, ಅನುಬಂಧ, ಮಾ.ತಾ.೧೮೮, ಕ್ರಿ.ಶ.೧೪೨೨, ಜೋಡಿಪುರ. 
ಎ.ಕ-೯, ಅನುಬಂಧ, ಹೊ.ತಾ.೧೮೬, ಕ್ರಿ.ಶ.೧೪೯೪, ತಾಮ್ರ ಶಾಸನ, ಖಾಜಿ ಹೊಸಹಳ್ಳಿ. 


೨೪೬ 


೨೭೪ 


ಹೊಸಕೋಟಿ ಕಿಲ್ಲೆಯಲ್ಲ ನೂತನವಾಗಿ ದೇವಸ್ಥಾನ ಕಣ್ಟಸಿ””” ದಾನ ನೀಡಿದ ವಿವರಗಳನ್ನು 
ಗಮನಿಸಿದರೆ ಹೊಸದಾಗಿ ಕಳ್ಟಸಿದ ಕೊಟಿಯಲ್ಲ ಯಾವುದೇ ದೇವಸ್ಥಾನವಿಲ್ಲದ ಕಾರಣ ಹೊಸ 
ದೇವಸ್ಥಾನ ಕಟ್ಟಸಿರುವುದನ್ನು ಶಾಸನ ದೃಢಿಕರಿಸುತ್ತದೆ. ಕೋಟೆಯೊಳಗೆ ಮುಮ್ಮಡಿ ತಮ್ಮೇಗೌಡನು ೩ 
ಗರ್ಭಗೃಹಗಳ ದ್ರಾವಿಡ ಶೈಲಯ ಅವಿಮುಕ್ತೇಶ್ವರ ದೇವಾಲಯವನ್ನು ಕಣ್ಟಸಿದ್ದನು”””. ಕೋಟೆಯೊಳಗೆ 
ಅವಿಮುಕ್ತೇಶ್ರರ ದೇವಾಲಯದ ಜೊತೆಗೆ ವಿಲೇಶ್ರರ ದೇವಾಲಯ. ೨ ಆಂಜನೇಯ ದೇವಾಲಯ, 
ವರದರಾಜ ದೇವಾಲಯವಿದೆ. 


ಸುಗಟೂರಿನಿಂದ ದಕ್ಷಿಣಕ್ಕೆ ಸುಮಾರು ೧೫ ಕಿ.ಮೀ. ದೂರದಲ್ಲ ಸುಗಟೂರು ಪ್ರಭುಗಳು ತಮ್ಮ 
ಮೂಲ ಅಳ್ವಕೆ ಸ್ಥಳಕ್ಕಿಂತಲೂ ಹೆಚ್ಚು ಸುರಕ್ಷಿತ ಮತ್ತು ಆಯಾಕಟ್ಟನ ಸ್ಥಳವೆಂದು, ಆಯ್ದುಕೊಂಡ ಸ್ಥಳದಲ್ಲ 
ಪೂರ್ವ-ಪಶ್ಲಿಮವಾಗಿ ೧೦೦೦ ಮೀ, ಉತ್ತರ-ದಕ್ಷಿಣವಾಗಿ ೫೫೦ ಮೀ, ಪ್ರದೇಶದಲ್ಲ ಆಯತಾಕಾರ 
ರೂಪದಲ್ಲ ಹೊರಭಾಗದಲ್ಲ ೨೦ ಮೀ. ನಿಂದ ೩೦-೩೫ ಮೀ ಅಗಲ, ೧೦-೧೫ ಮೀ. ಆಳದ 
ಕಂದಕಗಳಂದ ಕೂಡಿದ, ಕಂದಕಗಳಂದ ತೆಗೆದ ಮಣ್ಣನ್ನೇ ಕೋಟಿಯ ಗೋಡೆಗಳ ರಚನೆಗೆ 
ಬಳಸಲಾಗಿದೆ. ಕೋಟಿಯ ಹೊರಮ್ಯೌಯನ್ನು ಸ್ಥಳೀಯವಾಗಿ ಲಭ್ಯವಿರುವ ಕಲ್ಲುಗಳನ್ನೆ ಬಳಸಲಾಗಿದ್ದು, 
ಈಗ ಅಳದಳದಿರುವ ಕೋಟಿಯ ಒಳಭಾಗದ ಕಂದಕಗಳ ಅಗಲ ೫-೬ ಮೀ ಗಳಷ್ಟು ಇದೆ. 
ಕೋಟಿಯ ಹೊರಮ್ಯೆಯನ್ನು ಸ್ಥಳೀಯವಾಗಿ ಲಭ್ಯವಿರುವ ಕಲ್ಲುಗಳನ್ನೆ ಬಳಸಲಾಗಿದ್ದು, ಈಗ 
ಅಳದುಳದಿರುವ ಕೋಟಿಯ ಒಳಭಾಗದ ಕಂದಕಗಳ ಅಗಲ ೫-೩೬ ಮೀ ಗಳಷ್ಟು ಇದೆ. 


ನೆಲಮಂಗಲದಲ್ಲ ಕೋಟಿ ಇದ್ದಿದ್ದರ ನೆನಪಿಗಾಗಿ ಈಗಲೂ ಕೋಟಿ ಮಾರಮ್ಮ. ಕೋಟೆ 
ಚೌಡೇಶ್ವರಿ ಎಂದು ಒಂದು ಜೀದಿಯನ್ನು ಕೋಟಿ ಜದಿ ಎಂದು ಪ್ರಚಅತದಲ್ಲದೆ. ಬಹುಶ: ಮೊಗಲರು. 
ಬಜಾಪುರ ಸುಲ್ತಾನರಿಂದ ನೆಲಮಂಗಲವನ್ನು ಆಕ್ರಮಿಸಿ ಕೊಂಡಿದ್ದಿರಬೇಕು. 


ಹೀಗೆ ಶೈವನಾದವನು ವೈಷ್ಣವನಾಗಿ, ವೈಷ್ಣವನಾದವನು ಶೈವನಾಗಿ ಬದುಕಲು ಅಂದಿನ 
ಧಾರ್ಮಿಕ ಸಾಮರಸ್ಯವೇ ಸಮಾಜದ ಮುಖ್ಯ ಜೀವಾಳವಾಗಿತ್ತು, ಆಗಿನ ರಾಜರ ವ್ಯವಸ್ಥೆಯೇ ಈಗಿನ 
ರಾಜಕೀಯ ವ್ಯವಸ್ಥೆಗಿಂತ ಉತ್ತಮವಾಗಿತ್ತೆನಿಸುತ್ತದೆ. ತೆರಿಗೆ ವ್ಯವಸ್ಥೆ ಇದ್ದರೂ ಹಲವಾರು ಸಾಮಾಜಕ 
ಕಾರ್ಯಗಳು ನಡೆಯುತ್ತ ಪ್ರಜೆಗಳು ಸುಖಕರವಾಗಿದ್ದರು. ರಾಜನು ಸಮಾಜದ ಒಂದು ಭಾಗವಾಗಿ 
ಪಜೆಗಳಗೆ ಹಲವಾರು ಕಲ್ಯಾಣ ಕಾರ್ಯಗಳನ್ನು ಮಾಡುತ್ತಿದ್ದನು. 


5೭ ಎ ಕ-೯, ಅನುಬಂಧ, ಹೊ .ತಾ.೧೬೭, ತಾಮ್ರ ಶಾಸನ, ಹೊಸಕೋಟೆ. 
ಡಾ. ಎಂ.ವಿ. ಕೃಷ್ಣರಾವ್‌ ಮತ್ತು ಎಂ. ಕೇಶವಭಟ್ಟ :- ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೬೩. 


೨೭೫ 


ಅಧ್ಯಾಯ - 
ದೇವಾಲಯಗಳು 


ಯಾವುದೇ ಒಂದು ಪ್ರದೇಶದ ಸಾಂಸ್ಕೃತಿಕ ಮಹತ್ವವನ್ನು ತಿಆಸುವಲ್ಲ ದೇವಾಲಯಗಳು, 
ಶಾಸನಗಳು ಅಮೂಲ್ಯವಾದ ಆಕಾರಗಳಾಗಿರುತ್ತದೆ. ಪ್ರಾಚೀನ ಕಾಲದ ಜನ ಜೀವನದ ಬದುಕು 
ಶಾಸನಗಳಲ್ಲ ಅಭವ್ಯಕ್ತಿಗೊಂಡಿರುವಂತೆ ಇನ್ನೆಲ್ಲೂ ವ್ಯಕ್ತವಾಗಿಲ್ಲ. ಸಮಾಜದ ನಂಜಕೆಗಳ ಸಂಕೇತವಾದ 
ಹಲವಾರು ದೇವಾಲಯಗಳು ಮೋಕ್ಷ ಸಾಧನೆಯ ಒಂದು ದಾರಿಯಾಗಿತ್ತು. ದೇವಾಲಯಗಳು 
ಧಾರ್ಮಿಕ ಚಟುವಟಕೆಗಳ ಜೊತೆಗೆ ಪ್ರಾಚೀನ ಕಾಲದಿಂದ ವಿದ್ಯಾಕೇಂದ್ರಗಳಾಗಿ, ನ್ಯಾಯ ಕೇಂದ್ರಗಳಾಗಿ 
ಮಾನವನ ಬದುಕಿನಲ್ಲ ಮಹತ್ವದ ಪಾತ್ರ ವಹಿಸಿವೆ. ದೇವಾಲಯ ಎಂದರೆ ದೇವ೬ಆಲಯ, ದೇವ 
ಎ೦ದರೆ ಧಿವಿ ಸಂಬಂಧಿ, ಪುರುಷ ವೇದಗಳ ಕಾಲದಲ್ಲ ಆಕಾಶದ ದೇವರುಗಳು ಎಂದು ಗುರುತಿಸಿರುವ 
ದೇವತೆಗಳನ್ನು ಪೂಜಸಲು ನಿರ್ಮಿಸಿರುವ ಆಲಯಗಕೇ ದೇವಾಲಯಗಳು. ಆಲಯ ಎಂಬ ಶಕೆ 
ಹೆರುವ ಜಾಗ, ನಿಕೇತ, ದೇವಾಯತನ ಎಂದು ಅರ್ಥ. ಆಯತನ ಎಂದರೆ ಆಶ್ರಯ ಸ್ವರೂಪ, ಈ 
ಕಲ್ಪನೆ ದೇಹದಿಂದ ಬಂದಿತು. ಆತ್ಮದ ಸಿದ್ದಾಂತದ ಮೇಲೆ ದೇವಾಲಯದ ನಿರ್ಮಾಣವಾಗಿದೆ. ಮೂಲತಃ 
ದೇವಾಲಯ ಒಂದು ಕಟ್ಟಡ, ಸಾಮೂಹಿಕ ಪೂಜೆ, ಪ್ರಾರ್ಥನೆಗಳನ್ನು ಸಲ್ಪ್ಲಸಲು ಅನುಕೂಲವಿರುವ 
ಒಂದು ಸ್ಥಳ. ಪೂಜೆಗಾಗಿ ಪ್ರತಿಮೆಗೊಂದು ನೆಲೆಯಾಗಿ, ಸರ್ವಾಜನಿಕ ಸಮಾವೇಶಕ್ಕೊಂದು ಸ್ಥಳವಾದ 
ಕಟ್ಟಡವೇ ದೇವಾಲಯ. ದೇವಸ್ಥಾನ, ಗುಡಿ. ದೇವಮಂದಿರ, ದೇಗುಲ, ದೇವಳ ಮುಂತಾದ 
ಹೆಸರುಗಳಂದ ಕರೆಯುವುದುಟುಂ. 

ಎನ್ನು ಕಾಲೇ ಕಂಬ. ದೇಹವೇ ದೇಗುಲ. ಶಿರವೇ ಹೊನ್ನ ಕಳಶಪವಯ್ಯ ಎಂದು ಬಸವಣ್ಣನವರು 
ವಚನೊಂದರಲ್ಲ ದೇಹವನ್ನು ದೇವಾಲಯಕ್ಕೆ ಹೋಲಣಸಿದ್ದಾರೆ. ದೇಹದ ಮೂಲ ಪ್ರರೂಪವನ್ನೆ 


ದೇವಾಲಯವಾಗಿ ನಿರ್ಮಿಸಲು ಪ್ರಾರಂಭಸಿದರು. 

ಉದಾ : ದೇವಾಲಯದ ಅಧಿಷ್ಠಾನ - ಪಾದ, ಕಂಬ - ತೊಡೆ, ಪ್ರಸ್ತರ - ಹೊಟ್ಟೆ. ದ್ರೀವ - ಕತ್ತು. 
ಶಿಖರ - ತಲೆ 

ದೇವಾಲಯದ ತಳವಿನ್ಯಾಸದ ಭಾಗಗಕ್ಲ - ಗರ್ಭಗೃಹ. ಅಂತರಾಳ, ನವರಂಗ, 


© 


ಮುಖಮಂಟಪ, ಏರುವಿನ್ಯಾಸ ಭಾಗಗಳಲ್ಲ - ಅಧಿಷ್ಠಾನ, ತ್ತಿ, ಪ್ರಸ್ತರ. ರ್ರೀವ. ಶಿಖರ, ಸ್ತೂಪಿಗಳು 


ಕಂಡು ಬರುತ್ತದೆ. ದೇವಾಲಯಗಳು ಬೌದ್ಧ ಸ್ಹೂಪಗಳ೦ದ ಉಗಮವಾದವೇ, ವೇದಗಳ ಕಾಲದಿಂದ 


ಬೆಳೆದು ಬಂದುದೇ, ಸಮಾಧಿಗಳು ಮಂದಿರಗಳಾಗಿ ಬದಲಾವಣಿಯಾಗಿರ ಬಹುದು. ಗಂಗರ ಪ್ರಾರಂಭದ 
ಗುಡಿಗಳು ಬೃಹತ್‌ ಶಿಲಾಯುಗದ ಕಲ್ಕನೇಯನ್ನು ನೆನಪಿಸುತ್ತದೆ. 


ವಿಮಾನದ ಶೈಅಯ ವಿನ್ಯಾಸಗಳು. ಕೂಟ. ಕೋಷ್ಟಕ, ಶಾಲೆಗಳ ಆಧಾರದ ಮೇಲೆ 
ದೇವಾಲಯದಲ್ಲ ಗರ್ಭಗುಡಿ, ನವರಂಗ, ಮಂಟಪ, ಪ್ರಕಾರ, ಗೋಪುರ ಹೀಗೆ ವಿಭನ್ನ ಭಾಗಗಳನ್ನು 
ಒಳಗೊಂಡ ದ್ರಾವಿಡ ಶೈಅಯಲ್ಲ ನಿಮಾಣವಾದ ದೇವಾಲಯಗಳೇ ಹೆಚ್ಚಾಗಿ ಜಲ್ಲಾದ್ಯಂತ ಕಂಡು 
ಬರುತ್ತದೆ. 


ವಿವಿಧ ಕಾಲಘಟ್ಟದಲ್ಲ ವಿಭನ್ನು ಶೈೇಅಯ ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ದಾರ. ಗರುಡ 
ಕಂಬಗಳು, ದೀಪಸ್ತಂಭಗಳು. ಉಯ್ಯಾಲೆ ಮಂಟಪ, ಮಕರ ತೋರಣ, ತೀರ್ಥ ಕಂಬಗಳು ಇತ್ಯಾದಿಗಳ 
ನಿರ್ಮಾಣಕ್ಕೆ. ಅವುಗಳ ನಿರ್ವಹಣೆಗೆ. ಜೀರ್ಣೋದ್ದಾರಗಳಗಾಗಿ, ನಿತ್ಯದ ಪೂಜೆ ಪುನಸ್ಥಾರಗಳು ಕಾಲ 
ಕಾಲಕೆ ನಡೆಸಿಕೊಂಡು ಹೋಗಲು ರಾಜ. ರಾಜನ ಮಾಂಡಲೀಕ, ಸಾಮಂತರು, ಅಧಿಕಾರಿಗಳು, ವರ್ತಕರ 
ವೃಂದ, ಭಕ್ತವೃಂದ ಹೀಗೆ ಆಳರಸರಿಂದ ಹಿಡಿದು ಭಕ್ತವೃಂದರಾದ ಜನ ಸಾಮಾನ್ಯರು ದೇವರ ಮೇಅನ 
ಭಕ್ತಿಬುಂದ ತಮ್ಮ ಕೈಲಾದಷ್ಟು ಭೂಮಿ. ಹಣ. ದವಸ-ಧಾನ್ಯ, ಎಣ್ಣೆ. ಗಾಣ, ದನ-ಕರುಗಳು. ತೆರಿಗೆ- 
ಸುಂಕ, ಒಡವೆಗಳು. ಉಡುಗೊರೆಗಳು. ಗ್ರಾಮಗಳು. ಅಗ್ರಹಾರಗಳು ಇತ್ಯಾದಿಯಾಗಿ ಅನೇಕ ದಾನ 
ದತ್ತಿಗಳನ್ನು ನೀಡುತ್ತಿದ್ದರು. ಹೀಗೆ ಬಂದಂತಹ ದಾನ ದತ್ತಿಗಕ್ಲ ಪೂಜೆ ಪುನಸ್ಥಾರ, ಅಮ್ಯತಪಡಿ, 
ನೈವೇದ್ಯ. ಅಂಗ ರಂಗ ವೈಭೋಗ, ಉತ್ಸವಗಳು, ರಥೋತ್ಸವ ಇತ್ಯಾದಿ ಧಾರ್ಮಿಕ ಚಟುವಟಕೆಗಳನ್ನು 
ನಡೆಸಿಕೊಂಡು ಹಾಗೂ ಹುಜಾರಿ, ಆಡಳತ ವರ್ಗಗಳ (ಸಿಬ್ಬಂದಿಯ) ಖರ್ಚು ವೆಚ್ಚಗಳಗಾಗಿ 
ನಿಯಂತ್ರಿಸಲು ಆಡಳತ ಮಂಡಳಯಂತಹ ಒಂದು ಸಮಿತಿಯು ಇದ್ದಿರಬೇಕು. ದೇವಾಲಯದ 
ಭೂಮಿಯಲ್ಲ (ದೇವಸ್ಥಾನದ ಆಸ್ತಿಯನ್ನು ದೇವ ಬೋಗ ಎಂದು ಕರೆಯುತ್ತಿದ್ದರು.) ಬೆಳೆದಂತಹ 
ಬೆಳೆಗಳನ್ನು ಸಂತೆಯಲ್ಲ ಮಾರಾಟವಾದ ವಸ್ತುಗಳಂದ ಸಂಗ್ರಹವಾದ ಹಣವನ್ನು. ದ್ರವ್ಯವನ್ನು 
ದೇವಾಲಯದ ಅಭವೃದ್ಧಿಗೆ ಬರ್ಚು ಮಾಡಲಾಗುತ್ತಿತ್ತು. 


ಗಂಗರ ಕಾಲದಿಂದ ಪ್ರಾರಂಭವಾಗಿ ಮೈಸೂರು ಒಡೆಯರ ಕಾಲದವರೆಗೂ ಹಲವಾರು ಧಾರ್ಮಿಕ 
ಕಾರ್ಯಗಳು ಕಾಲ ಕಾಲಕೆ ನಡೆಯಬೇಕೆಂದು ದಾನ ನೀಡಿರುವುದರ ಬದ್ದೆ ದೇವಸ್ಥಾನದ ಅಧಿಸ್ಥಾನ, 
ಪೀಠ, ಪಟ್ಣಕೆ, ಬತ್ತಿ, ಗೋಡೆಗಳು, ಬಾಗಿಲು. ಆವರಣದ ಮುಂದೆ ಮುಂತಾದ ಸ್ಥಕಗಳಲ್ಲನ ಶಾಸನಗಳು 
ಮಾಹಿತಿ ನೀಡುತ್ತದೆ. ಆಳರಸರು ಯಾವ ಧರ್ಮಕ್ಕೆ ಹೆಚ್ಚನ ಪ್ರೋತ್ಸಹ ನೀಡುತ್ತಾರೆ ಆ ಧರ್ಮವು 
ಉಚ್ಚಸ್ಸಿತಿಯಲ್ಲದ್ದು. ಆ ಧರ್ಮದ ಅನೇಕ ದೇವಾಲಯಗಳು ರಚನೆಯಾಗಿ ವಿಜೃಂಮಣೆಯುಂದ ದೇವರ 


೨೭೭ 


ಸೇವೆಗಳು ನಡೆಯುತ್ತಿತ್ತು. ಪ್ರಾಚೀನ ಕಾಲದ ದೇವಾಲಯಗಳು ಅಂದಿನ ಕಾಲದ ಜನರಲ್ಲ ಬೇರೂರಿದ್ದ 
ಜೀವನದ ಶ್ರದ್ಧೆ. ಭಕ್ತಿ, ನಿಷ್ಠಗಳನ್ನು ತೋರಿಸುತ್ತದೆ. ಇದರಿಂದಾಗಿ ಪ್ರತಿಯೊಂದು ಊರಿನಲ್ಲ 
ದೇವಾಲಯಗಳು ನಿರ್ಮಾಣವಾಗುತ್ತಿತ್ತು. 


ಶೆಟ್ಟಹಳ್ಳಿಯ ಚನ್ನರಾಯ ಸ್ವಾಮಿ ದೇವಸ್ಥಾನದ ಗರುಡ ಕಂಬದ ಕಲ್ಲನ್ನು'. ಸೋಮೇಶ್ವರ 
ದೇವಾಲಯದ ಗರುಡ ಕಂಬವನ್ನು ಹೋಲಸೆಟ್ಟಯು”, ಬೆಳತೂರು ಗೋಪಾಲಸ್ವಾಮಿಯ ಗರುಡ 
ಕಂಬವನ್ನು ದೇವೀಜಯನು*, ಶಾಸನೋಕ್ತವಾಗಿರುವ ತಿರುಮಲ ದೇವರು ಈಗ ಗೋಪಾಲ 
ಸ್ಟಾಮಿಯಾಗಿ ಬದಲಾಗಿದೆ. ಮಂಡೂರು ಚನ್ನಕೇಶವ ದೇವಸ್ಥಾನದ ಗರುಡಕಂಬವನ್ನು ಮಂಜ ತಿಮ್ಯದ 
ದಣ್ನಾಯಕನು”. ರಾಮಸ್ವಾಮಿ ದೇವಾಲಯದ ಗರುಡ ಕಂಭವನ್ನು ಮಾರಪ್ಪನು”. 


ಕ್ರಿ.ಶ.೧೩೮೬ ರಲ್ಲ ಚಿಕ್ಕ ಅಂಕಿಯ ನಾಯಕರು ತಿರುಮಲೆನಾಥ ದೇವರಿಗೆ ಪ್ರೀತ್ಯರ್ಥವಾಗಿ 
ದೀಪಮಾಲೆಯ ಕಂಬವನ್ನು". ಕ್ರಿ.ಶ.೧೬೦೭ ರಲ್ಲ ಮಲ್ಲಸೆಟ್ಣಯು ದೀಪಮಾಲೆಯ ಕಂಬವನ್ನು. 
ದುರ್ಮುಖ ಸಂವತ್ಸರದ ಚೈತ್ರ ಶು ೧ ಗುರುವಾರದಂದು ತಿರುಮಲೆ ದೀಪಕಂಬವನ್ನು ದೇವರಾಯ 
ಒಡೆಯರ ಆಳ್ವಕೆಯಲ್ಲ ಓಿಬಂಗಿರಿಯು”. ಶಾಸನೋಕ್ತ ತಿರುಮಲೆ ದೇವರ ಗರುಡ ಕಂಬವು ಈಗ 
ಹನುಮಂತ ದೇವರ ಗರುಡಕಂಬವಾಗಿದೆ. ಆಂಜನೇಯ ಸ್ತಾಮಿ ದೇವಸ್ಥಾನದ ದೀಪಸ್ತಂಭವನ್ನು ಕಾರ್ತಿಕ 
ಶು ೫ ಲು ಇಮ್ಮಡಿ ಹಾವಳ ಬಯುರೇಗೌಡರು ದೇವರಿಗೆ"ದೀಪಮಾಲೆ ಕಂಬವನ್ನು ನಿಲ್ಪಸಿದ್ದಾರೆ. 


ದೀಪಕಂಬಗಳ ನಿರ್ಮಾಣದ ಜೊತೆಗೆ ದೀಪಾರಾಧನೆ ಒತ್ತು ನೀಡಿ ಹಲವಾರು ದಾನ ದತ್ತಿಗಳನ್ನು 
ನೀಡಿರುವುದನ್ನು ಕಾಣಬಹುದು. ರಾಜೇಂದ್ರ ಜೋಳ ದೇವರ ೨೭ ನೇ ವರ್ಷದಲ್ಲ ಮಾಣಿಕ ಶೆಟ್ಟ, 
ಕುಕ್ಷನೂರು ನಾಡಿನ ನಿವಾಸಿಗಳು, ವಿನ್ನಮಂಗಲದ ರಾಜೇಂದ್ರ ಚೋಳ ಗಾವುಂಡರು ಸೇರಿ ಕ್ರಿ.ಶ.೧೦೩೮ 
ರಲ್ಲ ಚಾಮುಂಡೇಶ್ವರಿಗೆ ಹಾಗೂ ಸಿದ್ದೀಶ್ವರನಿಗೆ ರೇಷ್ಕೆ, ಹತ್ತಿ. ಮರಗಳನ್ನು ಕೊಟ್ಟು. ನೈವೇದ್ಯ. 
ದೀಪಾರಾಧನೆಗೆ ದಿನಕ್ಕೆ ೩ ಬಾರಿ ಅಕ್ಕಿಯನ್ನು”, ಕ್ರಿ.ಶ.೧೩೨೧ ರಲ್ತ ತೊಲಪ್ಪನ್‌ ನರಸಿಂಹ..... ಮುಂದಿಶ್ವರ 


° ಎ.ಕ-೯, ಹೊ.ತಾ.೫, ಶೆಟ್ಟಿಹಳ್ಳಿ. 

ಎಕ, ಹೊ.ತಾ.೧೧೪, ಕ್ರಿ.ಶ.೧೪೨೬, ಕಸಬಾ. 

* ಎ.ಕ-೯, ಹೊ.ತಾ.೧೫%, ಕ್ರಿ.ಶ.೧೪೩೩, ಬೆಳೆತೂರು. 

*ಎ.ಕ-೯, ಹೊ.ತಾ.೧೨%, ಕ್ರಿ.ಶ.೧೪೦೮, ತಮಿಳು, ಕಿತಗನೂರು. 
"ಎಕ-೯,ದೇ.ತಾರ೯, ಕ್ರಿ.ಶ.೧೪೦೧, ನಲ್ಲೂರು. 

“ ಎ.ಕ-೯,ದೇ.ತಾ ೪೦, ಗರುಡ ಕಂಬದ ೨ನೇ ಕಲ್ಲು, ನಲ್ಲೂರು. 
“ಎಕ, ಹೊ.ತಾ.೧೪೧, ಕ್ರಿ.ಶ.೧೪೦೭, ಕಾಡುಗುಡಿ. 

° ಎ.ಕ-೯, ದೊ.ತಾ.೧೬, ಕ್ರಿ.ಶ.೧೪೧೬, ಹಾಡೋನಹಳ್ಳಿ. 

" ಎ.ಕ-೯, ದೊ.ತಾ.೭೦,ಅನುಬಂಧ, ಕ್ರಿ.ಶ.೧೬೧೦, ದೊಡ್ಡಬಳ್ಳಾಪುರ. 
% ಎ.ಕ-೯, ನೆ.ತಾ.೭ಎ, ಕ್ರಿ.ಶ.೧೦೩೮, ತಮಿಳು, ಆಬೂರು. 


೨೭೮ 


ದೇವರಿಗೆ ದೀಪಾರಾಧನೆಗೆ ಭೂದಾನ ಜಟ್ಟ ವಿವರವನ್ನು ದೇವಸೆಟ್ಟಹಳ್ಲ ಕೆರೆಯ ಪೂರ್ವ ಕೋಡಿಯ 
ತೂಜನಕಲ್ಪನ ಮೇಲೆ", ಕ್ರಿ. ಶ೧೬೧೧ ರ ವೀರ ವಿಜಯ ಬುಕ್ಷರಾಯರ ಮುಲವಯ್‌ನಾಡಿನ 
ಸುಂಕಾಧಿಕಾರಿ ಪೆರುಮಾಳುವಿನ ಸೇವಕನಾದ ತಿಯಗ, ಎರುಮರೈನಾಡಿನ ಸುಂಕಾಧಿಕಾರಿ ಕರ್ಯೆಕಿಲನ್‌, 
ಪುಆಯೂರು ಮತ್ತು ಅಲಗಿಯ ವರದರ್‌ ಸೊಕ್ಕರು ಎರುಮರೈನಾಡಿನ ಸಮ್ಮೇಯ ಮಂತ್ರಿಪಲ್ಪ್ಲಯಲ್ಪ್ಲನ 
ಕೇಶವನಾಥ ದೇವರಿಗೆ ದೀಪಾರಾಧನೆಗೆ ಜಮಯ ಮುಂದಿರಿಪಲ್ಪ್ಲನ ತೆರಿಗೆ, ಆದಾಯದ ಹಣವನ್ನು", 
ಕ್ರಿ.ಶ.೧೩೧೫ ರಲ್ಪ ವಲ್ಲಾಕದೇವರ ಜಯಾದನುಸಾರ ಮಹಾ ಸಾಮಂತಾಧಿಪತಿ ಸಕ್ಷಯ ನಾಯಕರ ಮಗ 
ವೈಸಂದಗಲಆ ದೇವನು, ನಾಡಿನ ನಿವಾಸಿಗಳು ಸೇರಿ ಸೆವಿದ್ಯನಾಯನರು ದೇವರಿಗೆ ಕ್ಯೂರ್‌ ವಿಭಾಗದ 
ಅರ್ಫೇಯುರನ್‌ಪಳ್ಟ ಗ್ರಾಮದಲ್ಲನ ಮರಗಳು, ಭೂಮಿಯ ಒಳಗಿನ, ಹೊರಗಿನ ಹಾಗೂ ೪ ಕೊಳಗ ೧ 
ಊರಿಭತ್ತವು ದಿನಕ್ಕೆ ಒಂದು ಸಲ ದೀಪಾರಾಧನೆಗೆ ಸೂರ್ಯ, ಚಂದ್ರ ಇರುವವರೆಗೆ ಕೊಡಬೇಕು 
ಎಂದು", ಆಷಾಡ ಸು ೧ ಲು ದಾಸನಾಯಕರಿಗೆ ಪುಣ್ಯವಾಗಬೇಕೆಂದು ತೂಬರೆಯ ತಿರುಮಲ 
ದೇವರಿಗೆ ನಂದಾದೀಪಕ್ಕೆ ತಿಮ್ಮಪ್ಪನು ಹೊಲವನ್ನು ಕೊಟ್ಟನು”. 


ಹೀಗೆ ಗರ್ಭಗೃಹದಲ್ಲ ದೇವರ ಮುಂದಿನ ದೀಪಾಕ್ಕೆ ಏಕೆ ಅಷ್ಟೊಂದು ಪ್ರಮುಖ್ಯ ನೀಡುತ್ತಿದ್ದರು? 
ಅದು ಕೇವಲ ಧಾರ್ಮಿಕ ನಂಬಕೆನಾ? ಅಥವಾ ದೇವರ ಮುಂದಿನ ದೀಪ ಆರಬಾರದೆಂಬ ಮೂಢ 
ನಂಜಕೆನಾ? ಎಣ್ಣಿಗಾಣದ ಮಹತ್ವವೇನು? ಎಂಬ ಪ್ರಶ್ನೆಗಳು ಕಾಡುತ್ತವೆ. ಹಿಂದಿನ ಕಾಲದಲ್ಲ ವಿದ್ಯುತ್‌ 
ದೀಪಗಳು, ಬೆಂಕ ಪಟ್ಟಣಗಳು. ಬೆಂಕಿಯನ್ನು ಸುಲಭವಾಗಿ ಎಲ್ಲೆಂದರಲ್ಲ ಉತ್ಪಾದಿಸಲು ಸಾಧ್ಯವಿರಅಲ್ಲ 
ಹೀಗಾಗಿ ಊರಿನಲ್ಲ ಯಾವುದಾದರೂ ಸುರಕ್ಷಿತ ಸ್ಥಕದಲ್ಲ ದೀಪ ಆರಿಹೋಗದಂತೆ ಹತ್ತಿಸಿ ಬೆಂಕಿಯನ್ನು 
೨೬ ೪ ೭ ರಂತೆ ಸಂರಕ್ಷಿಸ ಬೇಕಿತ್ತು. ಸಮಾಜದ ಎಲ್ಲ ಜನರಿಗೆ ಅತ್ಯಗತ್ಯವಾಗಿತ್ತು. ಈಗ ವಿದ್ಯುತ್‌ 
ಸರಬರಾಜು ಮಾಡುವಂತೆ ಅಂದು ಅಗತ್ಯ ಬದ್ಧವರಿಗೆ ಕಿಡಿಯನ್ನು ಒಂದು ಜಾಗದಿಂದ ಮತ್ತೊಂದು 
ಜಾಗಕ್ಕೆ ಸಾಗಿಸಲು ಗರ್ಭಗುಡಿಯ ದೇವರ ಮುಂದೆ ಅನಿರ್ವಾಣ ಅಥವಾ ನಂದಾ ದೀಪವನ್ನು 
ಹೊತ್ತಿಸಲಾಗುತ್ತಿತ್ತು. ಮೊದಲು ಗರ್ಭಗೃಹದ ದೀಪದಿಂದ ಹೊರಗಿನ ದೀವಟಕೆಯಲ್ಪ್ಲನ ದೀಪಗಳನ್ನು 
ಹೊತ್ತಿಸುತ್ತಿದ್ದರು. ಇದರಿಂದ ಎಲ್ಲರೂ ತಮ್ಮ ಅಗತ್ಯಕ್ಕೆ ತಕ್ಕಂತೆ ದೀಪಗಳನ್ನು ಹೋಯ್ಯುತ್ತಿದ್ದರೆನಿಸುತ್ತದೆ. 
ಆದ್ದರಿಂದ ದೇವಾಲಯಗಳಲ್ಲ ದೀಪಗಳ ನಿರ್ವಾಹಣಿ ಮತ್ತು ಎಣ್ಣಿಗಳ ಅಗತ್ಯಗಳಗೆ ದಾನಗಳನ್ನು 
ನೀಡುತ್ತಿದ್ದರು. ಸಮಾಜದ ಒಳತಿಗಾಗಿ ಇರುವುದರಿಂದ ಎಣ್ಣೆ ಗಾಣಗಳನ್ನೆ ದಾನ ನೀಡಿರುವುದಕ್ಕೆ 


 ಎ.ಕ-೯, ಹೊ.ತಾ.೧೪೦.ಐ, ಕ್ರಿ.ಶ.೧೩೨೧, ತಮಿಳು, ದೇವಸೆಟ್ಟಿಹಳ್ಳಿ. 
ಎಕ, ಹೊ.ತಾ.೧೪೯, ಕ್ರಿ.ಶ.೧೪೧೧, ತಮಿಳು, ಸಮೇತನಹಳ್ಳಿ. 
” ಎ.ಕ-೯, ಹೊ.ತಾ.೧೫೯, ಕ್ರಿ.ಶ.೧೩೧೫, ತಮಿಳು ಅರಹಳ್ಳಿ. 

™ ಎ.ಕ-೯,ದೊ.ತಾ.೧೩, ತೂಬಗೆರೆ. 


೨೭೯ 


ಪರಮನಹಳ್ಳ ಊರಿನ ಗಾಣದ ಮೇಲೆ ನಂಜುಂಡ ಭಟ್ಟರು ಕೊಟ್ಟರುವುದನ್ನ ಕಾಣ ಬಹುದು". 
ಗರ್ಭಗೃಹದಲ್ಲನ ದೀಪ ಆರದಂತೆ ದೇವಾಲಯದ ಸಿಬ್ಬಂದಿ ವರ್ಗದವರ ಜವಾಬ್ದಾರಿಯಾಗಿತೆನಿಸುತ್ತದೆ. 


ಪ್ರತಿ ನಿತ್ಯ ದೇವಾಲಯದ ಕಾರ್ಯಗಳಗೆ ಅಗತ್ಯವಾದ ಸಿಬ್ಬಂದಿ ವರ್ಗವನ್ನು ಹೊಂದಿರುತ್ತಿದ್ದರ 
ಎಂಬುದಕ್ಕೆ ಕ್ರಿ.ಶ.೧೫೫೯ ರಲ್ಲ ಅಮೃತ ಮಲ್ಲಕಾರ್ಜುನ ದೇವಸ್ಥಾನದಲ್ಲ ಅಪ್ಲಾಜಯು"”, ಕ್ರಿ.ಶ.೧೬೬೮ 
ರಲ್ಲ ವರದರಾಜದೇವ ದೇವಸ್ಥಾನದಲ್ಲ ಕ್ರಿಯಾಸಕ್ಷಿದೇವನು"”, ಕ್ರಿ.ಶ.೧೫೬೨ ರಲ್ಲ ಹೊಸಹಳ್ಳಯ 
ಧರ್ಮೇಶ್ವರ ದೇವಾಲಯದಲ್ಲ ಹರಿಯಫ್ಪನು"”, ಕ್ರಿ.ಶ.೧೫೭೮ ರಲ್ಲ ವಡಿಗೇನಹಳ್ಳಯ ಚನ್ನಯ್ಯ ದೇವರ 
ಗುಡಿಯಲ್ಲ"” ರಾಮಪ್ಪಯ್ಯನು ಸ್ಥಾನಿಕನಾಗಿ ಸೇವೆ ಸಲ್ಲಿಸುತ್ತಿದ್ದರು. 


ದೇವರ ಪೂಜೆಯನ್ನು ಮಾಡುವವನಾದ ಅರ್ಚಕನು ಮಂತ್ರಗಳನ್ನು ಪಠಿಸುತ್ತಿದ್ದನು*”, ಇಂತಹ 
ಪೂಜಾರಿಗೆ ತೆರಿಗೆ ರಹಿತವಾಗಿ ದಾನ ನೀಡಿರುವುದನ್ನು ನೆಲವಾಗಿಲುಹಳ್ಳಯ ದೊಡ್ಡ ಕೆರೆ ಏರಿ ಕೆಳಗಿನ 
ಶಾಸನದಲ್ಲ ಕಾಣಬಹುದು. ಕ್ರಿ.ಶ.೧೩೭೯ ರಲ್ಲ ಅಂಕಯನಾಯಕರು ನೊಂಡಂಗುಅನಾಡಿಗೆ ಸೇರುವ ಸೆಲ್ಪ 
ನಾರಾಯಣ ದೇವರ ದೇವಸ್ಥಾನದ ಪೂಜಾರಿ ವೆಂಗದಂ ಒಡೆಯನಿಗೆ ತೆರಿಗೆ ರಹಿತವಾಗಿ ೨ ವರ್ಷ, 
ಅನಂತರ ತೆರಿಗೆ ಕಟ್ಟಬೇಕು”'. ಸತ್ತುವಯಾರ್‌ ತಿಯಗರನು ಪೂಜೆ ಪುನಸ್ಥಾರ ಎಲ್ಲವನ್ನು 
ಮಾಡಿಕೊಂಡು ಇರಲು ಜೊಕ್ಕನಾಯನು ರಾಮನಾಥ ದೇವರ ೩೯ ನೇ ಆಜ್ವಕೆಯ ರಾಮನಾಥರಿಗೆ 
ಒಳ್ಳೆಯದಾಗ ಬೇಕೆಂದು ಬ್ರಾಹ್ಮಣನಿಗೆ ಕೆಲವು ಭೂ ಭಾಗಗಳನ್ನು”” ಕೊಣ್ಣವುದನ್ನು ತಿಮ್ಯರಾಯ ಸ್ವಾಮಿ 
ದೇವಸ್ಥಾನದಲ್ಲನ ಶಾಸನದಲ್ಲ ನೋಡಬಹುದು. ಹಂದರಹಳ್ಳ ರಂಗಸ್ವಾಮಿ ದೇವಾಲಯದಲ್ಲ ಪೂಜೆ 
ಮಾಡುತ್ತಿದ್ದ ಭಟ್ಟರಿಗೆ ವೃತ್ತಿಯಾಪ್ರಯವಾಗಿ ಕ್ರಿ.ಶ.೧೮೯೫ ರಲ್ಲ ನರಸಿಂಗರಾಯರ ಆಜ್ವಕೆಯಲ್ಲ ತಿರುಮಲೆ 
ಭಟ್ಟರಿಗೆ ವೃತ್ತಿ ಮೂರು. ಶಂಭು ಭಟ್ಟರಿಗೆ ವೃತ್ತಿಪೊಂದು, ತಿರುಮಲೆ ಭಟ್ಟರಿಗೆ ಎತ್ತಿಯರಡು, ಪುಟ್ಟ 
ಭಟ್ಟರಿಗೆ ವೃತ್ತಿಯೆರಡು. ರಾಮಭಣ್ವರಿಗೆ ವೃತ್ತಿಪೊಂದುಯಾಗಿ”” ಕ್ರಿ.ಶ.೧೨೮೭ ರಲ್ತ್ಪ ರಾಮನಾಥ ದೇವರ 
೩೩ ನೇ ಆಳ್ವಕೆಯಲ್ಲ ಮಕರ ಸಂಕ್ರಾಂತಿಯ ದಿನ ಬಳ್ಳಯನಾಡಿನ ರಾಮನಾಥ ದೇವರ ತೋಳಅನ ಬಡದ 


 ಎ.ಕ-೯, ಹೊ.ತಾ.೧೯೪, ಪರಮನಹಳ್ಳಿ. 

7 ಎ ಕ-೯,ಹೊತಾ.೧ಿ, ಕ್ರಿ.ಶ.೧೫೫೯, ನಂದಗುಡಿ. 

9 ಎ .ಕ-೯, ಅನುಬಂಧ, ಹೊ.ತಾ.೧೭೬, ವಾಗಟ. 

 ಎ.ಕ-4, ಹೊ.ತಾ.೨ಜ, ಕ್ರಿ.ಶ.೧೫೬೨, ಹೊಸಹಳ್ಳಿ. 
 ಎ.ಕ-4,ದೇ.ತಾ.೩೩ ಕ್ರಿ.ಶ.೧೫೭೪, ಕೊಂಡೇನಹಳ್ಳಿ. 

ನ ಎ.ಕ-೯, ಹೊ.ತಾ.೧೦೧, ೧೦೭೫, ಬೇಚರಾತ್‌ ಮಾರೇನಹಳ್ಳಿ. 

ನ ಎ.ಕ-೯, ಹೊ.ತಾ.೫೦, ಕ್ರಿ.ಶ.೧೩೭೯, ತಮಿಳು, ನೆಲವಾಗಿಲುಹಳ್ಳಿ. 
 ಎ.ಕ-೯, ಹೊ.ತಾ.೧೬೧, ಕ್ರಿ.ಶ.೧೨೯೪, ತಮಿಳು, ಗುನ್ನೂರು. 

> ಎಕ, ದೇ.ತಾ.೬೬, ಕ್ರಿ.ಶ.೧೪೯೫, ಹಂದರಹಳ್ಳಿ. 


೨೮೦ 


ಜಯವು ನಾಡಿನ ಜಯವಾಗಿದ್ದು, ರಾಮನಾಥ ದೇವರ ಚತುರ್ಮೇದಿ ಮಂಗಲದಲ್ಪ್ಲ ಗದ್ದೆ ಭೂಮಿಯನ್ನು 
ಬ್ರಾಹ್ಮಣರಿಗೆ”” ದಾನ ನೀಡಿರುವುದನ್ನು ಕಾಣಬಹುದು. 


ಮದ್ದಳೆ. ಕಾಳೆ. ಸಿತಾರ, ಕಂಸಾಳೆ ವಾದ್ಯಗಳನ್ನು ದೇವರ ಪೂಜೆಯ ಸಮಯದಲ್ಲ ನುಡಿಸುತ್ತಿದ್ದರು 
ಎನ್ನುವುದಕ್ಕೆ ಕ್ರಿ. ಶ.೧೬೩೧ರಲ್ಲ ಸೋಮದೇವರ ನೈವೇದ್ಯಕ್ಕೆ ದಾನ ನೀಡಿದ ಶಾಸನದಲ್ಲ ಪಾತ್ರಜನಕ್ಕೆ, 
ಮದ್ದಳೆ. ಕಾಆಯ ಜನಕ್ಕೆ, ಸೀತಾರ ಜನಕ್ಕೆ, ಕಂಸಾಳೆ ಜನಕ್ಕೆ, ಒಟ್ಟು ಹೀಗೆ ೭ ಜನರು ದೇವರ ಪೂಜೆಗೆ 
ಪೂರಕವಾದ ಕಾರ್ಯಗಳಕಲ್ಪ್ಲ ನಡೆಸಿಕೊಂಡು ಬರಬೇಕೆಂದು ಹೇಳದೆ”. ಅಂದರೆ ಪೂಜಾ ಸಮಯದಲ್ಪ ಆ 
ಎಲ್ಲಾ ವಾದ್ಯಗಳನ್ನು ನುಡಿವ ಸಂಪ್ರದಾಯ ಜಾರಿಯಲ್ಲತ್ತು. 


ದೇವಸ್ಥಾನದಲ್ಲ ಪಲ್ಲಕ್ಕಿ ಹೊರುವವರಿಗೆ, ಜೀಸಣಿಗೆ ಬಸುವವರಿಗೆ"*, ಹಾಗೇಯೇ ದೇವಸ್ಥಾನಕ್ಕೆ 
ಕೈಕೋಣಿಯ”*” ಕೆಲಸ ಮಾಡುವಂತವರಿಗೆಲ್ಲಾ ದಾನಗಳನ್ನು ನೀಡಿದ್ದಾರೆ. ದೇವಾಲಯದಲ್ಪ್ಲನ 
ದಾಸೋಹಕ್ಷಾಗಿ ದಾನಗಳನ್ನು ಸಹ ನೀಡಿರುವುದನ್ನು ರಾಮಾನುಜಪುರದಲ್ಲ ದಾಸೋಹ ಮಾಡುವುದಕ್ಕಾಗಿ 
ನಗರೂರಪುರದ ಗ್ರಾಮದಲ್ಲನ ಸರ್ವಮಾನ್ಯವಾಗಿ ಜಂಕೆಯಣ್ಣ ನಾಯ್ದರು ಬಹುಧಾನ್ಯ ಸಂವತ್ಸರದ 
ಅಶ್ವಯುಜ ಶುದ್ಧ ೧೧ ರಲ್ಲ ದಾನ ನೀಡಿರುವುದನ್ನು ಮಾರಮ್ಮನ ಗುಡಿ ಹಿಂದಿರುವ ಶಾಸನದಲ್ಪದೆ””. 


ನೆಲುವಾಗಲುಹಳ್ಳಯ ಕಠಶ್ವರ ದೇವಸ್ಥಾನಕ್ಕೆ ಕ್ರಿ.ಶ.೧೩೬೦ ರಲ್ಲ ಪೆರಿಯ ಗೋಮಾಅ ಮತ್ತು 
ಕರಿಯ ಗೋಮಾಆ ದಾಸುಗಳನ್ನು” ದಾನ ನೀಡಿದ್ದರು. ಹಸುಗಳ ಮೇವುಗಾಗಿ ಗೋಶಾಲೆಯ 
ರೀತಿಯಲ್ಲ ಪ್ರತ್ಯೇಕವಾಗಿ ಒ೦ದು ಪ್ರದೇಶವನ್ನು ಮೀಸಲಅಲ್ಪದ್ದರು ಜೊತೆಗೆ ಆ ಕಾಲದ ಪ್ರಮುಖ ಹಸುಗಳ 
ತಳಯನ್ನು ಉಲ್ಲೇಖಸಲಾಗಿದೆ. ಹಲಸಿನ ಮರವನ್ನು ಶ್ರೀವೆಂಕಟೇಶ್ವರ ಪ್ರಸನ್ಮಕ್ಷೆ ಧರ್ಮವಾಗಿ" ನೀಡಿದ್ದಾರೆ. 


ಜಲ್ಲಾ ವ್ಯಾಪ್ತಿಯಲ್ಲ ದೇವಾಲಯಗಳ ನಿರ್ಮಾಣದ ಚಟುವಟಕೆಗಳು ಗಂಗರ ಕಾಲದಿಂದಲೇ 
ಆರಂಭವಾಲಯುತು. ಗಂಗರು ಕರ್ನಾಟಕದ ಇತಿಹಾಸದಲ್ಲ ಬಹು ದೀರ4ಕಾಲದವರೆಗೆ ಆಳ್ವಕೆ 
ಮಾಡಿದವರಲ್ಲ ಮೊದಲಗರು. ಹಲವಾರು ರಾಜಮನೆತನಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವುದರ 
ಜೊತೆಗೆ ಅವರು ಸಾಮಂತರಾಗಿಯೂ ಬಹು ದೀರ್ಷ ಕಾಲದವರೆಗೆ ಆಳ್ವಕೆ ಮಾಡಿ, ತಾವು ಅಧೀನರಾಗಿದ್ದ 
ಸಾಮ್ರಾಜ್ಯದ ಕಲೆಯ ಪ್ರಭಾವವನ್ನು ತಮ್ಮ ಕಲೆಯ ಮೇಲೆ ಜೀಕಲು ಅನುವು ಮಾಡಿ ಕೊಡದೇ 


ಎಕ, ದೇ.ತಾ.ಜ೫೩., ಕ್ರಿ.ಶ.೧೨೮೭, ತಮಿಳು, ಬಯನಹಳ್ಳಿ. 
 ಎ.ಕ-೯, ಬೆಂ.೧೨೭, ಕ್ರಿ.ಶ.೧೪೩೧, ಕೊಡಿಗೆಹಳ್ಳಿ. 

* ಎ.ಕ-೯, ದೇ.ತಾ.೩೭. ಕ್ರಿ.ಶ.೧೬೯೮, ಸೋಮನಹಳ್ಳಿ. 

* ಎ.ಕ-€, ಹೊ.ತಾ.೭, ಜೋಡಿ ಗೆದ್ದಹಳ್ಳಿ. 

55ಎ ಕ-€೯, ನೆ.ತಾ.೧೮೫, ದಾಸನಪುರ, ಕಸಬಾ. 

ಎಕ, ಹೊ.ತಾ ೪೯, ಕ್ರಿ.ಶ.೧೩೪೦, ನೆಲವಾಗಿಲುಹಳ್ಳಿ. 

ಬ್‌ ಎ.ಕ-೯, ಹೊ.ತಾ.೬, ಶೆಟ್ಟಿಹಳ್ಳಿ. 


೨೮೧ 


ತಮ್ಮದೇ ಆದ ಶೈೇಲಯಲ್ಲ ದೇವಾಲಯಗಳ ನಿರ್ಮಾಣವನ್ನು ಮಾಡಿದ್ದಾರೆ. ಆದ್ದರಿಂದ ಇವರ 
ಕಲಾಶ್ಯೈಅಯನ್ನು ಗಂಗಶ್ಯೇಆ ಎಂದೇ ಪ್ರಸಿದ್ಧಿ ಗಳಸಿದೆ. ಗಂಗರ ದೇವಾಲಯದ ಲಕ್ಷಣಗಳನ್ನು ಈ 
ಕೆಳಕಂಡಂತೆ ಪಟ್ಟ ಮಾಡಬಹುದಾಗಿದೆ. 


> ದೇವಾಲಯಗಳು ಚಿಕ್ಷದಾಗಿರುವುದರಿಂದ ಅದರ ಅಗಲ ಮತ್ತು ಉದ್ದ ಕೂಡ ಕಡಿಮೆಯಾಗಿರುತ್ತದೆ. 


> ಸಿಅಂಡರಾಕೃತಿ ಅಥವಾ ರುದ್ರಕಾಂತ ಮಾದರಿಯ ಕಂಬಗಳನ್ನು ಸಾಮಾನ್ಯವಾಗಿ ಹೊಂದಿರುತ್ತದೆ. ಈ 
ಕಂಬಗಳ ಎತ್ತರ ಕಡಿಮೆ ಇರುವುದರಿಂದ ದೇವಾಲಯದ ಪ್ರವೇಶ ದ್ವಾರದ ಎತ್ತರವು ಸಹ 
ಕಡಿಮೆಯಾಗಿರುತ್ತದೆ. 


> ಜಲ್ಲೆಯಲ್ಲ ದೊರೆತಿರುವ ಬಹುತೇಕ ಶಿವನ ದೇವಾಲಯಗಳಾಗಿದ್ದು ಊರಿನಿಂದ ಹೊರಗೆ ಹಾಗೂ ಕೆರೆ 
ಕೋಡಿಯ ಬಳ ಸಾಮಾನ್ಯವಾಗಿ ಕಂಡು ಬರುತ್ತದೆ. 


> ಗರ್ಭಗುಡಿ ಚಿಕ್ಕದಾಗಿದ್ದು, ಬಹುತೇಕ ದೇವಾಲಯಗಕಲ್ಲ ಅಂತರಾಳವು ತೆರೆದಂತಿರುತ್ತದೆ. 
> ಇವರ ದೇವಾಲಯಗಳು ಚಿಕ್ಷದಾಗಿರುವುದರಿಂದ ಹೆಚ್ಚನ ಅಲಂಕರಣಿ ಕಂಡು ಬರುವುದಿಲ್ಲ. 


> ದೇವಾಲಯಗಳ ನವರಂಗದ ಮೇಲ್ಭಾವಣಿಯಲ್ಲ ಸಾಮಾನ್ಯವಾಗಿ ವೃತ್ತಾಕಾರದ ಕಮಲದ ಹೂವಿನ 
ರಚನೆ ಕಂಡುಬರುತ್ತದೆ. 


> ದೇವಾಲಯಗಳಲ್ಲ ಹೆಚ್ಚಾಗಿ ಶಿಖರದ ರಚನೆ ಕಂಡುಬರುವುದಿಲ್ಲ. ಕಂಡು ಬಂದರು ಅವುಗಳು ಹೆಚ್ಚಾಗಿ 
ಏಕತಳ ದೇವಾಲಯಗಳಾಗಿರುತ್ತವೆ. 


ದೇವಾಲಯಗಳ ಎತ್ತರ ಮತ್ತು ವಿಸ್ತೀರ್ಣ ಬಹಳ ಕಡಿಮೆ ಇರುವುದಕ್ಕೆ ಆ ಕಾಲದ ಆಚರಣೆಗಳು 
ಹಾಗೂ ಅಲ್ಲನ ಜನಸಂಖ್ಯೆ ಕಡಿಮೆ ಇರುವುದು. ಗಂಗರು ಜೈನ, ಶೈವ ಅವಲಂಭಯಾಗಿದ್ದರೆಂಬುದಕ್ಕೆ 
ಮಣ್ಣಿಯಲ್ಪ್ಲನ ಜನೇಂದ್ರಭವ, ಶಿವಗಂಗೆಯ ಗುಹೆ ದೇವಾಲಯ, ಹೆಗುಂದದ ಮಲ್ಲಕಾರ್ಜುನ, 
ಜಲ್ಪನಕೋಟಿಯ ಅಂಗಪ್ಪನ ಗುಡಿ, ತೋಟಗೆರೆಯ ಅರ್ಜುನರಾಯ, ಕಿತ್ತನಲ್ಪ್ಲಯ ಸೋಮೇಶ್ವರನ ಗುಡಿ, 
ಮಾಡೇಶ್ರರದ ಮುಕ್ಕಣ್ಣೇಶ್ವರ, ಇಸ್ತೂರಿನ ನೀಲಕಂಠೇಶ್ವರ, ಹುಲುಕಡಿ ಬೆಟ್ಟದ ವೀರಭದ್ರ, ಗಂಡರಾಜಪುರದ 
ಕಲ್ಲೇಶ್ರರ, ಶ್ರವಣೂರಿನ ನೀಲಕಂಠಶ್ಚ್ರರ, ಗಂಗವಾರದ ಸೋಮೇಶ್ವರ, ಬೇಚರಾಖ್‌ ಮಾರೇನಹಳ್ಳಯ 
ಭೀಮೇಶ್ವರ, ಕಮ್ಮಸಂದ್ರದ ಸೋಮೇಶ್ವರ. ಹಸಿಗಾಳದ ಸೋಮೇಶ್ವರ. ನಂದಗುಡಿಯ ಅಮೃತ 
ಮಲ್ಲಕಾರ್ಜುನ, ಮುಜುರೆ ಮೂಡ್ಗುಪಾಳ್ಯದ ದಡೀಗೇಶ್ವರ ದೇವಾಲಯಗಳನ್ನು ನಿರ್ಮಿಸಿರುವುದನ್ನು 
ಕಾಣಬಹುದು. 


೨೮೨ 


ಗಂಗರ ನಂತರ ಆಳ್ವಕೆ ಮಾಡಿದ ಚೋಳರ ಆಜ್ವಕೆಯಲ್ಲಿ ಭನ್ನಮಂಗಲದ ಮುಕ್ತಿನಾಥೇಶ್ವರ., 
ಸೋಲದೇವನಹಳ್ಳಯ ಸಿದ್ದೇಶ್ವರ, ಕೊಂಡ್ರಹಳ್ಳಯ ಧಮೇಶ್ವರ, ಕಾಡುಗೋಡಿಯ ಕಾಶಿ ವಿಶ್ವೇಶ್ವರ 
ದೇವಾಲಯಗಳನ್ನು ನಿರ್ಮಿಸಿ ದಾನ ದತ್ತಿಗಳನ್ನು ನೀಡಿದ್ದಾರೆ. ಚೋಳರ ನಂತರ ಅಆಳ್ವಕೆ ಮಾಡಿದ 
ಹೊಯ್ಸಳರು ಮತ್ತು ವಿಜಯನಗರ ಅರಸರ ದೇವಾಲಯಗಳ ರಚನೆಯನ್ನು ನೋಡಿದಾಗ ಅವುಗಳ ಎತ್ತರ 
ಹೆಚ್ಚಾಗಿರುವುದರ ಜೊತೆಗೆ ವಿಸ್ತಾರವಾಗಿಯೂ ಇರುತ್ತವೆ. ವಿಜಯನಗರ ಅರಸರ ಕಾಲದಲ್ಲಂತೂ 
ಕಲ್ಯಾಣಮಂಟಪ, ಉತ್ಸವ ಮಂಟಪ, ವಸಂತೋತ್ಸವಮಂಟಪ ಹೀಗೆ ಹಲವಾರು ರಚನೆಗಳು ಆಚರಣೆಗೆ 
ತಕ್ಕಂತೆ ನಿರ್ಮಾಣಗೊಂಡು ದೇವಾಲಯಗಳ ವಿಸ್ತೀರ್ಣವು ಬಹಳಷ್ಟು ವಿಸ್ತಾರವಾಯುತು. ಹೊಯ್ದಳ 
ಕಾಲದಲ್ಲ ಹೊಸ ದೇವಾಲಯಗಳ ನಿರ್ಮಾಣಕ್ಕಿಂತ ಹಳೇ ದೇವಾಲಯಗಳ ವಿಸ್ತಾರಣೆ, ಜೀರ್ಣೋದ್ದಾರ. 
ಅಭವೃದ್ಧಿ ಕಾರ್ಯಗಳಗೆ ದತ್ತಿಗಳನ್ನು ನೀಡಿರುವುದನ್ನು ಕಾಣಬಹುದು. ಶಿವಗಂಗೆ, ನಿಜಗಲ್ಲುವಿನ 
ಮಲ್ಲಕಾರ್ಜುನ, ಗೌರವೇಶ್ವರ, ಐವರು ಕಂ೦ಡೇಶ್ವರದ ಧರ್ಮೇಶ್ವರ, ವಾಗಟದ ವರದರಾಜಸ್ವಾಮಿ 
ಮುಂತಾದ ದೇವಾಲಯಗಳ ಜೀಣ್ಣೋದ್ದಾರದ ಜೊತೆಗೆ ಶಿವಗಂಗೆಯ ಬೆಟ್ಟದ ಮೇಲೆ ಕ್ರಿ.ಶ.೧೧೫೫ ರಲ್ಲ 
ಭೈರವ ಗುಡಿಯನ್ನು, ದೊಡ್ಡಹುಲ್ಲೂರಿನ ಸೋಮೇಶ್ವರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ವಿಜಯನಗರ 
ಕಾಲದ ದೇವಾಲಯದ ಪ್ರವೇಶದ್ವಾರದಿಂದ ಗರ್ಭಗುಡಿಯವರೆಗೆ ಗಾತ್ರ. ಭವ್ಯತೆಗಕಲ್ಲ ದೊಡ್ಡದಾಗಿದ್ದು. 
ಎತ್ತರ, ಉದ್ದ. ಅಗಲವಾಗಿ ವಿಶಾಲವಾದ ಪ್ರದೇಶಗಳಲ್ಲ ಹರಡಿರುತ್ತದೆ. ಕ್ರಿ.ಶ.೧೩೮೯ ರಲ್ಲ ಶಿವಗಂಗೆ 
ಗಿರಿಯ ಮೇಲೆ ಬಸವರಾಜ ದೇವರನ್ನು, ಕ್ರಿ.ಶ.೧೬೦೭ ರಲ್ಪ ಕಾಡುಗುಡಿಯಲ್ಲ ಹನುಮಂತ ದೇವರನ್ನು, 
ಕ್ರಿ.ಶ.೧೫೩೩ ರಲ್ಲ ಶಿವನಸಮುದ್ರದ ಅರ್ರಹಾರದಲ್ಲ ಚಂದ್ರಮೌಳೀಶ್ಛರ ದೇವಾಲಯವನ್ನು ಜೊತೆಗೆ 
ವಿಷ್ಲೇಶ್ವರ, ನಂದಿಕೇಶ್ವರ ದೇವರುಗಳನ್ನು, ನಿಜಗಲ್ಲನ ಲಕ್ಷಿನರಸಿಂಹಸ್ತಾಮಿ. ದೊಡ್ಡಬಳ್ಳಾಪುರದ ಆದಿ 
ನಾರಾಯಣಸ್ವಾಮಿ, ಕಾಡನೂರ ಚೆನ್ನಕೇಶವ, ಚನ್ನಾಪುರದ ಚನ್ನಕೇಶವ, ಹಾಡೋನಹಳ್ಳಯ 
ಚನ್ನಕೇಶವ, ಅಂಗಾಪುರದ ಲಕ್ಷಿ ದೇವಾಲಯ. ದೊಡ್ಡಹೆಜ್ಞಾಜಯ ಚನ್ನಕೇಶವ, ತೂಬಗೆರೆ 
ವೆಂಕಟರಮಣ, ದೇವನಹಳ್ಳಯ ಗೋಪಾಲಸ್ವಾಮಿ. ವಡಿಗೇನಹಳ್ಳಯ ಚನ್ನಕೇಶವಸ್ತಾಮಿ, ಯಂಬ್ರಹಳ್ಳಯ 
ತಿಮ್ಮರಾಯಸ್ತಾಮಿ. ಬೌಡಪನಹಳ್ಳಯ ತಜ್ಲ್ಞಂಗೇಶ್ವರ, ತಿರುಮಲೆನಾಥ. ಯಲಹಂಕದ ವೇಣುಗೋಪಾಲ, 
ಚಿಕ್ಕ ಜಾಲದ ಕೇಶವ ದೇವರು. ಮುಗಬಾಳದ ವೀರಭದ್ರ, ಸೋಮೇಶ್ವರ ದೇವಾಲಯಗಳು, ಕಂಚಿಗನಾಳ 
ಆಂಜನೇಯ ಎದುರಿನ ಉಯ್ಯಾಲೆ ಕಂಬ. ಇಸ್ತೂರಿನಲ್ಲ ಗಂಗರು ನಿರ್ಮಿಸಿದ ನೀಲಕಂಠೇಶ್ವರ 
ದೇವಾಲಯದ ಅರ್ಥಮಂಟಪ, ಹೊರ ಮಂಟಪ, ಪ್ರವೇಶ ದ್ವಾರದ ಸೋಪಾನ ಪಂಕ್ತಿಯ 
ಇಕ್ಕೆಲಗಳಲ್ಲರುವ ಆನೆಯ ಶಿಲ್ಪಗಳು ಹೀಗೆ ದೇವಾಲಯಗಳ ನಿರ್ಮಾಣ, ವಿಸ್ತರಣೆ, ಜೀಣ್ಣೋದ್ದಾರ, 
ದೇವರಿಗೆ ನೈವೇದ್ಯಕ್ಕೆ ದಾನ ದತ್ತಿಗಳನ್ನು ನೀಡಿದ್ದಾರೆ. ವಿಜಯನಗರ ಕಾಲದ ಅರಸರ ಅಆಜ್ವಕೆಯ 


ಅವಧಿಯಲ್ಲ ಸಾಮಂತರ ದೇವಾಲಯಗಳಲ ಜೀರ್ಣೋದ್ದಾರ, ನಿರ್ಮಿಪಿದವವರ ಶಿಲ್ಪಗಳನ್ನು ಕಂ೦ಬಗಳಲ್ಲ 
ಕಾಣಬಹುದು. ಪಿವಗಂಗೆಯ ಗಂಗಾಧರ ದೇವಾಲಯದ ಮುಖಮಂಟಪದ ಕಂಬ, ಕಾಡನೂರು 
ಚೆನ್ನಕೇಶವ ದೇವಾಲಯದ ನವರಂಗದಲ್ಪ್ಲನ ಕಂಬಗಳಲ್ಲ ಕಾಣಬಹುದು. 


ದೇವಾಲಯಗಳ ನಿರ್ಮಾಣದ ನಂತರ ಕೆಲವುಂದು ದೇವಾಲಯಗಳು ಶಿಥಿಲವಾಗುತ್ತಿದ್ದವು. 
ಅಥವಾ ಚಿಕ್ಕದಾದ ದೇವಾಲಯವನ್ನು ಜೀರ್ಣೋದ್ದಾರ ಮೂಲಕ ಪುನಃ ದೇವಾಲಯಕ್ಕೆ ದಾನ 
ದತ್ತಿಗಳನ್ನು ನೀಡುತ್ತಿದ್ದರು. ಕ್ರಿ.ಶ.೪೮೫೯ ರಲ್ಲ ಮರಗೆರೆ ರಾಷ್ಟ್ರದ ತಿಪ್ಪೂರ ಕಾಡಸ್ವಾಮಿಗಳಗೆ ಬ್ರಹದೆಯ 
ಕ್ರಮವಾಗಿ ಮೇಲೂರು ಕೆರೆಯ ಕೆಳಗಿನ ಭೂಮಿಯನ್ನು, ಕ್ರಿ.ಶ.೮೦೧ ರಲ್ತ್ಲ ಮಾರಸಿಂಗನು ಸೂರ್ಯ 
ದೇವಾಲಯಕ್ಕೆ ಮಾವತ್ತೂರು ಗ್ರಾಮವನ್ನು. ಕ್ರಿ.ಶೇ೫೦ ರಲ್ಲ ಕಯ್ತ್ದರನಾಡ, ನೆಕ್ಕುನ್ಲಿನಾಡ ಉರಯ 
ದೇವಭೋಗಕ್ಕೆ ಕೆರೆಗೆ ಕೊಡುವ ತೆರಿಗೆಯನ್ನು. ಕ್ರಿ. ಶ.೧೦೩೩ರಲ್ಲ ಕುಕ್ಕನೂರುನಾಡಿನ 
ಕೊಲಸಂಬುಡೈಯಲ್ಲನ ಸಿದ್ದೇಶ್ವರ ದೇವರಿಗೆ ದೇವಧನವನ್ನು, ಕ್ರಿ.ಶ.೧೦೩೮ ರಲ್ಲ ವಾನಪುರದ ಮಾಣಿಕ 
ಶೆಟ್ಟಯು. ಕುಕ್ಕನೂರುನಾಡಿನ ನಿವಾಸಿಗಳು. ವಿನ್ನಮಂಗಲದ ರಾಜೇಂದ ಚೋಳಕಗಾವುಂಡ, ನಾಡಿನ 
ಗಾವುಂಡನು ೫೦೦ ಕುಕ ಭೂಮಿಯನ್ನು ಚಾಮುಂಡೇಶ್ವರಿ ದೇವರಿಗೆ, ವಿಕ್ರಮಚೋಳಕಮಂಡಲದ 
ಕುಕ್ಕನೂರುನಾಡಿನ ಕೊಆಯಂಬರಚೆಯ ಪಶ್ಲಿಮ ಸಿದ್ದೀಶ್ವರಿಗೆ ರೇಷ್ಕೆ, ಹತ್ತಿ. ಮರಗಳನ್ನು ಕೊಟ್ಟು ನಂತರ 
ನೈವೇದ್ಯ. ದೀಪಾರಾಧನೆಗೆ ದಿನಕ್ಕೆ ೩ ಬಾರಿ ಅಕ್ಕಿಯನ್ನು, ಒಂದು ಬಾರಿ ಪೂಜಾರಿಗೆ, ಕ್ರಿ.ಶ.೧೧೯೬ ರಲ್ಲ 
ಹೋಯ್ದಕ ದೊರೆ ೨ನೇ ವೀರಬಲ್ಲಾಳನ ಕಾಲದಲ್ಲ ಶಿವಗಂಗೆಯ ಶಿವಗಂಗೆನಾಥ ದೇವರಿಗೆ ಕೆಂಕೆರೆ 
ಗ್ರಾಮವನ್ನು. ಕ್ರಿ.ಶ.೧೨೯೨ ರಲ್ಲ ರಾಮನಾಥನು ಆಯುಗಂಡಪುರ ಐಯ್ದರಕ್ಕಂಡನಯ್ಯನರ್‌ ದೇವರಿಗೆ 
ದೇವಧನವಾಗಿ, ಕ್ರಿ.ಶ.೧೩೨೯ ರಲ್ಲ ಶ್ರೀ ಹೋಯ ದಣ್ಣಾಯಕರು ಜಾಲದ ಕೇಶವ ದೇವರಿಗೆ ತರಬರಹಳ್ಟ, 
ಅನೂಡಳವೆಂಬ ೨ ಗ್ರಾಮವನ್ನು, ಕ್ರಿ.ಶ.೧೩೩೦ ರಲ್ಲ ವೀರ ಬಲ್ಲಾಳನು ಕುಂದನೀಯ ಕೇಶವ ಪೆರುಮಾಳ್‌ 
ದೇವರಿಗೆ ಬೂಗದತ್ತಿಯ ಗ್ರಾಮವನ್ನು. ಕ್ರಿ.ಶ.೧೫೧೧ ರಲ್ಲ ಶ್ರೀ ಕೃಷ್ಣ ದೇವರಾಯನು ಶಿವಗಂಗೆಯ 
ಕಕುದ್ದಿರಿ ಗಂಗಾಧರ ದೇವರಿಗೆ ಕೊರಟಗೆರೆ ಸೇರಿದಂತೆ ೨೨ ಹಳ್ಳಗಳನ್ನು ದಾನವಾಗಿ, ಕ್ರಿ.ಶ.೧೫೩೧ ರಲ್ಲ 
ಗಂಡರಗೊಳ್ಳ ನಾಗಪ್ರ್ತ ನಾಯಕರು ಚನ್ನಕೇಶವ ದೇವರಿಗೆ ಕಾಡನೂರು ಗ್ರಾಮವನ್ನು, ಕ್ರಿ.ಶ.೧೫೩೫ ರಲ್ಲ 
ವೆಂಕಟತಿರಾಯರು ಮಲ್ಲಕಾರ್ಜುನ ದೇವರಿಗೆ ಬಂಣಮಂಗಲ ಗ್ರಾಮವನ್ನು, ಕ್ರಿ.ಶ.೧೫೬೦ ರಲ್ತ ಶ್ರೀರಂಗ 
ರಾಜಯ್ಯನವರು ಹೊಸಹಳ್ಳಯ ವೀರಭದ್ರ ದೇವರಿಗೆ ಹೊಸಹಳ್ಳ ಗ್ರಾಮವನ್ನು. ಕ್ರಿ.ಶ.೧೫೬೦ ರಲ್ಲ 
ಸುಗಟೂರು ತಮೃಪ್ಪ ಗೌಡರು ಶಿವಗಂಗೆಯ ಪ್ರಸನ್ನ ಗಂಗಾಧರ ಅಂಗಕ್ಕೆ ಅಮೃತಪಡಿ ನೈವೇದ್ಯಕ್ಕೆ 
ಅನುಪಹಳ್ಳಯನ್ನು, ಕ್ರಿ.ಶ.೧೫೫೯ ರಲ್ಲ ನಂಜಗುಆಳಯ ಸೀಮಸಂದ್ರವನ್ನು, ವಿಟ್ಠ್ಟಸಂದ್ರವನ್ನು ಅಮೃತ 
ಮಲ್ಲಕಾರ್ಜುನ ಅಂಗಕ್ಕೆ  ಅಮೃತಪಡಿ, ನೈವೇದ್ಯಕ್ಕೆ. ಕ್ರಿಶ೧೫ೀಆ ರಲ್ಲ ಚಿಕ್ಕರಾಯ 


೨೮೪ 


ತಮ್ಮಗೌಡರಯ್ಯನವರು ಸೋಮೇಶ್ವರ. ವೀರಭದ್ರ ದೇವರುಗಳ ಅಮ್ಯತಪಡಿ, ದೀಪಾರಾಧನೆ. ರಥೋತ್ಸವ 
ಸೇವೆಗಳಗಾಗಿ ಮೂಗಬಾಳು ರಾಮಗೌಡನಹಳ್ಟೀ ಮತ್ತು ಕೀಳು ಹೊಸಹಳ್ಳ ಗ್ರಾಮಗಳನ್ನು. ಬಸವ ಪಟ್ಟದ 
ಕುದುರೆ ಗುಂಡಿನ ಮೇಲೆ ಅಮೃತ ಅಂಗ ಗಂಗಾಧರನಿಗೆ*” ದಾನಗಳನ್ನು ನೀಡಿದ್ದರು. 


ವಿಜಯನಗರ ಕಾಲದಲ್ಲ ವೈಷ್ಣವ ದೇವಾಲಯದಲ್ಲ ಯಾವ ಯಾವ ರೀತಿಯಲ್ಲ ಧಾರ್ಮಿಕ 
ಕಾರ್ಯಗಳು ನಡೆಯುತ್ತಿದ್ದವು ಎಂಬುದಕ್ಕೆ ಕ್ರಿ.ಶ.೧೭೯೭ ರಲ್ತ್ಲ ಅವತಿ ನಾಡಪ್ರಭುವಾದ ಗೋಪಾಲ ಗೌಡರು 
ಶ್ರೀ  ಮದನಗೋಪಾಲ ಸ್ವಾಮಿಯ ಸೇವೆಗಾಗಿ ನಿತ್ಯೋತ್ಸವ, ಪಕ್ಷೋತ್ಸವ.  ಮಾಸೋತ್ಸವ. 
ಸಂವತ್ಸರೋತ್ಸವ, ರಥೋತ್ಸವ, ಪಡಿತರ ದೀಪಾರಾಧನೆಗಳು ನಡೆಯುತ್ತಿದ್ದವು. ದಾನ ನೀಡುವಾಗ 
ಶ್ಲೋಕಗಳಂದ ಆರಂಭವಾದರೆ ವಿಜಯನಗರ ಕಾಲದಲ್ಲ ಗಣಪತಿ, ವಿಷ್ಣು ಪ್ರಾರ್ಥನೆಯೊಂದಿಗೆ 
ಪ್ರಾರಂಭವಾಗುವುದನ್ನು ನೋಡಬಹುದು. 


ಗುರುಗಳು ಸಿದ್ದಿಯಾದ ನೆನಪಿಗೆ ದೇವಸ್ಥಾನವನ್ನು ನಿರ್ಮಿಸಿ, ದೇವರಿಗೆ ನೈವೇದ್ಯ, ನಿರಂತರ 
ದೀಪಾರಾಧನೆಗೆ ದಾನ ಕೊಟ್ಟರುವುದನ್ನು ಸೋಲದೇವನಹಳ್ಳಯಲ್ಲನ ಕಂಬದ ಶಾಸನದಲ್ತ್ಲ ಕಾಣಬಹುದು. 
ರಾಜೇಂದ್ರ ಚೋಳದೇವರ ೧೮ನೇ ವರ್ಷದ ಅಧಿಕಾರವಧಿಯಲ್ಲ ವಾಮನಯ್ಯನು ತನ್ನ ಗುರುಗಳಾದ 
ಮೌನಿ ಭಲ್ದಾರಕರು ಸಿದ್ದಿಯಾದ ನೆನಪಿಗಾಗಿ ಸಿದ್ದೇಶ್ವರ ದೇವಾಲಯವನ್ನು ನಿರ್ಮಿಸಿ". ಹೊಸಕೋಟೆ 
ಕಟ್ಟದಂತ ತಮ್ಮೇಗೌಡನು ಹೊಸೂರು ನಿಜಗುಣ ಸುಜ್ಞಾನ ಸ್ತಾಮಿಗಳಗೆ ಧರ್ಮ. ಅರ್ಥ. ಕಾಮ. 
ಮೋಕ್ಲಾರ್ಥ ಫಲ ಉಂಬಟಾಗಲಆ ಎಂದು ಹೊಸಳ್ಲ ಗ್ರಾಮಕ್ತೆ ಅಂಗಮುದ್ರೆ ಹಾಕಿಸಿ" ಕ್ರಿ.ಶ.೧೮೯೬ ರಲ್ಪ 


ಅ A ರ 
ಕಾರ್ತಿಕ ಶುದ್ಧದಂದು ದಾನ ನೀಡಿದರು. 


ಬೈಲಾಂಜನೇಯ (ರೈಲ್ಪಗೊಲ್ಲಹಳ್ಳ) ಏಪ್ರಿಲ್‌ನಲ್ಲ ೫ ದಿನಗಳು, ದೇವರ ಹೊಸಹಳ್ಳ ವೀರಭದ್ರ 
ಏಪ್ರಿಲ್‌ನಲ್ಪ್ಲ ೫ ದಿನಗಳು. ಮಹಿಮಾಪುರ ವೆಂಕಟರಮಣ ಫೆಬ್ರವರಿನಲ್ಪ್ಲ ೧೦ ದಿನಗಳು, ಬೂದಿಹಾಳ್‌ 
ಮಾರಮ್ಮ ಏಪ್ರಿಲ್‌ನಲ್ಲ ೫ ದಿನಗಳು. ಶಿವಗಂಗೆ ಗಂಗಾಧರೇಶ್ವರ ಜನವರಿ ೧೦ ದಿನಗಳು. ಹೊನ್ನಾಡೇವಿ 
ಏಪ್ರಿಲ್‌ ೫ ದಿನಗಳ ಕಾಲ ಜಾತ್ರೆ ನಡೆಯುತ್ತದೆ. ಮಹಿಮಾಪುರ, ಶಿವಗಂಗೆಯಲ್ಲ ನಡೆಯುವ ಜಾತ್ರೆಗಳಲ್ಲ 
ದನದ ವ್ಯಾಪಾರ ನಡೆಯುತ್ತದೆ. 


ಬಿ ಎ.ಕ-೯, ನೆ.ತಾ.೧೫೦, ಬಸವಪಟ್ಟಣ 
ಬ ಎ.ಕ-೯, ನೆ.ತಾ.೧, ಕ್ರಿ.ಶ.೧೦೨೯, ಸೋಲದೇವನಹಳ್ಳಿ 
 ಎ.ಕ-೯, ಹೊ.ತಾ.೧೮೬, ಅನುಬಂಧ, ಕ್ರಿ.ಶ.೧೪೯೪, ಖಾಜಿಹೊಸಹಳ್ಳಿ. 


೨೮೫ 


ಗಂಗರ ಕಾಲದಲ್ಲ ಪೂಜೆಗೆ ಹೆಚ್ಚನ ಪ್ರಾಮುಖ್ಯತೆಯನ್ನು ನೀಡಿ ಅದಕ್ಕಾಗಿ ಮಾತ್ರವೇ 
ದೇವಾಲಯಗಳನ್ನು ಬಳಸುತ್ತಿದ್ದುದರಿಂದ ಹಾಗೂ ಇತರೆ ಆಚರಣೆಗಳು ಇಲ್ಲದೇ ಇದ್ದ ಕಾರಣದಿಂದಾಗಿ 
ಅವರ ಕಾಲದ ದೇವಾಲಯಗಳು ಕೇವಲ ಗರ್ಭಗುಡಿ. ಅಂತರಾಳ. ನವರಂಗ ಹಾಗೂ ಕೆಲವೊಂದು ಕಡೆ 
ಮುಖಮಂಟಪಕ್ಕೆ ಅಷ್ಟೇ ಸೀಮಿತಗೊಂಡಿವೆ. ಇವರ ಕಾಲದ ದೇವಾಲಯಗಳ ಬಾಗಿಲುವಾಡಗಳ ಎತ್ತರವು 
ಸಹ ಕಡಿಮೆ ಇರುವುದನ್ನು ನೋಡಬಹುದು. ಬಹುಶಃ ದೇವಾಲಯಕ್ಕೆ ದೇವರ ದರ್ಶನವನ್ನು ಮಾಡಲು 
ಹೋಗುವಾಗ ಅಹಂಕಾರವನ್ನು ತಗ್ಗಿಸಿ ಬಗ್ಗಿ ಹೋಗಬೇಕು ಎಂಬುದು ಆಗಿನ ಕಾಲದಲ್ಪದ್ದ ಜನರ 
ನಂಜಕೆಯಾಗಿರ ಬಹುದು. ಅಥವಾ ಇವರ ದೇವಾಲಯಗಳು ಚಿಕ್ಕದಾಗಿದ್ದು ಎತ್ತರ ಕಡಿಮೆ 
ಇರುತ್ತಿದ್ದುದರಿಂದ ಬಾಗಿಲುವಾಡವನ್ನು ಮತ್ತಷ್ಟು ಚಿಕ್ಷದಾಗಿ ಇರಿಸುತ್ತಿದ್ದಿರ ಬಹುದು. 


ಗಂಗರ ದೇವಾಲಯಗಳು ಈ ಪ್ರದೇಶದಲ್ಲ ಪ್ರಾಚೀನ ದೇವಾಲಯಗಳಾಗಿರುವುದರಿಂದ ಹಾಗೂ 
ಈ ಪ್ರದೇಶದಲ್ಲ ಗಂಗರನ್ನು ನಿರ್ಮೂಲನೆ ಮಾಡಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ ಚೋಳರ ಪ್ರಭಾವ 
ಅಧಿಕವಾಗಿದ್ದರಿಂದ ಸ್ಥಳೀಯರು ಗಂಗರ ದೇವಾಲಯಗಳನ್ನು ಚೋಳ ನಿರ್ಮಿಸಿದರು ಎಂದು 
ಕರೆಯುತ್ತಾರೆ. ಅಲ್ಲದೆ ಬದ್ದು ಹೋಗಿರುವ ಗಂಗರ ಕಾಲದ ದೇವಾಲಯಗಳನ್ನು ಕುರಿತು ಆಗಿನ ಕಾಲದಲ್ಲ 
ಚೋಳರು ಕೇವಲ ಒಂದೇ ರಾತ್ರಿಯಲ್ಲ ನಿರ್ಮಾಣ ಮಾಡಬೇಕಿತ್ತು. ಆದರೆ ಬೆಳದ್ಗೆಯಾಗಿದ್ದರಿಂದ ಅರ್ಥಕ್ಕೆ 
ಬಟ್ಟು ಹೋದರು ಆದ್ದರಿಂದ ದೇವಾಲಯಗಳು ಪೂರ್ಣಗೊಂಡಿಲ್ಲ ಎಂಬುದಾಗಿ ಕತೆಯನ್ನು ಸಹ 
ಹೇಳುತ್ತಾರೆ. ಗಂಗರು ತಾವು ನಿರ್ಮಿಸಿದ ದೇವಾಲಯಗಳ ಬಳ ಯಾವುದೇ ರೀತಿಯ ಶಾಸನಗಳನ್ನು 
ಹಾಕಿಸದೇ ಇರುವುದು ಹಾಗೂ ಗಂಗರ ಕುರಿತು ಹೆಚ್ಚು ಮಾಹಿತಿ ಸ್ಥಆೀಯರಿಗೆ ಇಲ್ಲದೇ ಇರುವುದು ಸಹ 
ಈ ರೀತಿ ಹೇಳಲು ಕಾರಣವಾಗಿದೆ. ಚೋಳರಿಗೆ ಒಂದು ಶಾಪಪವಿತ್ತಂತೆ ಅದರಂತೆ ಒಂದು ರಾತ್ರಿಯಲ್ಲ 
ದೇವಾಲಯ ನಿರ್ಮಾಣ ಮಾಡಿ ಬೆಳ್ಳಗೆ ಪೂಜೆ ಮಾಡಿ ಅದರ ಪ್ರಸಾದವನ್ನು ತಿನ್ನಬೇಕಿತ್ತು ಅದೇ ಅವರ ಆ 
ದಿನದ ಊಟವಾಗಿದಂತೆ ಎಂದು ಕಿತ್ರನಲ್ಲ. ಹಕೇನಿಜಗಲ್ಲು, ತೋಟಗೆರೆಗಳಲ್ಲ ಸ್ಥಳೀಯರು ಹೇಳುತ್ತಿದ್ದಾರೆ. 
ಬಹುಶಃ ಕ್ರಿ.ಶ.೯6೯೭ ರಿಂದ ಚೋಳರ ಆಕ್ರಮಣದಲ್ಲ ಶೈವ-ಜೈನ-ವೈಷ್ಣವ ಎಂಬ ಬೇದ ಭಾವವಿಲ್ಲದೆ ಎಲ್ಲಾ 
ದೇವಾಲಯಗಳನ್ನು ಲಟ ಮಾಡಿ ಮುಂದೆ ಹಲವಾರು ವರ್ಷಗಳ ಪೂಜಾ ಕೈಂಕರ್ಯಗಳು 
ನಡೆಯದಂತೆ ಸ್ಥಗಿತವಾಗಿರಬೇಕು. ಸುಮಾರು ೪೦-೫೦ ವರ್ಷಗಳ ನಂತರದಲ್ಲ ಜೀಣ್ಣೋದ್ದಾರ ಮಾಡಿ 
ಪೂಜೆ ಪುನಸ್ಥಾರಗಳನ್ನು ಚೋಳರು ವ್ಯವಸ್ಥೆ ಮಾಡಿರುವುದರಿಂದ ಚೋಳರು ಪ್ರತಿಷ್ಠಾಪಿಸಿರುವುದು ಎಂದು 
ಪ್ರಸಿದ್ದಿಯನ್ನು ಪಡೆದುಕೊಂಡಿರಬೇಕು. 


Re 


ಶಿವನ ದೇವಾಲಯವನ್ನು ಕೆರೆಯ ಕೋಡಿ ಬಳ ನಿರ್ಮಿಸಲು ಒಂದು ಪರಿಕಲ್ಪನೆಯ ಪ್ರಕಾರ 
ಅಷ್ಟದಿಕ್ಷುಗಳಲ್ಲ ಒಂದೊಂದು ದಿಕ್ಕಿಗೂ ಒಬ್ಬ ದೇವರಿರುತ್ತಾನೆ. ಆ ದಿಕ್ಷುಗಳಲ್ಲ ಈಶಾನ್ಯ ದಿಗ್ಗಾಗದ ಅಧಿಪತಿ 
ಶಿವನಾಗಿರುವುದರಿಂದ ಸಾಮಾನ್ಯವಾಗಿ ಊರಿನ  ಹೊಭಾಗದಲ್ಲ ಈಶಾನ್ಯ ಭಾಗಕ್ಕೆ ಹಾಗೂ 
ಪೂರ್ವಾಭಿಮುಖವಾಗಿಯೇ ಶಿವನ ದೇವಾಲಯವನ್ನು ಸ್ಥಾಪನೆ ಮಾಡಿರುತ್ತಾರೆ. ಅಥವಾ ಎಲ್ಲ ನೀರು 
ತುಂಬ ಧುಮುಕುತ್ತದೆಯೂ ಆ ಜಾಗದಲ್ಲ ಶಿವನಿರುತ್ತಾನೆ. ಕಾರಣವೇನು ಎಂದರೆ ನಮ್ಮ ಪುರಾಣಗಳ 
ನಂಜಕೆಯ ಪ್ರಕಾರ ಶಿವ ಎಲ್ಲರುತ್ತಾನೋ ಅಲ್ಲ ಗಂಗೆ ನೆಲೆಸಿರುತ್ತಾಳ. ಸಾಮಾನ್ಯವಾಗಿ ನಮ್ಮಲ್ಲ 
ಹರಿಯುವ ನೀರಿಗೆ ಗಂಗೆ ಎಂದು ಹೆಸರು. ಗಂಗೆ ಎನ್ನುವ ಶಕ್ತಿ ಎಲ್ಲದೆಯೋ ಅಲ್ಲ ಶಿವನನ್ನು 
ಯಾವಾಗಲೂ ಸ್ಥಾಪನೆ ಮಾಡಿರುತ್ತಾರೆ. ಆದ್ದರಿಂದಾಗಿ ಕೆರೆಯ ಕೋಡಿ ಬಳ ಶಿವನ ದೇವಾಲಯಗಳನ್ನು 


ಸ್ಲಾಪಿಸಿರ ಬೇಕು. 


ಮಣ್ಣೆಯಲ್ಲನ ದೇವಾಲಯಗಳು 


ಮಣ್ಣಿಯಲ್ಲ ಈಗ ಉಳದಿರುವ ದೇವಾಲಯಗಳು ಮತ್ತು ಅವಶೇಷಗಕೇಂದರೆ :- 
ಶಾಸನೋಕ್ತವಾಗಿರುವ ಅದಿತ್ಯ ದೇವಾಲಯ ಕಾಣಿಸುವುದಿಲ್ಲ. ಆದರೆ ದೊಡ್ಡ ಕೆರೆಯ ಏರೀ 
ಮದ್ಯಭಾಗದಲ್ಲರುವ ಸಪ್ತಮಾತೃಕೆಯ ಪಕ್ಕದಲ್ಲರುವ ಸುಮಾರು ೫ ಅಡಿ ಎತ್ತರದ ಸೂರ್ಯ ವಿಗ್ರಹವೇ 
ಆದಿತ್ಯ ದೇವಾಲಯದ ಮೂರ್ತಿಯಾಗಿರಬೇಕು"*”. ಸುಮಾರು ೧೫ ವರ್ಷಗಳ ಹಿಂದೆ ಈ ಸೂರ್ಯ 
ವಿಗ್ರಹ ಕಳ್ಳತನವಾಗಿದೆ. ಕ್ರಿ.ಶ.೭೨೫ ರಿಂದ ೭೮೮ರ ವರೆಗಿನ ಗಂಗದೊರೆ ಶ್ರೀಪುರುಷನ ಪ್ರಮುಖ 
ರಾಜಕೀಯ ನೆಲೆವೀಡಾಗಿತ್ತು. ಮಗನಾದ ಶಿವಮಾರ ರಾಷ್ಟ್ರಕೂಟರ ಧ್ರುವರಿಂದ ಸೋತ ನಂತರ ಮಣ್ಣೆ 
ರಾಷ್ಟ್ರಕೂಟರ ಪಾಲಾಗಿ ಒಂದು ಪ್ರಮುಖ ನೆಲೆಯಾಗಿತ್ತು. ಮಣ್ಣಿಯೊಳಗೆ ಮಣ್ಣಾಗಿ ಹೋಗಿರುವ ಮಣ್ಣೆಯ 
ಅನೇಕ ಅವಶೇಷಗಳು ಇಂದಿಗೂ ಯಕ್ಷಪಶ್ನೆಯೇ. ಸೆಫ್ಟೆಂಬರ್‌೨೬, ೨೦೨೦ ರಂದು ಕಪೀಲೇಶ್ವರ 
ದೇವಾಲಯದ ಬಲಕ್ಕೆ ಹುಟ್ಟು ಬಂಡೆಯನ್ನ ರಸ್ತೆ ಅಗಅೀಕರಣಕ್ಷೆ ಎಂದು ಒಡೆದು ಹಾಕಲಾಗಿದೆ ಆ 
ಬಂಡೆಯ ಮೇಲೆ ವಿಜಯನಗರ ಕಾಲದ ೨ ಶಾಸನಗಳದ್ದು, ಈಗ ಅದರ ತುಂಡುಗಳನ್ನು ಮಾತ್ರ 
ಕಾಣಬಹುದು ಅಷ್ಟೆ. 

ಊರಿನ ಎರಡೂ ಬದಿ ಎರಡು ಕೆರೆಗಳದ್ದ್ವು ಅವುಗಳನ್ನು ಚಕ್ಕ ಕೆರೆ ಮತ್ತು ದೊಡ್ಡ ಕೆರೆ 
ಎಂಬುದಾಗಿ ಕರೆಯಲಾಗುತ್ತದೆ. ಚಿಕ್ಕ ಕೆರೆಯ ಪ್ರದೇಶದಲ್ಲ ಸೋಮೇಶ್ವರ ದೇವಾಲಯ. ಕಪಿಲೇಶ್ವರ 
ದೇವಾಲಯ. ಆಂಜನೇಯ ದೇವಾಲಯ. ಮಣ್ಣಿಯಮ್ಮ ದೇವಾಲಯ ಹಾಗೂ ಅಕ್ಕ-ತಂಗಿಯರ ಗುಡಿ. 


“ ಡಾ. ದೇವರ ಕೊಂಡಾ ರೆಡ್ಡಿ :- ತಲಕಾಡಿನ ಗಂಗರ ದೇವಾಲಯಗಳು- ಒಂದು ಅಧ್ಯಯನ, ಪು.ಸಂ-೧೮೨. 


೨೮೭ 


ಊರಿನ ಮಧ್ಯಭಾಗದಲ್ಲ ಶಾಸನೋಕ್ತ ಜನಾಲಯ (ಸೂಳೆಯರ ಗುಡಿ). ದೊಡ್ಡ ಕೆರೆಯ ಏರಿಯ ಮೇಲೆ 
ಗಣಪತಿ ದೇವಾಲಯವನ್ನು ಕಾಣಬಹುದು. ಗ್ರಾಮದಲ್ಲ ಕಂಡು ಬರುವ ಮೇಲೆ ತಿಅಸಿದ ಗಂಗರ 
ಸ್ಮಾರಕಗಳನ್ನು ಈ ಕೆಳಗಿನಂತೆ ಗಮನಿಸಬಹುದು. 


ಕಪಿಲೇಶ್ವರ ದೇವಾಲಯ 

ಚಿಕ್ಕ ಕೆರೆಯ ಏರಿಯ ಮೇಲೆ ಪ್ರಾರಂಭದಲ್ಲೇ ನೆಲಮಟ್ಟದಿಂದ ೧೫ ಅಡಿ ಎತ್ತರದಲ್ಲಿ ಸುಂದರವಾದ 
ಬಾಗಿಲವಾಡ, ಜಾಲಾಂಧಥ್ರಗಳು, ನವರಂಗದ ಕಂಬಗಳು, ಆಳೆತ್ತರದ ದ್ವಾರಪಾಲಕರಿಂದಲೇ ಆಕರ್ಷಿಸುವ 
ಕಪಿಲೇಶ್ವರ ದೇವಾಲಯ  (ಜತ್ರ ಸಂಖ್ಯೆ-೫೩) ಸಂಪೂರ್ಣ ಶಿಥಿಲವಾಗಿದೆ. ಭತ್ತಿಯ ರಚನೆಯು 
ಸಂಪೂರ್ಣವಾಗಿ ನಾಶವಾಗಿರುವುದರಿಂದ ಪಾಳು ಮಂಟಪದಂತೆ ಕಾಣುವ ದೇವಾಲಯವು 
ಪೂರ್ವಾಭಿಮುಬವಾಗಿದ್ದು, ಗರ್ಭಗುಡಿ, ನವರಂಗವನ್ನು ಮಾತ್ರ ಹೊಂದಿದೆ. ದೇವಾಲಯವನ್ನು 
ಪ್ರವೇಶಿಸಲು ಎತ್ತರವಾದ ಸುಮಾರು ೭ ಅಡಿ ಸೋಪಾನವಿದೆ. 

ಬಾಗಿಲವಾಡವು ಸುಂದರವಾಗಿದ್ದು. ಎರಡೂ ಬದಿಯಲ್ಲ ಅರೆಗಂಬದಂತಹ ರಚನೆಂಯದೆ. ಐದು 
ಪದ್ಧ ಮತ್ತು ಐದು ವಜ್ರದ ಉಬ್ಬು ಶಿಲ್ಪದ ರಚನೆಯುದೆ. ಪದ್ಯವು ಬಳ್ಳ ಸಮೇತ ಇರುವುದನ್ನು 
ಕಾಣಬಹುದು. ಮೇಲ್ಭಾಗದಲ್ಲ ಕಪೋತ ಮತ್ತು ಹಾರದ ರಚನೆ ಇದ್ದು ಸುಂದರವಾಗಿದೆ. ಕಪೋತದ 
ಮಧ್ಯಭಾಗದಲ್ಲ ಲತಾಬಳಜ್ಜಯ ರೀತಿಯ ರಚನೆಯು ಅಸ್ಪಷ್ಟವಾಗಿದೆ. ಬಹುಶಃ ಇಲ್ಲ ದೇವತೆಯನ್ನು 
ಖಂಡರಿಸಿರಬಹುದು. ಆದರೆ ಈಗ ಇಲ್ಲ ಇಲ್ಲ. ಕಪೋತದ ನಂತರ ವಲಭ, ಗಳ ಹಾಗೂ ಹಾರ ಕಂಡು 
ಬರುತ್ತದೆ. ಹಾರದಲ್ಲ ಶಾಲಾ, ಕೂಟ, ನಾಸಿಯನ್ನು ಕಾಣಬಹುದು. ಎರಡೂ ಕೂಟಗಳು ಬ್ರಹ್ಯಚ್ಛಂದ 
ಮಾದರಿಯ ಶಿಖರದಂತೆ ಕಂಡು ಬರುತ್ತದೆ. ಎರಡು ಕರ್ಣಗಳದ್ದು ಅವುಗಳು ಸುಂದರವಾಗಿ ಶಾಲಾ, 
ಕೂಟಗಳಷ್ಟೇ ಎತ್ತರವಾಗಿವೆ. 


ದ್ಹಾರಬಂಧದಲ್ಲಿ ಎರಡೂ ಬದಿ ಸುಮಾರು ೫ ಅಡಿ ಎತ್ತರದ ಸುಂದರವಾದ ಆಭರಣ. ವಸ್ತ್ರ, 
ಆಯುಧಗಳನ್ನು ಧರಿಸಿ ಕಿರೀಟಧಾರಣಿಯೊಂದಿಗೆ ತ್ರಿಂಭಂಗಿಯಲ್ಲ ನಿಂತಿರುವ ದ್ಹಾರಪಾಲಕರನ್ನು 
ಕಾಣಬಹುದು. ಬಲಭಾಗದ ದ್ಹಾರಪಾಲಕ ಶಿಲ್ಪವು ಚತುರ್ಭಜಗಳನ್ನು ಹೊಂದಿ ಉಗ್ರವಾದ ಮುಖಭಾವ, 
ದಪ್ಪ ಕಣ್ಣುಗಳು, ಕೇಶರಾಪಿಯು ಭುಜಗಳ ಮೇಲೆ ಹರಡಿದೆ. ಕರ್ಣ ಕುಂಡಲಗಳು, ಕಂಠೀಹಾರದ 
ಅಲಂಕರಣಿಯನ್ನು, ಮೂರು ಎಳೆಯುಳ್ಳ ಯಜ್ಞೋಪವೀತವು ಸೊಂಟದ ಮೇಲೆ ಇಟ್ಟರುವ ಬಲಗ್ಯೆ 
ಹೊರಭಾಗದಿಂದ ಸುತ್ತುವರೆದಿದೆ. ಭುಜದಿಂದ ಮೊಣಕಾಅನವರೆಗೆ ಇಳಆಬಟ್ಟರುವ ಗಂಲಾಮಾಲವನ್ನು. 
ಕೈಗಳು ಸುಂದರವಾದ ಆಭರಣ ಅಲಂಕರಣಿಯುಂದ ಅಲಂಕೃತಗೊಂಡಿವೆ. ಬಲಭಾಗದ ಮೇಲನ 


೨೮೮ 


ಕೈಯಲ್ಲ ಹೆಡೆ ಜಚ್ಚರುವ ಸರ್ಪವನ್ನು ಹಿಡಿದಿದ್ದರೆ ಮತ್ತೊಂದು ಕೈ ಕಟಹಸ್ತ ಮುದ್ರೆಯಲ್ಲದೆ. ಎಡಭಾಗದ 
ಮೇಅನ ಕೈಯಲ್ಲ ಹಿಡಿದಿರುವ ವಸ್ತು ಅಥವಾ ಆಯುಧ ಭಗ್ವಗೊಂಡಿದ್ದು ಗುರುತಿಸಲಾಗದಾಗಿದೆ. 
ಮತ್ತೊಂದು ಕೈಯನ್ನು ಅಥಧೋಮುಖವಾಗಿರುವ ಗದೆಯ ಮೇಲೆ ಇರಿಸಲಾಗಿದೆ. ಗದೆಯನ್ನು ಹೆಡೆ 
ಜಚ್ಚರುವ ಸರ್ಪವು ಸುತ್ತುವರೆದಿದೆ. ಉದರಬಂಧ. ಸುಂದರವಾದ ಕೀರ್ತಿಮುಖವುಳ್ಳ ಈ ದ್ಹಾರಪಾಲಕ 


ಶಿಲ್ಪವು ಬಲಗಾಲನ್ನು ನೇರವಾಗಿರಿಸಿ ಎಡಗಾಲನ್ನು ಹಿ೦ದಕ್ಷೆ ಇರಿಸಿದೆ. 


ಎಡಭಾಗದ ದ್ಹಾರಪಾಲಕ ಶಿಲ್ಪವು ಸಹ ಅತ್ಯ೦ತ ಸುಂದರವಾಗಿದ್ದು. ಕಿರೀಟಮುಕುಟ, 
ಕರ್ಣಕುಂಡಲ, ಹಾರ, ಯಜ್ಞೋಪವೀತ, ಉದರಬಂಧ, ಹಸ್ತಕಟಕ, ಪಾದಕಟಕ, ಗಂಲಾಮಾಲೆಯನ್ನು 
ಧರಿಸಿರುವ ಈ ಶಿಲ್ಲಪೂ ಸಹ ಚತುರ್ಭುಜಗಳನ್ನು ಹೊಂದಿದೆ. ಬಲ ಮತ್ತು ಎಡಭಾಗದ ಮೇಲನ ಕೈಗಳಲ್ಲಿ 
ಹಿಡಿದಿರುವ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುತ್ತವೆ. ಬಲಭಾಗದ ಕೆಳಗಿನ ಕೈಯನ್ನು ಸರ್ಪ 
ಸುತ್ತುವರೆದಿರುವ ಅಥಧೋಮುಬವಾಗಿರುವ ಗದೆಯ ಮೇಲೆ ಇರಿಸಿದ್ದರೆ ಎಡಭಾಗದ ಕೈ ಕಟಹಸ್ತ 
ಮುದ್ರೆಯಲ್ಲದೆ. ಒಂದು ರೀತಿಯ ಕಚ್ಜೆ ಮಾದರಿಯ ವಸ್ತ್ರವನ್ನು ಧರಿಸಿರುವುದನ್ನು ಕಾಣಬಹುದು. 
ಸೊಂಟವನ್ನು ಎಡಭಾಗಕ್ಕೆ ತಿರುಗಿಸಿರುವುದನ್ನು ನೋಡಬಹುದು. ಈ ದ್ವಾರಪಾಲಕ ಶಿಲ್ಪವನ್ನು ಬಲಭಾಗದ 
ದ್ಹಾರಪಾಲಕ ಶಿಲ್ಪಕ್ಕೆ ಹೋಪಸಿದರೆ ಅಷ್ಟೊಂದು ಆಭರಣದ ಅಲಂ೦ಕರಣಿಯನ್ನು ಕಾಣಲು ಸಾದ್ಯವಿಲ್ಲ 
ಹಾಗೂ ಇದು ಎತ್ತರದಲ್ಲಿ ಇನ್ನೂ ಎರಡು ಇಂಚು ಎತ್ತರವಾಗಿದೆ. 


ದೇವಾಲಯದ ಮುಂಭಾಗವು ಕೇವಲ ದಿಂಡುಗಲ್ಲುಗಆ೦ದ ಕಟ್ಟದ ರಚನೆಯನ್ನು ಕಾಣಬಹುದು. 
ಜಾಲಾಂಧ್ರದ ಕೆಕಭಾಗದಲ್ಲ ಉದು ಬಂದಿರುವ ಸುಟ್ಟ ಇಟ್ಟಗೆಯಬುಂದ ನಿರ್ಮಿಸಿರುವ ಪಾದಬಂಧ 
ಮಾದರಿಯ ಅಧಿಷ್ಠಾನ ಮಾದರಿಯು ಬಹುಶಃ ದೇವಾಲಯದ ಸುತ್ತಲೂ ಇದ್ದಿರಬಹುದು. ಇದು ಇಟ್ಟಗೆಯ 
ರಚನೆಯಾಗಿರುವುದರಿಂದ ಕಾಲಕ್ರಮೇಣ ನಾಶವಾಗಿರಬಹುದು. 


ಅತ್ತಿಯ ರಚನೆಯು ಸಂಪೂರ್ಣವಾಗಿ ನಾಶವಾಗಿದ್ದು, ಬಹುಶಃ ಇದನ್ನು ಸಹ ಇಟ್ಟಗೆಬುಂದಲೇ 
ನಿರ್ಮಿಸಿರಬೇಕು. ಆದರೆ ಒಳಭಾಗಕ್ಕೆ ಅಂದರೆ ನವರಂಗಕ್ಕೆ ಹೊಂದಿಕೊಂಡಂತೆ ೧೨ ಕಂಬಗಳನ್ನು 
ನಿಲ್ಲಸಿರುವುದನ್ನು ಕಾಣಬಹುದು. ಎರಡೂ ದಿಕ್ಲುಗಳಲ್ಲ ಉಳದು ಬಂದಿರುವ ಅದ್ಭುತವಾದಂತಹ 
ಜಾಲಾಂಧ್ರಗಳು. ದಕ್ಷಿಣ ಮತ್ತು ಉತ್ತರದ ಇತ್ತಿಯ ಮಧ್ಯದಲ್ಲ ಕಂಡು ಬರುವ ಈ ಜಾಲಾಂಧ್ರಗಳು (ಚಿತ್ರ 
ಸಂಖ್ಯೆ-೫೪) ಅ.೩ * ೫೯ ಅಡಿಯಷ್ಟು ಒಳ ವಿಸ್ತೀರ್ಣವನ್ನು ಹೊಂದಿವೆ. ಬಲಭಾಗದ ಜಾಲಾಂಧ್ರದಲ್ಲ ಆರು 
ಶಿಲ್ಪ ಸಮುಚ್ಛಯವಿದ್ದು, ಪ್ರತಿಯೊಂದು ೯ » ೧೦ ಇಂಚುಗಳಷ್ಟು ಅಗಲ ಎತ್ತರವನ್ನು ಹೊಂದಿವೆ. 
ಬಳ್ಳಗಳನ್ನು ಬಂಧಿಸಿರುವಂತೆ ಕಂಡು ಬರುವ ಜಾಲಾಂಧ್ರದಲ್ಲ ಎರಡು ಸಾಲುಗಳಲ್ಲ ಪುರುಷ ಮತ್ತು ಪ್ರೀ. 


೨೮೯ 


ರತಿ ಕ್ರೀಡೆಯಲ್ಲ ತೊಡಗಿರುವಂತೆ ಆರು ಮಿಥುನ ಶಿಲ್ಪಗಳು ಕಂಡು ಬರುತ್ತವೆ. ಎಡಭಾಗದ ಜಾಲಾಂದಧ್ರವು 
ಸಹ ಅದೇ ಎತ್ತರವನ್ನು ಹೊಂದಿದ್ದು, ಬಳ್ಳಿಯು ಬಂಧಿಸಿರುವಂತೆ ಇರುವ ಯಕ್ಷ ಅಥವಾ ಕುಬ್ದರ ಮೂರು 
ಶಿಲ್ಪಗಳನ್ನು ಕಾಣಬಹುದು. 


ದೇವಾಲಯದ ಒಳಭಾಗದಲ್ಲ ಕೇವಲ ಗರ್ಭಗುಡಿ ಮತ್ತು ನವರಂಗ ಮಾತ್ರ ಇದ್ದು. ಸುಖನಾಸಿ 
ಕಂಡು ಬರುವುದಿಲ್ಲ. ಯಾವುದೇ ಇತ್ತಿಗಳು, ಶಿಲ್ಪಗಳು ಅಥವಾ ಮೂರ್ತಿಗಳು ಕಂಡು ಬರುವುದಿಲ್ಲ. ಆದರೆ 
೬.೬ ಅಡಿಯಷ್ಟು ಉದ್ದವಿರುವ ಪ್ರನಾಕವನ್ನು ಕಾಣಬಹುದು. ಪಾಣಿಪೀಠದಿಂದ ಬಂದ ಅಭಷೇಕದ ನೀರು 
ಹೊರಗೆ ಹೋಗಲು ಇದನ್ನು ನಿರ್ಮಿಸಿರುವಂತೆ ಕಂಡು ಬರುವುದರಿಂದ ಇಲ್ಲ ಪಾಣಿ ಪೀಠದ ಮೇಲೆ 
ಅಂ೦ಗವಿದ್ದಿರ ಬೇಕು. ಗರ್ಭಗುಡಿಯ ಮೇಲ್ಭಾವಣಿಯಲ್ಲ ಯಾವುದೇ ರೀತಿಯ ಅಲಂಕರಣಿ ಕಂಡು 
ಬರುವುದಿಲ್ಲ. 


೨೬ ಚದುರದಡಿ ವೀಸ್ತೀರ್ಣದ ನವರಂಗದಲ್ಲ ಸುಂದರವಾದ ನಾಲ್ಲು ರುದ್ರಕಾಂತ ಮಾದರಿಯ 
ಕಂಬಗಳನ್ನು ಕಾಣಬಹುದು. ಕಂಬದ ಪಾದವು ಸರಳವಾಗಿ ನಾಲ್ಲು ಮೂಲೆಗಳನ್ನು ಹೊಂದಿದ್ದು, 
ಮೇಲ್ಲಾಗದಲ್ಲ ೮ ಮುಖ ಅದರ ಮೇಲ್ಲಾಗದಲ್ಲ ೧೬ ಮುಖಗಳ ಜೊತೆಗೆ ಹಾರದಂತಹ ರಚನೆಯನ್ನು 
ನೋಡಬಹುದಾಗಿದೆ. ಕಂಠದ ಮೇಲೆ ವೃತ್ತಾಕಾರದ ಮುಚ್ಚಳದ ರಚನೆಯನ್ನು ಮಾಡಲಾಗಿದೆ. ಈ 
ಕಂಬಗಳು ಸರಳವಾದ ಅಲಂಕಾರ ರಹಿತವಾದ ಬೋದಿಗೆಯನ್ನು ಹೊಂದಿವೆ. ನವರಂಗದ 
ಮೇಲ್ಛಾವಣಿಯು ಯಾವುದೇ ರೀತಿಯ ಅಲಂಕರಣೆಯನ್ನು ಹೊಂದಿಲ್ಲ. 


ಯಾವುದೇ ಸೂಕ್ತ ನಿರ್ವಹಣೆ ಇಲ್ಲದೆ. ಮದ್ಯಪಾನ, ಜೂಡು ಆಡೋರ ಕೇಂದ್ರವಾಗಿ. ಗರ್ಭಗುಡಿ. 
ದೇವಾಲಯದ ಸುತ್ತಲೂ ಪ್ಲಾಕ್ಟಿಕ್‌ ಕವರ್ಲಕು. ಇಸಪ್ಲೀಟ್‌ ಕಾರ್ಡ್‌ಗಳು. ಜರ್‌ ಬಾಟಲ್‌ಗಳು, ಕಸದ 
ರಾಶಿಯಿಂದ ದೇವಾಲಯ ಮತ್ತಷ್ಟು ಶಿಥಿಲಗೊಳ್ಳುತ್ತಾ ಸಾಗುತ್ತಿದೆ. 


ಅಕ್ಕತಂಗಿಯರ ಗುಡಿ 

ಕಪಿಲೇಶ್ವರ ದೇವಸ್ಥಾನದ ಮುಂದೆ ಸುಮಾರು ೨೦೦ ಮೀ ಅಂತರದಲ್ಲ ಗಿಡಗೆಂಟಿಗಳು ಬೆಳೆದು 
ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಅಕ್ಕತಂಗಿ ಗುಡಿಯನ್ನು ಕಾಣಬಹುದು. ಈ ದೇವಾಲಯವನ್ನು 
ಮುಂಭಾಗದಿಂದ (ಚತ್ರ ಸಂಖ್ಯೆ-೫೩) ನೋಡಿದರೆ ಪಾಳು ಮಂಟಪದಂತೆ ಗೋಚರಿಸುತ್ತದೆ. ಆದರೆ 


ಹಿಂಭಾಗದಲ್ಲ (ಚತ್ರ ಸಂಖ್ಯೆ-೫೭) ಅಧಿಷ್ಟಾನ, ಭಿತ್ತಿ, ಕೋಷ್ಟ, ವಲಭ, ಕಪೋತಗಳು ದೇವಾಲಯದ 


೨೯೦ 


ವೈಭವವನ್ನು ಸಾರುತ್ತವೆ. ಬಹುಶಃ ಈ ದೇವಾಲಯವು ತನ್ನ ವೈಭವತೆಯನ್ನು ಮೆರೆಯುವ ವೇಳೆಗೆ 
ಧಾಳಗೆ ಒಳಗಾಗಿ ನಾಶಗೊಂಡು ಅಪೂರ್ಣವಾಗಿರ ಬೇಕು. 

ದೇವಾಲಯವು ಪೂರ್ವಾಭಿಮುಬವಾಗಿದ್ದು, ಗರ್ಭಗುಡಿ, ಸುಖನಾಸಿ ಭಾಗಗಳು ಮಾತ್ರ 
ಹೊಂದಿದ್ದೆ. ಯಾವುದೇ ರೀತಿಯ ಕಂಬಗಳಾಗಲ, ದ್ದಾರಬಂಧಗಳಾಗಲ. ವಿರ್ರಹಗಳಾಗಲಅ ಕಂಡು 
ಬರುವುದಿಲ್ಲ. ಸುಖನಾಸಿಯಲ್ಲನ ಗೋಡೆಯ ದಪ್ಪವೇ ಸುಮಾರು ೮.೫ ಅಡಿಯಸಷ್ಟಿದೆ. ಗರ್ಭಗುಡಿಯ ತ್ತಿ 
ಮತ್ತು ಮೇಲ್ಛಾವಣಿಯ ನಡುವೆ ಊರ್ಥ್ಯ ರಚನೆಯ ಕಮಲದಳಗಳನ್ನು ಕಾಣಬಹುದು. ನವರಂಗದ 
ಅಧಿಷ್ಠಾನವು ಗುಡಿಯ ಎಡಭಾಗದಲ್ಲ ಗೋಟಚರಿಸುತ್ತಿದ್ದು ಕೇವಲ ಜಗತಿ, ತಿಪಟ್ಟ ಕುಮುದ ಕಂಡು 
ಬರುತ್ತದೆ. ಅಧಿಷ್ಠಾನವು ವಿಶೇಷ ತ್ರಿಪಟ್ಟ ಕುಮುದದ ನಂತರ ವ್ಯಾಕ ಮುಖಗಳನ್ನು (ಸಿಂಹದ ಮುಖ) 
ಕೆಲವು ಕಡೆ ಆನೆಯ ಸೊಂಡಿಲಅರುವ ವ್ಯಾಳಗಳನ್ನೂ ಒಳಗೊಂಡಿರುವಂತೆ ಒಟ್ಟು ೪೨ ವ್ಯಾಕಗಳವೆ. 


ಭತ್ತಿಯು ಅರೆಗಂಬಗಳು ಮತ್ತು ಕೋಷ್ಟಗಳ೦ದ ತುಂಜ ಹೋಗಿದೆ. ದಕ್ಷಿಣ, ಪಶ್ಚಿಮ. ಉತ್ತರ ಈ 
ಮೂರು ಭಾಗದ ಅತ್ತಿಯಲ್ಲ ನಾಲು ಅರೆಗಂಬಗಳು, ಮೂರು ಕೋಷ್ಟಗಳನ್ನು ಕಾಣಬಹುದಾಗಿದೆ. ಬಹುಶಃ 
ಕೋಷ್ಟದ ಶಿಖರದ ಕೆತ್ತನೆ ಅಪೂರ್ಣವಾಗಿರಬಹುದು. ಈ ಕೋಷ್ಟಗಕ್ಲ ಯಾವುದೇ ರೀತಿಯ 
ಶಿಲ್ಲಗಕಾಗಲಅ. ಉಬ್ಬುಶಿಲ್ಪ್ಲಗಕಾಗಆಅ ಕಂಡು ಬರುವುದಿಲ್ಲ. ಕೋಷ್ಟದ ನಡುವೆ ರುದ್ರಕಾಂತ ಮಾದರಿಯ 
ಕಂಬವನ್ನು ಹೋಲುವ ರಚನೆಯನ್ನು ನೋಡಬಹುದು. ಜತ್ತಿಯ ನಂತರ ವಲಭಯು ಕಪೋತದ 
ಕೆಳಭಾಗದಲ್ಲಿ ಉಜ್ಜಿದ ರಚನೆಯಂತೆ ಕಂಡು ಬರುವುದನ್ನು ಕಾಣಬಹುದು. ವಲಭಿಯು 
ಅಲಂಕೃತಗೊಂಡಿದ್ದು ಹಂಸಮಾಲೆಯನ್ನು ಕೆತ್ತಲಾಗಿದೆ. ಗರ್ಭಗುಡಿ ಮತ್ತು ಸುಬನಾಸಿಯ ಭಾಗದಲ್ಲ 
ಅತ್ಯಂತ ದಪ್ಪವಾದ ಗೋಡೆಯನ್ನು ನಿರ್ಮಾಣ ಮಾಡಿರುವುದರಿಂದ ಬಹುಶಃ ಎತ್ತರದ ಶಿಖರವನ್ನು 
ನಿರ್ಮಿಸಲು ಯೋಚಿಸಿರಬಹುದು. ಉತ್ತರ ದಿಕ್ಕಗೆ ಇರುವ ಪ್ರನಾಳವು ಸಿಂಹಮುಖವನ್ನು ಹೊಂದಿದ್ದು 
ಕೆಳಭಾಗ ಒಡೆದು ಹೋಗಿದೆ. 


ಸೋಮೇಶ್ವರ ದೇವಾಲಯ 

ಮಣ್ಣಿಯ ಜಕ್ಕ ಕೆರೆಯ ಕೋಡಿಯ ಸಮೀಪ ಸೋಮೇಶ್ವರ ದೇವಾಲಯವು 
ಪೂರ್ವಾಭಿಮುಬವಾಗಿದ್ದು ಊರಿನಿಂದ ಸುಮಾರು ಒಂದು ಕಿ.ಮೀ ಅಂತರದಲ್ಲರುವ ದೇವಾಲಯ 
ಸಂಪೂರ್ಣವಾಗಿ ನವೀಕರಣಗೊಂಡಿದೆ. ಕೋಡಿಯ ಬಳ ನಿರ್ಮಾಣಗೊಂಡಿದ್ದರೂ ದೇವಾಲಯದ 
ಮುಂಭಾಗದಲ್ಲ ಕಲ್ಯಾಣಿಯನ್ನು ನೋಡಬಹುದಾಗಿದೆ. ದೇವಾಲಯವು ಗರ್ಭಗುಡಿ. ನವರಂಗ. ತೆರೆದ 
ಮಂಟಪವನ್ನು ಹೊಂದಿದೆ. ಸುಬನಾಸಿಯನ್ನು ಬಹುಶಃ ನವೀಕರಣದ ವೇಳೆ ಮುಚ್ಚಿಹಾಕಿರಬೇಕು. 


೨೯೧ 


ಏಕೆಂದರೆ ನಂದಿಯು ಶಿವಅಂಗಕ್ಷೆ ಕೇವಲ ೩ ಇಂಚು ಮಾತ್ರ ದೂರವಿದೆ. ಇಲ್ಪ್ಲನ ಅರ್ಚಕರು ಹೇಳುವ 
ಪ್ರಕಾರ ಮೊದಲು ನಂದಿ ಗರ್ಭಗುಡಿಯ ಬಾಗಿಲ ಬಳ ಇದ್ದು. ನವರಂಗದ ಬಲಭಾಗದಲ್ಲ ಒಂದು 
ಬಾಗಿಲನ್ನು ಮಾಡಿಕೊಂಡು ಪ್ರವೇಶ ಮಾಡುತ್ತಿದ್ದರಂತೆ. ಆದರೆ ಈಗ ನಂದಿಯು ಶಿವಅಂಗಕ್ಕೆ ತುಂಬಾ 
ಸಮೀಪದಲ್ಪರುವುದರಿಂದ ಪ್ರಮುಖ ಗರ್ಭಗುಡಿ ದ್ವಾರವನ್ನೇ ಬಳಸಲಾಗುತ್ತಿದೆ. ಹಾಗೂ ನಂದಿಯು ಪ್ರತಃ 
ತಾನೇ ಚಲಸುತ್ತಿದೆ ಎಂಬುದು ಇವರ ನಂಬಕೆ. ಗರ್ಭಗುಡಿಯ ಬಾಗಿಲ ಬಳ ಎರಡು ಸರಳ ಕಂಬಗಳನ್ನು 
ಕಾಣಬಹುದು. ಗರ್ಭಗುಡಿಯಲ್ಲಯೇ ನಂದಿ ಕಂಡು ಬರುವುದು ಇಲ್ಲನ ವಿಶೇಷ. 

ಗರ್ಭಗುಡಿಯಲ್ಲ ಸುಮಾರು ೨. ೧/೨ ಅಡಿ ಎತ್ತರದ ಪಾಣಿ ಪೀಠದ ಮೇಲೆ ಅಂಗವನ್ನು 
ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದಲ್ಲನ ನಂದಿಯ ಪಾದಗಳು ಜೀರ್ಣೋದ್ದಾರದ ಸಮಯದಲ್ಲ 
ನೆಲಮಟ್ಟದಲ್ಲ ಮುಚ್ಚಹೋಗಿದೆ. ನಂದಿಯು ಗಂಟಿ ಮತ್ತು ವಸ್ತ್ರದಿಂದ ಅಲಂಕೃತಗೊಂಡಿದೆ. 
ಗರ್ಭಗುಡಿಯ ಮೇಲ್ಲಾವಣಿಯು ನಕ್ಷತ್ರಾಕಾರದ ವಿತಾನವನ್ನು ಹೊಂದಿದೆ. ನವರಂಗದಲ್ಲ ಕಾಲಾಂತರದಲ್ಲಿ 
ಮಾಡಿರುವ ನಾಲ್ದು ಕಂಬಗಳನ್ನು ಕಾಣಬಹುದು. ನವರಂಗದಲ್ಲ ಬಲಭಾಗದಲ್ಪನ ವಿನಾಯಕ ಮತ್ತು 
ಪಾರ್ವತಿ ಶಿಲ್ಪಗಳನ್ನು ಹೊಸದಾಗಿ ರಚಿಸಲಾಗಿದೆ. ನವರಂಗದ ಕಂಬಗಳ ಮೇಲೆ ಅಡ್ಡ ಪಟ್ಟಯ ರೀತಿ 
ಹಾಕಿರುವ ಕಲ್ಪನ ತೊಲೆಯ ಮೇಲೆ ವಿಸ್ತಾರದ ಕಮಲವನ್ನು ನೋಡಬಹುದಾಗಿದ್ದು, ಇದು ಗಂಗರ 
ದೇವಾಲಯಗಳ ವಿತಾನದಲ್ಲ ಸಾಮಾನ್ಯವಾಗಿ ಕಂಡುಬರುವ ಅಂಶವಾಗಿದೆ. ದೇವಾಲಯದ ನವರಂಗ 
ದ್ದಾರದ ಬಲಭಾಗದಲ್ಲ ಪ್ರಾಚೀನವಾದ ಚತುರ್ಭುಜಗಳನ್ನು ಹೊಂದಿ ಸಮಭಂಗಿಯಲ್ಲ ನಿಂತಿರುವ 
ದೇವಿಯ ಶಿಲ್ಪವನ್ನು ಕಾಣಬಹುದು. ದೇವಾಲಯದ ಮುಂಭಾಗದಲ್ಲ ಕುಳತ ಭಂಗಿಯಲ್ಪ್ಲರುವ ಎರಡು 
ಸಿಂಹಗಳನ್ನು ಕಾಣಬಹುದು. ಬಹುಶಃ ಇವುಗಳು ಕಂಬದ ಪೀಠಗಳಾಗಿರಬಹುದು. ದೇವಾಲಯದ 
ಜೀಣೋದ್ದಾರವಾಗಿದ್ದು ಹೊರಭಾಗದ ಯಾವುದೇ ಲಕ್ಷಣಗಳನ್ನು ಉಳಸಿಕೊಂಡಿಲ್ಲ. ಜತ್ತಿಯು ಸಹ 
ಹೊಸದಾಗಿ ನಿರ್ಮಾಣಗೊಂಡಿದೆ. ಒಟ್ದಾರೆ ದೇವಾಲಯದ ಹೊರಭಾಗದ ಮೂಲ ರಚನೆಗಳು ಯಾವುದು 
ಕ೦ಡು ಬರುವುದಿಲ್ಲ. 


ಆಂಜನೇಯ ದೇವಾಲಯ 

ಮಣ್ಣಿಯಮ್ಮ ದೇವಾಲಯದ ಪಕ್ಷದಲ್ಲನ ಪಶ್ಲಿಮ ಬಾಗಿಲನ್ನು ಹೊಂದಿರುವ ಆಂಜನೇಯ 
ದೇವಾಲಯವನ್ನು ೧೮೯೯೮ರಲ್ಲ ಸಂಪೂರ್ಣವಾಗಿ ಜೀಣೋದ್ದಾರಗೊಳಸಲಾಗಿದೆ. ದೇವಾಲಯದ 
ಪಶ್ಚಿಮದ ಪೀಠದ ಕಲ್ಲನಲ್ಲ ಸುಮಾರು ೯೭೦ ರ ಶಾಸನವನ್ನು"” ದೇವಾಲಯವನ್ನು ಜೀಣೋದ್ದಾರ 
ಗೊಳಸುವಾಗ ಮಾಡಲಾಗಿದೆ. ಮಾರಸಿಂಹನ ವೀರಗಲ್ಲನ್ನು ಹಳೆಯ ಗರುಡ ಗಂಭದ ನೇರದಲ್ಲ 


ನ ಎ.ಕ-೯,ನೆ.ತಾ.೫೪, ಕ್ರಿ.ಶ.೯೭೦, ಮಣ್ಣೆ. 


೨೯೨ 


ಇಡಲಾಗಿದೆ. ಸೋಪಾನದ ಪಕ್ಷದಲ್ಲ ಒಂದು ಗಣೀಶ, ಎರಡು ಭಗ್ಡಗೊಂಡಿರುವ ನಂದಿ, ಭಗ್ನಗೊಂಡ 
ಪಾಣಿಪೀಠಗಳನ್ನು ನೋಡಬಹುದು. ಸುಮಾರು ೧೩-೧೬ ನೇ ಶತಮಾನಕ್ಕೆ ಸೇರಿದ ಗಣೇಶನ 
ಮೂರ್ತಿಯು ಅಂಬಾರಗುಂಡಿ ಸ್ಥಳದಲ್ಲ ಅನಾಥವಾಗಿ ಬದ್ದರುವುದನ್ನು ಎನ್‌.ಎಸ್‌.ಎಸ್‌. ಕ್ಯಾಂಪ್‌ 
ವಿದ್ಯಾರ್ಥಿಗಳು ಆಂಜನೇಯ ಸ್ತಾಮಿ ದೇವಾಲಯದ ಮುಂಭಾಗದಲ್ತರಿಸಿದ್ದಾರೆ.ಪ್ರಸುತ ಅಂಜನೇಯ 
ದೇವಾಲಯದ ಸೋಪಾನ ಪಕ್ಷದಲ್ಲರುವ ೧೧ » ೨.೮ ಅಡಿಯಷ್ಟು ಎತ್ತರವಾಗಿರುವ 
ಪೂರ್ವಾಭಿಮುಖವಾಗಿ ಕುಳತಿರುವ ಕಪ್ಪುಶಿಲೆಯ ನಂದಿಯ ಭಗ್ನ ವಿಗ್ರಹವನ್ನು. ನಾನು ೨೦೧೬ರಲ್ಲ ಕ್ಷೇತ್ರ 
ಕಾರ್ಯ ಕೈಗೊಂಡು ಭೇಟ ನೀಡಿದ ಸಂದರ್ಭದಲ್ಲ ಅಕ್ಷತಂಗಿ ಗುಡಿಯಲ್ಲದ್ದ ನಂದಿ ವಿಗ್ರಹವನ್ನು 
೨೦೧೬ರಲ್ಲ ಕಪಿಲೇಶ್ವರ ದೇವಾಲಯದಲ್ಲ ಇರಿಸಲಾಗಿತ್ತು. ಅಕ್ಷತಂಗಿ ಗುಡಿಯಲ್ಲ ನಂದಿಯ ವಿರ್ರಹವಿದ್ದ 
ವಿಷಯ ಕರ್ನಾಟಕ ರಾಜ್ಯ ಗ್ಯಾಜಟಯಾರ್‌ನಲ್ಲಿಯು ಉಲ್ಲೇಖವಾಗಿದೆ". ಈಗ ಅಂಜನೇಯ ಬಳಲುದೆ. 
ಈ ನಂದಿಯ ಮುಖವು ಸಂಪೂರ್ಣವಾಗಿ ನಾಶವಾಗಿದೆ. ಅಷ್ಟೊಂದು ಅಲಂಕರಣೆಯನ್ನು ಕಾಣಲು 
ಸಾಧ್ಯವಿರದ ನಂದಿಯ ಶಿಲ್ಪದಲ್ಲ ಗಂಟಿಯ ಮಾಲೆಯನ್ನು ಗುರುತಿಸಬಹುದಾಗಿದೆ. 

ಜೀರ್ನೋದ್ಧಾರವಾದ ದೇವಾಲಯದಲ್ಲಿ ಗರ್ಭಗುಡಿ, ಕಂಬಗಳಲ್ಲದ ನವರಂಗವನ್ನು 
ಕಾಣಬಹುದು. ಗರ್ಭಗೃಹದಲ್ಲ ವಿಜಯನಗರ ಕಾಲದಲ್ಲ ರಚನೆಯಾದ ಸುಮಾರು ಆರು ಅಡಿ ಎತ್ತರವಾದ 
ಅಂಜನೇಯ ಮೂರ್ತಿ ಶಿಲ್ಪವಿದೆ. ದ್ಹಾರಬಂಧದಲ್ಲ ತ್ರಿಭಂಗಿಯಲ್ಲ ಶಂ. ಚಕ್ರಗಳನ್ನು ಹಿಡಿದು ನಿಂತಿರುವ 
ಜಯ ವಿಜಯರ ಉಬ್ಬು ಶಿಲ್ಪವನ್ನು ಕಾಣಬಹುದು. 


ಮಣ್ಣೆಯಮ್ಮ ದೇವಾಲಯ 

ಪೂರ್ವಾಭಿಮುಬವಾಗಿರುವ ಮಣ್ಣಿಯಮ್ಮ ದೇವಾಲಯವು ಹೊಸದಾಗಿ 
ಜೀಣೋದ್ದಾರಗೊಂಡಿದೆ. ಗಂಗರ ಕಾಲದ ಕೆಲವು ಮೂರ್ತಿ ಶಿಲ್ಪಗಳು ದೇವಾಲಯದಲ್ತದೆ. 
ಮಣ್ಣಿಯಮ್ಮನ ಮೂತ್ತಿೀಯು ಚತುರ್ಭುಜಗಳನ್ನು ಹೊಂದಿದ್ದು, ಎರಡು ಕೈಗಕಲ್ಲ ತ್ರಿಶೂಲ. ಡಮರುಗ 
ಹಿಡಿದಿದ್ದರೆ ಉಳದ ಕೈಗಳು ಅಭಯ, ವರದ ಮುದ್ರೆಯಲ್ಲವೆ ಗರ್ಭಗುಡಿಯ ದ್ವಾರದ ಬಲಭಾಗದ 
ಗೂಡಿನಲ್ಪ ಗಣೇಶ ಶಿಲ್ಪವನ್ನು ಕಾಣಬಹುದು. ಆಸೀನ ಭಂಗಿಯಲ್ಪರುವ ಗಣೇಶನು ಚತುರ್ಭುಜಗಳನ್ನು 
ಹೊಂದಿದ್ದಾನೆ. ಯಾವುದೇ ಆಭರಣಗಳ ಅಲಂಕರಣೆಯುಲ್ಲದೆ ತುಂಬಾ ಸರಳವಾಗಿ ಕಂಡುಬರುತ್ತದೆ. 
ಎರಡು ಕೈಗಕಲ್ಲ ಯಾವ ವಸ್ತುವನ್ನು ಹಡಿದಿದ್ದಾನೆ ಎಂಬುದು ಅಪ್ಪಷ್ಟವಾಗಿದೆ. ಉಳದ ಎರಡು ಕೈಗಳನ್ನು 
ಹೊಟ್ಟೆಯ ಮೇಲೆ ಇರಿಸಿರುವುದನ್ನು ನೋಡಬಹುದು. 


*“ Suryanath. U. Kamath(CE) :— Karnataka state gazetteer, page.no-842. 


೨೯೩ 


ಬಲಭಾಗದ ಗೂಡಿನಲ್ಲ ಒಂದು ಸುಂದರ ಸ್ತ್ರೀ ಶಿಲ್ಪವಿದ್ದು ಕಿರೀಟಧಾರಣೆಯನ್ನು ಮಾಡಿದೆ. ಈ 
ಶಿಲ್ಪದಲ್ಪ ಸ್ತ್ರೀಯು ಸ್ತನಪಟ್ಟಯನ್ನು ಧರಿಸಿರುವುದನ್ನು ನೋಡಬಹುದು. ಬಲಗ್ಯೆ ವರದ ಮುದ್ರೆಯಲ್ಲದ್ದರೆ, 
ಎಡಗೈೆ ಕಟಹಸ್ತ ಮುದ್ರೆಯಲ್ಲದೆ. ಕರ್ಣಕುಂಡಲ, ಕಂಠೀಹಾರ, ಕೇಯೂರ, ಹಸ್ತಕಟಕ ಮುಂತಾದ 
ಆಭರಣಗಳನ್ನು ಗುರುತಿಸಬಹುದು. ಯಜ್ಞೋಪವೀತವನ್ನು ಸಹ ನೋಡಬಹುದಾಗಿದೆ. ಮಂಡಿಯುಂದ 
ಕೆಕಛಾಗ ಭೂಮಿಯಲ್ಲ ಮುಚ್ಚಿಹೋಗಿದೆ. ದೇವಾಲಯವು ೨೦೧೦ರಲ್ಲ ಜೀಣೋದ್ದಾರಗೊಂಡಿದ್ದು, 
ನಾಯಕ ಜನಾಂಗಕ್ಕೆ ಸೇರಿದವರು ಮಣ್ಣಿಯಮ್ಮನನ್ನು ಪೂಜಸುತ್ತಾ ಬರುತ್ತಿದ್ದಾರೆ. ಈ ದೇವಾಲಯಕ್ಕೆ 
ಸೇರಿದ ಕಲ್ಲನ ಚಕ್ರವುಳ್ಳ ರಥವನ್ನು ಸಹ ನೋಡಬಹುದಾಗಿದೆ. 


ಸೂಳೆಯರಗುಡಿ 

ಗ್ರಾಮದ ಪಶ್ಚಿಮ ದಿಕ್ಕಿನಲ್ಪರುವ ಸೂಳೆಯರ ಗುಡಿ ಎಂದು ಕರೆಯಲ್ಪಟ್ಷರುವ ಶಾಸನೋಕ್ತವಾದ 
ಜನಾಲಯವಿದ್ದು. ಮಾರಸಿಂಹನ ಆಳ್ವಕೆಯಲ್ಲ ಸೇನಾಧಿಪತಿಯಾದ ಶ್ರೀ ವಿಜಯನು ಮಾರಸಿಂಹನ 
ಆಜ್ಞೆಯಂತೆ ಮಾನ್ಯಪುರದಲ್ಲ ಕ್ರಿ.ಶ.೭೯೭ರಲ್ಲ ಸುಂದರವಾದ ಪ್ಪರ್ಗಕ್ಕೆ ಸಮಾನವಾದ ಜನೇಂದ್ರ 
ಭವನವನ್ನು ನಿರ್ಮಿಸಿ, ಕಿರುವೆಕ್ಲೂರು ಗ್ರಾಮಾದಯವನ್ನು ನೀಡಿದನು". ಶ್ರೀ ವಿಜಯನು ನಿರ್ಮಿಸಿದ 
ಜನಾಲಯಕ್ಕೆ ೫ ವರ್ಷದ ನಂತರ ಮಣ್ಷೆಯನ್ನು ಗಂಗರಿಂದ ರಾಷ್ಟ್ರಕೂಟರು ವಶಪಡಿಸಿಕೊಂಡ ಮೇಲೆ 
ಮೂರನೇ ಗೋಪಿಂದನು ಕ್ರಿ.ಶ.೮೦೨ ರಲ್ತ ಪೆರ್ವ್ದಡಿಯೂರು ಎಂಬ ಹಳ್ಳಯನ್ನು ದಾನ ನೀಡಿದ್ದಾನೆ”. 

ಸಿ. ಹಯವದನರಾಯರು ಹೇಳದ್ದಂತಹ ನಂದಿ ಮಂಟಪ, ಭುವನೇಶ್ವರಿ ಯಾವುದು ಇಲ್ಲ ಎಂದು 
ಆದರೆ ನವರಂಗದ ಒಳಛಾವಣಿಯಲ್ಲ ಗುರ್ತಿಸಿದ್ದ ಶಿಲ್ಪವು ನಾಗ ನಾಗೀಕಿಯರ ಶಿಲ್ಪವಾಗಿರದೆ ೨೩ನೇಯ 
ತೀರ್ಥ೦ಕರನಾದ ಪಾಶ್ಥ್ಯನಾಥನ ಯಕ್ಷ ಧರಣೇಂದ್ರ ಮತ್ತು ಪದ್ಮಾವತಿ ಯಕ್ಷಿಗಳಾಗಿದ್ದು. ಇದು 
ಪಾಶ್ತನಾಥನ ಬಸದಿಯಾಗಿದೆ"”. ಪಕ್ತಿಮಕ್ಕೆ ದ್ವಾರ ಬಾಗಿಅದ್ದು ಪೂರ್ವ ಪಶ್ಚಿಮಕ್ಕೆ. ಉತ್ತರ ದಕ್ಷಿಣಕ್ಕೆ ೭ 


ಕಂಬಗಳ ಸಾಲುಗಳವೆ. 


ಆದರೆ ಇಂದು ಗುರುತಿಸಲು ಸಾಧ್ಯವಾಗದಷ್ಟು ಹಾಳಾಗಿರುವ (ಚಿತ್ರ ಸಂಖ್ಯೆ-೫೫) ಬಸದಿಯಲ್ಲ 
ಕೇವಲ ಕಂಬಗಳು ಮಾತ್ರ ನಿಂತಿವೆ. ಈ ದೇವಾಲಯದ ಅಧಿಷ್ಲಾನ, ಭಿತ್ತಿ, ಗರ್ಭಗೃಹ ಯಾವುದು ಇಲ್ಲದೆ 
ಸಂಪೂರ್ಣ ನಾಶಗೊಂಡಿವೆ. ಬಸದಿಯನ್ನು ಎತ್ತರವಾದ ಅಧಿಷ್ಠಾನದ ಮೇಲೆ ನಿರ್ಮಿಸಿರಬಹುದು 
ಎಂಬುದಕ್ಕೆ ಸಾಕ್ಷಿಯಾಗಿ ಕಂಬಗಳ ತಕಭಾಗದಲ್ಲ ಸುಮಾರು ಅ ರಿಂದ ೫ ಅಡಿ ಎತ್ತರದ ದಪ್ಪ 


*೭ ವೃ .ಕ-೯,ನೆ.ತಾ.೬೦, ಕ್ರಿ.ಶ.೭೯೭ರ ಗಂಗರ ಮಾರಸಿಂಹನ ಶಾಸನ. 
ನ್‌ ಎ.ಕ-೯, ನೆ.ತಾ.೬೧, ಕ್ರಿ.ಶ.೮೦೨ರ ರಾಷ್ಟಕೂಟರ ಪ್ರಭುತವರ್ಷನ ಶಾಸನ. 
ಹೆಚ್‌.ಎಸ್‌. ಗೋಪಾಲರಾವ್‌ :- ಇ.ದ.ಸಂ-೧೭, ಪು.ಸಂ-೧೦೪. 


೨೯೪ 


ಕಲ್ಲುಗಳನ್ನು ನಿಲ್ಲಸಿ ಅದರ ಮೇಲೆ ಒಂದು ಅಡಿಯ ದಿಂಡು ಹಾಕಿ ನಂತರ ಕಂಬಗಳನ್ನು ನಿಲ್ಲಸಲಾಗಿದೆ. 
ತಳಪಾಯವನ್ನು ಇಟ್ಟಗೆಗಳ೦ದ ಕಟ್ಟರುವುದು. ಗ ಬದ್ದಿರುವ ಅವಶೇಷವನ್ನು ಕಾಣಬಹುದು. 


ಒಟ್ಟು ೧೬ ಕಂಬಗಳದ್ದು. ಅವುಗಳ ನಾಲ್ದು ಸ್ವಂಭಗಕಳ ದಿಂಡು ಎಂಟು ಮುಖಗಳನ್ನು 
ಹೊಂದಿದ್ದು ವಿಷ್ಣುಕಾಂತ ಮಾದರಿಯ ಕಂಬಗಳಾಗಿವೆ. ಈ ಮಾದರಿಯ ಕಂಬಗಳನ್ನು ಬೇಗೂರಿನ 
ಚೋಳೇಶ್ವರ ದೇವಾಲಯಗಕಲ್ಲ ಕಾಣಬಹುದು. ಬೋದಿಗೆಯು ಸಹ ತುಂಬಾ ಸರಳವಾಗಿದೆ. ಇದು 
ನವರಂಗದ ಭಾಗವಿರಬೇಕು. ಈ ನಾಲ್ಲು ಕಂಬಗಳ ವಿತಾನದಲ್ಲ ವೃತ್ತಾಕಾರದಲ್ಲ ಯಕ್ಷ ಯಕ್ಷಿಯರ 


ಉಬ್ಬು ಶಿಲ್ಪವನ್ನು ಕಾಣಬಹುದು. 


ನವರಂಗವನ್ನು ಸುತ್ತುವರೆದಿರುವ ಎಂಟು ಕಂಬಗಳು ಪಾದದಲ್ಲ ನಾಲು ಕೋನ, ದಿಂಡಿನಲ್ಲ 
ಅಷ್ಟಕೋನ ಮೇಲೆ ಮತ್ತೆ ನಾಲ್ಲು ಕೋನಗಳನ್ನು ಹೊಂದಿವೆ. ಇವುಗಳಲ್ಲ ಉತ್ತರಕ್ಕೆ ಇರುವ ಮೂರು 
ಕಂಬಗಳು ಒಳಭಾಗದಲ್ಲ ಮಾತ್ರ ಪೂರ್ಣಗೊಂಡಿರುವುದರಿಂದ ಉಳದ ಅರ್ಥಭಾಗ ಗೋಡೆಯ 
ಒಳಗಿದ್ದಿರಬಹುದಾದ ಭಾಗವೆಂದು ತಿಆದು ಬರುತ್ತದೆ. ಪಶ್ಲಿಮಕ್ಕೆ ಮೂರು ಕಲ್ಲು ಚಪ್ಪಡಿ ಕಂಬಗಳದ್ದು ಇವು 
ಭತ್ತಿಯಲ್ಲ ಸೇರ್ಪಡೆಗೊಂಡ ಕಂಬಗಳಾಗಿರಬಹುದು. ಮತ್ತೊಂದು ಕಂಬವು ತಳದಿಂದ ಮೇಲಅನವರೆಗೂ 
ಸಂಪೂರ್ಣವಾಗಿ ಅಷ್ಟಕೋನವನ್ನೇ ಹೊಂದಿದೆ. ಇದರ ಬೋದಿಗೆಯು ಸಹ ತುಂಬಾ ಸರಳವಾಗಿದೆ. ಈ 
ದೇವಾಲಯವು ಸಹ ಧಾಆಗೊಳಗಾಗಿ ನಾಶವಾಗಿದೆ. 


ಕ್ರಿ.ಶ.೭೯೭ರಲ್ಲ ಬಸದಿಯಲ್ಲ ದೇವದಾಸಿಯರಿಂದ ವಾರ ವಿಲಾಸಿನೀ ವಿರಚಿತ ನೃತ್ಯ ಗೀತವಾದ್ಯ 
ಬಲವಿಲೋಚನ ಮುಂತಾದ ಸೇವೆಗಳು ನಡೆಯುತ್ತಿದ್ದವು. ದೇವದಾಸಿಯರಲ್ಲ ಕೆಲವು ವೇಶ್ಯಾವಾಟಕೆಯಲ್ಲ 
ತೊಡಗುವಂತೆ ಆಡಳತವರ್ಗ ಮಾಡುತ್ತಿದ್ದರು ಅಥವಾ ನೃತ್ಯಗಾತ್ತಿಯರು ವೇಶ್ಯಾವಾಟಕೆಯನ್ನು 
ನಡೆಸುತ್ತಿದ್ದರು ಎಂದೆನಿಸುತ್ತದೆ. ಹಾಗೂ ಕ್ರಿ.ಶ.೧೧೮೬ರ ಮತ್ತೊಂದು ಶಾಸನದಲ್ಲ ಹೊನ್ನನಾಯಕನ 
ಬಸದಿ ಅಥವಾ ಪಾತುರೀಯ ರಂಗದಲ್ಲ*” ಎಂದು ಉಲ್ಲೇಖಗಳು ಬಸದಿ ಎಂದರೆ ದೇವರ ಹೆಸರಿನಲ್ಪ 
ದೇವಾಲಯದ ಸೇವೆಗಾಗಿ ಮೀಸಲು ಬಟ್ಟ ಕನ್ಯೆ. ಪಾತ ಎಂದರೆ ವೇಶ್ಯೈ, ಚಂಚಲ ಕಸ್ರಭಾವದಳಾಗಿದ್ದರಿಂದ 
ಪಾತರಗಿತ್ತಿ ಎಂದು ಕರೆಯುತ್ತಿದ್ದಿರಬಹುದು. ಆದ್ದರಿಂದ ಮಣಿಯ ಜನಾಲಯದ ಬಸವಿಯೂ, 
ಪಾತರಗಿತ್ತಿಯಾಗಿ ಸೇವೆ ಸಲ್ಲಸುತ್ತಿದ್ದರಿಂದಾಗಿಯೇ ಜನಾಲಯವನ್ನು ಈಗ ಸೂಳೆಯರ ಬಸದಿ ಅಥವಾ 
ಗುಡಿ ಎಂದು ಕರೆಯುವುದನ್ನು ಗಮನಿಸಿದರೆ ನಿಜ ಇರಬಹುದು ಎಂದೆನಿಸುತ್ತದೆ. 


 ಡಾ.ಹೆಚ್‌.ಎಸ್‌. ಕೆಂಪರಾಜು :- ಬೆಂಗಳೂರು ಜಿಲ್ಲಾ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.ಸಂ-೩೦. 


೨೯೫ 


ಚಿಕ್ಕಕೆರೆಯ ಏರಿಯ ಮೇಲೆ ಮಧ್ಯಭಾಗದಲ್ಲ ಸಪ್ತ ಮಾತೃಕೆಯರ ಶಿಲ್ಪವನ್ನು ಕಾಣಬಹುದು. 
ಗ್ರಾಮದ ಈಶಾನ್ಯ ದಿಕ್ಕಿನ (ಕೆರೆಯ ಪೂರ್ವದಲ್ಲರವ) ಗದ್ದೆಯ ಬಯಲನಲ್ಲ ಸಿಕ್ಕ ಸೂರ್ಯ ಶಿಲ್ಪವನ್ನು 
ಸಪ್ತಮಾತೃಕೆಯರ ಪಕ್ಷದಲ್ಲ ಇರಿಸಿದ ಮೇಲೆ ಸುಮಾರು ಏಳೇಂಟು ವರ್ಷದ ಹಿಂದೆ ಶಿಲ್ಪವು ಕಳುವಾಗಿದೆ. 
ವಿಶ್ವಕರ್ಮಾಚಾರ್ಫನೇ ಕತೃವಾದ ಕ್ರಿ.ಶ.೭೯೭ ರ ತಾಮ್ರ ಶಾಸನದಲ್ಲ ಮಣ್ಣಿ ವಿಷಯದ ಮಾವತ್ತೂರು 
ಗ್ರಾಮವನ್ನು ಮಾನ್ಯಪುರದಲ್ಲ ವರ್ತಕರ ವೃಂಧದವರು ಕಟ್ಪ್ಟಸಿದ ಅಹರ್ಪಣತಿ ದೇಗುಲಕ್ಷೆ ದತ್ತಿ ಜಡಲಾಗಿದೆ. 
ವಾರ ವಿಲಾಸಿ ವಿರಚಿತ ಗೀತ-ವಾದ್ಯ-ಬಅವಲೇಪನ-ದೇವಪೂಜಾ ನವಕಮಾರ್ಥಂ ಅನುಕೂಲಗಳನ್ನು 
ಕಲ್ಪಸಲಾಗಿದೆ. ಬಾಲಾದಿತ್ಯನು ಯುವರಾಜ ಮಾರಸಿಂಹನನ್ನು ದೇಗುಲದಲ್ಲ ಪೂಜಾಕಾರ್ಯ 
ಜರುಗುವಂತೆ ಬೇಡಿಕೊಂಡಂತೆ ತಿಆದು ಬರುತ್ತದೆ. ಈ ತಾಮ್ರಶಾಸನ ಸಿಗೋವರೆಗೂ ಅಂದರೆ ೧೯೭೮ ರ 


ವರೆಗೂ ಮಣ್ಣಿಯಲ್ಲ ಸೂರ್ಯ ದೇವಾಲಯದವಿದ್ದರ ಸುಳವು ಇರಲಲ್ಲ. 


ಕಪಿಲೇಶ್ವರ ದೇಗುಲದ ರಚನೆ ಸೂರ್ಯ ದೇಗುಲಗಳಗೆ ಸಂಬಂಧಿಸಿದಂತೆ ಕಾಣಿಸುತ್ತದೆ. 
ಕಪಿಲೇಶ್ವರ ದೇವಾಲಯವನ್ನು ಸೂರ್ಯ ದೇವಾಲಯವಾಗಿತ್ತು ಎಂಬ ವಾದವಿದೆ. ಡಾ. ಕ:ವೆಂ. 
ರಾಜಗೋಪಾಲ್‌ ರವರು ಕಪಿಲೇಶ್ವರ ದೇವಾಲಯವೇ ಮಣ್ಣಿಯಲ್ಪದ್ದ ಸೂರ್ಯ ದೇವಾಲಯ ಎಂಬ 
ಅನುಮಾನ ವ್ಯಕ್ತ ಪಡಿಸಿದ್ದಾರೆ. ಆದರೆ ಸೂರ್ಯಶಿಲ್ಪ್ಲ ಕಪಿಲೇಶ್ವರ ದೇವಾಲಯದಿಂದ ಸುಮಾರು ೭೫೦ 
ಮೀಟರ್‌ ಅಂತರದಲ್ಲಿ ಸಿಕ್ಕಿರುವುದರಿಂದ ಸಿಕ್ನ ಸ್ಥಳದಲ್ಲ ಗುಡಿಯುದ್ದು, ಬದ್ದು ಹೋಗಿರಬೇಕು ಗದ್ದೆಯನ್ನು 
ಹದ ಮಾಡುವಾಗ ಮಣ್ಣಿನಲ್ಲ ಮುಚ್ಚಿಕೊಂಡಿದ್ದ ಸೂರ್ಯ ಶಿಲ್ಪ ದೊರೆತಿದೆ. ಆದ್ದರಿಂದ ಸೂರ್ಯ 
ದೇವಾಲಯ ಮತ್ತು ಕಪಿಲೇಶ್ವರ ೨ ಬೇರೆ ಬೇರೆ ಯಾದ ದೇವಾಲಯಗಳು. ಈ ಸೂರ್ಯ ಶಿಲ್ಪವನ್ನು 
ಕುಕ್ಕಲಮ್ಮನೆಂದು ಊರಿನ ಜನರು ಹಾಲು ಮೊಸರು ಎರೆದು ಹೋಗುತ್ತಿದ್ದರು. 


ಎನ್‌.ಎಸ್‌.ಎಸ್‌ ವಿದ್ಯಾರ್ಥಿಗಳು ದೊಡ್ಡ ಕೆರೆಯ ಬಳ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾಗ ಭೈರವಿ 
ಶಿಲ್ಪ. ಜನನ ಶಿರ. ವೀರಗಲ್ಲುಗಳು. ಜನನ ಮುಂಡ ಇತ್ಯಾದಿಗಳಾಗಿ ದೊರೆತ ಶಿಲ್ಪಗಳನ್ನು ಮಣ್ಣಿಯಲ್ಲನ 
ಫ್ಲೌಡಶಾಲೆಯ ಆವರಣದಲ್ಲ ಇರಿಸಲಾಗಿದೆ. ಮಣ್ಷೆಯ ಕೆರೆಯಲ್ಲ ರುಂಡವಿಲ್ಲದ ಭಗ್ನ ಗರುಡನ 
ವಿಗ್ರಹವೊಂದು ೨೦೦೬ ರಲ್ಲ ಪತ್ತೆಯಾಗಿದ್ದು. ಅದೇ ವರ್ಷದಲ್ಲ ದೊರೆತ ಸುಮಾರು ೧೦ನೇ ಶತಮಾನದ 
ಶಾಸನವೊಂದು ಮಣ್ಷೆಯ ಪದಿನೆಣ್ಣು ದೇವ ಭೋಗವನ್ನು ಉಲ್ಲೇಜಸುತ್ತದೆ. ಈ ಗರುಡ ಶಿಲ್ಪದಿಂದ ವಿಷ್ಣು 
ದೇವಾಲಯ ಇದ್ದಿರಬೇಕು ಗರುಡವನ್ನು ವಿಷ್ಣು ದೇವರ ಎದುರಿಗೆ ಇಡುತ್ತಾರೆ. ಭಗ್ನ ಗರುಡನ ಶಿಲ್ಪವನ್ನು 
ಸಹ ಶಾಲಾ ಆವರಣದಲ್ಲ ಕಾಣಬಹುದು. ದೊಡ್ಡ ಕೆರೆಯ ಏರಿಯ ಮೇಲೆ ಒಂದು ಗಣಪತಿಯ ಪ್ರಾಚೀನ 
ದೇವಾಲಯವಿದ್ದು ಅದು ಕೂಡ ಇತ್ತೀಚೆಗೆ ನವೀಕರಣಗೊಂಡಿದೆ. 


ಮಣ್ಣಿಯಲ್ಲ ಇತ್ತೀಚೆಗಿನ ಶೋಧದಿಂದ ಹೊಸ ಶಾಸನಗಳು, ತಾಮ್ರಪಟಗಳು. ಮಣ್ಣಿನ 
ವಿಗ್ರಹಗಳು, ೧೯೭೮ ರಲ್ಲ ೨ ತಾಮ್ರಪಟಗಳು, ಗಣೇಶನ ಮಣ್ಷಿನಗೊಂಬೆ, ಪಂಚಲೋಹ ಉಂಗುರ 
(೧.೬ಸೆಂ.ಮಿ೦). ದುಗ್ಗಲಮ್ಮ ಗುಡ್ಡದ ಪೂರ್ವದಲ್ಲ ಮಹಿಷಾಸುರಮರ್ದಿನಿಯ ಭಗ್ನ ವಿಗ್ರಹ. ದುರ್ಗಿ 
ವಿಗ್ರಹವನ್ನು ಡಾ.ಹೆಚ್‌.ಎಸ್‌. ಗೋಪಾಲರಾವ್‌ರವರು ಶೋಧಿಸಿದ್ದಾರೆ. ಮಣ್ಣಿಯಲ್ಲ ೮ ಸಾಲುಗಳ 
ಪೂರ್ವದ ಹಳಗನ್ನಡ ಶೈಅಯಲ್ಲನ ೧೦ನೇ ಶತಮಾನದ ಶಾಸನದಲ್ಲ ಮಣ್ಣೇಯ ಹದಿನೆಂಟು 
ದೇವಭೋಗದವರು. ಶಾಸನಜದಲ್ಲ ಹದಿನೊಬ್ಬ ದೇವಭೋಗದವರನ್ನು ಉಲ್ಲೇಖಸಿರುವುದನ್ನು ಕಂಡರೆ 
ಮಣ್ಣಿಯಲ್ಲ ಹದಿನೆಂಟು ದೇವಾಲಯಗಳದ್ದು ಆ ಹದಿನೆಂಟು ದೇವಾಲಯಗಳ ದೇವರ ಸೇವೆ ಮಾಡುತ್ತಿದ್ದ 
ಮಾರ್ಗಗಳನ್ನು ಸೂಚಿಸುತ್ತದೆ. ಆದರೆ ಪ್ರಸ್ತುತ ೬ ದೇವಾಲಯಗಳದ್ದು, ೩ ದೇವಾಲಯಗಕಲ್ಲ ಮಾತ್ರ 
ಪೂಜಾಕಾರ್ಯಗಳು ಜರುಗುತ್ತಿದೆ. 


ಅಲ್ರನಕೋಟೆಯ ಅಂಗಪ್ಪನ ಗುಡಿ 

ಜಲ್ಪನಕೋಟಿ ಗ್ರಾಮದ ಎದುರಿನ ಕೆರೆ ಕೋಡಿಯ ಕಲ್ಲು ಬಂಡೆಯ ಮೇಲೆ ಕಲ್ಲುಗಳ೦ದ 
ನಿರ್ಮಿತವಾದ ಗುಡಿಯನ್ನು ಕಾಣಬಹುದು. ಈ ಗುಡಿಯ ಬಹುಭಾಗ (ಪಶ್ಲಿಮಭಾಗ) ಬದ್ದು ಹೋಗಿದ್ದು 
ಸ್ಥಳೀಯರು ಗುಡಿಯಲ್ಲ ಅಂಗ ಇದ್ದುದರಿಂದಾಗಿ ಅಂಗಪ್ಪನ ಗುಡಿ ಎಂದು ಕರೆಯುತ್ತಿದ್ದರು. ಈಗ 
ಶಿವಅಂಗವಿಲ್ಲ. ಪಾಣಿಪೀಠ ಮಾತ್ರ ದೇವಾಲಯದ ಹೊರಗೆ ಜದ್ದಿದೆ. ಮಳೆಗಾಲದಲ್ಲ ಕೆರೆ ತುಂಬದಾಗ 
ಗುಡಿಗೆ ಹೋಗಲು ಸಾಧ್ಯವಿಲ್ಲ. ಕೆರೆಯ ನೀರು ಕಡಿಮೆಯಾದಾಗ ಮಾತ್ರ ಹೋಗಲು ಸಾಧ್ಯ. 

ಊರಿನ ಕೆರೆಯ ಕೋಡಿಗಳಲ್ಲ ಅಥಾವ ಬಯಲನಲ್ಲ ದೇವಸ್ಥಾನ ಇರುವುದು ಸಾಮಾನ್ಯವಾಗಿದೆ. 
ದೇವಾಲಯದ ಈಶಾನ್ಯಕ್ಕೆ ಗ್ರಾಮವಿದೆ. ಹಳೆಯ ಊರಿನ ಈಶಾನ್ಯಕ್ಕೆ ಕೆರೆಯ ಒಳಗಗೆ 
ಪೂರ್ವಾಭಿ ಮುಖವಾದ ದೇವಾಲಯ ಇತ್ತು. ಕೆರೆಯ ಕೋಡಿನ ಹಾಸು ಬಂಡೆಯ ಇಳಜಾರಿನ ಸ್ಥಳದಲ್ಲ 
ದೇವಾಲಯದ ಅಧಿಷ್ಠಾನವನ್ನು ನಿರ್ಮಿಸಲಾಗಿದೆ. ಮುಂಭಾಗದಲ್ಲ ಅರ್ಥ ಅಡಿಯು ಎತ್ತರವಿಲ್ಲದ 
ಅಧಿಷ್ಠಾನ ಹಿಂದಕ್ಕೆ ೧.೫ ಅಡಿ ಎತ್ತರವಿದೆ. ಅಧಿಸ್ಥಾನದ ಮೇಲೆ ೨ ಸಾಲಅನಲಿ ಭತ್ರಿಯನ್ನು ನಿರ್ಮಿಸಲಾಗಿದೆ. 
ಮುಂಭಾಗ ೮ ಅಡಿ ಎತ್ತರವಿದ್ದರೆ, ಹಿಂಭಾಗ ೧೧ ಅಡಿ ಎತ್ತರವಿದ್ದು, ಗರ್ಭಗೃಹವು ೩.೫ ಅಡಿ ಉದ್ದ. ೭.೫ 
ಅಡಿ ಅಗಲದ ಆಯತಾಕಾರದಲ್ಲದೆ. ಮುಖಮಂಟಪವು ೭.೫ ಅಡಿ ಉದ್ದ, a.೫ ಅಡಿ ಅಗಲವಿದ್ದು. 
ಅಧಿಸ್ಥಾನದ ಮೇಲೆ ಸುತ್ತಲೂ ೦.೫ ಅಡಿ ಅಗಲ ಜಾಗ ಬಟ್ಟು ಭಿತ್ತಿಯನ್ನು ನಿರ್ಮಾಣ ಮಾಡಲಾಗಿದೆ. 
ಬಾಗಿಲುವಾಡ ಸರಳವಾಗಿ ೪ ಅಡಿ ಎತ್ತರ ೨ ಅಡಿ ಅಗಲವಾಗಿದೆ, ದ್ದಾರ ಪಾಲಕರಾಗಲ, 


ಅಲಂಕಾರವಾಗಲಆ ಯಾವುದು ಇಲ್ಲ. ಬಹುಶಃ ಕಲ್ಲು ಚಪ್ಪಡಿಗಳ೦ದ ನಿರ್ಮಾಣವಾದ ಈ ಗುಡಿಯನ್ನು 


೨೯೭ 


ನೋಡಿದರೆ ಗಂಗರ ಕಾಲದಲ್ಲ ನಿರ್ಮಾಣವಾಗಿರಖೇಕು. ಏಕೆಂದರೆ ಗಂಗರೇ ಈ ತರದ ಗುಡಿಗಳನ್ನು 
ನಿರ್ಮಿಸುತ್ತಿದ್ದರು ಎನ್ನುವುದಕ್ಕೆ ತೋಟಗೆರೆ, ಕಿತ್ತನಲ್ಲಗಕಲ್ಲ ಗುಡಿಗಳನ್ನು ಕಾಣಬಹುದು. 


ಐವರಕಂಡಪುರದ ದೇವಾಲಯಗಳು 

ಹೆಸರುಘಟ್ಟದಿಂದ ೫.೫ ಕಿ.ಮೀ ದೂರದಲ್ಲಿ ಯಲಹಂಕಗೆ ಹೋಗುವ ರಸ್ಟೆಯಲ್ಲ ಐಗಂಡಪುರ, 
ಐವರು ಕಂಡಪುರ ಎಂದು ಕರೆಯುವ ಗ್ರಾಮವನ್ನು ಹೊೋಯ್ದಕ ಕಾಲದ ವಿಕ್ರಮಚೋಳಮಂಡಲದ 
ಕುಕ್ಷನೂರುನಾಡಿನಲ್ಲನ ಪೆರಿಯಮತ್ತಕೂರು ಎಂದು ಕರೆಯುತ್ತಿದ್ದು, ಶಾಸನದಲ್ಲ ಧಮೇಶ್ವರ ದೇವರನ್ನು 
ಐವರಕಂಡೇಶ್ವ್ರರ, ಐವರುಗಂಡದೇವರು ಎಂದು ದೇವರ ಹೆಸರು ಹೇಳುತ್ತಿವೆಯೇ ಹೊರತು ಊರಿನ 
ಹೆಸರು ಎಲ್ಲೂ ಸಹ ಉಲ್ಲೇಬವಾಗಿಲ್ಲ. ಬಹುಶಃ ಐವರು ಕಂಡೇಶ್ವರ ದೇವರ ಪ್ರಸಿದ್ಧಿಯುಂದಾಗಿ 
ಪೆರಿಯಮತ್ತಕೂರು ಮರೆಯಾಗಿ ಐವರುಕಂಡಪುರವಾಗಿ ದೇವರ ಹೆಸರಲ್ಲೇ ಗ್ರಾಮನಾಮವಾಗಿರ ಬೇಕು 
ಎಂದೆನಿಸುತ್ತದೆ. ಕರ್ನ್ಕಮಂಗಲರವರ "ಕೆಂಪೇಗೌಡ ಜಯ ಪ್ರಶಸ್ಲಿ'ಯ ಪುಟ ೧೮ ರಲ್ಲೂ 
ಆಯುವರುಕಂಡಪುರ ಎಂದು ಉಲ್ಲೇಖಸಲಾಗಿದೆ. ಪಾಂಡವರು ಇಲ್ಲನ ಅಂಗಗಳನ್ನು ಪ್ರತಿಷ್ಠಾಪನೆ 
ಮಾಡಿದ್ದರಿಂದ ಈ ಅಂಗಗಳಗೆ ಅವರ ಹೆಸರನ್ನೇ ಇಡಲಾಗಿದೆ ಎಂಬ ಐತಿಹ್ಯ ಪ್ರಚಲಅತದಲ್ಲಿದೆ. 
ಪಂ೦ಚಪಾಂಡವರು ಇಲ್ಲಗೆ ಬಂದಿದ್ದರು ಎಂಬುದರಿಂದಲೇ ಐವರ ಕಂಡಪುರವೆಂದು ಹೇಳಲಾಗುತ್ತದೆ. 

ಧರ್ಮರಾಯ. ನಕುಲ, ಅರ್ಜುನ, ಸಹದೇವ, ಭೀಮ, ಕುಂತಿ ಹಾಗೂ ಕಾಲಭ್ಯೆರವೇಶ್ವರ ಸ್ತಾಮಿ 
ದೇವಾಲಯಗಳ ಸಮೂಹವನ್ನು ಕಾಣಬಹುದು. (ಚಿತ್ರ ಸಂಖ್ಯೆ-೫೮) ಭೀಮ ದೇವಾಲಯ ಮಾತ್ರವೇ ಈ 
ಗುಂಪಿನಿಂದ ಸುಮಾರು ೫೦೦ ಮೀ ದೂರದಲ್ಲದೆ. ಮುಜರಾಯು ಇಲಾಖೆಯ ವ್ಯಾಪ್ತಿಗೆ ಬರುವ ಈ 
ದೇವಾಲಯಗಳಕಲ್ಲ ಧರ್ಮರಾಯ ದೇವರಿಗೆ ಪ್ರತಿದಿನ ಪೂಜೆ ಪುನಸ್ಥಾರಗಕಳು ಜರುಗುತ್ತವೆ. ಉಳದ 
ದೇವಾಲಯಗಳ ಯಾವುದೇ ನಿರ್ವಹಣಿ ಕಂಡು ಬರುವುದಿಲ್ಲ. ಪೂರ್ವಾಭಮುಬವಾಗಿರುವ 
ಧರ್ಮರಾಯ ದೇವಾಲಯವು ಗರ್ಭಗುಡಿ. ಅಂತರಾಳ, ನವರಂಗವನ್ನು ಹೊಂದಿದೆ. ಗರ್ಭಗುಡಿಯಲ್ಲ 
ಪಾಣಿಪೀಠದ ಮೇಲೆ ಅಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಧರ್ಮರಾಯ ಸ್ತಾಮಿ ಎಂದು 
ಕರೆಯಲಾಗುತ್ತಿದೆ. 


ನವರಂಗವು ಪೂರ್ವ ಮತ್ತು ಉತ್ತರಾಭಮುಬವಾಗಿರುವ ದ್ವಾರಗಳನ್ನು ಹೊಂದಿದೆ. ಇಲ್ಲ ನಾಲ್ದು 
ರುದ್ರಕಾಂತ ಕಂಬಗಳನ್ನು ಕಾಣಬಹುದು ಇವುಗಳು ಪಾದಭಾಗದಲ್ಲ ನಾಲ್ಲು, ಎಂಟು, ಹದಿನಾರು 
ಕೋನಗಳನ್ನು ಹೊಂದಿದೆ. ಕಾಂಡವು ದುಂಡಾಗಿದ್ದು ಮಾಲೆಯ ಅಲಂಕರಣವನ್ನು ಹೊಂದಿದೆ. ಮೇಲೆ 
ಕಂಠ, ವೃತ್ತಾಕಾರದ ಮುಚ್ಚಳವನ್ನು ಹೊಂದಿರುವ ಈ ಕಂಬಗಳು ಸರಕವಾದ ಬೋದಿಗೆಯನ್ನು 


೨೯೮ 


ಹೊಂದಿವೆ. ನವರಂಗದಲ್ತ ಪಶ್ಲಿಮಾಭಿಮುಬವಾಗಿ ಕುಳಅತಿರುವ ಎರಡು ನಂದಿ ಶಿಲ್ಪಗಳನ್ನು ಕಾಣಬಹುದು. 
ಅವುಗಳ ಒಂದು ಭಗ್ನಗೊಂಡಿದೆ. ಗಣೇಶ, ವೀಣಿಯನ್ನು ನುಡಿಸುತ್ತಿರುವ ಶಿವ. ಅಂಗೋದಧ್ದವಮೂರ್ತಿ, 
ದಕ್ಷಿಣಾಮೂರ್ತಿ, ಸಪ್ತಮಾತೃಕೆಯರ ನಾಲ್ಲು ಜಡಿ ಶಿಲ್ಪಗಳವೆ. 


ನವರಂಗದ ಮುಖ್ಯಃ ದ್ವಾರವು ಸರಳವಾದ ಕಂಬವನ್ನು ಹೊಂದಿರುವಂತೆ ಕಂಡು ಬರುತ್ತದೆ. 
ಲಲಾಟದಲ್ಲಿ ಗಜಲಕ್ಷ್ಮಿ ಶಿಲ್ಪವನ್ನು ಕಾಣಬಹುದಾಗಿದೆ. ಯಾವುದೇ ರೀತಿಯ ಸೋಪಾನ ಕಂಡು 
ಬರುವುದಿಲ್ಲ. ಉತ್ತರ ದ್ವಾರವು ಸಹ ಸರಳವಾಗಿದೆ. ದೇವಾಲಯದ ಮುಂಭಾಗದಲ್ಲ ಒಂದು ನಂದಿ 
ಸ್ತಂಭವನ್ನು ಕಾಣಬಹುದು. 


ಗರ್ಭಗೃಹ ಹಾಗೂ ಅಂತರಾಳದ ಭತ್ತಿಯೂ ಸಹ ತುಂಬಾ ಸರಳವಾಗಿದೆ. ಇಲ್ಲ ದಪ್ಪ ದಪ್ಪ 
ಕಲ್ಲುಗಳನ್ನು ಮಾತ್ರವೇ ಕಾಣಲು ಸಾಧ್ಯ. ಅರೆಗಂಬಗಳಾಗಲ, ದೇವಕೋಷ್ನಕಗಳಾಗಲ. 
ಜಾಲಾಂಧ್ರಗಳಾಗಲಆ ಅಥವಾ ಮತ್ತಿತರ ಅಲಂಕಾರಿಕ ಕೆತ್ತನೆಗಳಾಗಅ ಕಂಡು ಬರುವುದಿಲ್ಲ. ಗರ್ಭಗುಡಿಯ 
ಶಿಖರವು ಕಪೋತ ಭಾಗದಿಂದಲೇ ಪ್ರಾರಂಭವಾಗುತ್ತದೆ. ಇದು ಆರು ಹಂತಗಳನ್ನು ಹೊಂದಿದ್ದು, 
ಮೆಟ್ಟಲುಗಳಂತೆ ಮೇಲಕೆ ಏರುತ್ತಾ ಹೋದಂತೆ ಕಿರಿದಾಗುತ್ತಾ ಹೋಗಿದೆ. ಗರ್ಭಗುಡಿಯ ಭಾಗವು 


ಶಿಥಿಲವಾಗಿರುವುದರಿಂದ ಪಶ್ಚಿಮ ಹಾಗೂ ಉತ್ತರದ ಭಾಗದಲ್ಲ ಸಹಾಯಕ ಗೋಡೆಗಳನ್ನು ಕಾಣಬಹುದು. 


ಧರ್ಮರಾಯ ದೇವಾಲಯದ ಬಲಭಾಗಕ್ಕೆ ದಕ್ಷಿಣಾಭಮುಬವಾಗಿರುವ ಕುಂತಿ ಎಂಬ ಹೊಸದಾಗಿ 
ನಿರ್ಮಾಣ ಮಾಡಿದ ದೇವಾಲಯದಲ್ಲ ಗರ್ಭಗುಡಿ, ನವರಂಗದಂತಹ ರಚನೆ ಮಾತ್ರವೇ ಕಂಡು ಬರುತ್ತದೆ. 
ಇಲ್ಲ ಯಾವುದೇ ಪೂಜೆಗಳು ನಡೆಯುವುದಿಲ್ಲ. ಮಕ್ಕಳಾಗದ ಪ್ರೀಯರು ಕುಂತಿದೇವಿಗೆ ಪೂಜೆಯನ್ನು 
ಸಲ್ತಸಿ ಒಂದು ರಾತ್ರಿ ಇಲ್ಲಯೇ ಕಳೆದರೆ ಮಕ್ತಳಾಗುತ್ತವೆ ಎಂಬ ಪ್ರತೀತಿ ಇದೆ ಎಂಬುದಾಗಿ ಇಲ್ಲನ 


ಅರ್ಚಕರು ತಿಆಸಿದ್ದಾರೆ. 


ಕುಂತಿ ದೇವಾಲಯದ ಬಲಕ್ಕಿರುವ ನಕುಲನ ಗುಡಿಯು ಗರ್ಭಗುಡಿ ಹಾಗೂ ಅಂಕಣವನ್ನು 
ಹೊಂದಿದೆ. ಮುಂಭಾಗದಲ್ಲಿ ನಾಲ್ಲು, ಎಂಟು. ನಾಲ್ಲು. ಎಂಟು. ನಾಲ್ದು ಮೂಲೆಯುಳ್ಳ ಎರಡು 
ಕಂಬಗಳದ್ದು, ಸರಕ ಬೋದಿಗೆಯನ್ನು ಹೊಂದಿದೆ. ಬಾಗಿಲವಾಡದಲ್ಲ ಎರಡು ಶೈವ ದ್ವಾರಪಾಲಕರ 
ಶಿಲ್ಪಗಳನ್ನು ಕಾಣಬಹುದಾಗಿದೆ. ಗರ್ಭಗುಡಿಯಲ್ಲ ಸರಳವಾದ ಪಾಣಿಪೀಠದ ಮೇಲೆ ಅಂಗವನ್ನು 
ಪ್ರತಿಷ್ಠಾಪನೆಯನ್ನು ಮತ್ತು ಅಭಷೇಕದ ನೀರು ಉತ್ತರಕ್ಕೆ ಹೋಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ. 
ಗರ್ಭಗುಡಿಯು ನಕ್ಷತ್ರಾಕಾರ ಮಾದರಿಯ ವಪಿತಾನವನ್ನು ಹೊಂದಿದೆ. ಇಲ್ಲನ ಶಿವಅಂಗದ ಮುಂದೆ 
ನಂದಿಯ ವಿಗ್ರಹ ಕಂಡು ಬರುವುದಿಲ್ಲ. ಈ ಅಂಗವನ್ನು ಹೊರತುಪಡಿಸಿದರೆ ಬೇರೆ ಯಾವ ರಚನೆಯು 


೨೯೯ 


ಗಂಗರ ಕಾಲದಲ್ಲ. ಇವು ಕಾಲಾನಂತರದ ಅಂದರೆ ವಿಜಯನಗರೋತ್ತರ ಕಾಲದಲ್ಲ ರಚನೆಗಳಾಗಿರಬೇಕು. 
ಭಿತ್ತಿಯನ್ನು ಸರಳವಾಗಿ ದಪ್ಪ ದಪ್ಪ ಕಲ್ಲುಗಳ೦ದ ನಿರ್ಮಿಸಲಾಗಿದೆ. ಇದು ಶಿಖರವಾಗಲ, ಅಂಕಣದಲ್ಲ 
ಕಂಬಗಳನ್ನಾಗಲ ಹೊಂದಿಲ್ಲ. ಗರ್ಭಗುಡಿಯ ಒಳಭಾಗದಲ್ಲ ತ್ತಿಯಲ್ಲ ಸೇರ್ಪಡೆಗೊಂಡಿರುವ 
ಅರೆಗಂಬಗಳನ್ನು ಕಾಣಬಹುದಾಗಿದೆ. ಈ ಗುಡಿಯಲ್ಲ ಯಾವುದೇ ರೀತಿಯ ಪೂಜೆಗಳು ಜರುಗುವುದಿಲ್ಲ. 


ನಕುಲ ಗುಡಿಯ ಬಲಭಾಗಕ್ಕೆ ಅಜುಣನನ ಗುಡಿಯನ್ನು ಕಾಣಬಹುದು. ಗರ್ಭಗುಡಿ ಹಾಗೂ 
ಒಂದು ಅಂಕಣವನ್ನು ಹೊಂದಿದೆ. ಇಲ್ಲನ ಅಂಗವು ಸಹ ಸರಳವಾದ ಪಾಣಿಪೀಠವನ್ನು ಹೊಂದಿದೆ. 
ಅಂಕಣದಲ್ಲಿ ಕುಬ್ಬ ರೀತಿಯಲ್ಲರುವ ನಂದಿಯ ವಿರ್ರಹವನ್ನು ಕಾಣಬಹುದು. ಗರ್ಭಗುಡಿಯ ಅಂಕಣಕ್ಕೆ 
ತೆರೆದು ಕೊಂಡಿರುವಂತೆ ಇದೆ. ಇಲ್ಲ ಒಂದು ರುದ್ರಕಾಂತ ಕಂಬವನ್ನು ಕಾಣಬಹುದಾಗಿದೆ ಇನ್ನೊಂದು 
ಕಂಬ ನಾಲ್ಲು, ಎಂಟು, ನಾಲ್ಲು, ಎಂಟು ಮೂಲೆಗಳುಳ್ಳ ಕಂಬವಾಗಿದ್ದು ಮುಚ್ಚಳ ವೃತ್ತಾಕಾರವಾಗಿದೆ. 
ಹೊರಭತ್ತಿಯು ತುಂಬಾ ಸರಳವಾಗಿದೆ. 


ಸಹದೇವ ಗುಡಿಯು ಸಹ ಕಾಲಾನಂತರದ ರಚನೆಯೇ ಇಲ್ಲ ದ್ವಾರದಲ್ಲ ದ್ವಾರಪಾಲಕರನ್ನು 
ಕಾಣಬಹುದು. ಇದು ಸಹ ಮೇಲೆ ತಿಇನಿದ ಗುಡಿಗಳ ರಚನೆಯಂತೆಯೇ ಇದೆ. ಸರಕವಾದ ಪಾಣಿಪೀಠದ 
ಮೇಲೆ ಅಂಗವನ್ನು ಪ್ರತಿಷ್ಠಾಪಿಸಲಾಗಿದ್ದು, ಗರ್ಭಗುಡಿಯ ಮೇಲ್ಲಾವಣಿಯು ನಕ್ಷತ್ರಾಕಾರವಾಗಿ ಒಳಭಾಗಕ್ಕೆ 
ಹೋಗಿರುವಂತೆ ಇದೆ. ಗರ್ಭಗುಡಿಯ ಒಳಭಾಗದ ಭತ್ತಿಯ ಉತ್ತರ ಭಾಗದಲ್ಲ ಕಮಲದ ರಚನೆಯನ್ನು 
ಕಾಣಬಹುದು. ಈ ರೀತಿಯ ರಚನೆಗಳು ಗಂಗರ ಪ್ರಾಚೀನ ದೇವಾಲಯಗಳ ನವರಂಗದ 
ಮೇಲ್ಛಾವಣಿಯಲ್ಲ ಸಾಮಾನ್ಯವಾಗಿ ಕಂಡು ಬರುತ್ತವೆ. ಅಂಕಣದಲ್ಲ ಬೃಹತ್ತಾದ ನಂದಿಯನ್ನು 
ಕಾಣಬಹುದು. ಹೆಚ್ಚು ಅಲಂಕರಣಿ ಹಾಗೂ ಸುಂದರವಾಗಿ ಕಾಣದಿದ್ದರೂ ಕಂಠದಲ್ಲ ಗಂಬಾಮಾಲೆಯ 


ಅಲಂಕರಣ ಇದೆ. 


ಭೀಮ ಗುಡಿಯು ಮೇಲನ ನಾಲ್ದು ದೇವಾಲಯಗಳಂ೦ದ ಸಲ್ಪ ದೂರದಲ್ಲ ಒಂದು ದಿಬ್ಗದ ಮೇಲೆ 
ಕಂಡುಬರುತ್ತದೆ ಇದು ಸಹ ಗರ್ಭಗುಡಿ ಹಾಗೂ ಒಂದು ಅಂಕಣವನ್ನು ಹೊಂದಿದೆ. ಅಂಕಣದಲ್ಲ ಉತ್ತರ 
ಗೋಡೆಯನ್ನು ಜಟ್ಟು ಉಳದವು ಅದ್ದು ಹೋಗಿವೆ. ಎತ್ತರವಾದ ಪಾಣಿಪೀಠವನ್ನು ಹೊಂದಿರುವ ಅಂಗದ 
ಮೇಲ್ದಾಗ ಹೆಚ್ಚು ವೃತ್ತಾಕಾರವಾಗಿರುವಂತೆ ಮಾಡಲಾಗಿದೆ. ನಂದಿಯ ಶಿಲ್ಪವು ತುಂಬಾ ಉದ್ದವಾಗಿದೆ. 
ಇದು ಸರಳವಾಗಿದ್ದರು ಬಹಕ ಸುಂದರವಾಗಿ ಮೂಡಿಬಂದಿದೆ. ಕಂಠದಲ್ಲ ಘಂಟಿಯ ಮಾಲೆಯನ್ನು 
ಕಾಣಬಹುದು. 


ಒಲ್ದಾರೆಯಾಗಿ ಭೀಮ, ನಕುಲ, ಸಹದೇವ ಹಾಗೂ ಅರ್ಜುನ ದೇವಾಲಯಗಳು ತುಂಬಾ 
ಸರಳವಾಗಿದ್ದು ವಿಜಯನಗರೋತ್ತರ ಕಾಲದಲ್ಲ ರಚನೆಯಾಗಿರುವಂತಹವುಗಳಾಗಿವೆ. ಯಾವ ಭದ್ರತೆ 
ಹಾಗೂ ಬಾಗಿಲು ಇರದ ಕಾರಣ ಧನಕರುಗಳು ಬಂದು ಅಂಕಣದಲ್ಲ ಮಲಗಿಕೊಂಡು ಹೋಗುತ್ತವೆ. 
ಇವುಗಳ ಸಗಣಿಯುಂದ ಗುಡಿಗಳು ತಿಪ್ಲೆಗುಂಡಿಗಳಾಗಿ ಮಾರ್ಪಾಡಾಗುತ್ತಿವೆ. ಗ್ರಾಮಸ್ಟರಾಗಲ, 
ಮುಜರಾ ಇಲಾಖೆಯವರಾಗಆ ಇವುಗಕ ಸೂಕ್ತ ರಕ್ಷಣೆಯನ್ನು ಮಾಡದೇ ಇರುವುದು ಬೇಸರದ 
ಸಂಗತಿ. ಧರ್ಮರಾಯ ಸ್ತಾಮಿ ಅಂಗವನ್ನು ಹೊರತುಪಡಿಸಿದರೆ ಬೇರೆ ಯವುದೇ ಅಂಗಗಳಗೆ ಇಲ್ಲ 
ಮಾನ್ಯತೆ ಇಲ್ಲದಾಗಿದೆ. ಈ ಅಂಗಗಳು ಸಹ ಧರ್ಮರಾಯ ಸ್ಥಾಮಿಯಷ್ಟೇ ಹಳೆಯ ಅಂಗಗಳಾದರೂ 
ಅವುಗಳನ್ನು ಪೂಜಸುವುದಿರಲ ಅವುಗಳನ್ನು ಸುಸ್ಲಿತಿಯಲ್ಲಡುವ ಕಾರ್ಯವನ್ನು ಯಾರೂ ಮಾಡುತ್ತಿಲ್ಲ. 
ಮುಂದೊಂದು ದಿನ ನಿಧಿಗಳ್ಳರ ದುರಾಸೆಗೆ ಇವುಗಳು ಬಲಅಯಾದರೆ ಆಶ್ಚರ್ಯ ಪಡುವ ಸಂಗತಿಯೇನಿಲ್ಲ. 


ಧರ್ಮರಾಯ ಸ್ತಾಮಿ ದೇವಾಲಯದ ಉತ್ತರದ ಭಾಗದಲ್ಲ ಒಂದು ಸುಂದರ ಆಸೀನ ಭೈರವನ 
ಮೂರ್ತಿಯನ್ನು ಕಾಣಬಹುದು. ಆಭರಣಗಳಂ೦ದ ಅಲಂಕೃತವಾಗಿರುವ ಈ ಶಿಲ್ಪವು ಬಲಗ್ಯೆಯಲ್ಲ 
ಪರಶುವನ್ನು ಎಡಗ್ಯೆಯಲ್ಲ ಕಪಾಲವನ್ನು ಹಿಡಿದಿದೆ. ಇಲ್ಲಯೇ ಮತ್ತೊಂದು ಚತುರ್ಭುಜವನ್ನು 
ಹೊಂದಿರುವ ಶಿಲ್ಪವನ್ನು ಕಾಣಬಹುದು. ಪಾಣಿಪೀಠದ ಮೇಲ್ಲಾಗ, ಭಗ್ನಗೊಂಡ ಕಾಅನ ಭಾಗಗಳು ಸಹ 
ಇಲ್ಲಯೇ ಬದ್ರಿವೆ. 


ಈ ದೇವಾಲಯಕ್ಕೆ ದಾನ ನೀಡಿರುವ ಹಲವಾರು ತಮಿಕು ಶಾಸನಗಳನ್ನು ಕಾಣಬಹುದು. 
ಧಮೇಶ್ವರ ದೇವಾಲಯದ ಪೂರ್ವದ ಮುಂಭಾಗದಲ್ಪನ ಶಾಸನದಲ್ಲ ಶ್ರೀ ರಾಜಾಧಿರಾಜ ದೇವರರ 
ಆಜ್ವಕೆಯ ವರ್ಷದಲ್ಲ ವೀರ ಪಾಂಡಿಯನ್‌ ತಲೆ ತೆಗೆದಿರುವ ಕೇರಳನ್‌ನ ಸಲ್ಕೆ, ಇರಂಗಿ ಮತ್ತು 
ಇರತ್ತಪಡಿ....... ವಿಕ್ರಮ ಚೋಳ ಮಂಡಲದ ಕುಕ್ಷನೂರು ಗಾವುಂಡನಾದ ರಾಜಾಧಿರಾಜ ವೆಲನು ಕೆಲವು 
ಉದ್ದೇಶಕ್ನಾಗಿ ಎಲ್ಲಾ ರೀತಿಯ ಆದಾಯವನ್ನು ಕ್ರಿ.ಶ.೧೦೫೦ರಲ್ಪ್ಲ ದೇವರಿಗೆ ಕೊಡಿಗೆಯಾಗಿ*' ನೀಡಿದನು. 
ಈ ಶಾಸನದ ಇನ್ನೊಂದು ಬದಿಯಲ್ಲ ಕುಲೊತುಂಗ ಚೋಳ ದೇವರ ೬೩ ನೇ ಆಳ್ವಿಕೆ ಅವಧಿಯಲ್ಲ ರಾಜ 
ರಾಜನ್‌ ಪಾಂಡಿನಾಡುನ ಅರಿಕೇಸರಿವಳ ನಾಡಿನ ಸೆಯವರ ನಲ್ಲೂರ ಒಡೆಯನಾದ ರಾಜರಾಜನ್‌ 
ಕುಲೊತ್ತುಂಗ ಚೋಳ ಅದಿಮುರ್ಕ ಚೆಂಗಿರೈನು ವೆಲಪಲಹಳ್ಳಯ ಚತುಸ್ಲೀಮೆಯೊಳಗಣ ಗದ್ದೆ 
ಭೂಮಿಯನ್ನು ವಿಕ್ಕರಮ ಚೋಳ ಮಂಡಲದ ಕುಕ್ಕನೂರುನಾಡಿನ ಪೆರಿಯ ಮತ್ತಕೂರ ಐವರಕಂಡಿಶ್ವರ 
ಒಡೆಯ ಮಹಾದೇವರಿಗೆ ಪೂಜೆ ಪುನಸ್ಥಾರ ಇತ್ಯಾದಿಗಳು ಸೂರ್ಯ ಚಂದ್ರ ಇರೊವರೆಗೆ ನಡೆಆಅ ಎಂದು 


9 ಎ.ಕ-೯, ನೆ.ತಾ.೩೮ ಸಿ, ಕ್ರಿ.ಶ.೧೦೫೦, ತಮಿಳು, ಅಯಿಗಂಡಪುರ. 


೩೦೧ 


ದೇವಧನವನ್ನು*” ಕೊಟ್ಟರು. ಈ ಶಾಸನದಲ್ಲ ಐಗಂಡಪುರದ ಹೆಸರನ್ನ ಉಲ್ಲೇಖಸಲಾಗಿದೆ. ದೇವಾಲಯ 
ಮುಂದಿರುವ ಶಾಸನದಲ್ಲ ಪೊಯ್ದಳ ಶ್ರೀ ವೀರ ರಾಮನಾಥ ದೇವನು ಇಲೈೆಪಕ್ಕನಾಡ ತಿಗ್ಯಕೊಟೈೆ 
ಪಯರುಗಟಂ ನಡುವಿನ ಒಡೆಯ ಐಯ್ತರ್ಕಂಡನಯ್ಯನರ್‌ ದೇವರಿಗೆ ದೇವಧನವಾಗಿ ಕೆಲವು ಭೂ 
ಭಾಗಗಳನ್ನು ಕೊಟ್ಟರು". 


ಧಮೇಶ್ವರ ದೇವಾಲಯದ ತಳಪಾದಿ ಕಲ್ಪನ ಮೇಲೆ ಶ್ರೀ ಹೊಯ್ದಕ ವೀರ ವಲ್ಲಾಳ ದೇವರಸರು 
ಅಕ್ಕಸಾಅಗರ, ಎತ್ತು, ಒಳ್ಳೆಯ ಹಸುಗಳ ತೆರಿಗೆಗಳನ್ನು ದೇವಸ್ಥಾನಕ್ಕೆ ದೇವಧನವಾಗಿ ಕೊಟ್ಟರು. ಮುಖ್ಯ 
ಮಾತಾಸರ ಕೆಲಸಕ್ಕೆ ಸಾಕಷ್ಟು ಅವಕಾಶ ನೀಡಿ, ದೇವಸ್ಥಾನದ ಜೀಣ್ಣೊದಾರ, ದೇವರಿಗೆ ಇಷ್ಟವಾಗುವ 
ಒಡವೆಗಳು. ಸಂತೋಷದಿಂದ ಮಹಾದೇವರ ಸೇವೆಗಳು ನಡೆಯ ಬೇಕೆಂದ್ದರು. ಈ ದಾನವು ನಾಡಿನ 
ನಿವಾಸಿಗಳು ಮತ್ತು ಮಹೇಶ್ವರ ದೇವರ ರಕ್ಷೆಯಲ್ಲರುತ್ತದೆ”. 


ತೋಟಗೆರೆಯ ಅರ್ಜುನರಾಯ ದೇವಾಲಯ 


ನೆಲಮಂಗಲದಿಂದ ಸುಮಾರು ೧೧ ಕ.ಮೀ ದೂರದಲ್ಲನ ತೋಟಗೆರೆಯಲ್ಲ ಅರ್ಜುನ 
ದೇವರಾಯನ ದೇವಾಲಯವನ್ನು (ಚಿತ್ರ ಸಂಖ್ಯೆ-ರ೯) ಕಾಣಬಹುದು. ಪೂರ್ವಾಭಿಮುಖವಾಗಿರುವ ಗರ್ಭಗೃಹ, 
ಅಂತರಾಳ ಇರುವ ಗುಡಿಯನ್ನ ಕಲ್ಲು ಚಪ್ಪಡಿಗಳ೦ದ ನಿರ್ಮಿಸಲಾಗಿತ್ತು. ಯಾವುದೇ ಅಲಂಕಾರವಿಲ್ಲದ 
ತೆರೆದ ಅಂತರಾಳದ ಬಲಭಾಗದಲ್ಲಿ ವಿಷ್ಣು. ಸೂರ್ಯ, ಗಣೀಶ, ಚಂಡಿಕೇಶ್ವರನ ವಿ್ರಹಗಳದ್ದ ಈ 
ದೇವಾಲಯವನ್ನು ೨೦೧೬ರಲ್ಲ ಇಟ್ಟಗೆ ಹಾಗು ಸಿಮೆಂಟನಿಂದ ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ. 
ದೇವಾಲಯು ಕೇವಲ ಕಲ್ಲು ಚಪ್ಪಡಿಗಳಂದ ನಿರ್ಮಿತವಾಗಿತ್ತೆಂದು ದೇವಕೊಂಡರೆಡ್ಡಿಯವರು ಸಹ 
ಹೇಳದ್ದಾರೆ. 

ಪ್ರಾಚೀನ ದೇವಾಲಯದ ಕಲ್ಲುಗಳನ್ನು ಗರ್ಭಗುಡಿಯ ತಕಳಪಾಯಕ್ಷೆ ಬಕಸಿಕೊಳ್ಳಲಾಗಿದೆಯಂತೆ. 
ಉಳದ ಪ್ರಾಚೀನ ಅವಶೇಷಗಳು ದೇವಾಲಯದ ಬಳಯೇ ಬಜದ್ದಿವೆ. ಅವುಗಳಲ್ಲ ೫ ಅಡಿ ಅಗಲ, ೧.೮ 
ಎತ್ತರವಾದ ಸಪ್ತಮಾತೃಕೆಯರ ಪಟ್ಟಕೆಯನ್ನು, ೬.೬ ಎತ್ತರದ ಆ ಅಡಿ ಅಗಲವಾದ ಶಾಸನ ರಹಿತ 
ವೀರಗಲ್ಲು ಕಾಣಬಹುದು. ಕಮಲದ ರಚನೆಯಿರುವ ಒಂದು ಚಪ್ಪಡಿ ಇದ್ದು ಬಹುಶಃ ಇದು ನವರಂಗದ 
ಮಧ್ಯದಲ್ಲನ ಮೇಲ್ಲಾವಕಿಯ ಚಪ್ಪಡಿಯಾಗಿರಬಹುದು ಸಾಮಾನ್ಯವಾಗಿ ಗಂಗರ ಪ್ರಾಚೀನ 
ದೇವಾಲಯಗಳ ನವರಂಗದ ಮಧ್ಯದಲ್ಲನ ಮೇಲ್ಲಾವಣಿಯಲ್ಲ ಈ ರೀತಿಯ ಕಮಲದ ರಚನೆಯನ್ನು 


೨ ಎ ಕ-€೯,ನೆ.ತಾ.೩೮ ಎ, ಕ್ರಿ.ಶ.೧೧೧೩, ತಮಿಳು, ಅಯಿಗಂಡಪುರ. 
“ಎ .ಕ-೯,ನೆ.ತಾ.೩೮ ಬಿ, ಕ್ರಿ.ಶ.೧೨೯೨, ತಮಿಳು, ಅಯಿಗಂಡಪುರ. 
ಎ ಕ-€೯,ನೆ.ತಾ.೩೮, ಕ್ರಿ.ಶ.೧೩೦೧, ತಮಿಳು, ಅಯಿಗಂಡಪುರ. 


೩೦೨ 


ಕಾಣಬಹುದೆಂದು ಒಂದು ನಂದಿಗಂಬವು ಸಹ ಇದ್ದು ಇದರ ಕಂಬದ ಭಾಗವನ್ನು ಭೂಮಿಯ ಮಟ್ಟಕ್ತೆ 
ಹೂಳ ನಂದಿ ಮಾತ್ರವೇ ಮೇಲ್ಭಾಗದಲ್ಲ ಕಾಣುವಂತೆ ಮಾಡಲಾಗುತ್ತಿತ್ತು. ದೇವಾಲಯದ ಬಲಭಾಗದಲ್ಲ 
ಉತ್ತರಾಭಿಮುಖವಾಗಿರುವ ಕ್ರಿ.ಶ.೭೫೦ರಲ್ತ ಗಂಗರಾಜ ಶ್ರೀಪುರುಷನ ಕಾಲದಲ್ಲ. ಹೊರಡಿಸಲಾದ" 
ಶಾಸನವನ್ನು ಕಾಣಬಹುದು. ಪ್ರಸ್ತುತ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗುತ್ತಿದ್ದರೂ ಮೂಲ 
ಅಂಗಕ್ಕೆ ಪೂಜೆಯನ್ನು ಸಲ್ಲಸಲಾಗುತ್ತಿದೆ. ನೆಲಮಟ್ಟದಿಂದ ಸುಮಾರು ಮೂರು ಅಡಿಯಷ್ಟು ಭೂಮಿಯ 
ಒಳಭಾಗದಲ್ಲರುವ ಪಾಣಿಪೀಠದ ಮೇಲೆ ಅಂಗಪಿರುವುದನ್ನು ನೋಡಬಹುದು. ದೇವಾಲಯದ 
ಮುಂಭಾಗದ ಕಲ್ಪನಿಂದ ನಿರ್ಮಿಸಿರುವ ಒಂದು ಬಾವಿಯು ಸಹ ಇದೆ. ಒಟ್ದಾರೆಯಾಗಿ 
ದೇವಾಲಯವನ್ನು ನವೀಕರಿಸುತ್ತಿರುವುದು ಒಳ್ಳೆಯ ವಿಷಯವೇ ಆದರೂ ಪ್ರಾಚೀನ ದೇವಾಲಯದ 
ಲಕ್ಷಣವನ್ನು ಸಲವೂ ಉಳಸಿಕೊಳ್ಳದೆ ಇರುವುದು ಬೇಸರದ ಸಂಗತಿ. 


ಕಿತ್ರನಲ್ಲಯ ಸೋಮೇಶ್ರರ ದೇವಾಲಯ 


ಊರಿನ ಹೊರಗೆ ಕೆರೆಯ ಕೋಡಿ ಬಳಯುರುವ ಸೋಮೇಶ್ವರ ಗುಡಿಯು (ಚಿತ್ರ ಸಂಖ್ಯೆ-೬೦) ಶಿಥಿಲ 
ವ್ಯವಸ್ಥೆಯಲ್ಲದೆ. ಕಲ್ಲುಚಪ್ಪಡಿಬುಂದ ೮ ಅಡಿ ಅಗಲ, ೮ ಅಡಿ ಉದ್ದ, ಆ ಅಡಿ ಎತ್ತರದ ಚೌಕಾಕಾರವಾಗಿ 
ನಿರ್ಮಿಸಿದ ಗರ್ಭಗುಡಿ ಮಾತ್ರಯುದ್ದು, ಅಂತರಾಳ ಇದ್ದಿದ್ದಕ್ಕೆ ಅವಶೇಷಗಳು ಕಂಡು ಬರುತ್ತದೆ. 
ಗರ್ಭಗುಡಿಯ ನಾಲ್ಲು ಮೂಲೆಗಕ್ಲ ಕಂಬಗಳ ಮದ್ಯದಲ್ಲ ಚಪ್ಪಡಿ ಕಲ್ಲುಗಳನ್ನು ಸೇರಿಸಲಾಗಿದೆ. 
ಗರ್ಭಗುಡಿಯ ದ್ವಾರವು ೨ ಅಡಿಗಳ ಅಗಲ ಮತ್ತು ೧.೧/೨ ಅಡಿ ಅಗಲದ ದ್ಹಾರವಿದ್ದು. ಒಳಗೆ 
ಪ್ರವೇಶಿಸಲು ಕುಂತು ತೆವಳಾಬೇಕು. ಏಕ ದಕ ಶಿಖರ ನಿರ್ಮಿಸಿರುವುದಕ್ಷೆ ೩ ಹಂತದ ಕಲ್ಲು ಚಪ್ಪಡಿಗಳು 
ಮಾತ್ರ ಇದೆ. ಬಹುಶಃ ಶಿಖರದ ಮೇಲ್ಲಾಗ ಜದ್ದು ಹೋಗಿರ ಬೇಕು. ಗುಡಿಯ ಎದುರಿಗೆ ೧೦ ಅಡಿ 
ಎತ್ತರವಾದ ದೀಪ ಕಂಬವಿದೆ. ಈ ಗುಡಿಯಲ್ಲ ಮತ್ತು ದೀಪಕಂಬದಲ್ಲ ಯಾವುದೇ ರೀತಿಯ 
ಅಲಂಕಾರಣಗಳು ಇಲ್ಲ. ಗರ್ಭಗುಡಿಯಲ್ಲ ಯಾವುದೇ ವಿಗ್ರಹವಿಲ್ಲ. ಈ ಗುಡಿಯನ್ನು ನೋಡಿದ್ದರೆ 
ಅಲ್ಲನಕೋಟಿಯ ಅಂಗಪ್ಪ್ತನ ಗುಡಿಯ ಹೋಲಕೆಯನ್ನು ಹೊಲುತ್ತದೆ. ನಿರ್ವಾಣೆಯುಲ್ಲದೆ ಗಿಡಗಳು 
ಬೆಳೆದಿದೆ. ಗಂಗರ ಕಾಲದಲ್ಲ ನಿರ್ಮಾಣವಾದ ಗುಡಿಗೆ ಚೋಳರ ಕಾಲದಲ್ಲ ಜೀಣ್ಣೋದ್ದಾರವಾಗಿರಬೇಕು. 
ಆ ಸಂದರ್ಭದಲ್ಲ ಅಂತರಾಳವನ್ನು ನಿರ್ಮಿಪಸಿರಬೇಕು. ಅದಕ್ಕೆ ಈ ಗುಡಿಯನ್ನು ಚೋಳರು ನಿರ್ಮಿಸಿದ್ದರು 
ಎಂಬ ಪ್ರತೀತಿ ಇದೆ. ಇಲ್ಲನ ಅಂಗವನ್ನು ಕದ್ದು ಮಾಗಡಿಯಲ್ಲ ಸೋಮೇಶ್ವರ ದೇವಾಲಯ 


ನಿರ್ಮಿಸಿದ್ದಾರಂತೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಆದರೆ ಕ್ರಿ.ಶ.೧೭೧೨ ರಲ್ಲ ಮಾಗಡಿಯಲ್ಲ 


* ಎ.ಕ-೯,ನೆ.ತಾ.೩೩, ಕ್ರಿ.ಶ.೭೫೦, ತೋಟಗೆರೆ. 


೩೦೩ 


ಸೋಮೇಶ್ವರ ಅಂಗವನ್ನು ಕೆಂಪ ವೀರಪ್ಪನು ಪ್ರತಿಷ್ಠಾಪಿಸಿದನು" ಎಂದು ಶಾಸನೋಕ್ತ ಉಲ್ಲೇಖವಿದೆ. 
ಇದರಲ್ಲ ಸತ್ಯಾಂಶ ಯಾವುದು ಎಂಬುದೇ ಪ್ರಶ್ನೆಯಾಗಿ ಕಾಡುತ್ತಿದೆ. 
ಹುಲುಕಡಿ ಬೆಟ್ಟದ ವೀರಭದ್ರ ದೇವಾಲಯ 

ದೊಡ್ಡಬೆಳವಂಗಲ ಹೋಬಳಯ ಹುಲುಕಡಿ ಬೆಟ್ಟದ ಗುಹಾಲಯದಲ್ಲಿ (ಚಿತ್ರ ಸಂಖ್ಯೆ-೬೧) ಉತ್ತರಕ್ಕೆ 
ಮುಖ ಮಾಡಿ ವೀರಭಛದನ ಮೂರ್ತಿ ಇದ್ಭು ಬಹುಶಃ ಹೋೊಯ್ದಕ ಕಾಲದ ಪ್ರಾರಂಭದಲ್ಲಿ 
ರಚನೆಯಾಗಿರಬೇಕು. ಸುಮಾರು ನಾಲ್ಲು ಅಡಿ ಎತ್ತರದ ಪಾಣಿಪೀಠದ ಮೇಲೆ ನಿಲ್ಲಸಲಾಗಿದೆ. ಗರ್ಭಗುಡಿ, 
ನವರಂಗವು ದೊಡ್ಡ ಬಂಡೆಯೊಂದರ ಕೆಕಗಿದ್ದು, ನವರಂಗಕ್ಕೆ ಪ್ರವೇಶಿಸ ಬೇಕಾದರೆ ತೆವಳಕೊಂಡು 
ಹೋಗಬೇಕು. ಮೂರು ಅಡಿಗಳಷ್ಟು ಎತ್ತರವಾಗಿದ್ದು ಒಳಗೆ ಸರಿದಂತೆ ೮-೯ ಅಡಿಗಳಷ್ಟು ಎತ್ತರವಾಗಿದೆ. 
ಹೆಗ್ಗುಂದದ ಮಲ್ಲಕಾರ್ಜುನ ಗುಡಿಯನ್ನು ನೆನಪಿಸುತ್ತದೆ. 

ಪ್ರವೇಶ ದ್ವಾರ ಪ್ರಾಚೀನ ಬಾಗಿಲುವಾಡದಂತೆ ಮರದಲ್ಲ ನಿರ್ಮಿಸಲಾಗಿದೆ. ಮೇಅನ ದ್ವಾರಬಂಧದ 
ಅಡ್ಡತೊಲೆಯ ಲಲಾಟ ಜಂಬದಲ್ಲ ಗಿರಿಜಾ ಕಲ್ಯಾಣದ ಚಿತ್ರವಿದೆ. ಶಿವ ಪಾರ್ವತಿಯರು ಅಕ್ಕ ಪಕ್ಕಗಳಲ್ಲ 
ನಿಂತಿದ್ದು, ಶಿವನನ್ನು ಸ್ವಲ್ಲ ದೊಡ್ಡದಾಗಿಯೂ ಪಾರ್ವತಿಯನ್ನು ಪ್ವಲ್ಲ ಚಿಕ್ಷದಾಗಿಯು, ಶಿವನು 
ಚತುರ್ಭುಜನಾಗಿದ್ದು, ಮೇನ ಎಡಗೈ್ಯೆಯಲ್ಲ ಢಮರುಗ, ಕೆಳಗಿನ ಎಡಗೈ್ಯೆಯಲ್ಲ ಮುಗ ಸಂಕೇತ. 
ಬಲಗ್ಯೆಯಲ್ಲ ಪಾರ್ವತಿಯನ್ನು ಹಿಡಿದಿದ್ದು, ಬಲಗ್ಯೆ ವರದ ಮುದ್ರೆಯಲ್ತದೆ. ಇಬ್ಬರ ಮಧ್ಯೆ ನಂದಿ 
ಕುಳತಿರುವಂತೆ ಶಿವನ ಎಡಕ್ಕೆ ಇರುವ ಬ್ರಹ್ಮನಿಗೆ ಮೂರು ಮುಖಗಳನ್ನು ಚತುರ್ಭುಜನಾಗಿ. ಎರಡು 
ಕೈಗಳು ಅಭಯ, ವರದ ಮುದ್ರೆಯಲ್ಲದ್ದರೇ. ಹಿಂದಿನ ಬಲಗ್ಯೆ ತನ್ನು ಮುಂದಿರುವ ಅಗ್ನಿ ಕುಂಡಕ್ಷೆ 
ಶುರ್ಬದಿಂದ ತುಪ್ಪವನ್ನು ಸುರಿಯುತ್ತಿದ್ದಾನೆ. ಅಗ್ನಿ ಕುಂಡದ ಜ್ಞಾಲೆ ಧಗೆಸುತ್ತಿದೆ. ಬಹ್ಕನ ಪಕ್ಷದಲ್ಲ 
ಅಲಂಕಾರರಾದ ಸ್ತ್ರೀಯೊಬ್ಬಳು ಇದ್ದಾರೆ. (ಬಹುಶಃ ಬ್ರಹ್ಮನು ಮದುವೆ ಕಾರ್ಯದ ಪೌರೀಹಿತ್ಯ 
ನೆರವೇರಿಸುತ್ತಿರಬೇಕು) ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ಧಾರೆ ಎರೆಯಲು ಪಾರ್ವತಿಯ ಬೆನ್ನಿಗೆ 
ಹಿಮವತನು ನಿಂತಿದ್ದು. (ವೇಷ ಭೂಷಣ, ಗಡ್ಡಗಳ೦ಂದ ಯಷಿಮುನಿ) ಹಿಮವತ್‌ನ ಹಿಂದೆ ಇರೋದು 
ಅವನ ಪತ್ನಿಯಾಗಿರಬೇಕು. ಹೀಗೆ ಗಿರಿಜಾ ಕಲ್ಯಾಣೋತ್ಸವ ನೆರವೇರುತ್ತಿರುವ ದೃಶ್ಯ ಅದ್ದುತವಾಗಿದ್ದು. 
ಸುತ್ತಲೂ ನಾಲ್ಲು ಮೂಲೆಗಳ ವಿನ್ಯಾಸವನ್ನು ಹೂವಿನಂತೆ ಪಟ್ಟಯುದೆ. ದ್ವಾರದ ನಿಲುವಿನಲ್ಲ ನಾನಾ 


ಬಗೆಯ ಹೂಬಳ್ಜಗಳವೆ. 


ಈ ಬಾಗಿಲುವಾಡದ ಇನ್ನೊಂದು ಹಂತದ ದ್ವಾರ ಬಂಧದಲ್ಲ ಶಿವನು ಪತ್ನಿ ಸಮೇತನಾಗಿ ಆಸನದ 
ಮೇಲೆ ಕುಳತಿದ್ದು, ಪಾರ್ವತಿಯನ್ನು ಎಡ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದಾನೆ. ಶಿವನ ನಾಲ್ದು 


ಎ ಕ-೯, ಮಾ.ತಾ.೪೨,ಕ್ರಿಶ.೧೭೧೨, ಈಶ್ವರ ದೇವಾಲಯದ ಪೂರ್ವಕಡೆ,ಮಾಯಿನಾಯಕನಹಳ್ಳಿ, 


೩೦೪ 


ಕೈಗಳಲ್ಲಿ ಆಯುಧಗಳದೆ. ಮುಂದಿನ ಬಲಗ್ಯೆ ಅಭಯ ಮುದ್ರೆ, ಎಡಗ್ಯೆಯಲ್ಲ ಪಾರ್ವತಿಯನ್ನು ಬಳಸಿ 
ಹಿಡಿದಿದ್ದಾನೆ. ಇಕ್ಕೆಲಗಕಲ್ಲ ಇಬ್ದರು ಸ್ಟೀಯರು ನಿಂತಿದ್ದಾರೆ. ಬಲಗಡೆಯವಳು ಶಿವನಿಗೆ ಚಾಮರ 
ಬೀಸುತ್ತಿದ್ದರೆ. ಎಡಗಡೆಯವಳು ಧೂಪಾರತಿ ಬೆಳಗುತ್ತಿದ್ದಾಕೆ. ಹೂಬಳ್ಜಗಳ ಅಲಂಕಾರ ಸುತ್ತಲೂ ಇದೆ. 


ತಲಭಾಗದಲ್ಪ ಚಿಕ್ಷದಾಗಿ ಮಗುವನ್ನು ತನ್ನು ಸೊಂಟದ ಮೇಲೆ ಕುರಿಸಿಕೊಂಡಿರುವ ಸ್ರೀಯ ಶಿಲ್ಪವು 
ಪಾರ್ವತಿಯದ್ದು ಅಥವಾ ಮಕ್ಕಳಲ್ಲದ ದಂಪತಿಗಳ ಹರಕೆಯುಂದ ಮಗುವಾಗಿರುವ ಭಕ್ತರ ಶಿಲ್ಪ ಇರಬೇಕು. 
ಮರದ ಎಲ್ಲಾ ಶಿಲ್ಪ್ಲಗಕಲ್ಲೂ ಪುರುಷರಿಗೆ ಕರೀಟ, ಕಿವಿಯೋಲೆ, ಉಂಗುರ, ಕಂಠೀಹಾರ, ಭುಜಕೀರ್ತಿ, 
ಸ್ತ್ರೀಯರಿಗೆ ಕಿರೀಟದ ಜೊತೆ ಕಿವಿಯೋಲೆ, ಕೈಬಳೆಗಳು, ಉಂಗುರ, ಕಂಠೀಹಾರ, ಸೊಂಟಪಟ್ಟ. 
ಮೂಗುನತ್ತು, ಅಧೋ ವಸ್ತ್ರವಿದೆ. ಮೇಲುಡುಗೆ ಇಲ್ಲದೆ ತೆರೆದೆದೆ ಇದೆ. 


ನವರಂಗದಲ್ಲ ಸುರಂಗ ಮಾರ್ಗದಂತೆ ದಾರಿಯುದ್ದು, ಪಾಳೆಯಗಾರರ ರಹಸ್ಯ ಮಾರ್ಗ ಎಂದು 
ಸ್ಥಳೀಯರು ಹೇಳುತ್ತಾರೆ. ಇನ್ನು ಕೆಲವರು ದೇವನಹಳ್ಳ ಕೋಟೆಗೆ ಸುರಂಗ ಮಾರ್ಗ ಕಲ್ಪಸಿದೆ. ಶತ್ರುಗಳ 
ಆಕ್ರಮಣದಿಂದ ತಪ್ತಿಸಿಕೊಂಡು ಹೋಗಲು ಗುಪ್ತಮಾರ್ಗವನ್ನು ನಿರ್ಮಿಸಿರಬೇಕು. ಕೆಲವು ವರುಷಗಳ 
ಹಿಂದೆ ಕೋಕಆಯೊಂದನ್ನು ವೀರಭದ್ರ ಸ್ತಾಮಿ ದೇವಾಲಯದ ಸುರಂಗದೊಳಗೆ ಜಬಟ್ಹಾಗ ಮುಕ್ನಣ್ಣೇಶ್ವರ 
ದೇವಾಲಯದ ಹತ್ತಿರವಿರುವ ಸುರಂಗದಿಂದ ಹೊರ ಬಂದಿತ್ತೆಂದು ಸ್ಥಳೀಯರು ಹೇಳುತ್ತಾರೆ. 


ನವರಂಗದಲ್ಲನ ನಾಲ್ಲು ಕಂಬಗಳಲ್ಲ ಎರಡು ನಂದಿ ಶಿಲ್ಪ್ಲಗಳವೆ. ಪ್ರದೇಶದ ಇಕ್ಷೆಲಗಕಲ್ಪ ಚಿಕ್ಷದಾದ 
ದಾರ ಪಾಲಕರ ಉಬ್ಬು ಶಿಲ್ಪವಿದೆ. ಹೊಸ್ತಿಲ ಬಳ ಭಛಕ್ತನೊಬ್ಬನ ಉಬ್ಬು ಶಿಲ್ಪವಿದೆ. ಇದು 
ಪಾಳೇಯಗಾರನೊಬ್ಬನ ಶಿಲ್ಪವಿರಬೇಕು ಎಂಬುದು ಸ್ಥಳೀಯರ ವಾದ. 


ವೀರಗಂಗ ಹೊಯ್ದಳ ದೇವರ ೧೨ ನೇ ಸಂವತ್ಸರದಲ್ಲ ವಿಕ್ಸ್ಷರಮ ಚೋಳಕಮಂಡಲದ ಮಣ್ಣಿನಾಡ 
ಗಾಮುಂಡನಾದ ವಪಿರುಂತರಾಯ ಭಯಂಕರನು ಪುರಕೋಡಿ ಬೆಟ್ಟದ ಮೇಲೆ ಮುತಿಪ್ಟರ ಒಡೆಯ 
ಮಹಾದೇವರಿಗೆ ಶಿವ ಬ್ರಾಹ್ಮಣನಾದ ಪನ್ಯಭಟ್ಟನಿಗೆ ಪೂಜೆಯನ್ನು ಮಾಡಿಕೊಂಡು ಇರು ಎಂದು"” ದಾನ 
ನೀಡಿರುವುದನ್ನು ಕಾಣಬಹುದು. 


ಮಾಡೇಶ್ವರದ ಮುಕ್ಕಣ್ಣೇಶ್ವರ ದೇವಾಲಯ 


ದೊಡ್ಡಬೆಳವಂಗಲ ಹೋಬಳಯ ಹುಲುಕಡಿ ಬೆಟ್ಟದ ಪೂರ್ವ ತಪ್ಪಅನಲ್ಲ ಮಾಡೇಶ್ವರ ಗ್ರಾಮದ 
ದೊಡ್ಡದಾದ ನೈಸರ್ಗಿಕವಾದ ಹುಟ್ಟು ಬಂಡೆಯೊಂದರ ತಕಭಾಗದ ಗುಹೆಯಲ್ಲನ ಮುಕ್ನಣ್ಣೇಶ್ವರ 


“ಎ ಕ, ದೊ.ತಾ.೧೧, ಕ್ರಿ.ಶ.೧೧೧೫, ತಮಿಳು, ಹುಲ್ಲುಕಡಿ. 


೩೦೫ 


ದೇವಾಲಯವು (ಚಿತ್ರ ಸಂಖ್ಯ ೬೨) ಗರ್ಭಗುಡಿ, ನವರಂಗದಿಂದ ಕೂಡಿದೆ, ಗಂಗರ ಕಾಲದ ಚೌಕಾಕಾರದ 
ಗರ್ಭಗೃಹದಲ್ಲ ಚೌಕಾಕಾರದ ರೂಪದಲ್ಲ ಅಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ದ್ವಾರ ಬಂಧದಲ್ಲನ 
ಗಜಲಕ್ಷೀಿಯು ಪದ್ಯ್ಮಾಸನದಲ್ಲ ಕುಳತಿದ್ದು ಇಕ್ಷೆಡೆಗಕಲ್ಲನ ಆನೆಗಳು ಅಭಿಷೇಕ ಮಾಡುತ್ತಿದೆ. ದ್ದಾರ 
ಹಿಂಡಿಯಲ್ಲ ಎರಡು ಬದಿಯಲ್ಲ ವಿವಿಧ ಭಂಗಿಯ ಆನೆಗಳು ವಿರುದ್ಧವಾಗಿ ಇರುವುದನ್ನು. ಇದರ ಐಕ್ಷೆಲಗಳ 
ತುದಿಯಲ್ಲ ಕಮಲದ ಮೊಗ್ಗಿನ ರೇಖಾ ಚಿತ್ರಗಳವೆ. ದ್ವಾರದ ನಿಲುವಿನ ಕೆಳಭಾಗದಲ್ಲ ಕೈಯಲ್ಲ ಕಮಲದ 
ಮೊಗ್ಗು. ಶಂಕ, ಪದ್ಯ. ನಿಧಿಗಳನ್ನು ಇವುಗಕ ಪಕ್ಷದಲ್ಲ ದೀಪದ ಕಂಬಗಳನ್ನು ಕಾಣಬಹುದು. ದ್ವಾರ 
ಬಂದದ ಉಭಯ ಪಾರ್ಶ್ರಗಳಕಲ್ಲ ಮೂರು ಲಂಬ ಪಟ್ಪಕೆಗಳವೆ, ಒಂದು ಕಡೆ ನಾಲ್ದು ಕಾಅನಲ್ಪ 
ಕುಂಡಿಯೂರಿ ಕುಳತ ಸಿಂಹ, ಇನ್ನೊಂದೆಡೆ ವಿಶ್ರಾಂತಿಯಲ್ಲರುವಂತೆ ಕುಳತಿರುವ ಸಿಂಹ, ಉತ್ತರ ಭಾಗದ 
ವೃತ್ತಾಕಾರದ ಬಳ್ಳಗಳ ಒಳಭಾಗದಲ್ಲ ಕೆಳಗಿನಿಂದ ಮೇಲಕ್ಷೆ ಕ್ರಮವಾಗಿ ಸಿಂಹ, ಬಸವ, ಆನೆ, ಯಕ್ಷ, 
ಕಿನ್ನರ, ಹಂಸ, ಆಮೆಯ ಶಿಲ್ಪಗಳವೆ. 

ದಕ್ಷಿಣ ಭಾಗದ ಬಳ್ಜಗಳಲ್ಲ ಸಿಂಹ. ಬಸವ, ಯಕ್ಷರು. ಮೃದಂಗ ತಾಳ ಹಾಕುತ್ತಿರುವ, ನೃತ್ಯ 
ಮಾಡುತ್ತಿರುವ, ಹಾಡುತ್ತಿರುವ, ಇವುಗಳನ್ನೆಲ್ಲಾ ಹೊತ್ತಂತೆ ಬಳ್ಳಯ  ಕೆಕಭಾಗದಲ್ಲ ಮಲಗಿದ 
ಮಾನವಾಕೃತಿಯೊ೦ದರ ಉಬ್ಬು ಶಿಲ್ಪವಿದೆ. 


ತಮಟಿ, ಡೊಲು. ಕೊಳಲು, ಮೃದಂಗ. ವೀಣಿ, ಕಿನ್ನರಿ ಮುಂತಾದವನ್ನು ನುಡಿಸುತ್ತಿರುವ 
ವಾದ್ಯಗಾರರು. ನೃತ್ಯ ಗಾತಿೀಯರು. ಗಾಯಕನನ್ನು ಹಾಗೂ ಬಆಅಯು ದಾನ ನೀಡುತ್ತಿರುವುದು. 
ವಾಮನನು ದಾನ ಪಡೆಯುತ್ತಿರುವುದು. ನಂತರ ವಾಮನು ತ್ರಿವಿಕ್ರಮನಾಗಿ ಬಅಆಯನ್ನು 
ತುಅಯುತ್ತಿರುವುದು. ಗಾತ್ರದಲ್ಲ ಚಿಕ್ಕವಾಗಿದ್ದು, ಅಲಂಕಾರ ರಹಿತವಾಗಿ ವಿನೀತ ಭಾವದಿಂದ ತಲೆತಗ್ಗಿಸಿ 
ಕುಳತಿರುತ್ತದೆ. ಕೊರಆನಲ್ಲ ಗಂಟಿಸರ ಮಾತ್ರವಿರುವ ನಂದಿ ವಿಗ್ರಹವಿದೆ. 


ನವರಂಗದ ದ್ವಾರವು ೫ ಅಡಿ ಎತ್ತರ. ಎರಡೂವರೆ ಅಡಿ ಅಗಲವಿದೆ. ಗಜಲಕ್ಷೀಯ ಉಬ್ಬು ಶಿಲ್ಪದಲ್ಲ 
ಲಕ್ಷೀಯು ಪದ್ಮಾಸನದಲ್ಲ ಕುಳತು ಕಮಲದ ಮೊಗ್ಗುಗಳನ್ನು ಹಡಿದಿರುವಳ ಇಕ್ಷೆಲಗಳಲ್ಲ ಆನೆಗಳವೆ. 
ಅವುಗಳ ಹಿಂದೆ ಅಷ್ಟಮಂಗಲ ಚಿಹ್ನೆಗಳಲ್ಲಿ ಶಂಖ. ಚಾಮರವನ್ನು ಲಲಾಟ ಬಂಬದ ಅಂತ್ಯದಲ್ಲಿ ಸೂರ್ಯ, 
ಚಂದ್ರ. ಕಲಶವನ್ನು ಬಡಿಸಿದ್ದಾರೆ. ಗಂಗರ ಬಹುತೇಕ ದೇವಾಲಯಗಳಲ್ಪ್ಲ ಸರಳವಾದ ಪಾದಬಂಧ 
ಅಧಿಷ್ಠಾನದಂತೆ ಮುಕ್ನಣ್ಣೇಶ್ವರ ದೇವಾಲಯದ ಅಧಿಷ್ಲಾನವು ಜಗತಿ ಮೇಲೆ ತಿಪಟ್ಟ ಕುಮುದಗಳ, 
ಪಟ್ಟಯನ್ನು ಪಡೆದಿದೆ. ಗಂಗರ ಕಾಲದಲ್ಲ ರಚನೆಯಾದ ದೇವಾಲಯವನ್ನು ವಿಜಯನಗರ ಕಾಲದಲ್ಲ 
ಕಂಬಗಳನ್ನು ಸೇರಿಸಿ ಜೀಣ್ಣೋದ್ದಾರ ಮಾಡಲಾಗಿರ ಬೇಕು. 


ದುರ್ಗಾದೇವಿ 


ಕಮಲದ ಉಬ್ಬು ಶಿಲ್ಪವಿರುವ ಒಂದು ಅಡಿ ಎತ್ತರ ಚೌಕಾಕಾರದ ಪೀಠದ ಮೇಲೆ ದುರ್ಗದ 
ಶಿಲ್ಪವನ್ನು ಪ್ರತಿಷ್ಠಾಪಿಸಲಾಗಿದೆ. ಕುಅತ (ದುರ್ಗಾ ಶಿಲ್ಪಗಳೆಲ್ಲಾ ಕೋಣನ ತಲೆಯ ಮೇಲೆ ಸಮಭಂಗಿಯಲ್ಲ 
ನಿಂತ ಚತುರ್ಭುಜದಾರಿ ಶಿಲ್ಪ್ಲಗಕೇ ಇರುತ್ತವೆ) ಭಂಗಿಯಲ್ಲ ಸಿಂಹವಾಹಿನಿಯಾಗಿದ್ದು, ಎಡಗಾಲನ್ನು 
ಮಡಚಿಕೊಂಡು ಸಿಂಹದ ಮೇಲೆ ಇರಿಸಿಕೊಂಡಿದ್ದರೆ ಬಲಗಾಲನ್ನು ಇಳ ಜಟ್ಟು ಕೋಣನ ತಲೆಯ 
ಮೇಲಟಲ್ಪದ್ದಾಳೆ. ಚತುರ್ಭಜಗಳಲ್ಲ ಶಂಖ, ಚಕ್ರ, ಅಭಯ, ವರದ ಮುದೆಯಲ್ಪದೆ. ಮಂದಹಾಸವಾಗಿರುವ 
ದುರ್ಣೆಗೆ ರತ್ನ ಕಿರೀಠಶ, ನಾಗಮುರಿ., ಕೊರಳಸರ, ಸ್ತನಬಂಧ, ಮಕರಕುಂದಲ, ಕೈಕಡಗ, ಬೆರಳಲ್ಲ 
ಉಂಗುರ, ಕಾಲಲ್ಲ ಕಿಂಕಿಣಿ, ನಡುಬಂದ, ತೋಳ್ಲಂದಿ, ಕಂಠಬಂಧ, ಕಂಠೀಹಾರ ಮುಂತಾದ 


ಆಭರಣಗಳಂ೦ದ ಅಲಂಕೃತಳಾಗಿದ್ದಾಳೆ. 


ಗಂಡರಾಜಪುರದ ಕಲ್ಲೇಶ್ವರ ದೇವಾಲಯ 

ದೊಡ್ಡಬಳ್ಳಾಪುರದಿಂದ ರಾಜಘಟ್ಟ ಮಾರ್ಗವಾಗಿ ೧೭ ಕ.ಮೀ ದೂರದಲ್ಲಿ ರಾಜಘಟ್ಟ 
ಸಮೀಪದಲ್ಲನ ಗಂಡರಾಜಪುರ ಗ್ರಾಮದ ವಾಯುವ್ಯ ದಿಕ್ಕಿನಲ್ಲನ ಗಂಗರಸರ ಕಾಲದ ನಿರ್ಮಾಣವಾದ 
(ಕಲ್ಲೇಶ್ವರ ದೇವಾಲಯ) ಉಮಾಮಹೇಶ್ವರ ದೇವಾಲಯವು ಬಹಳಷ್ಟು ಶಿಥಿಲಗೊಂಡಿತ್ತು. ಆಗ 
ಗ್ರಾಮಸ್ಥರು ಧರ್ಮಸ್ಥಳದ ಧರ್ಮಾಧಿಕಾರಗಳ ಸಹಾಯದೊಂದಿಗೆ ದೇವಾಲಯವನ್ನು ಸಂಪೂರ್ಣವಾಗಿ 
ಜೀರ್ನೋದ್ದಾರಗೊಳಸಿರುವ (ಚಿತ್ರ ಸಂಖ್ಯೆ-೬೪) ಈ ದೇವಾಲಯವನ್ನು ಪ್ರಾಚೀನ ಕಾಲದಲ್ಲ ಸೋಮೇಶ್ವರ 
ಅಥವಾ ಅರ್ಕೇಶ್ವರ ಎಂಬತ್ಯಾದಿ ಹೆಸರನ್ನು ಹೊಂದಿದ್ದು ನಂತರ ಉಮಾಮಹೇಶ್ವರವೆಂದು 
ಮಾರ್ಪಾಡಾಗಿರ ಬಹುದು. 

ಅಧಿಸ್ಥಾನದ ಮೇಲೆ ಇರುವ ಹೊಯ್ದಳ ಕಾಲದ ತಮಿಳು ದಾನ ಶಾಸನದಲ್ಲ ಮತ್ತು ದೇವಾಲಯದ 
ಆವರಣದಲ್ಲರುವ ಶಾಸನದಲ್ಲ ಗಂಗರಾಜಪುರವೆಂದು ಉಲ್ಲೇಖಸಲಾಗಿದೆ. ಗಂಗ ರಾಜರು ನಿರ್ಮಿಸಿದ 
ದೇವಾಲಯದಿಂದ ಈ ಊರಿಗೆ ಗಂಗರಾಜಪುರ ಎಂದು ಹೆಸರು ಬಂದಿರಬಹುದು. ಹೊಯ್ದಳ ಕಾಲದಲ್ಲ 
ಹೋೊಯ್ದಕಳಾರಸರ ಸಾಮಂತರಾಗಿ, ಅಧಿಕಾರಿಗಳಾಗಿ, ದಂಡ ನಾಯಕರಾಗಿ ಆಳ್ವಕೆ ನಡೆಸಿದ ಸಂಧರ್ಭದಲ್ಲಿ 
ಗಂಗಾರಸರು ತಮ್ಮ ಇರಿವೆಗಾಗಿ ತಮ್ಮ ಹೆಸರಲ್ಲೆ ದೇವಾಲಯವನ್ನು ನಿರ್ಮಿಸಿರಬೇಕು. ಈ ಶಾಸನೋಕ್ತ 
ಗಂಗರಾಜಪುರವು ಗಂಡರಾಜವುರಾಗಿ ಬದಲಾಗಿರಬೇಕು. 


ನೆಲದಿಂದ ಸುಮಾರು ೬ ಅಡಿ ಎತ್ತರದ ದಿಬ್ಬದ ಮೇಲೆ ನಿರ್ಮಿಸಿರುವ ಕಲ್ಲೇಶ್ತರ ದೇವಾಲಯವು 
ಉತ್ಸ್ತರಾಭಿಮುಬವಾಗಿದ್ದು, ಚೌಕಾಕಾರದ ಗರ್ಭಗೃಹ, ನವರಂಗ, ಮುಖಮಂಟಪಗಳನ್ನು ಹೊಂದಿರುವ 


೩೦೭ 


ದೇವಾಲಯಕ್ಕೆ ಪೂರ್ವ, ಉತ್ತರ, ದಕ್ಷಿಣ ಭಾಗಗಳಂದ ಹೊಸದಾಗಿ ಸೋಪಾನಗಳನ್ನು ನಿರ್ಮಿಸಲಾಗಿದೆ. 
ಪ್ರಾರಂಭದಲ್ಲ ದೇವಾಲಯ ತುಂಬಾ ಚಿಕ್ಕದಾಗಿದ್ದು ಜೀರ್ಣೋದ್ದಾರದ ಸಮಯದಲ್ಲ ಇದರ ಎತ್ತರವನ್ನು 
ಹೆಚ್ಚಿಸಲಾಗಿದೆ. ಗಂಗವಾರದಲ್ಲನ ಸೋಮೇಶ್ರರ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿ ಅದರ 
ಎತ್ತರವನ್ನು ಸಹ ಹೆಚ್ಚಿಸಿರುವುದನ್ನು ಗಮನಿಸಬಹುದಾಗಿದೆ. ಗಂಗರ ದೇವಾಲಯಗಳು ಸಾಮಾನ್ಯವಾಗಿ 
ಎತ್ತರ ಕಡಿಮೆ ಹೊಂದಿರುತ್ತವೆ. ಗಂಡರಾಜಪುರದ ದೇವಾಲಯವನ್ನು ಎತ್ತರಗೊಳಸಲು ಅಧಿಷ್ಠಾನ 
ಹಾಗೂ ಅತ್ತಿಯ ಭಾಗದಲ್ಲ ಹೊಸ ಸೇರ್ಪಡೆ ಮಾಡಿರುವುದನ್ನು ಕಾಣಬಹುದು. 


ಗರ್ಭಗುಡಿಯಲ್ಲ ಪಾಣಿಪೀಠದ ಮೇಲೆ ಶಿವಅಂಗವಿದ್ದರೂ ಇದನ್ನು ಉಮಾಮಹೇಶ್ವರ ಎಂದು 
ಇಲ್ಪ್ಲನ ಜನರು ಪೂಜಸುವುದು ವಿಶೇಷ. ಗರ್ಭಗುಡಿಯ ದ್ದಾರಬಂಧವು ಸರಳವಾಗಿದ್ದು. ಅಲಂಕಾರ 
ರಹಿತವಾಗಿದೆ. ನಂತರ ತೆರೆದ ಅಂತರಾಳವನ್ನು ಕಾಣಬಹುದು. ಇಲ್ಲ ಯಾವುದೇ ಕಂಬವಾಗಲ, 
ದ್ಹಾರಬಂಧವಾಗಲಅ, ಕಂಡು ಬರುವುದಿಲ್ಲ. ಪ್ರಸ್ತುತ ಇಲ್ಲ ಹೊಸದಾಗಿ ನಿರ್ಮಿಸಿರುವ ನಂದಿಯ ವಿಗ್ರಹವಿದೆ. 
ಇಲ್ಲನ ಪ್ರಾಚೀನ ನಂದಿಯ ವಿಗ್ರಹವನ್ನು ಉತ್ಸವಮೂರ್ತಿ ಇರುವ ಮನೆಯಲ್ಲ ಇರಿಸಲಾಗಿದೆ. ಇದು 
ಸುಮಾರು ಎರಡು ಅಡಿಯಷ್ಟು ಉದ್ದವಾಗಿದೆ. ಕೊರಳು ಹಾಗೂ ಬೆನ್ನ ಮೇಲೆ ಸೇರಿದಂತೆ ಹಾಗೂ 
ಕೊರಳಗೆ ಪ್ರತ್ಯೇಕವಾಗಿ ಗಂಟಿಯ ಮಾಲೆ ಇರುವುದನ್ನು ಕಾಣಬಹುದು. ಅಂತರಾಳದಲ್ಲ ಇತರೆ 
ಯಾವುದೇ ಶಿಲ್ಪಗಳಾಗಆ ಅಲಂಕರಣಿಗಳಾಗಆ ಕಂಡು ಬರುವುದಿಲ್ಲ. ಅಂತರಾಳದ ಬಲಭಾಗದ 
ಭತ್ತಿಯಲ್ಲ ಹೊಸದಾಗಿ ವಜ್ರಾಕೃತಿಯಲ್ಲ ಸಣ್ಣದಾಗಿ ಜಾಲಾಂಧ್ರವನ್ನು ಅಳವಡಿಸಲಾಗಿದೆ. ಇಲ್ಲನ 
ಮೇಲ್ದಾವಣಿಯಲ್ಲ ವೃತ್ತಾಕಾರದ ಕಮಲದ ರಚನೆಯನ್ನು ಕಾಣಬಹುದು. ಈ ಕಲ್ಲುಗಳು ಮೊದಲು 
ನೆಲಹಾಸಿನಲ್ಲದ್ದವು ಎ೦ದು ಗ್ರಾಮಸ್ಪರು ಹೇಳುತ್ತಾರೆ. 


ನವರಂಗದಲ್ಲ ನಾಲ್ಲು ರುದ್ರಕಾಂತ ಕಂಬಗಳನ್ನು ಕಾಣಬಹುದು. ಕಂಬದ ಎತ್ತರವನ್ನು ಹೆಚ್ಚಿಸಲು 
ಸುಮಾರು ಒಂದೂವರೆ ಅಡಿಯಷ್ಟು ಎತ್ತರದ ಚೌಕಾಕಾರದ ಪೀಠವನ್ನು ಕಂಬದ ಪಾದದಲ್ಲ 
ಅಳವಡಿಸಲಾಗಿದೆ. ಈ ಕಂಬಗಳಲ್ಲ ಬಹ್ಮ. ವಿಷ್ಣು. ರುದ್ರಕಾಂತ ಭಾಗಗಳನ್ನು ಕಾಣಬಹುದು. ರುದ್ರಕಾಂತ 
ಭಾಗದಲ್ಲ ಮಾಲೆಯ ಅಲಂಕರಣಿಯನ್ನು ನೋಡಬಹುದು. ಇದು ಎಲ್ಲಾ ಕಂಬಗಳಕಲ್ಲಯೂ 
ಸಾಮಾನ್ಯವಾಗಿ ಕಂಡು ಬರುತ್ತದೆ. ಬೋದಿಗೆಗಳು ತುಂಬಾ ಸರಳವಾಗಿವೆ. ಪ್ರಸ್ತುತ ನವರಂಗದಲ್ಲ ನಾಲ್ದು 
ಕಂಬಗಳು ಮಾತ್ರವಿದೆ. ಮಧ್ಯದ ಮೇಲ್ಲಾವಣಿಯಲ್ಲ ವೃತ್ತಾಕಾರದ ಪದ್ಯದ ರಚನೆಯನ್ನು ಕಾಣಬಹುದು 
ನವರಂಗದ ದ್ವಾರಬಂಧವು ಹೊಸ ರಚನೆಯಾಗಿದೆ. ಮುಂಭಾಗದಲ್ಲ ಹೊಸದಾಗಿ ನಿರ್ಮಿಸಿರುವ ಎರಡು 
ಕಂಬಗಳ ಅಂಕಣವನ್ನು ಕಾಣಬಹುದು. ದೇವಾಲಯದ ಹೊರಗಡೆ ಎರಡು ಹಾಗೂ ದೇವಾಲಯದ 


೩೦೮ 


ಹಿಂಭಾಗದಲ್ಲ ಎರಡು ರುದಕಾಂತ ಕಂಭಗಳದ್ದು, ಇವುಗಳು ಠೇ ಮೊದಲು ಮುಖಮಂಟಪದ 
ಕಂಬಗಳಾಗಿರಬಹುದು. ಇವುಗಳನ್ನು ಮುಖಮಂಟಪದ ಕಂಬಗಳಾಗಿ ಪ್ರಸ್ತುತ ಉಳಸ ಬಹುದಾಗಿತ್ತು. 
ಆದರೆ ಇಂದು ಇವುಗಳು ದಿಕ್ಲಾಪಾಲಾಗಿ ಬದ್ದಿವೆ. ಇವುಗಕ್ಲ ಎರಡು ಕಂಬಗಳು ನವರಂಗದಲ್ಪರುವ 
ಕಂಬಗಳ ಅಲಂಕರಣಿಯನ್ನೇ ಹೊಂದಿವೆ. 


ದೇವಾಲಯದ ಸುತ್ತಲೂ ಇರುವ ಅಧಿಷ್ಠಾನದಲ್ಲ ಕೆಲವೊಂದು ಕಡೆ ಕುಮುದ ಹಾಗೂ ಪ್ರತಿಯ 
ಭಾಗದಲ್ಲ ಹೊಸ ಕಲ್ಲನ್ನು ಬಳಸಲಾಗಿದೆ. ತ್ರಿಪಟ್ಟ ಕುಮುದದ ಬಹುತೇಕ ಭಾಗವು ತಮಿಳು ಶಾಸನಗಳ೦ದ 
ತುಂಬ ಹೋಗಿದೆ. ನವರಂಗ ಭಾಗದ ತ್ತಿಯು ಸರಳವಾಗಿದ್ದು ಭತ್ತಿಯ ಭಾಗವನ್ನು ಸಹ ಹೊಸ ಕಲ್ಲನ್ನು 
ಬಳಸಿ ಸುಮಾರು ಒಂದು ಅಡಿಯಷ್ಟು ಎತ್ತರವನ್ನು ಹೆಚ್ಚಿಸಲಾಗಿದೆ. ಅಂತರಾಳ ಹಾಗೂ ದೇವಾಲಯದ 
ಎಡಭಾಗದ ಅತ್ತಿಯ ರಚನೆಯಲ್ಲ ಬಹುತೇಕ ಹೊಸ ಕಲ್ಲುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಬಲಭಾಗದ 
ನವರಂಗದ ಅತ್ತಿಯಲ್ಲ ಚೌಕಾಕಾರದ ಜಾಲಾಂಧ್ರವಿರುವುದನ್ನು ಕಾಣಬಹುದಾಗಿದೆ 


ಗರ್ಭಗುಡಿಯ ಭಾಗದಲ್ಲ ಮಾತ್ರ ವಲಭಿ ಇದ್ದು. ಅದು ಸಲ್ಪ ಉಜ್ಜಕೊಂಡಂತೆ ಇರದೆ 
ಸಮಾನಾಂತರವಾಗಿಯೇ ಇದೆ. ನವೀಕರಣದ ವೇಳೆ ಸ್ಯಾ೦ಡ್‌ಬ್ದಾಸ್ಟ್‌ (ಮರಳನ ಬರಸುಗಾಜ, ಮರಳು 
ಸಿಡಿತ) ಮಾಡಿರುವುದರಿಂದ ವಲಭಯಲ್ಲನ ಉಬ್ಬು ಶಿಲ್ಪಗಳು ಅರ್ಧದಷ್ಟು ಸವೆದು ಹೋಗಿವೆ. ಇಲ್ಲ 
ಹಂಸಮಾಲೆಯನ್ನು ಕಾಣಬಹುದು. ವಲಯ ನಂತರ ಸುಮಾರು ಅರ್ಧ, ಮುಕ್ಲಾಲು ಅಡಿಯಷ್ಟು ಹೊಸ 
ಕಲ್ಲುಗಳನ್ನು ಸೇರಿಸಿ ಗರ್ಭಗುಡಿಯ ಎತ್ತರವನ್ನು ಹೆಚ್ಚಿಸಲಾಗಿದೆ. 


ಕಪೋತವು ಸಲ್ಪ ಮುಂಚಾಚಿದಂತಿದ್ದು ಇಲ್ಲ ನಾಸಿಯ ಬದಲು ಸಿಂಹಮುಖದ ರಚನೆಯುದೆ. 
ಇಂತಹ ರಚನೆಯನ್ನು ಯಲಹಂಕದ ಅಳ್ಳಳ್ಳಪ್ಪ ದೇವಾಲಯದ ಕಪೋತದಲ್ಲಯೂ ಕಾಣಬಹುದು. ಈ 
ರೀತಿಯ ಅಲಂಕರಣಿ ನವರಂಗದ ಭಾಗದ ಕಪೋತದಲ್ಲ ಮಾತ್ರವಿದೆ. ಎಡಭಾಗದ ನವರಂಗದ ಮೇಲಅನ 
ಕಪೋತವನ್ನು ಸಂಪೂರ್ಣವಾಗಿ ಹೊಸದಾಗಿ ನಿರ್ಮಿಸಲಾಗಿದೆ. ಗರ್ಭಗುಡಿಯ ಮೇಲಅನ ಕಪೋತದಲ 
ಕೀತ್ತಿಮುಖವಿರುವ ನಾಸಿಗಳನ್ನು ಕಾಣಬಹುದಾಗಿದೆ. ಕಪೋತದ ಮೇಲೆ ಒಂದು ಪಟ್ಟಯಾಕಾರದ 
ದಿಂಡನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಗರ್ಭಗುಡಿಯ ಕಪೋತದ ಮೇಅನ ಪಟ್ಟಕೆಯಲ್ಲ 
ವ್ಯಾಳಮಾಲೆಯನ್ನು ಕಾಣಬಹುದು. ಇಲ್ಲ ಸಿಂಹ, ಮೊಸಳೆಗಳ ಜೊತೆಗೆ ಕಾಲ್ಪನಿಕ ಪ್ರಾಣಿಗಳ ಉಬ್ಬು 


ಬ 
ಶಿಲ್ಪಗಳನ್ನು ಸಹ ಕಾಣಬಹುದಾಗಿದೆ. 


ಈ ದೇವಾಲಯದ ಗರ್ಭಗುಡಿ ಹಾಗೂ ಅಂತರಾಳದ ಅತ್ತಿಯಲ್ಲ ಏಳು ಶಿಲ್ಪಗಳನ್ನು 
ಕಾಣಬಹುದು. ಪ್ರದಕ್ಷಿಕಾಪಥದ ಕ್ರಮದಲ್ಪ ಇವುಗಳನ್ನು ಗಮನಿಸುವುದಾದರೆ ಚತುರ್ಭುಜಗಳೊಂದಿಗೆ 


೩೦೯ 


ಪೀಠದ ಮೇಲೆ ಆಸೀನನಾಗಿರುವ ಗಣಪತಿಯ ಮೂರ್ತಿಯನ್ನು ಕಾಣಬಹುದು. ಪೀಠದಲ್ಲ ಮೂಷಿಕನನ್ನು 
ಚಿತ್ರಿಸಲಾಗಿದೆ. ಮುಂದಿನ ಶಿಲ್ಪವು ಸ್ಯಾಂಡಲ್‌ ಬ್ಲಾಸ್ಥ್‌ನಿಂದಾಗಿ ಅರ್ಧದಷ್ಟು ಸವೆದಿದ್ದು ಗುರುತಿಸಲು 
ಸಾಧ್ಯವಾಗದಾಗಿದೆ. ಅನಂತರದಲ್ಲ ಬಹ್ಯಕಾಂತ ಕಂಬಗಳ ಕೋಷ್ಟಕದಲ್ಲಿ ನಾಟ್ಕಶಿವ ಅಥವಾ ಅಪಸ್ಕಾರನ 
ಮೇಲೆ ನರ್ತಿಸುತ್ತಿರುವ ಅಪಸ್ಕಾರ ಸಂಹಾರ ಮೂತರ್ತಿೀಯನ್ನು ಕಾಣಬಹುದು. ಗರ್ಭಗುಡಿಯ 
ಹಿಂಭಾಗದಲ್ಲ ಅಂಗೋಧ್ಯವ ಮೂರ್ತಿ ಇದ್ದು ಬಹ್ಮ, ವಿಷ್ಣು ಸಹ ಅಂಜಅ ಮುದ್ರೆಯಲ್ಲ ನಿಂತಿರುವುದನ್ನು 
ಕಾಣಬಹುದು ಗರ್ಭಗುಡಿಯ ಎಡ ಪಾರ್ತ್ರದಲ್ಲಿ ಭಿಕ್ಲಾಟನ ಭೈರವನ ಶಿಲ್ಪವಿದೆ. ಒಬ್ಬಳು ಸ್ತ್ರೀಂಂದ 
ಜಕ್ಷೆಯನ್ನು ಪಡೆಯುತ್ತಿರುವಂತೆ ತೋರಿಸಲಾಗಿದೆ. ಚತುರ್ಭುಜಗಳನ್ನು ಹೊಂದಿರುವ ಭೈರವನು 
ಜಲಾಮುಕುಟ. ಕಂರಠಿಕೆ, ಯಜ್ಞೋಪವೀತ, ಉದರಬಂಧ, ಕೇಯೂರ, ಹಸ್ತಕಟಕ, ಪಾದಕಟಕಗಳನ್ನು 
ಧರಿಸಿದ್ದಾನೆ. ಕಾಲುಗಕ ಬಳಯುರುವ  ಶಿಲ್ಪ್ಲಗಕು ಸವೆದಿವೆ. ಇವನ ನಂತರ  ಶಿರಶ್ವಕ್ರ, 
ಕಿರೀಟಮುಕುಟಡೊಂದಿಗೆ ಚತುರ್ಭುಜಗಳನ್ನು ಹೊಂದಿ ಎಡಭಾಗದ ಒಂದು ಕೈಯಲ್ಲಿ ಗದೆಯನ್ನು 
ಆಸರೆಯಾಗಿ ಹಿಡಿದು ನಿಂತಿರುವ ವಿಷ್ಣುವಿನ ಶಿಲ್ಪವನ್ನು ಕಾಣಬಹುದು. ಅಭಯ ಮುದ್ರೆಯೊಂದಿಗೆ ಇರುವ 
ಇವನ ಉಳದ ಕೈಗಳಲ್ಪ್ಲನ ಆಯುಧಗಳು ಗುರುತಿಸಲಾಗದಷ್ಟು ಸವೆದಿವೆ. ಮತ್ತೊಂದು ಬ್ರಹ್ಮಕಾಂತ 
ಕಂಬಗಳ ಕೋಷ್ಟಕದಲ್ಲ ಗಜಾಸುರ ಸಂಹಾರ ಮೂರ್ತಿಯನ್ನು ಕಾಣಬಹುದು. ಇಲ್ಲ ಶಿವನು ಆನೆಯ 
ತಲೆಯ ಮೇಲೆ ನರ್ತಿಸುತ್ತಿರುವಂತೆ ಚಿತ್ರಿಸಲಾಗಿದೆ. 


ಏಕತಳ ದೇವಾಲಯ ಎಂದು ಕರೆಯಲು ಗರ್ಭಗುಡಿಯ ಮೇಲೆ ಏಕತಕ ಶಿಖರದ ನಾಲ್ದು 
ಮೂಲೆಗಳಕಲ್ಲ ಸಿಂಹ ಲಲಾಟವನ್ನು ನಿರ್ಮಿಸಿ, ಭಿತ್ತಿಯ ಮೇಲ್ಭಾಗದಲ್ಲ ಸಿಂಹಗಳ ಸಾಲನ್ನು ಬಡಿಸಲಾಗಿದೆ. 
ಕಳಸವನ್ನ ಹೊಸದಾಗಿ ನಿರ್ಮಿಸಿ ಜೋಡಿಸಲಾಗಿದೆ. ಗಜಾಸುರ ಸಂಹಾರ ಮೂರ್ತಿಯ ಉಬ್ಬು ಶಿಲ್ಪವನ್ನು 
ಗರ್ಭಗುಡಿಯ ಹಿಂಭಾಗದ ಹೊರಗೋಡೆಯಲ್ಪದೆ. ಗಣಪತಿ, ಎರಡು ದ್ವಾರ ಪಾಲಕರು. ಸಪ್ತ 
ಮಾತೃಕೆಯಲ್ಲನ ಎರಡು ಉಬ್ಬು ಶಿಲ್ಪವನ್ನು. ನರಸಿಂಹನ ಉಬ್ಬು ಶಿಲ್ಪಗಳನ್ನು ದೇವಾಲಯದ ಎದುರಿನ 
ನಂದಿ ಶಿಲ್ಪದ ಪಕ್ಷದಲ್ಲ ಕಾಣಬಹುದು. ಹೊರ ಜತ್ತಿಯ ಮೂರು ಕಡೆಗಕಲ್ಲ ಶಿವಲೀಲೆಯ ಮೂರು 
ಶಿಲ್ಪಗಳನ್ನು ಜಬಡಿಸಲಾಗಿದೆ. ಕಲ್ಲೇಶ್ರರ ದೇವಾಲಯದ ಗರ್ಭಗುಡಿಯ ರಚನಾ ರೀತಿ, ಮುಖ ಮಂಟಪ, 
ನವರಂಗ ಮಂಟಪದಲ್ಲನ ಕಂಬಾಳು ಹೊರಭತ್ತಿ, ಪ್ರಕಾರ ಎಲ್ಲವೂ ಗಂಗರ ರಚನಾಶೈಅಯನ್ನು 
ಹೋಲುತ್ತದೆ. 


ಒಲ್ದಾರೆಯಾಗಿ ಹೊಸ ಸೇರ್ಪಡೆಯೊಂದಿಗೆ ಇದರ ಮೂಲ ಸ್ರರೂಪವನ್ನು ಉಳಸಿ 
ಪುನರ್‌ನಿರ್ಮಾಣ ಮಾಡಿರುವುದು ಬಹಳ ಒಳ್ಳೆಯ ಸಂಗತಿ. ಶಿವಅಂಗವನ್ನು ಉಮಾಮಹೇಶ್ವರ ಎಂದು 


೩೧೦ 


ಪೂಜಸುತ್ತಿರುವುದು ವಿಶೇಷವಾಗಿದೆ. ನಂದಿ, ಯೋಗನರಸಿಂಹ, ಬಹ್ಕ. ಭಗ್ಗಗೊಂಡಿರುವ ದೇವ ಶಿಲ್ಪವನ್ನು 
ಅನಾತವಾಗಿ ಹೊರಗೆ ಹಾಕಿರುವುದು ಬೇಸರದ ಸಂಗತಿ. ದೇವಾಲಯದ  ಹೊರಭಾಗದಲ್ಪ 
ಗಂಲಾಮಾಲೆಯ ಅಲಂಕರಣಿಯನ್ನು ಹೊಂದಿರುವ ಸುಮಾರು ನಾಲ್ದು ಅಡಿ ಉದ್ದವಾದ ನಂದಿ ಶಿಲ್ಪವನ್ನು 


ಕಾಣಬಹುದಾಗಿದೆ. 


ಶ್ರವಣೂರ ನೀಲಕಂಠೇಶ್ವರ ದೇವಾಲಯ 

ದೊಡ್ಡಬೆಳವಂಗಲ  ಹೋಬಳಯ  ಶ್ರವಣೂರಿನ ಗಂಗರ ಕಾಲಕ್ಕೆ ಸೇರಿದ ಊರ 
ಕೆರೆಯಂಚಿನಲ್ಪ್ಲರುವ ನೀಲಕಂಠೇಶ್ವರ (ಚಿತ್ರ ಸಂಚ್ಯಿ-೬೫) ದೇವಾಲಯವು ಪೂರ್ವಾಭಿಮುಖವಾಗಿ ಚೌಕಾಕಾರದ 
ಗರ್ಭಗೃಹ. ಅಂತರಾಳ, ವಿಶಾಲವಾದ ನವರಂಗ ಮಂಟಪವನ್ನು ಹೊಂದಿದ್ದು, ಗರ್ಭಗುಡಿ, ಅಂತರಾಳ 
ಹಳೆಯದಾಗಿದ್ದು, ನವರಂಗವನ್ನು ಅನಂತರ ಕಾಲದಲ್ಲ ಸೇರಿಸಲಾಗಿದೆ. ನಾಲ್ಲು ಅಡಿ ಎತ್ತರದ 
ಗರ್ಭಗುಡಿಯಲ್ಲ ವೃತ್ತಾಕಾರದ ಪಾಣಿಪೀಠದ ಮೇಲೆ ಶಿವಅಂ೦ಗವಿದೆ. ಗಂಗರ ಸಾಕಷ್ಟು ದೇವಾಲಯಗಲ್ಲ 
ಚೌಕಾಕಾರದ ಪಾಣಿ ಪೀಠಗಳರುತ್ತದೆ. 

ಗರ್ಭಗೃಹದ ಮೇಲ್ಲಾವೇಕಿಯು ನಕ್ಷತ್ರಾಕಾರದಲ್ಲದ್ದು. ಮಧ್ಯದಲ್ಲ ಮೂರು ಸುತ್ತಿನ ವೃತ್ತಾಕಾರದ 
ಕಮಲ, ಅದರ ಸುತ್ತಲೂ ನಾಲ್ಲೂ ಮೂಲೆಯಲ್ಲಿ ಕಮಲದ ಮೊಗ್ಗು ಇದೆ. ಬಾಗಿಲುವಾಡದ ತಳಭಾಗದಲ್ಲ 
ಕಲಶ (ಪೂರ್ಣಕುಂಭ) ಉಬ್ಬು ಶಿಲ್ಪವನ್ನು, ಅದರ ಮೇಲೆ ಎರಡೂ ಕಡೆ ಬಳ್ಳಿಯ ಅಲಂಕಾರವಿದ್ದು ಆದರೆ 
ಗಜಲಕ್ಷ್ಮಿ ಶಿಲ್ಪವಿಲ್ಲ. ಇದರ ಮೇಲಅನ ಪಟ್ಲಯಲ್ಲ ಅಷ್ಟಮಂಗಲ ಜಿಹ್ನೆಗಳಾದ ಜೋಡಿ ಮೀನು. 
ಪೂರ್ಣಕುಂಭ, ಬಸವ, ಚಾಮರ, ದೀಪಮಾಲೆ ಕಂಬ. ಸೂರ್ಯ, ಚಂದ್ರ. ಶಂಖ. ಚಕ್ರ ಇತ್ಯಾದಿ 
ಶಿಲ್ಪಗಳನ್ನು ಕಾಣಬಹುದು. ನಂದಿಯ ಶಿಲ್ಪವನ್ನು ವಿಜಯನಗರೋತ್ತರ ಕಾಲದಲ್ಲ ಸ್ಥಾಪಿಸಿರಬೇಕು. 


ಕೆರೆಯ ತೂಬನ ಮೇಲೆ ಗಜಲಕ್ಷೀಯ ಉಬ್ಬು ಶಿಲ್ಪವಿದೆ, ಕೆರೆಯ ಸಮೀಪದಲ್ಲ ಗಂಗರ ಕಾಲದ 
ವೀರಗಲ್ಲು ಇದ್ದು. ನೀಲಕಂಠೇಶ್ವರ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿರುವುದರಿಂದ ಮೂಲ 
ರಚನೆ ಕಣ್ಯರೆಯಾಗಿದೆ. 


ಗಂಗವಾರದ ಸೋಮೇಶ್ವರ ದೇವಾಲಯ 
ದೇವನಹಳ್ಳಯುಂದ ೧೫ ಕಿ.ಮೀ ಹಾಗೂ ಹೊಸಕೋಟೆಯಿಂದ ೧೩ ಕಿ.ಮೀ ಅಂತರದಲ್ಲನ 
ಗಂಗವಾರದ ಸೋಮೇಶ್ವರ ದೇವಾಲಯವು (ಚಿತ್ರ ಸಂಖ್ಯೆ-೬೬) ಜಲ್ಲೆಯಲ್ಲ ಉಳದಿರುವ ಹಾಗೂ ಇಂದಿಗೂ 
ಪೂಜಸುತ್ತಾ ಬಂದಿರುವ ಗಂಗರ ದೇವಾಲಯಗಕಲ್ಲ ಒಂದು. ಈ ಗ್ರಾಮವನ್ನು ಶಾಸನಗಳಲ್ಲ 


ಗಂಗಪುರ"”, ಗಂಗವಾರ” ಎಂದು ಸಹ ಕರೆಯಲಾಗಿದೆ. ಚೋಳರು ಗಂಗರ ಹಲವಾರು 
ದೇವಾಲಯಗಳು ಹಾಗೂ ಸ್ಕಾರಕಗಳನ್ನು ಇತರೇ ಪ್ರದೇಶಗಕಲ್ಲ ಧಾಆ ಮಾಡಿ ನಾಶಗೊಳಸಿದ್ದಾರೆ. ಆದರೆ 
ಈ ದೇವಾಲಯವನ್ನು ರಾಜರಾಜ ಚೋಳನು ಜೀಣೋದ್ದಾರಗೊಳಸಿ ದಾನದತ್ತಿಗಳನ್ನು ನೀಡಿರುವುದು 
ಶಾಸನೋಕ್ಷವಾಗಿದೆ””. 

ಗಂಗರು ಗಂಗವಾರದಲ್ಲ ಕ್ರಿ. ಶ.೮ನೇ ಶತಮಾನದಲ್ಲಯೇ ತಮ್ಮ ಚಟುವಟಕೆಗಳನ್ನು 
ಪ್ರಾರಂಭಸಿರುವಾಗಲೇ ಸೋಮೇಶ್ವರ ದೇವಾಲಯವನ್ನು ಗಂಗರು ಸ್ಥಾಪಿಸಿದ್ದರು. ತದ ನಂತರ ಚೋಳರು 
ವಿಸ್ತರಿಸಿ ಜೀಣ್ಣೋದ್ದಾರ ಮಾಡಿರುವುದಕ್ಕೆ ದೇವಾಲಯದ ಮುಂಭಾಗದಲ್ಲ ಹಾಗೂ ಗರ್ಭಗುಡಿಯ 
ಅಧಿಷ್ಠಾನದ ಹಾಗೂ ತ್ತಿಗಕಲ್ಲ ಹಲವು ತಮಿಳು ಶಾಸನಗಳನ್ನು ಕಾಣಬಹುದು. ಗಂಗರು ಕಣದ 
ದೇವಾಲಯಗಳ ಇದು ಒಂದು ಎಂದು ಹೇಳಬಹುದು. ಕಾಲಾನಂತರದಲ್ಲ ಚೋಳರಿಂದ 
ಜೀಣೋದ್ದಾರಗೊಂಡಿದೆ ಎಂದು ನಿರ್ದಿಷ್ಟವಾಗಿ ಇದು ಚೋಳರ ದೇವಾಲಯ ಎಂದು ಹೇಳಲು 


ಈ ದೇವಾಲಯಕ್ಕೆ ನಾನು ಜನವರಿ ೨೦೧೬ರಲ್ಲ ಕ್ಷೇತ್ರಕಾರ್ಯ ಕೈಗೊಂಡಿದ್ದಾಗ ದೇವಾಲಯ 


a 


೦ಪೂರ್ಣವಾಗಿ ಶೀತಲಾವ್ಯವಸ್ಥೆಗೆ ತಲುಪಿತ್ತು. ದೇವಾಲಯವು ಗಿಡಗೆಂಟಿಗಳ೦ಂದ ಆವರಿಸಿತ್ತು 
ಗೋಪುರದ ಮೇಲೂ ಗಿಡಗಳು ಬೆಳೆದಿದ್ದವು. ಭಗ್ನಗೊಂಡ ಮೂರ್ತಿಗಳು ಅಲ್ಲಲ್ಲ ಜದ್ದಿರುವುದು ಕಂಡು 
ಬರುತ್ತಿತ್ತು. ಮತ್ತೊಮ್ಮೆ ಈ ದೇವಾಲಯಕ್ಕೆ ಜೂನ್‌ ೨೦೧೬ ರಲ್ಲ ಕ್ಷೇತ್ರಕಾರ್ಯ ಕೈಗೊಂಡು ಭೇಟ 
ನೀಡಿದಾಗ ಈ ದೇವಾಲಯವನ್ನು ಸಂಪೂರ್ಣವಾಗಿ ನವೀಕರಣ ಮಾಡಲಾಗಿತ್ತು. ಮೂಲ ದೇವಾಲಯದ 
ಶೈಅಯನ್ನು ಮಾರ್ಪಡಿಸದೇ ಹಳೆಯ ವಸ್ತುಗಳನ್ನೇ ಬಳಸಿಕೊಂಡು ಅವುಗಳಗೆ ಸ್ಯಾಂಡ್‌ಬ್ಲಾಸ್ಟ್‌ ಮೂಲಕ 
ಹೊಳಪನ್ನು ನೀಡುವುದರ ಜೊತೆಗೆ ಎತ್ತರದಲ್ಲ ಕಡಿಮೆ ಇದ್ದ ಕಾರಣ ದೇವಾಲಯವನ್ನು ಎತ್ತರಗೊಆಸಲು 
ಕಂಬಗಳಗೆ ಹಾಗೂ ಗೋಡೆಗಳಗೆ ಹೊಸದಾಗಿ ಪೀಠ ಹಾಗೂ ದಿಂಡುಗಳನ್ನು ಬಳಸಲಾಗಿದೆ. 
ಅದೊಂದನ್ನು ಹೊರತು ಪಡಿಸಿದರೆ ಮೂಲ ದೇವಾಲಯದ ಶೈಲಗೆ ಎಲ್ಲಯೂ ಹಾನಿಯಾಗಿಲ್ಲ. 


ಸ್ಥಳೀಯವಾಗಿ ಈ ಸೋಮೇಶ್ವರನನ್ನು ತಬ್ಲೇಶ್ವರ ಸ್ಹಾಮಿ ಎಂದು ಸಹ ಕರೆಯಲಾಗುತ್ತದೆ ಎಂದು 
ಹೇಳಲಾಗಿದೆ". ಬಹುಶಃ ಗಂಗವಾರದಿಂದ ೩ ಕಿ.ಮೀ ದೂರದಲ್ಪರುವ ತಬಜ್ಞಂಗೇಶ್ವರ ದೇವರ ಹೆಸರನ್ನು 
ಐ.ಕೆ. ಪರ್ಮರವರು ತಬ್ಲೇಶ್ರರ ಎಂದು ಕರೆದಿರಬಹುದು. ಈ ದೇವಾಲಯವು ಪೂರ್ವಾಭಿಮುಬವಾಗಿದ್ದರೂ 


“ರ ಕ-೯,ದೇ.ತಾ.೭೪, ಕ್ರಿ.ಶ.೭೮೦, ಗಂಗವಾರ. 


*° Suryanath. U. Kamath(CE) :- Karnataka state gazetteer, page.no-811. 
ವ ಕ-೯, ದೇ.ತಾ.೭%, ಕ್ರಿ.ಶ.೧೦೪೬, ಗಂಗವಾರ. 


® Sharma.l.K, Temples of the Gangas of Karnataka, page no-58. 


೩೧೨ 


ಪ್ರವೇಶದ್ವಾರ  ಉತ್ತರಾಭಿಮುಖವಾಗಿದೆ. ಸುತ್ತಲೂ ಪ್ರಾಕಾರದಿಂದ ಕೂಡಿರುವ ಈ ದೇವಾಲಯ 
ಗರ್ಭಗುಡಿ, ಅಂತರಾಳ, ನವರಂಗ, ಮುಖಮಂಟಪವನ್ನು ಹೊಂದಿದೆ. ಗರ್ಭಗುಡಿಯಲ್ಲರುವ ಅಂಗವನ್ನು 
ಪಾಣಿಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ಅಂಗದಲ್ಲ ರುದ್ರಕಾಂತ ಭಾಗವು ಹೆಚ್ಚಾಗಿದೆ. ಈ ರೀತಿಯ 
ಅಂಗಗಳನ್ನು ಶಿವಾಧಿಕ ಅಂಗವೆಂದು ಕರೆಯಬಹುದಾಗಿದೆ. 


ಸುಬನಾಸಿ ಅಥವಾ ಅಂತರಾಳವು ಠೇ ಮೊದಲು ಬಾಗಿಲನ್ನು ಹೊಂದಿದ್ದು ಈಗ ಅಂದರೆ 
ಜೀಣೋದ್ದಾರಗೊಂಡ ಮೇಲೆ ತೆರೆದಿರುವಂತೆ ಕಂಡು ಬರುತ್ತದೆ. ಈ ಗರ್ಭಗುಡಿ ಮತ್ತು ಅಂತರಾಳಕ್ಕೆ 
ಯಾವುದೇ ವಿನ್ಯಾಸಗೊಳಸಿದ ಬಾಗಿಲುವಾಡಗಳು ಕಂಡು ಬರುವುದಿಲ್ಲ. ಅತ್ಯಂತ ಸರಕವಾದವುಗಳಾಗಿವೆ. 


ನವರಂಗವು ೧೬ ಕಂಬಗಳನ್ನು ಹೊಂದಿದೆ. ಮಧ್ಯದ ನಾಲ್ಲು ಕಂಬಗಳು ಮಾತ್ರ ರುದ್ರಕಾಂತ 
ಸ್ಪ್ವಂಭವಾಗಿವೆ. ಇವುಗಳ ಪಾದ ನಾಲ್ದು ಕೋನ, ಮೇಲೆ ಅಷ್ಟಕೋನ ನಂತರ ದುಂಡಾಗಿರುವುದನ್ನು 
ಕಾಣಬಹುದು. ದಿಂಡಿನ ಮಧ್ಯಭಾಗದಲ್ಲ ಮಾಲಾಲಂಕಾರದ ರಚನೆಯನ್ನು ಕಾಣಬಹುದು. ಕೆಲವೊಂದು 
ಕಂಬಗಕಲ್ಲ ಕಂಠದ ಭಾಗವನ್ನು ಹೊಸದಾಗಿ ಸೇರಿಸಲಾಗಿದೆ. ಮುಚ್ಚಕವು ದುಂಡಾಗಿದೆ. ಬೋದಿಗೆಯು 
ಸರಳವಾಗಿದ್ದು. ಉಳದ ಕಂಬಗಳು ಸರಳವಾಗಿ ನಾಲ್ಲು, ಎಂಟು. ನಾಲ್ದು ಕೋನ ಹೊಂದಿರುವುದರ 
ಜೊತೆಗೆ ಮೇಲ್ಲಾಗದಲ್ಲ ದುಂಡಾಗಿರುವುದನ್ನು ಕಾಣಬಹುದು. ಈ ಕಂಬಗಳ ಬೋದಿಗೆಯು ಸಹ 
ಸರಳವಾಗಿದೆ. ಈ ಕಂಬಗಳ ಎತ್ತರವನ್ನು ಹೆಚ್ಚಿಸಲು ಪಾದದಲ್ಲ ಸುಮಾರು ೩/೬೪ ಅಡಿಯುಂದ ಒಂದು 
ಅಡಿಯವರೆಗೆ ಪೀಠವನ್ನು ರಚಿಸಿ ಅದರ ಮೇಲೆ ಕಂಬವನ್ನು ನಿಲ್ಲಸಲಾಗಿದೆ. ಕೆಲವು ಕಡೆ ವೃತ್ತಾಕಾರದ 
ಕಂಠಗಳನ್ನು ಮಾಡಿ ಬೋದಿಗೆಯ ಕೆಕಗೆ ಇಡಲಾಗಿದೆ. ಅಂತರಾಳದ ಮುಂಭಾಗದಲ್ಲ ಚಿಕ್ಕದಾದ ನಂದಿ 


ವಿಗ್ರಹವಿದ್ದು ಅದನ್ನು ಹೊಸದಾಗಿ ನಿರ್ಮಿಸಿ ಜೀಣೋದ್ದಾರದ ನಂತರ ಪ್ರತಿಷ್ಠಾ ಪಿಸಲಾಗಿದೆ. 


ನವರಂಗದ ಮೇಲ್ಧಾವಣಿಯಲ್ಲ ಯಾವುದೇ ವಿತಾನ ಅಥವಾ ಗಂಗರ ಇತರೇ ದೇವಾಲಯಗಳಕಲ 
ಇರುವಂತೆ ಕಮಲದ ಉಬ್ಬು ಶಿಲ್ಲಗಳಾಗಆ ಕಂಡುಬರುವುದಿಲ್ಲ. ಅಂತರಾಳದ ಎರಡು ಬದಿಯಲ್ಲರುವ 
ಕಂಬಗಳಕಲ್ಲ ಒಳಮುಖವಾಗಿ ಆನೆಗಳ ಉಬ್ಬು ಶಿಲ್ಪಗಳನ್ನು ಜಡಿಸಲಾಗಿದೆ. ಇಲ್ಲ ಆನೆಯ ಮುಂಭಾಗವಾ 
ತಲೆ ಮತ್ತು ಎರಡು ಕಾಲುಗಳು ಮಾತ್ರ ಕಂಡುಬರುತ್ತದೆ. ಅಂತರಾಳದ ಬಲಭಾಗಕ್ಕೆ ಪಾಣಿಪೀಠದ ಮೇಲೆ 
ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. 


ನವರಂಗದ ಬಲಭಾಗಕ್ಕೆ ಒಂದು ದೇವಾಲಯವಿದ್ದು ಅಲ್ಲ ಪ್ರಸ್ತುತ ಸಮಾನಾಂತರವಾಗಿ ಮೂರು 
ಗರ್ಭಗುಡಿಗಳನ್ನು ಮಾಡಲಾಗಿದೆ. ಮಧ್ಯದ ಗರ್ಭಗುಡಿಯಲ್ಲ ಸಮಭಂಗಿಯಲ್ಲ ನಿಂತಿರುವ ಪಾರ್ವತಿ 


” ಜಿ.ಜ್ಞಾನಾನಂದ :- ಶ್ರೀ ಕಾಶ್ಯಪ ಶಿಲ್ಪ ಶಾಸ್ತ್ರಂ, ಪು.ಸಂ-೧೭೭. 


ದೇವಿಯನ್ನು ಪ್ರತಿಷ್ಣಾಪಿಸಲಾಗಿದೆ. ಉದ ಎರಡು ಗರ್ಭಗುಡಿಗಳ್ಲ ಒಂದರಲ ದೇವಾಲಯಕ್ಕೆ ಸೇರಿದ 
ವಸ್ತು, ಆಭರಣಗಳನ್ನು ಮತ್ತೊಂದರಲ್ಲ ಪೂಜಾ ಸಾಮಾರ್ರಿಗಳನ್ನು ಪ್ರಸುತದಲ್ಲ ಇಡಲಾಗಿದೆ. ನವೀಕರಣಕ್ಷೆ 
ಮೊದಲು ಈ ಜಾಗದಲ್ಲ ಮಧ್ಯ ನಾಲ್ದು ಕಂಬಗಳದ್ದವು. ಇವುಗಳು ನಾಲ್ಲು, ಎಂಟು. ನಾಲ್ಲು, ಎಂಟು 
ಮೂಲೆಗಳುಳ್ಳ ಕಂಬಗಳಾಗಿದ್ದವು. ಮೊದಲು ಈ ಸ್ಥಳವನ್ನು ಭಜನೆ, ನೃತ್ಯ ಮುಂತಾದ ಸಾಂಸ್ಕೃತಿಕ 
ಕಾರ್ಯಕ್ರಮಗಳಗೆ ಬಳಸಿಕೊಂಡಿರಬಹುದು. ಇಲ್ಲನ ಭತ್ತಿಯು ಅರೆಗಂಬಗಳನ್ನು ಸಹ ಹೊಂದಿತ್ತು. 
ಪ್ರಸ್ತುತ ಈ ಜಾಗದಲ್ಲ ನಾಲ್ಲು ಕಂಬಗಳ ಬದಲಾಗಿ ಕೇವಲ ಎರಡು ಕಂಬಗಳು ಮಾತ್ರ ಕಂಡುಬರುತ್ತದೆ. 
ಈ ಕಂಬಗಳ ಮಧ್ಯೆ ಪಾರ್ವತಿ ದೇವಿಯ ವಾಹನವಾದ ಸಿಂಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. 
ಜೀರಣೋದ್ದಾರಕ್ಕೆ ಮೊದಲು ನವರಂಗದಲ್ಲ ಹಳೆಯ ನಂದಿಯ ವಿಗ್ರಹಪಿತ್ತು. ಈಗ ನವರಂಗದಿಂದಲೇ 
ಪೂರ್ವಕ್ಷೆ ಹೊಸದಾಗಿ ದ್ವಾರವನ್ನು ನಿರ್ಮಿಸಲಾಗಿದೆ. ಹೊರಗೆ ಹೊಸ ಧ್ವಜಸ್ತಂಭ ಹಾಗೂ ಹಳೆಯ 
ನಂದಿಯನ್ನು ಇಡಲಾಗಿದೆ. ಪ್ರಧಾನ ನವರಂಗದ ಎಡಭಾಗಕ್ಕೆ ಮುಖಮಂಟಪವಿದ್ದು, ಇದು ನಾಲ್ದು 
ರುದ್ರಕಾಂತ ಕಂಬಗಳನ್ನು ಹೊಂದಿದೆ. ಈ ಕಂಬಗಳ ಎತ್ತರವನ್ನು ಹೆಚ್ಚಿಸಲು ಸುಮಾರು ಅರ್ಧ ಅಡಿಯಷ್ಟು 
ಎತ್ತರದ ಕಲ್ಪನ ಪೀಠವನ್ನು ನಿರ್ಮಿಸಿ ಅದರ ಮೇಲೆ ಕಂಬಗಳನ್ನು ನಿಲ್ಲಸಲಾಗಿದೆ. ಇಲ್ಲನ 
ಮೇಲ್ಛಾವಣಿಯಲ್ಲ ಯಾವುದೇ ರಚನೆಯು ಕಂಡುಬರುವುದಿಲ್ಲ. ಈ ಮುಖಮಂಟಪದಲ್ಲ ನಂದಿಯಾಗಲ 
ಅಥವಾ ಇತರೆ ಶಿಲ್ಪಗಳಾಗಅ ಕಂಡು ಬರುವುದಿಲ್ಲ. ಈ ಮುಖಮಂಟಪವನ್ನು ಪ್ರವೇಶಿಸಲು ಮೂರು 
ದಿಕ್ಷುಣಳ೦ದಲೂ ದ್ಹಾರಗಳವೆ. ಅಂದರೆ ಉತ್ತರ, ಪೂರ್ವ, ಪಶ್ಲಿಮ ದಿಕ್ಲುಗಕಲ್ಲ ದ್ಹಾರಗಳವೆ. ಉತ್ತರ 
ದ್ಹಾರದಿಂದ ನವರಂಗಕ್ಕೆ ಪ್ರವೇಶ ದೊರೆಯುತ್ತದೆ. 


ದೇವಾಲಯದ ಹೊರ ಭಾಗದ ವಾಸ್ತು ಲಕ್ಷಣಗಳನ್ನು ಗಮನಿಸುವುದಾದರೆ ಮುಖಮಂಟಪ ಮತ್ತು 
ನವರಂಗದ ಭಾಗವು ಯಾವುದೇ ಅಧಿಷ್ಠಾನವನ್ನು ಹೊಂದಿಲ್ಲ. ಈ ಭಾಗದ ಭತ್ತಿಯಲ್ಲ ಯಾವುದೇ 
ಅರೆಗಂಬಗಳಾಗಆ ದೇವಕೋಷ್ಟಗಳಾಗಆ ಕಂಡುಬರುವುದಿಲ್ಲ. ಪ್ರಸ್ತರದ ಭಾಗಗಳಾದ ಉತ್ತರ, ವಲಭ, 
ಕಪೋತ, ವಾಜನಗಳನ್ನು ಕಾಣಬಹುದು ವಲಭಿಯು ಇಲ್ಲ ಸಲ್ಪ ಉಜ್ಬರುವ ಬದಲು ಉತ್ತರದ 
ಮಾದರಿಯಲ್ಪದೆ. ಹಾಗೂ ಉತ್ತರಕ್ಷಿಂತ ಸಲ್ಪ ಮುಂದಕ್ಕೆ ಬಂದಿದೆ. ಈ ವಲಭಯಲ್ಲ ಹಂಸಮಾಲೆಯನ್ನು 


ಕಾಣಬಹುದಾಗಿದೆ. ಕಪೋತವು ಸರಳವಾಗಿದ್ದು ಯಾವುದೇ ನಾಸಿಗಳು ಕಂಡುಬರುವುದಿಲ್ಲ. 


ದಕ್ಷೀಣಕ್ಷೆ ಇರುವ ಮಂಟಪವು ಪಾದಬಂಧ ಅಧಿಷ್ಠಾನವನ್ನು ಹೊಂದಿದೆ ಉಪಾನ, ಜಗತಿ, ತಿಪಟ್ಟ 
ಕುಮುದ, ಗಳ, ಪ್ರತಿಗಳು ಇಲ್ಲ ಕಂಡುಬರುತ್ತವೆ. ಈ ಭಾಗದ ಅತ್ತಿಯಲ್ಲ ಅರೆಗಂಬಗಳನ್ನು 
ಕಾಣಬಹುದಾಗಿದೆ. ಪೂರ್ವ ಮತ್ತು ಪಶ್ತಿಮಕ್ಕೆ ಎರಡು ಸರಳವಾದ ಜಾಲಾಂಧ್ರಗಳವೆ. ಇಲ್ಲಯೂ ವಲಭ 


ಸಲ್ಪ ಉಜ್ಜರುವ ಬದಲು ಸಮವಾಗಿಯೇ ಇದೆ. ಈ ವಲಭಯಲ್ಲ ಹಂಸಗಳ ಜೊತೆಗೆ ಅಸ್ಪಸ್ಥವಾದ ಇತರೆ 
ಪ್ರಾಣಿ, ಪಕ್ಷಿಗಕ ಶಿಲ್ಪಗಳನ್ನು ಸಹ ಕಾಣಬಹುದಾಗಿದೆ. ಇಲ್ಲನ ಕಪೋತದಲ್ಲ ನಾಸಿಗಳನ್ನು ಕಾಣಬಹುದು. 
ಈ ನಾಸಿಗಳಕು ಹೆಚ್ಚಿನ ಅಲಂಕರಣಿಗಳಲ್ಲದೆ ಸರಳವಾಗಿವೆ. ನವೀಕರಣಕ್ಕೆ ಮೊದಲು ಈ ಭಾಗದಲ್ಲ 
ಯಾವುದೇ ರೀತಿಯ ಶಿಖರದ ರಚನೆ ಇರಲಅಲ್ಲ. ಈಗ ಇಟ್ಟಗೆ ಹಾಗೂ ಸಿಮೆಂಟನಿಂದ ಒಂದು ಶಿಖರವನ್ನು 


ರಚನೆ ಮಾಡಲಾಗಿದೆ. 


ಗರ್ಭಗುಡಿಯು ಸಹ ಪಾದಬಂಧ ಅಧಿಷ್ಠಾನವನ್ನು ಹೊಂದಿದೆ ಈ ಅಧಿಷ್ಠಾನ ಜಗತಿ, ತಿಪಟ್ಟ 
ಕುಮುದ, ಗಳ, ಪ್ರತಿಗಳನ್ನು ಒಳಗೊಂಡಿದೆ. ಅರೆಗಂಬಗಳಂ೦ದ ಅಲಂ೦ಕರಿಸಲ್ಪಲ್ಪದೆ. ವಲಭಿಯಲ್ಲ ಶಿಲ್ಪಗಳ 
ಕೆತ್ತನೆಯನ್ನು ಕಾಣಬಹುದು. ಕಪೋತವು ನಾಸಿಗಳ ಅಲಂಕಾರದ ಜೊತೆಗೆ ಕಮಲದಳದ ರಚನೆಯನ್ನು 
ಸಹ ಹೊಂದಿದೆ. ಗರ್ಭಗೃಹದ ಶಿಖರವು ಮೆಟ್ಟಲುಗಳಂತೆ ಮೇಲೇರುತ್ತದೆ ಸ್ಹೂಪಿಯ ಭಾಗ ಸಿಮೆಂಟನಿಂದ 
ರಚನೆಯಾಗಿರುವಂತೆ ಕಂಡುಬರುತ್ತದೆ. ಇಲ್ಲ ನಾಲ್ಲು ನಾಸಿಗಳದ್ದು ಅವುಗಳ ಮೇಲೆ ಸಿಂಹಮುಬವನ್ನು 
ಕಾಣಬಹುದಾಗಿದೆ. ಈ ಶಿಖರದ ಮೊದಲನೇ ತಲದಲ್ಲ ಕುಳತಿರುವಂತೆ ಹಲವು ನಂದಿ ಶಿಲ್ಪಗಳನ್ನು 
ಕಡೆಯಲಾಗಿದೆ. ಈ ಮೇಲೆ ತಿಅಸಿದ ಗರ್ಭಗುಡಿಯ ಶಿಖರದ ಭಾಗವು ನವೀಕರಣ ಮಾಡುವುದಕ್ಕೆ 
ಮೊದಲು ಇದ್ದಂತಹ ರಚನೆ ಪ್ರಸ್ಲುತ ಈ ಮೊದಲು ಇದ್ದಂತಹ ಸಿಂಹಲಲಾಟದ ಮೇಲ್ಭಾಗವನ್ನು ಮತ್ತಷ್ಟು 
ಹೆಚ್ಚಸಿ ಮೇಲೆ ತಾಮ್ರದ ಕಳಸವನ್ನು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. 


ದೇವಾಲಯವು ಪ್ರಾಕಾರದಿಂದ ಸುತ್ತುವರೆದಿದೆ. ಈ ಪ್ರಾಕಾರದ ಬಾಗಿಲು ಉತ್ತರಕ್ಕೆ ಇದ್ದು, ಈ 
ದಾರದ ಮೇಲೆ ಶಾಲಾ ಶಿಖರ ರಚನೆಯನ್ನು ಕಾಣಬಹುದು ಇಲ್ಲನ ದ್ವಾರವು ಸಹ ಯಾವುದೇ 
ಅಲಂಕರಣಿಯನ್ನು ಹೊಂದಿರದೆ ಒಂದು ಚಿಕ ಮಂಟಪದಂತೆ ಕಂಡುಬರುತ್ತದೆ. ಒಳ ಭಾಗದ ದ್ವಾರದಲ್ಲ 
ಎರಡು ಪುರುಷ ಶಿಲ್ಪಗಳ ರಚನೆಯನ್ನು ಕಾಣಬಹುದು. ಇಲ್ಪಂದ ಒಕಬಂದರೆ ನಮಗೆ ಎದುರಾಗುವುದೇ 
ಎರಡು ಸಿಂಹಪಾದ ಸ್ವಂಭಗಳು ಇವು ಪಲ್ಲವ ಶೈಲಅಲಯವುಗಳಾಗಿದ್ದು, ಗಂಗರು ಇವುಗಳನ್ನು ತಮ್ಮ 
ದೇವಾಲಯದಲ್ಲಿ ಬಳಸಿಕೊಂಡಿದ್ದಾರೆ ಈ ರೀತಿಯ ಸ್ಪಂಭಗಕು ಜಲ್ಲೆಯ ಇತರೆ ಕಡೆಗಳಕಲ್ಲ 
ಕಂಡುಬರುವುದಿಲ್ಲ. ಆದರೆ ಮಣ್ಣೆಯಲ್ಲ ಸೋಮೇಶ್ವರ ದೇವಾಲಯದ ಮುಂದೆ ಎರಡು ಸಿಂಹ ಶಿಲ್ಪಗಳನ್ನು 
ಕಾಣಬಹುದು. ಇವುಗಳನ್ನು ಕಂಬದ ಪಾದಗಳಾಗಿ ಬಳಸಿರಬಹುದು. ಪ್ರಾಕಾರದ ಮಂಟಪದಲ್ಲಿ ಒಟ್ಟು ೨೮ 
ಕಂಬಗಳದ್ದು ಅದರಲ್ಪ ಎರಡು ಸಿಂಹಪಾದ ಕಂಬಗಳನ್ನು ಹೊರತು ಪಡಿಸಿದರೆ ಉದವುಗಳೆಲ್ಲವೂ ನಾಲು, 
ಎಂಟು. ನಾಲ್ದು ಮೂಲೆಗಳನ್ನು ಹೊಂದಿರುವ ಕಂಬಗಳಾಗಿವೆ. ಇವು ಸರಳವಾದ ಬೋದಿಗೆಯನ್ನು 
ಹೊಂದಿವೆ. 


ಈ ದೇವಾಲಯದ ನವೀಕರಣಕ್ಕೆ ಮೊದಲು ಕೆಲವು ಶಿಲ್ಪಗಳು ಜೆಲ್ಲಾಪಿಲ್ಲಯಾಗಿ ಬದ್ದಿದ್ದವು ಮತ್ತೆ 
ಕೆಲವು ಭಗ್ಗಗೊಂಡಿದ್ದವು. ಪಸ್ತುತ ಪ್ರಾಕಾರದ ಮಂಟಪದಲ್ಲ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಲ್ಲ ಎರಡು 
ಕಂಬಗಳನ್ನು ಸೇರಿಸಿಕೊಂಡು ಅರ್ಧಗೋಡೆ ಇರುವಂತೆ ಗುಡಿಯನ್ನು ನಿರ್ಮಿಸಲಾಗಿದೆ. ಉತ್ತರ ಭಾಗದ 
ಬಲಭಾಗದಲ್ಲ ನವಗ್ರಹವನ್ನು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಎಡಭಾಗದ ಮೂಲೆಯಲ್ಲ 
ಕಾಲಭ್ಯೆರವನ ಮೂರ್ತಿಯನ್ನು ಕಾಣಬಹುದು. ಪ್ರಾಕಾರದಲ್ಪ್ಲ ನವರಂಗದ ಮುಂಭಾಗಕ್ಕೆ ಅಂದರೆ ಪೂರ್ವ 
ದಿಕ್ಕಿನಲ್ಲಿ ಬಾಗಿಲ ಮುಂದೆ ಮೊದಲು ನವರಂಗದಲ್ಲಿದ್ದ ನಂದಿಯನ್ನು ಇರಿಸಲಾಗಿದೆ. ಈ ನಂದಿಯ ಶಿಲ್ಪವು 
ಸುಂದರವಾಗಿದ್ದು ಗಂಟಿಯ ಮಾಲೆಗಳಂದ ಅಲಂಕೃತಗೊಂಡಿದೆ. ನಂದಿಯ ಹಿಂಭಾಗದಲ್ಲ ಹೊಸದಾಗಿ 
ನಿರ್ಮಿಸಿರುವ ಕಂಬವನ್ನು ಕಾಣಬಹುದು. ಇದು ಅಷ್ಟಕೋನದೊಂದಿಗೆ ಮೇಲೇರಿ ಕುಂಭ, ಕಮಲವನ್ನು 
ಹೊಂದಿದೆ. ಪ್ರಾಕಾರದಲ್ಲನ ಗುಡಿಗಕಲ್ಲ ಗಣಪತಿ. ಸೂರ್ಯ, ಚಂದ್ರ. ದುರ್ಗಿ. ಸುಬ್ರಹ್ಮಣ್ಯ ಶಿಲ್ಪಗಳನ್ನು 
ಕ್ರಮವಾಗಿ ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಯ ಪ್ರನಾಕದ ಬಳ ಚಂಡಿಕೇಶ್ವರ ಗುಡಿಯನ್ನು ಹೊಸದಾಗಿ 


ನಿರ್ಮಿಸಲಾಗಿದೆ. 


ಒಲ್ದಾರೆಯಾಗಿ ಈ ದೇವಾಲಯವು ನವೀಕರಣಗೊಂಡಿದ್ದರೂ ತನ್ನು ಮೂಲ ಸ್ರರೂಪವನ್ನು 
ಕಳೆದುಕೊಳ್ಳದಂತೆ ನಿರ್ಮಿಸಿರುವುದು ಸ್ವಾಗತಾರ್ಹವಾಗಿದೆ. 


ಗಂಗವಾರದಲ್ಲಯೇ ನೀಲಕಂಠೇಶ್ವರ ದೇವಾಲಯವಿದ್ದು ಇದರ ಒಳಗೆ ಪ್ರಾಚೀನವಾದ 
ಶಿವಅಂಗವನ್ನು ಕಾಣಬಹುದು. ಆದರೆ ಅದು ಪ್ರಸ್ತುತ ಪೂಜೆಗೊಳಪಡುತ್ತಿಲ್ಲ. ಇದೇ ದೇವಾಲಯದ 
ಹಿಂಭಾಗದ ಒಂದು ಅಂಗಪವಿದ್ದು ಅಷ್ಟ ಮತ್ತು ಚತುಷ್‌ ಕೋನವನ್ನು ಹೊಂದಿ ಪಾಣಿಪೀಠದ ಮೇಲೆ 
ನಿಂತಿದೆ ಬಹುಶಃ ಇದು ತಲೆಕೆಕಗಾಗಿರಬಹುದು. ರುದ್ರಭಾಗ ಪೀಠದ ಒಳಭಾಗದಲ್ಲರಬಹುದು. ಈ 
ದೇವಾಲಯದ ದ್ವಾರಬಂಧದಲ್ಲ ತ್ರಿಶೂಲ, ಡಮರುಗ, ಗದೆಯೊಂದಿಗೆ ನಿಂತಿರುವ ಕಾಲ, ಮಹಾಕಾಲರನ್ನು 
ಕಾಣಬಹುದು. ಇದಲ್ಲದೇ ಗುಳ್ಳಪುನವರ ತೋಟದಲ್ಲ ನಾಲ್ಲು ಮೂಲೆ ಅಂಗದ ಮಾದರಿಯ ಕಂಬ, 
ಜಯರಾಮಣ್ಣನವರ ತೋಟದಲ್ಲ ಅಂಗ, ಗಂಗಮ್ಮನ ದೇವಸ್ಥಾನದ ಬಳ ವೀರಗಲ್ಲು ಹಾಗೂ ಲಕ್ಷ್ಮೀ 
ವಿ್ರಹಗಳನ್ನು ಕಾಣಬಹುದಾಗಿದೆ. ದೇವನಹಳ್ಳಯ ವೇಣುಗೋಪಾಲ ದೇವಾಲಯದ 
ದ್ಹಾರಪಾಲಕರಂತಿರುವ ೨ ವಿಷ್ಣು ವಿಗ್ರಹಗಳು ಗಂಗವಾರ ದೇವಾಲಯದು ಎಂದು ಹಾಗೇಯೆ ದೇವನಹಳ್ಣ 
ತಾಲ್ಲೂಕು ಕಛೇರಿ ಆವರಣದಲ್ಲರುವ ವಿಷ್ಣುಶಿಲ್ಪ್ಲಗಳು ಸಹ ಗಂಗವಾರದಿಂದ ತಂದುದಾಗಿ ತಿಆದು 
ಬರುತ್ತದೆ. 


ಅ 
2D 
( 


ಈ ದೇವಾಲಯದ ಗರ್ಭಗುಡಿ, ಅಧಿಷ್ಠಾನ, ಅತ್ತಿ ಭಾಗಗಳೆಲ್ಲವನ್ನು ಸಂಪೂರ್ಣವಾಗಿ ತಮಿಳು 
ಶಾಸನಗಳು ಆವರಿಸಿವೆ. ಕ್ರಿ.ಶ.೧೦೬೬ ರಲ್ತ್ಪ ರಾಜಾಧಿರಾಜ ದೇವರ ೨೯ ನೇ ಅಧಿಕಾರವಧಿಯಲ್ಲ 
ದೇವಸ್ಥಾನಕ್ಕೆ ದೇವರ ಹಜ್ಬಕ್ಕೆ ಚಾಮುಂಡೇಶ್ವರಿಗೆ ದಾನ ನೀಡಿರುವುದನ್ನು ದೇವಾಲಯದ ಎಡ ಭಾಗದ 
ಗೋಡೆಯ ಮೇಲೆ** ಇದ್ದರೇ. ದೇವಸ್ಥಾನದ ಮುಂದಿರುವ ಕಂಭದ ಮೇಲೆ ರಾಜಾಧಿರಾಜ ದೇವರ ೩೩ನೇ 
ಆಳ್ವಕೆಯಲ್ಲ ಸೇನಾಧಿಪತಿ ರಾಜೇಂದ್ರ ಚೋಳ ಬ್ರಹ್ವಮಾರಯರಿಗೆ*” ದಾನ ನೀಡಿರುವುದನ್ನು ಹಾಗೇಯೇ 
ದೇವಸ್ಥಾನದ ಬಾಗಿಲು ಚೌಕಟ್ಟು ಮಾಡಿದವರ ಮಾಹಿತಿಯನ್ನು ಬಾಗಿಲ ಗೋಡೆಯ ಮೇಲೆ*” 
ಕಾಣಬಹುದು. ದೇವಸ್ಥಾನದ ಪೂಜಾರಿಯ ಜೀವನಕ್ಕಾಗಿ ದಾನ ನೀಡಿರುವುದನ್ನು ಕ್ರಿ.ಶ.೧೨೬೭ ೦ 
ಗ್ರಾಮದ ಊರಮುಂದಿನ ಕಲ್ಪನ ಮೇಲೆ ಕಾಣಬಹುದು. 


ಚೌಡಪ್ರನಹಳ್ಳಯ ತಬ್ಲುಅಂಗೇಶ್ವರ ದೇವಾಲಯ 

ದೇವನಹಳ್ಳಯಿಂದ ೧೭ ಕಿ.ಮೀ ದೂರದಲ್ಲನ ಗಂಗವಾರ ಮತ್ತು ಚೌಡಪ್ಪನಹಳ್ಳ ನಡುವೆ 
ತಜ್ಲಂಗೇಶ್ವರ ದೇವಾಲಯ ಚಿತ್ರ ಸಂಚ್ಯಿ-೬೭) ಕಂಡು ಬರುತ್ತದೆ. ಈ ದೇವಾಲಯವನ್ನು ಇತ್ತೀಚೆಗೆ ಹೊಸದಾಗಿ 
ನಿರ್ಮಾಣ ಮಾಡಲಾಗಿದೆ. ಇಲ್ಲ ಒಂಬತ್ತು ಅಂಗಗಳು ಕಂಡು ಬರುತ್ತವೆ. ಈ ಅಂಗಗಳು ಎಲ್ಲವೂ 
ಪ್ರಾಚೀನವಾದವುಗಳಾಗಿವೆ. ಇಲ್ಪ್ಲನ ಪ್ರಥಾನ ದೇವರು ತಜ್ಞಂಗೇಶ್ವರ ಅಥವಾ ತಬ್ದುಅ೦ಗೇಶ್ವರ ಮೊದಲು 
ಭಕ್ತರೆಲ್ಲರೂ ತಮ್ಮ ಎರಡು ಕೈಗಳ೦ದ ಇದನ್ನು ತಮ್ಮ ಕಷ್ಟ ಪರಿಹಾರಕ್ಕೆ ತಜ್ಞಕೊಳ್ಳುತ್ತಿದ್ದರಂತೆ. ಆದ್ದರಿಂದ 
ಈ ಅಂಗಕ್ಕೆ ತಬ್ದುಅಂ೦ಗ ಎಂಬ ಹೆಸರು ಬಂದಿದೆ. ಇದರ ಸುಖನಾಸಿಯ ದ್ಹಾರಬಂಧದಲ್ಲ 
ವಿಜಯನಗರೋತ್ತರ ಕಾಲದ ದ್ವಾರಪಾಲಕ ಶಿಲ್ಪಗಳನ್ನು ಕಾಣಬಹುದು. ನವರಂಗದಲ್ಲ ನಂದಿಯ ಸುಂದರ 
ವಿಗ್ರಹವನ್ನು ಕಾಣಬಹುದು. ಉಳದ ಎಂಟು ಅಂಗಗಳೆಂದರೆ ಪ್ರದಕ್ಷಿಣಾ ಕ್ರಮವಾಗಿ ಸುಂದರೇಶ್ವರ, 
ಪಶುಪತೇಶ್ವರ. ಮಲ್ಲಕಾರ್ಜುನ. ಪಾತಾಳೇಶ್ವರ. ವೈದ್ಯನಾಥೇಶ್ವರ. ಗಂಗಾಧರೇಶ್ವರ, ಕಾಶಿವಿಶ್ವನಾಥೇಶ್ವರ. 
ಮಂಜುನಾಥೇಶ್ವರ ಎನ್ನುವ ಅಂಗಗಳು ಆಕಾರ ಮತ್ತು ಶೈೇಲಯಲ್ಲ ವಿಭನ್ನವಾಗಿರುವುದನ್ನು 
ಗುರುತಿಸಬಹುದು. ಮಲ್ಲಕಾರ್ಜುನ ಅಂಗವು ದುಂಡಾಗಿರದೆ ಹಲವು ಕೋನಗಳನ್ನು ಹೊಂದಿರುವುದರಿಂದ 
ಇದು ಧಾರಾಅಂ೦ಗ ಲಕ್ಷಣವನ್ನು ಹೊಂದಿದೆ. ಧಾರಾಅಂ೦ಂಗದ ಲಕ್ಷಣವೆಂದರೆ ಮೂಲೆಗಳನ್ನು ಹೊಂದಿರುವ 
ಪಣ್ಟಕೆಗಕನ್ನು ಹೊಂದಿರುವುದು*”. ಇದು ಸುಮಾರು ಹದಿನಾರು ಪಣ್ಲಕೆಗಳನ್ನು ಹೊಂದಿದೆ. ಉಳದ 


ಎ ಕ-೯,ದೇ.ತಾ.೭೫, ಕ್ರಿ.ಶ.೧೦೪೬, ತಮಿಳು, ಗಂಗವಾರ. 
ಎ ಕ, ದೇ.ತಾ.೭೬, ಕ್ರಿ.ಸ.೧೦೫೦, ತಮಿಳು, ಗಂಗವಾರ. 
ಎ ಕ-೯, ದೇ.ತಾ.೭೭.ಎ, ಕ್ರಿ.ಶ.೧೧೦೦, ತಮಿಳು, ಗಂಗವಾರ. 
ಎ ಕ, ದೇ.ತಾ.೯,ಕ್ರಿಶ.೧೨೬೭, ತಮಿಳು, ಗಂಗವಾರ. 
* ಜಿ.ಜ್ಞಾನಾನಂದ :- ಶ್ರೀ ಕಾಶ್ಯಪ ಶಿಲ್ಪ ಶಾಸ್ತ್ರಂ, ಪು.ಸಂ-೧೭೩. 


ಶಿವಅಂಗಗಳು ಶಿರೋವತ್ತಿನ ಕ್ರಮವನ್ನು ಹೊಂದಿವೆ. ಅಂಗಗಳನ್ನು ಹೊರತುಪಡಿಸಿದರೆ ಪ್ರಾಚೀನವಾದ 
ಇತರೆ ಪಕೆಯುಳಕೆಗಳು ಹಾಗೂ ಶಿಲ್ಪಗಳು ಇಲ್ಲ ಕಂಡು ಬರುವುದಿಲ್ಲ. 
ಚಿಕ್ಕನಹಳ್ಜ(ಬೇಚಿರಾಖ್‌ ಮಾರೇನಹಳ್ಳ)ಯ ಭೀಮಅಂಗೇಶ್ವರ ದೇವಾಲಯ 
ಹೊಸಕೋಟಿಯಬಂದ ೧೬ ಕಿ.ಮೀ ದೂರದಲ್ತ್ಲ ನಂದಿಗುಡಿ ಹೋಬಳಆಯಲ್ಲ ಬೇಜಿರಾಕ್‌ 
ಮಾರೇನಹಳ್ಳಿ ಎಂದು ಕರೆಯಲ್ಪಡುತ್ತಿದ್ದ ಸ್ಥಕದಲ್ಲದ್ದ ಭೀಮಲಅಂ೦ಗೇಶ್ವರ ದೇವಾಲಯವು (ಚಿತ್ರ ಸಂಖ್ಯೆ-೬೮) ಈಗ 
ಚಿಕ್ಕನಹಳ್ಳ ಗ್ರಾಮಕ್ಷೆ ಸೇರುತ್ತದೆ. ಮಾರೇನಹಳ್ಳ ಗ್ರಾಮವು ಈಗ ಇಲ್ಲ. ಪ್ರಸ್ತುತ ಚಿಕ್ಕನಹಳ್ಳಯ ಗ್ರಾಮದಲ್ಲ 
ಶ್ರೀಪುರುಷನ ಆಳಜ್ವಕೆಯ ಸಂಧರ್ಭದಲ್ಲ ಹೊರಡಿಸಿರುವ ಐದು ಶಾಸನಗಳು ಕಂಡು ಬರುತ್ತವೆ. ಇದರಲ 
ಕ್ರಿ.ಪ.೭೫೦ ರ ಒಂದು ಶಾಸನದಲ್ಲ ಈ ಭೀಮಲಅಂಗೇಶ್ವರ ದೇವರನ್ನು ಉಗ್ರ ರಾಮೇಶ್ವರ ಎಂದು ಕರೆದು 
ಸುಮಾರು ೧೨ ಗ್ರಾಮಗಳನ್ನು ದಾನ ನೀಡಿರುವುದನ್ನು ಉಲ್ಲೇಣಸಲಾಗಿದೆ””. ಕ್ರಿ.ಶ.೧೦೭೫ ರ ತಮಿಳು 
ಶಾಸನದ ಕುಲೋತ್ತುಂಗ ಚೋಳ ದೇವರ ೩ನೇ ವರ್ಷದ ಆಳ್ವಕೆ ಅವಧಿಯಲ್ಲ ನಿಗರಿಅ 
ಚೋಳಮಂಡಲದ ಕೈವಾರನಾಡಿನ ನಿಲತ್ತೂರ್‌ ಪೆರುಬಳಪುರ ಸೋಮರೈಸನ್‌. ನಾಗಮರೈಸನ್‌, 
ಗಂಗೈಕೊಂಡ ಅರಸನ್‌ ಮತ್ತು ಇತರರು ಸೇರಿ ಶ್ರೀ ರಾಮೇಶ್ವರ ಒಡೆಯ ಮಹಾದೇವರಿಗೆ ಹಾಗೂ ಶಿವ 
ಬ್ರಾಹ್ಮಣನಿಗೆ ದೊಡ್ಡ ಕೆರೆಯ ಕೆಳಗಿನ ಭೂಮಿಯನ್ನು ದಾನ ನೀಡಿದ್ದಾರೆ””. ಶಾಸನೋಕ್ತವಾಗಿರುವ 
ರಾಮೇಶ್ವರ ಒಡೆಯ ಪ್ರಸ್ತುತ ಭೀಮೇಶ್ವರನಾಗಿ ಬದಲಾದರೂ ದೇವಾಲಯ ಮೂಲ ರಚನೆಯಲ್ತದೆ. 
ಪ್ರಸ್ತುತ ಭೀಮೇಶ್ವರ ದೇವಾಲಯವು ಎಳಚಹಳ್ಳ ಕೆರೆಯ ಉತ್ತರಕ್ಕೆ ಕೋಡಿ ಬಳ ಕಂಡು ಬರುತ್ತದೆ. 
ಈ ದೇವಾಲಯವು ಪೂರ್ವಾಭಿಮುಬವಾಗಿದ್ದು, ಚಿಕ್ಷ ಗುಡಿಯಂತೆ ಗರ್ಭಗೃಹ, ನವರಂಗ ಮತ್ತು ನಂದಿ 
ಮಂಟಪವನ್ನು ಹೊಂದಿದೆ. ತ್ರಿಪಟ್ಟ ಕುಮುದವುಳ್ಳ ಪಾಣಿಪೀಠದ ಮೇಲೆ ಸುಮಾರು ೨ ೧/೨ ಅಡಿಯಷ್ಟು 
ಎತ್ತರ ಇರುವ ಅಂಗವನ್ನು ವರ್ಷಗಳ ಹಿಂದೆ ನಿಧಿಗಳ್ಳರು ಅಂಗವನ್ನು ಕಿತ್ತು ಹೊರಗೆ ಜಸಾಡಿ 
ಹೋಗಿದ್ದರಂತೆ. ಮತ್ತೆ ಗ್ರಾಮಸ್ಥರು ಅದೇ ಅಂಗವನ್ನು ಪ್ರತಿಷ್ಠಾಪನೆ ಮಾಡಿ ಒಳಭಾಗವನ್ನು ಗ್ರಾನೈಟ್‌ 


ಶಿಲೆಯಿಂದ ಸಂಪೂರ್ಣವಾಗಿ ನವೀಕರಣ ಮಾಡಿದ್ದಾರೆ. 


ಗರ್ಭಗುಡಿಯ ಬಾಗಿಲ ಬಲಭಾಗದಲ್ಲ ಚತುರ್ಭುಜಗಳನ್ನು ಹೊಂದಿ ಆಸೀನನಾಗಿರುವ ಗಣಪತಿ 
ಮೂರ್ತಿಯನ್ನು ಕಾಣ ಬಹುದು. ಈ ಶಿಲ್ಪವು ಪ್ರತ್ಯೇಕ ಮೂರ್ತಿ ಶಿಲ್ಪವಾಗಿರದೆ ಒಂದು ಕಲ್ಲು ಚಪ್ಪಡಿಯಲ್ಲ 
ಕೆತ್ತಿರುವ ಉಬ್ಬುಪಿಲ್ಲವಾಗಿದೆ. ನವರಂಗ ಅಥವಾ ಗರ್ಭಗುಡಿಯ ಮುಂಭಾಗದ ಅಂಕಣದಲ್ಲ ಯಾವುದೇ 
ಕ೦ಬಗಳಾಗಲ, ವಿತಾನಗಳಾಗಲಆ ಕಂಡು ಬರುವುದಿಲ್ಲ. 


ನ ಎ.ಕ-, ಹೊ.ತಾ.೮೨, ಕ್ರಿ.ಶ.೭೫೦, ಚಿಕ್ಕನಹಳ್ಳಿ. 
ಎಕ, ಹೊ.ತಾ.೧೦೧, ಕ್ರಿ.ಶ.೧೦೭೫, ತಮಿಳು, ಬೇಚಿರಾಖ್‌ ಮಾರೇನಹಳ್ಳಿ. 


೩೧೮ 


ದೇವಾಲಯದ ಪ್ರವೇಶ ದ್ವಾರದಲ್ಲ ದೊಡ್ಡದಾದ ಸೋಪಾನದಲ್ಲ ಹಸ್ತಿಹಸ್ತವನ್ನು ಕಾಣಬಹುದಾಗಿದೆ. 
ಆದರೆ ಸೋಪಾನಗಳು ಇಲ್ಲ. ಈ ದೇವಾಲಯದ ಹೊರಭಾಗದ ಲಕ್ಷಣಗಳನ್ನು ಹೇಳುವುದಾದರೆ ಈ 
ದೇವಾಲಯ ಒಂದು ತೇರಿನ ಮಂಟಪದ ರೀತಿ ಕಂಡು ಬರುತ್ತದೆ. ಇದು ಯಾವುದೇ ಅಧಿಷ್ಠಾನವಾಗಲ, 
ಅತ್ತಿ ಭಾಗವನ್ನಾಗಲ ಹೊಂದಿಲ್ಲ. ಕೇವಲ ಚಪ್ಪಡಿ ಕಲ್ಲುಗಳನ್ನು ಸೇರಿಸಿ ನಿರ್ಮಿಸಲಾಗಿದೆ. ಈ ರೀತಿಯ 
ಗುಡಿಗಳನ್ನು ಜಲ್ಲನಕೋಟಿ, ಡಿ ಪಾಳ್ಯ ಮತ್ತು ಕಿತ್ತನಲ್ಲಯಲ್ಲ ಕಾಣಬಹುದು. ಇದು ಶಿಖರವನ್ನು ಸಹ 
ಹೊಂದಿಲ್ಲ. 


ದೇವಾಲಯದ  ಮುಂಭಾಗದಲ್ಲ ನಾಲ್ದು ಕಂಬಗಳನ್ನು ನಿಲ್ಲಸಿ ತೆರೆದ ಮಂಟಪದಂತಹ 
ರಚನೆಯನ್ನು ಕಾಣಬಹುದು ಇದರಲ್ಲ ಒಂದು ಕಂಬ ಮಾತ್ರ ಚೌಕ, ಅಷ್ಟ, ಚೌಕ ಕೋನವುಳ್ನದಾಗಿದೆ. 
ಉಳದವು ಕಂಬದ ಯಾವುದೇ ಲಕ್ಷಣವನ್ನು ಹೊಂದಿರದೆ ಕಲ್ಲು ದಿಮ್ಮಿಯಂತಿವೆ. ಇಲ್ಲ ಗಂಟಿಯ 
ಅಲಂಕರಣಿೆಯೊಂದಿಗೆ ಪಶ್ಲಿಮಾಭಿಮುಬವಾಗಿ ಕುಳತಿರುವ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ 


ದೇವಾಲಯದ ಬಲಭಾಗಕ್ಕೆ ತೆರೆದ ಅಂಗಳದ ಎರಡು ಸಮ ಛಂಗಿಯಲ್ಲ ನಿಂತಿರುವ 
ಚತುರ್ಭಜಗಳನ್ನು ಹೊಂದಿರುವ ಮೂರ್ತಿ ಶಿಲ್ಪ್ಲಗಳ್ಲ ಒಂದು ವಿಷ್ಣು ಶಿಲ್ಪವಾಗಿದ್ದು. ಮತ್ತೊಂದನ್ನು 
ಗುರುತಿಸಲಾಗುವುದಿಲ್ಲ. ದೇವಾಲಯದ ಸುತ್ತಮುತ್ತಲು ಹಲವು ಶಾಸನಗಳು ಹಾಗೂ ವೀರಗಲ್ಲುಗಳನ್ನು 
ಕಾಣಬಹುದಾಗಿದೆ. ಊರಿನ ಹೊರಗೆ ದೇವಾಲಯ ಇರುವುದರಿಂದ ರಕ್ಷಣೆಯ ಕೊರತೆ ಇದೆ. 


ಕಮ್ಮಸಂದ್ರದ ಸೋಮೇಶ್ವರ ದೇವಾಲಯ 

ಹೊಸಕೋಟಿಯಬಂದ ಸುಮಾರು ೧೦ ಕಿ.ಮೀ ದೂರದಲ್ಪರುವ ಸೂಲಬೆಲೆ ಹೋಬಳಯ 
ಕಮ್ಮಸಂದ್ರ ಗ್ರಾಮದ ಊರ ಹೊರಗೆ ೧೦ ನೇ ಶತಮಾನಕ್ಕೆ ಸೇರಿದ ಪೂರ್ವಾಭಿಮುಖವಾದ 
ಸೋಮೇಶ್ವರ ದೇವಾಲಯವನ್ನು (ಚಿತ್ರ ಸಂಖ್ಯ) ಕಾಣಬಹುದು ಈ ದೇವಾಲಯವು ಗರ್ಭಗುಡಿ, ತೆರೆದ 
ಅಂತರಾಳ, ನವರಂಗ, ಮುಖಮಂಟಪ ನಂತರ ಹನ್ನೆರಡು ಕಂಬಗಳ೦ದ ಮಾಡಿದ ತೆರೆದ ಅಂಗಳವನ್ನು 
ಹೊಂದಿರುವುದನ್ನು ನೋಡಬಹುದಾಗಿದೆ. 

ಗರ್ಭಗುಡಿಯಲ್ಲ ಪಾಣಿಪೀಠದ ಮೇಲೆ ಶಿವಅಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಶಿವಅಂಗವು 
ಶಿರೋವರ್ತನ ಕ್ರಮದಲ್ಪದೆ. ಅಂದರೆ ಪೂಜಾಭಾಗ ಗುಂಡಾಗಿ, ಶಿರೋಭಾಗವು ಸಮತಟ್ದಾಗಿ ಅದರ 
ಸುತ್ತಅನ ಅಂಚನ್ನು ನಿರ್ದಿಷ್ಟವಾದ ಅಳತೆಯ ಪ್ರಕಾರ ಗುಂಡಾಗಿ ಮಾಡಲಾಗಿರುತ್ತದೆ". ಈ 


ನ ಜಿ.ಜ್ಞಾನಾನಂದ :- ಶ್ರೀ ಕಾಶ್ಯಪ ಶಿಲ್ಪ ಶಾಸ್ತ್ರಂ, ಪು.ಸಂ-೧೮೩. 


ಗರ್ಭಗುಡಿಯು ಯಾವುದೇ ದ್ವಾರಬಂಧದ ಅಲಂಕರಣಿಯನ್ನು ಹೊಂದಿಲ್ಲ. ಗರ್ಭಗುಡಿಯ 
ಮುಂಭಾಗದಲ್ಲರುವ ಅಂತರಾಳವು ತೆರೆದಿದ್ದು, ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. 


ನವರಂಗದಲ್ಲನ ನಾಲ್ಲು ಕಂಬಗಳು ಚೌಕ, ಅಷ್ಟ. ಚೌಕ ಕೋನವುಳ್ಳ ಸರಳವಾದ ಕಂಬಗಳಾಗಿವೆ 
ಬೋದಿಗೆಯು ಸಹ ಸರಳವಾಗಿದೆ. ಇಲ್ಲ ಯಾವುದೇ ಅಲಂಕೃತ ಭುವನೇಶ್ವರಿ ಕಂಡು ಬರುವುದಿಲ್ಲ. 
ಬದಲಗೆ ವೃತ್ತಾಕಾರದ ಕಮಲ ಪುಷ್ಣ್ತದ ರಚನೆಯನ್ನು ಕಾಣಬಹುದು ಗಣಪತಿ, ಆಸೀನ ಪುರುಷ ಶಿಲ್ಪ 
ಹಾಗೂ ಚತುರ್ಭುಜಗಳನ್ನು ಹೊಂದಿ ಸಮಭಂಗಿಯಲ್ಲ ನಿಂತಿರುವ ಶಿಲ್ಪಗಳನ್ನು ಕಾಣಬಹುದು. ಚಾಮರ 
ಧಾರೀಕಿಯರ ಸೇವೆಯನ್ನು ಅನುಭವಿಸುತ್ತಾ ಸ್ಥಾನಕ ಸಮಭಂಗಿಯಲ್ಲ ನಿಂತಿರುವ ಸೂರ್ಯನ ವಿಗ್ರಹವು 
ಸುಂದರವಾಗಿದ್ದು, ಎರಡೂ ಕೈಗಕಲ್ಲ ಕಮಲಪುಷ್ಟವನ್ನು ಹಿಡಿದಿರುವ ಸೂರ್ಯನು ಕಿರೀಟದೊಂದಿಗೆ 
ಹಲವು ಆಭರಣಗಳು ಹಾಗೂ ವಸ್ತದೊಂದಿಗೆ ಅಲಂಕೃತಗೊಂಡಿದ್ದಾನೆ. 


ಹಸ್ತಿಹಸ್ತ ಮಾದರಿಯ ಸೋಪಾನವಿದ್ದು, ಅದರ ಬಹುಭಾಗ ಭೂಮಿಯಲ್ಲ ಮುಚ್ಚಿ ಹೋಗಿದೆ. 
ಸೋಪಾನಗಳು ಸಹ ಕಂಡು ಬರುವುದಿಲ್ಲ. ಪ್ರಸ್ತುತ ದೇವಾಲಯವು ಜೀಣೋದ್ದಾರಗೊಂಡಿದ್ದು, 
ಜೀಣೋದ್ದಾರ ಮಾಡುವ ಸಂದರ್ಭದಲ್ಲ ಅಧಿಕ ಮಣ್ಣನ್ನು ದೇವಾಲಯದ ಬುಡಕ್ಷೆ ಹಾಕಿರುವುದರಿಂದ 
ಅಧಿಷ್ಠಾನದ ಭಾಗವು ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಈ: ಮೊದಲು ದೇವಾಲಯವು ಪಾದಬಂಧ 
ಮಾದರಿಯ ಅಧಿಷ್ಠಾನವನ್ನು ಹೊಂದಿತ್ತು ಎಂದು ಹೇಳಲಾಗಿದೆ". ತ್ತಿಯು ಸಹ ಸರಳವಾಗಿದ್ದು 
ಅರೆಗಂಬಗಳನ್ನು ಹೊಂದಿದೆ. ದೇವಕೋಷ್ಠಕಗಳು ಹಾಗೂ ಜಾಲಾಂಧ್ರಗಳು ಕಂಡು ಬರುವುದಿಲ್ಲ. ಆದರೆ 
ಒಂದು ಚೌಕಾಕಾರದ ಗೂಡಿನ ರೀತಿಯ ರಚನೆಯನ್ನು ಕಾಣಬಹುದು. ಕಪೋತವು ಸರಳವಾಗಿದ್ದು 
ವೃತ್ತಾಕಾರವಾಗಿ ಕಂಡು ಬರುವಂತಹ ನಾಸಿಗಳನ್ನು ಹೊಂದಿದೆ ಪ್ರನಾಕವು ತುಂಬಾ ಸರಳವಾಗಿದೆ. 


ಗರ್ಭಗೃಹ ಏಕತಲಾ ಶಿಖರವನ್ನು ಹೊಂದಿದೆ ಪೂರ್ವಕ್ಕೆ ಮುಖ ಮಾಡಿರುವ ಎರಡು ನಂದಿಯನ್ನು 
ಕಾಣಬಹುದು. ನವೀಕರಣಕ್ಷೆ ಪೂರ್ವದಲ್ಲ ಗಂಗವಾರದ ಸೋಮೇಶ್ವರ ದೇವಾಲಯದ ಶಿಖರವನ್ನು ಇದು 
ಹೋಲುತ್ತಿತ್ತು. ಈ ಶಿಖರದ ಸ್ತೂಪಿಯು ಚೌಕಾಕಾರವಾಗಿದ್ದು, ಸ್ತೂಪಿಯು ಕರ್ಣಗಳ ಜೊತೆಗೆ 
ಮೇಲ್ಭಾಗದಲ್ಲ ಸಿಂಹದ ಮುಖವನ್ನು ಸಹ ಹೊಂದಿದೆ. ಅದರಲ್ಲ ಒಂದು ಅಪೂರ್ಣವಾಗಿದೆ. ಸ್ತೂಪಿಯ 
ಮೇಲ್ಲಾಗದಲ್ಲ ಪದ್ಧದ ರಚನೆಯನ್ನು, ಅದರ ಮೇಲೆ ಕಳಸವಿದೆ. ಪ್ರಸ್ತುತ ಈ ದೇವಾಲಯವನ್ನು ಬಹಳ 
ವ್ಯವಸ್ಥಿತವಾಗಿ ನಿರ್ವಹಣಿ ಮಾಡಿಕೊಂಡು ಬರಲಾಗುತ್ತಿದೆ. 


“ಡಾ. ದೇವರ ಕೊಂಡಾ ರೆಡ್ಡಿ :- ತಲಕಾಡಿನ ಗಂಗರ ದೇವಾಲಯಗಳು- ಒಂದು ಅಧ್ಯಯನ, ಪು.ಸಂ-೧೩೮. 


೩೨೦ 


ಕೊಂಡ್ರಹಳ್ಳಯ ಧಮೇಶ್ವರ ದೇವಾಲಯ 

ಹೊಸಕೋಟಿಯಿಂದ ೨೩ ಕಿ.ಮೀ ದೂರದಲ್ಲ, ನಂದಗುಡಿ ಹೋಬಳಯಲ್ಲರುವ ಕೊಂಡ್ರಹಳ್ಳ 
ಗ್ರಾಮದಲ್ಪರುವ ಧಮೇಶ್ವರ ಎ೦ಬ (ಚಿತ್ರ ಸಂಖ್ಯೆ-೭೦) ಪ್ರಾಚೀನವಾದ ದೇವಾಲಯದ ಹಿಂಭಾಗದಲ್ಲ ಒಂದು 
ಗುಡಿ ಇದ್ದು ಒಂದು ಗರ್ಭಗೃಹ ಮತ್ತು ತೆರೆದ ಅಂಕಣವನ್ನು ಹೊಂದಿದೆ. ಗರ್ಭಗುಡಿಯ ಮುಂಭಾಗದಲ್ಲ 
ಗಂಗರ ಕಾಲದ ಎರಡು ರುದ್ರ್ದಕಾಂತ ಕಂಬಗಳನ್ನು ಕಾಣಬಹುದಾಗಿದೆ. ಗರ್ಭಗುಡಿಯಲ್ಪ್ಲರುವ ಅಂಗ 
ಪ್ರಾಚೀನವಾದರೂ ಅದರ ಪಾಣಿಪೀಠ ತೀರಾ ಹೊಸದಾಗಿ ನಿರ್ಮಾಣವಾದುದಾಗಿದೆ. ಈ ಮೊದಲು ಈ 
ಅಂಗವು ಬೇರೆ ಕಡೆ ಭೂಮಿಯಲ್ಲ ದೊರೆತದ್ದನ್ನು ತಂದು ಇಲ್ಲ ಪ್ರತಿಷ್ಠಾಪನೆ ಮಾಡಲಾಗಿದಂತೆ. ತೆರೆದ 
ಅಂಕಣದಲ್ಪ್ಲರುವ ನಂದಿಯನ್ನು ಸಹ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಗುಡಿಯ 
ಗರ್ಭಗುಡಿಯು ನಕ್ಷತ್ರಾಕಾರದ ವಿತಾನವನ್ನು ಹೊಂದಿದೆ. ಮಧ್ಯದಲ್ಲ ಕಮಲದ ರಚನೆಯನ್ನು 
ಕಾಣಬಹುದು. ಇದು ಚಿಕ್ಷ ಗುಡಿಯಾಗಿರುವುದರಿ೦ಂದ ಯಾವುದೇ ಅಧಿಷ್ಲಾನವಾಗಲ, ಭಿತ್ತಿಯಲ್ಲ ಅರೆಗಂಬ., 
ಕೋಷ್ಟಕಗಳಾಗಲ ಕ೦ಡು ಬರುವುದಿಲ್ಲ. 

ಗಂಗರು ನಿರ್ಮಿಸಿದ ದೇವಾಲಯಕ್ಕೆ ಚೋಳರು ಜೀಣ್ಣೋದ್ದಾರ ಮಾಡಿರಬೇಕು. 
ದೇವಾಲಯದಲ್ಲನ ತಮಿಳು ಶಾಸನದಲ್ಲ ರಾಜ ಮಹೇಂದ ದೇವರ ೨ನೇ ವರ್ಷದ ಆಳಜ್ವಕೆಯ ಅವಧಿಯಲ್ಲಿ 
ಇರುಗಿಪ್ತರರೆಂಬುವ ಸೋಮೇಶ್ವರ ಒಡೆಯ ದೇವಸ್ಥಾನಕ್ಕೆ ತಿರುವಿಯಲೂರ್‌ ಪರಂಜ್ಯೋತಿ ಎಂಬುವ 
ಆಗೋರ ಸಿವನ್‌ಗೆ ದೇವಸ್ಥಾನದ ನಿರ್ವಹಣೆ, ಕೆಲಸದ ವೆಚ್ಚಗಳು, ಅರ್ಚನೆ, ಭೋಗ, ಸ್ಥಾನ ಇತ್ಯಾದಿಗಾಗಿ 
ದಾನ ನೀಡಿದನು". ಈ ಶಾಸನದ ಪಕ್ಕದಲ್ಲ ಮಹೇಂದ ಮತ್ತು ಅವನ ಪತ್ನಿಯು ಕೈಮುಗಿಯುತ್ತಿರುವ 
ಉಬ್ಬು ಶಿಲ್ಪದ ಫಲಕವಿದೆ. ದೇವಾಲಯದ ಬಾಗಿಲು ಹಾಸು ಬಂಡೆಯ ಮೇಲಅನ ಶಾಸನದಲ್ತ್ಪ ದಾನ 
ಕೊಟ್ಟವರ, ಪಡೆದವರ ವಿವರವಿದೆ. ಯಾವ ಕಾರಣಕ್ಕೆ ಕೊಟ್ಟರು ಎಂಬುದು ಕಾಣಿಸುತ್ತಿಲ್ಲ. ವೈಶಾಕ ಶು ೩ 
ಲು ಧರ್ಮೇಶ್ವರರವರ ಸ್ಥಾನಿಕ ಹರಿಯಪ್ಪ ಬೈಣಜೀಯ ವಂಶೀಯರಾದ ಹಿರಿಯಣನು ಕಪಯ್ಯ 
ಪುರುಷನತನಿಗೆ ಧಾರಾ ಪೂರ್ವಕವಾಗಿ ಕೊಟ್ಟನು"”. ೧೧ನೇ ಆತಮಾನದಲ್ಲ ಇರುಗಿಪ್ಪರರೆಂಬುವ 
ಸೋಮೇಶ್ರರ ಒಡೆಯನನ್ನು ೧೬ನೇ ಶತಮಾನದ ಕಾಲಕ್ಷೆ ಧಮೇಶ್ವರನಾಗಿ ಬದಲಾಲಯಸಿರುವುದನ್ನು 
ಮೇಲಅನ ಎರಡು ಶಾಸನಾಧರಗಳಂದ ತಿಆಯಬಹುದು. 


ನ್‌ ಎ.ಕ-೯, ಹೊ.ತಾ.೩೬, ಕ್ರಿ.ಶ.೧೦೬೫, ತಮಿಳು, ಹೊಸಹಳ್ಳಿ. 
 ಎ.ಕ-4೯, ಹೊ.ತಾ.೩೫, ಕ್ರಿ.ಶ.೧೫೬೨, ಕೊಂಡ್ರಹಳ್ಳಿ. 


ಮುಗಬಾಳದ ವೀರಭದ್ರ ದೇವಾಲಯ 

ಹೊಸಕೋಟಿಯುಂದ ಸುಮಾರು ೧೨ ಕಿ.ಮೀ ದೂರದಲ್ಪನ ಕೋಲಾರ ಬೆಂಗಳೂರು ರಾಷ್ಟ್ರೀಯ 
ಹೆದ್ದಾರಿಯಲ್ಲ ಮುಗಬಾಳ ಗ್ರಾಮದಲ್ಲ ಶಾಸನೋಕ್ತವಾದ ವೀರಭದ ದೇವಾಲಯವು ಸಂಪೂರ್ಣವಾಗಿ 
ಜೀಣ್ಣೋದ್ದಾರವಾಗಿದ್ದರೇ, ಕೆರೆ ಕೋಡಿ ಬಳಲುರುವ ಸುಂದರವಾದ ಸೋಮೇಶ್ವರ (ಚಿತ್ರ ಸಂಖ್ಯೆ-೭೧) 
ದೇವಾಲಯವನ್ನು ಚೋಳರು ನಿರ್ಮಿಸಿಯಾದರು ಗಂಗರ ದೇವಾಲಯಗಳಲ್ಲನ ಬಹುತೇಕ ಲಕ್ಷಣವನ್ನು 
ಕಾಣಬಹುದು. ಗರ್ಭಗುಡಿ, ತೆರೆದ ಅಂತರಾಳ, ನವರಂಗವನ್ನು ಹೊಂದಿರುವ ದೇವಾಲಯವು ಪೂರ್ವದ 
ಕಡೆಗೆ ಬಾಗಿಲನ್ನು ಹೊಂದಿರದೆ ದಕ್ಷಿಣದ ಕಡೆಗೆ ಬಾಗಿಲನ್ನು ಹೊಂದಿರುವುದನ್ನು ಕಾಣಬಹುದು. ಆದರೆ 
ಗರ್ಭಗುಡಿ, ಅಂತರಾಳ ಪೂರ್ವ ದಿಕ್ಕಿನಲ್ಲಿದೆ. ನವರಂಗದಲ್ಪನ ಕಂಬಗಳು ಚತುರಸ್ರಾಕಾರವಾಗಿದ್ದು, ಉಬ್ಬು 
ಶಿಲ್ಪ್ಲಗಳ೦ದ ಕೂಡಿದೆ. ಪೀಠದಲ್ಲ ಸಿಂಹಗಳ ಉಬ್ಬು ಶಿಲ್ಪಗಳವೆ. ಅಂತರಾಳದ ದ್ದಾರವು ಅಲಂಕೃತವಾಗಿದ್ದು, 
ಬಹ್ಟಕಾಂತ ಕಂಬಗಳ ಮೇಲೆ ಕಪೋತ, ಶಾಲಾ. ಶಿಬರವಿರುವುದನ್ನು ಕಾಣಬಹುದು. 

ಪಾದಬಂಧ ಅಧಿಷ್ಠಾನವನ್ನು ಹೊಂದಿರುವ ಈ ದೇವಾಲಯವು ಪಾದಬಂಧದಲ್ಲ ಉಪಾನ, ಜಗತಿ, 
ತಿಪಟ್ಟ ಕುಮುದ, ಗಳ ಮತ್ತು ಮಹಾಪಟ್ಟ ಹೊಂದಿದೆ. ಭತ್ತಿಯು ಅರೆಗಂಬಗಳು, ಶಾಲಾ ಶಿಖರವಿರುವ 
ದೇವಕೋಷ್ಟಕಗಳು. ತ್ತಿ ಶಿಲ್ಪಗಳನ್ನು ಹೊಂದಿದೆ. ವಲಭಿಯು ಸರಳವಾಗಿದೆ. ಕಪೋತದಲ್ಲ ನಾಸಿಯ 
ಅಲಂಕರಣೆಯುದೆ. ವೇದಿಯಲ್ಲ ವ್ಯಾಕಗಳ ಸಾಲುಗಳನ್ನು ಕಾಣಬಹುದು. ಮಣ್ಣೆಯ ಅಕ್ಕತಂಗಿ ಗುಡಿಯ 
ಅಧಿಷ್ಲಾನದಲ್ಲಿ ಬರುವ ವ್ಯಾಳಗಳ ಅಲಂಕರಣಿಯಂತೆ ಇರುವುದು ವಿಶೇಷವಾಗಿದೆ. ದೇವಾಲಯದ 
ಮುಂಭಾಗದಲ್ಪ್ಲರುವ ಕಂಬದ ಪಾದದಲ್ಲಿ ನೃತ್ಯ ಭಂಗಿಯಲ್ಪ್ಲರುವ ಕುಬ್ದರ ಶಿಲ್ಪಗಳನ್ನು ಕಾಣಬಹುದು. 


ಕ್ರಿ.ಶ.೧೩೩೮ ರಲ್ಲ ದೇವಸ್ಥಾನದ ಭಾಗಗಳಗೆ ತೆರಿಗೆ ವಿನಾಯಿತಿ ನೀಡಿ, ದೇವರ ಪೂಜೆಗೆ 
ಅಗತ್ಯವಿರುವ ಅಕ್ಕಿಯನ್ನು ಅರ್ಧ ಬೆಲೆಗೆ. ದಿನಕೆರಡು ಬಾರಿ ಹೂವಿನಹಾರ, ಅಭಿಷೇಕ. ವಾದ್ಯಗಳ 
ಇನ್ನಿತರ ಅಗತ್ಯ ವಸ್ತುಗಳನ್ನು ಪೂಜೆಯ ಸಮಯಕ್ಕೆ ನೀಡಬೇಕೆಂದು ಹಾಗೂ ೬ ಹಳ್ಳಗಳಲ್ಲ 
ಕುದುರೆಗಳನ್ನು ಕೊಳ್ಳುವ ಮತ್ತು ಮಾರುವ ಹಳ್ಳಗಳರು ಒಂದು ಪಣಂ ಕಟ್ಟಬೇಕಿತ್ತು. ದೇವಸ್ಥಾನದ 
ಭಾಗದ ಮೇಲೆ ಹಿಡಿತವನ್ನು (ನಿರ್ವಹಣೆಗಾಗಿ) ಕಶ್ಯಪ ಗೋತ್ರದ ಬೋದಯನ ಸೂತ್ರದ ಮಾರಪ್ಪನು 
ಮತ್ತು ಸೊವುದ್ಯೆಯಪ್ಪನು ಹೊಂದಿರುವಂತೆ ವೀರಬಲ್ಲಾಳನ ಆಳ್ವಕೆಯಲ್ಲ ವಲ್ಲಪು ದಣ್ಣಾಯಕ ನಿಗರಿಅ 
ಚೋಕಳಮಂಡಲದ  ಕುರುಕುಂಜನಾಡಿನ ಗಂಗಪುರ ಮಾಂಡಲೀಕ, ನಾಡಿನ ನಾಯಕನಾದ 
ಅಮ್ಯೆನಾಯಕನು ನಲ್ಲೂರ ಚತುಸ್ಲೀಮೆಯೊಕಳಗಣ ಭೂಮಿಯನ್ನು ಹಾಗೂ ತಿರುವೆಂಗಬನ್‌ ಒಡೆಯ 
ಎಂಬ ದೇವಾಲಯಕ್ಷೆ ಹಿಂದೆಯೇ ದೇವಸ್ಥಾನಕ್ಕೆ ನೀಡಿದ ಸ್ಥಳದಲ್ಲ ಮುಳ್ಳನ ಪೊದೆಗಳಂ೦ದ ಪಾಳು 
ಬದ್ದಿದನೆಲ್ಲ ಪ್ರಚ್ಛದೊಳಸಿ ಬದಅ ಪೀಠ ವ್ಯವಸ್ಥೆ ಮಾಡಿ ದಾನ ನೀಡಿರುವ ವಿವರವನ್ನು ಸೋಮೇಶ್ವರ 


೩೨೨ 


ತಳಪಾದಿ ಕಲ್ಪನ ಮೇಲೆ ಬರೆದಿರುವುದು". ಕ್ರಿ.ಶ.೧೫೭೮ರ ಕಾರ್ತಿಕ ಶುದ್ಧ ೧೫ ಲು ಸದಾಶಿವರಾಯರು 
ಮಹಾರಾಯರ ಅಧೀನದಲ್ಲ ಚಿಕ್ಕರಾಯ ತಮ್ಮ ಗೌಡರ್ಫೈೆಯ್ಯನವರು ಇಷ್ಟ ದೇವರಾದ ಸೋಮೇಶ್ವರ 
ದೇವರು, ಶ್ರೀ ವೀರಭದ್ರ ದೇವರಿಗೆ ಅಮೃತಪಡಿ, ದೀಪಾರಾಧನೆ, ರಥೋತ್ಸವ ಮೊದಲಾದ ಸೇವೆಗಳನ್ನು 
ಮಾಡಿಕೊಂಡು ಇರಲು ಹೊಸಕೋಟಿ ಸೀಮೆಯ ಹುಲ್ಲೂರುಪಟ್ಟಯ ಮುಗುಬಾಳ 
ರಾಮಗಉಡನಹಳ್ಳಯನ್ನು"” ದಾನ ನೀಡಿದ್ದರೆ. ಶುಕ್ಷ ಸಂವತ್ಸರದ ಪುಷ್ಯ ಬ ೩ ಗುರುವಾರದಲ್ಲು 
ವಡಿಗೇನಹಳ್ಣ ವೀರ ಕಟ್ಟಪುನವರ ಅಂಣ್ಯಿಯಪ್ಪನು ವೀರಭದ್ರ ದೇವಸ್ಥಾನದ ಪಂಚಸಾಲೆ ೫ ಅಂಕಣವನ್ನು 
ರುದ್ರ ಪನವರ  ಮುಗುವಾಳಪ್ಪನವರ ಸೇವೆಯಾಗಿ ನಿರ್ಮಿಸಿದನ್ನು ವಸಾಲೆಯ ಛಾವುಣಿಯಲ್ಲ 
ಕಾಣಬಹುದು"". ಕ್ರಿ.ಶ.೧೨೬೭ ರಲ್ಲ ಸಂಬುಕುಲ. ಗೊಡವಿರದೇವ, ರಾಜಭಯಂಕರ ತೈೇಲೋಕ್ಯರಾಯನು 
ಆದ ತಮ್ಮಸಯನು ಸಿರಿಯಾನಲ್ಲಲರನು ಗ್ರಾಮದಲ್ಪ್ಲನ ಚತುಸ್ಲೀಮೆಯೊಳಗಣ ಭತ್ತವನ್ನು ದೇವರಿಗೆ 
ಕೊಟ್ಟನು". ದೇವರಿಗೆ ದಾನ ಎಂದಿದೆ ಆದರೆ ಯಾವ ದೇವರಿಗೆ ಎಂದು ಉಲ್ಲೇಖವಿಲ್ಲ. ಬಹುಶಃ ದಾನ 
ನೀಡಿದ ನಲ್ಲಲನ ಹೆಸರಿನಲ್ಲಿ ಈ ಊರು ರಚನೆಯಾಗಿದ್ದು, ಅದೇ ಹೆಸರನ್ನು ಇಡಲಾಗಿದೆ. ಅಂದರೆ 
ನಲ್ಲಲನು ಪ್ರಮುಖ ವ್ಯಕ್ತಿಯಾಗಿ ಸ್ಥಳೀಯವಾಗಿ ಪ್ರಭಾವ ಜರಿರಬೇಕು. ನಲ್ಲಲನ ಮತ್ತೊಂದು ಶಾಸನದಲ್ಲ 
ಮುಗಬಾಕದ ದೇವರಿಗೆ ದಾನ ನೀಡಿದ ಉಲ್ಲೇಖವಿರುವುದರಿಂದ ಬಹುಶಃ ಈ ದಾನವನ್ನು ಮುಗಬಾಳದ 
ದೇವರಿಗೆ ನೀಡಿರಬೇಕು. 


ಹಸಿಗಾಳದ ಸೋಮೇಶ್ರರ ದೇವಾಲಯ 

ಹೊಸಕೋಟಿ ತಾಲ್ಲೂಕಿನಿಂದ ಉತ್ತರಕ್ಕೆ ೮ ಕಿ.ಮೀ. ದೂರದಲ್ಲರುವ ಆಲಪ್ಪನಹಳ್ಳ ಪಂಚಾಯುತಿ 
ವ್ಯಾಪ್ತಿಯಲ್ಲನ ಹಸಿಗಾಳ ಗ್ರಾಮವನ್ನು ಶಾಸನಗಕಲ್ಲ ಪೆಸಿಗೆಪಲ್ಪ. ಹಸಿಗಲ. ಹನಸಿಗಾಳ. ಹಶಿಗಾಳ. 
ಪೆಸಿಗೈಪಳ್ಞ ಎಂದೆಲ್ಲಾ ಕರೆಯಲಾಗಿದೆ. ಗ್ರಾಮದಲ್ಪನ ಸೋಮೇಶ್ವರ ದೇವಾಲಯವು (ಚಿತ್ರ ಸಂಖ್ಯೆ-೭೩) ಗಂಗ 
ಅರಸರಿಂದ ನಿರ್ಮಿತವಾಗಿದ್ದು, ನಂತರ ಚೋಳರು, ಹೊಯ್ಸಳರು, ವಿಜಯನಗರ ಅರಸುಗಳ ಕಾಲದಲ್ಲ 
ಜೀಣೋದ್ದಾರಗೊಂಡಿದೆ. 

ಪೂರ್ವದ್ವಾರವನ್ನು ಬದಲಾಯುಸಿ, ವೀರಭದ್ರವನ್ನು ಪ್ರತಿಷ್ಠಾಪಿಸಲಾಗಿದೆ. ಹೊಯ್ದಳರ ಶಲಯ 
ಜಾಲಂದ್ರಗಳನ್ನು ಗರ್ಭಗುಡಿಯ ಎರಡು ಕಡೆ ನಿಲ್ಪಸಲಾಗಿದೆ. ನವರಂಗ ಮಂಟಪದಲ್ಪ್ಲ ವಿಜಯನಗರ 
ಶಲಯ ಕಲ್ಪನ ಕಂಭಗಳನ್ನು ಕಾಣ ಬಹುದು. ಗರ್ಭಗುಡಿಯ ಹೊರಭಾಗದಲ್ತ್ಪ ಸುತ್ತಲೂ ಒಂದೇ 


ಬಕ, ಹೊರ್ತಾ೭,ಕ್ರಿಶ.೧೩೩೪, ತಮಿಳು, ಮುಗಬಾಳ. 
“ಎ ಕ, ಹೊ ರ್ತಾಳಿ, ಕ್ರಿ.ಶ.೧೫೬೪, ಮುಗಬಾಳ. 
“ರಲ, ಹೊರ್ತಾಜ, ಕ್ರಿ.ಶ. ೧೮೬೯, ಮುಗಬಾಳ. 

“ ಎ.ಕ-4, ಹೊ.ತಾ.೧೦೨, ಕ್ರಿ.ಶ.೧೨೬೭, ತಮಿಳು. ಚಿಕ್ಕನಲ್ಲಾಲ. 


ಸಾಅನಲ್ಲ ಸುಂದರವಾದ, ವಿನ್ನ ಕೆತ್ತನೆಗಳನ್ನು ಹೊಂದಿರುವ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿದೆ. ದಕ್ಷಿಣದ 
ಗೋಡೆಯಲ್ಲ ವಾದ್ಯದವರ ಜೊತೆಯಲ್ಲ ನೃತ್ಯ ಮಾಡುತ್ತಿರುವ ಶಿವನ ಶಿಲ್ಪಗಳವೆ. ಪಕ್ಲಿಮಗೋಡೆಯಲ್ಲ 
ವಿಷ್ಣುವಿನ ನರಸಿಂಹಾವತಾರವನ್ನು ವಿವರಿಸುವ ಶಿಲ್ಪ. ಇದೇ ಸಾಅನಲ್ಲ ಸರ್ಪದ ತಲೆಯುರುವ 
ನವಿಲೊಂದು, ನವಿಲು ತಲೆಯುರುವ ಸರ್ಪವೊಂದರ ಕೆತ್ತನೆಯುದೆ. ಉತ್ತರ ದಿಕ್ಕಿನ ಗೋಡೆಯಲ್ಲ 
ಶಿವಅೀಲೆಯ ಕೆಲವು ಶಿಲ್ಪಗಳು ಮತ್ತು ಶಿವನು ಗಜಾಸುರನೆಂಬ ರಾಕ್ಷಸನನ್ನು ಕೊಲ್ಲುತ್ತಿರುವ ಶಿಲ್ಪವಿದೆ. 


ಗ್ರಾಮಂತರ ಜಲ್ಲೆಯಲ್ಲ ಪಲ್ಲವರ ನೇರ ಆಳ್ವಕೆಗೆ ಒಳಪಟ್ಟತ್ತು ಎಂಬುದಕ್ಕೆ ಹಸಿಗಾಳ ಗ್ರಾಮಕ್ಕೆ 
ಉತ್ತರ ಕೆರೆಯ ದಕ್ಷಿಣ ತೂಜನ ಮೇಲಅರುವ ಶಾಸನದ ಕಂಚಿನ ಪಲ್ಲವ ನರಸಿಂಹ ವರ್ಮನ ಶಾಸನದಲ್ಲ"” 
ಕಂಚಿಯ ಮಹಾರಾಜ ಬಾದಾಮಿಯನ್ನು ಜಯಸಿದ ಮೊದಲೆಯ ನರಸಿಂಹವರ್ಮನ ಅಧೀನದಲ್ಲಿ 
ಆಳುತ್ತಿದ್ದ ನಂದಿವರ್ಮನ ಮಗ ಸತ್ಯಮಂಗಲನ........... ಒಬ್ಬ ವ್ಯಕ್ತಿಯ ಹೆಂಡತಿ ಕೆರೆಯನ್ನು ನಿರ್ಮಿಸಿ, ಆ 
ಕೆರೆಗೆ ತೂಬನ್ನು ನಿರ್ಮಿಸಿದಕೆಂಬ ವಿವರಗಳವೆ. ಶಾಸನದಲ್ಲ ಕಾಲದ ಉಲ್ಲೇಬವಿಲ್ಲದಿದ್ದರು 
ನರಸಿಂಹವರ್ಮ ಹಾಗೂ ಅವನ ಅಧಿಕಾರಿ ಸತ್ಯವಂಗಲನ ಉಲ್ಲೇಖದ ಆಧಾರದ ಮೇಲೆ ಕ್ರಿ.ಶೂಆ೫ 
ಎಂದು ನಿರ್ಧರಿಸ ಬಹುದು. 


ಹಸಿಗಾಳ ಗ್ರಾಮದ ಪಶ್ಲಿಮ ಪುಟ್ಟಯ್ಯ ಸೊಪ್ಪಿನ ತೋಟದಲ್ಲರುವ ಶಾಸನದಲ್ಲ ಗುರುವಪ್ಪನಿಗೆ 
ಹಸಿಗಾಕದ ಕೆರೆಯ ಕೋಡಿ ಹತ್ತಿರದಲ್ಲ ಒಂದು ಖಂಡುಗ ಧಾನ್ಯವನ್ನು ಬೆಳೆಯ ಹೊಲವನ್ನು. 
ಅಂಜನೇಯ ದೇವಸ್ಥಾನದ ಪಶ್ಲಿಮದಲ್ಲಿ ತಮಿಳು ಗ್ರಂಥ ಭಾಷೆಯ ಕ್ರಿ.ಶ.೧೩೭೯ ರ ವಿಜಯನಗರ ಇಮ್ಮಡಿ 
ಬುಕರಾಯ ಶಾಸನದಲ್ಲ ಪುಲ್ಪ್ಲಯೂರುನಾಡಿನ ಪಸಿಗೈಪಳ್ನಗ್ರಾಮದ ಪಿದ್ದಾಯದ ಒಂದು ಕಾಲು ಪಣದ 


ಆದಾಯವನ್ನು ಸ್ಲೀ ಧನವಾಗಿ ಬಳುವಳಯಾಗಿ ಕೊಟ್ಟ ವಿವರಗಳವೆ. 
ಅನ್ನಮಂಗಲದ ಮುಕ್ತಿನಾಥೇಶ್ವರ ದೇವಾಲಯ 


ನೆಲಮಂಗಲದಿಂದ ಬೆಂಗಳೂರು ಮಾರ್ಗದಲ್ಲ ೩ ಕಿ.ಮೀ ದೂರದಲ್ಲನ ಜನ್ನಮಂಗಲದ 
ಗದ್ದೆಯ ಬಯಲನಲ್ಪರುವ ಮುಕ್ತಿನಾಥೇಶ್ವರ ದೇವಾಲಯವನ್ನು (ಚಿತ್ರ ಸಂಖ್ಯೆ-೭೪) ಕ್ರಿ.ಶ.೧೦೩೮ರಲ್ಲ 
ರಾಜೇಂದ್ರ ಚೋಳನ ಕಾಲದಲ್ಲ ಪ್ರಾರಂಭವಾದ ನಿರ್ಮಾಣದ ಕಾರ್ಯವನ್ನು ಕುಲೊತುಂಗ ಚೋಳನು 
ಪೂರ್ತಿಗೊಳಸಿದನು*. ಈ ದೇವಾಲಯವನ್ನು ತಲಕಾಡಿನ ವೈದ್ಯನಾಥೇಶ್ವರ ದೇವಾಲಯಕ್ಕೆ 


“ನ ಕ್ಷ, ಹೊ.ತಾ.೧೦೬, ಕ್ರಿಶ ೬೪೫, ಹನಸಿಗಾಳ. 
“ ಡಾ.ಸೂರ್ಯನಾಥ ಕಾಮತ್‌:- ಕರ್ನಾಟಕ ಸಂಕ್ಷಿಪ್ತ ಐತಿಹಾಸ, ಪು.ಸ೦-೧೦೭. 


೩೨೪ 


ಹೋಲಸಬಹುದು. ಗಂಗರ ಕೊನೆಯ ಕಾಲದ ೧೦ ನೇ ಶತಮಾನದ ಶೈಅಯ ಕಂಬಗಳ ಹಾಗೆ 


ಕಾಣುತ್ತದೆ. 


ಗರ್ಭಗುಡಿಯಲ್ಲ ಚೌಕಾಕಾರದ ಪಾಣಿಪೀಠದ ಮೇಲೆ ಬೃಹತ್‌ ಅಂಗವಿದ್ದು. ಆ ಮೂಲೆಗಳಲ್ಲೂ 
ಕಂಬಗಳವೆ. ಗರ್ಭಗುಡಿಯ ಮುಂದೆ ಅಂತರಾಳ, ನವರಂಗಗಳವೆ. ನವರಂಗದ ಕಂಬಗಕಲ್ಲನ ಶಿಲ್ಪಗಳು 
ವಿಜಯನಗರ ಕಾಲದ್ದಾಗಿದೆ. ಬಹುಶಃ ವಿಜಯನಗರ ಕಾಲದಲ್ಲ ಜೀರ್ಣೋದ್ದಾರವಾಗಿರ ಬೇಕು. ಭೈರವ. 
ಗಣಪತಿ, ಮಹಿಷಾಸುರ ಮರ್ದೀನಿ ಶಿಲ್ಪಗಳು ಹಾಗೂ ಪ್ರವೇಶ ದ್ಹಾರದಲ್ಲ ೨ ಕಡೆಗಳಲ್ಲೂ ಸೂರ್ಯ, 
ಚಂದ್ರ ಕೆತ್ತನೆಗಳವೆ. ಸಂಗೀತ ವಾದ್ಯಗಳನ್ನು ನುಡಿಸುತ್ತಿರುವ ಸಂಗೀತ ಗಾರರ ಶಿಲ್ಪಗಳು. ಮುಂಭಾಗದ 
ಕಂಬ ಮಂಟಪವು ವಿಜಯನಗರ ಶೈ ಹೋಲುತ್ತದೆ. 


ದೇವಾಲಯದ ಹೊರಗೋಡೆಯ ಇತ್ತಿಗಳ್ಲ ನಟರಾಜ, ಗಣಪತಿ, ಮಹಿಷನ ತಲೆ ಮೇಲೆ 
ನಿಂತಿರುವ ದುರ್ಗೆ, ನಾಲ್ಲು ಕೈಗಳರುವ ಕಾಅಂಗಮರ್ದನ ಕೃಷ್ಣ; ಕೊಳಲು ನುಡಿಸುತ್ತಿರುವ 
ಗೋಪಾಲಕೃಷ್ಣ ಹಾಗೂ ಇನ್ನಿತರ ಶಿಲ್ಪಗಳನ್ನು ಕಾಣಬಹುದಾಗಿದೆ. ಪ್ರವೇಶ ದ್ವಾರದಲ್ಲ ಗಜಲಕ್ಷ್ಮಿ 
ಶಿಲ್ಪವಿದೆ. ದೇವಾಲಯದ ಒಂದು ಭಾಗದಲ್ಲ ಹರಿ ಪರವಾದ, ಮತ್ತೊಂದು ಕಡೆ ಹರ ಪರವಾದ 
ಶಿಲ್ಪಗಳವೆ. ಗರ್ಭಗೃಹದ ಸುತ್ತಲೂ ಕಪೋತದ ಕೆಳಭಾಗದಲ್ಲ ಒಂದು ಸಾಲು ವಿವಿಧ ಭಂಗಿಯಲ್ಲರುವ 
ಕುಬ್ದರ ಶಿಲ್ಪ್ಲಗಳವೆ. ನವರಂಗದ ಮೇಲ್ಲಾವಣಕಿಯ ಮೇಲೆ ಶಿವ, ದಿಕ್ಟಾಲಕರ ಶಿಲ್ಪಗಳವೆ. ದೇಗುಲದ 
ಹಿಂಭದಿಯ ಗುಡಿನಲ್ಲರುವ ತ್ರಿನೇತ್ರ ವೆಂಕಟೇಶ್ವರ ವಿಗ್ರಹವು ಬಲು ಸುಂದರವಾಗಿದೆ. ದೇವಸ್ಥಾನದ 
ಎದುರಿನಲ್ಲರುವ ಸುಮಾರು ೮ ಮೀ. ಎತ್ತರ ದೀಪಸ್ತಂಭವಿದೆ. ಇದರ ಪಕ್ಷದಲ್ಲ ಕಲ್ಪನ ಮೇಲೆ 
ದೊಡ್ಡಪೇಟವನ್ನು ಧರಿಸಿರುವ ವ್ಯಕ್ತಿಯ ಕೆತ್ತನೆಯುದೆ. 


ದೇವಾಲಯದ ಮುಂಭಾಗದಲ್ಲನ ತಮಿಳು ಶಾಸನದಲ್ಲ ಕ್ರಿ.ಶ.೧೧೧೦ ರಲ್ತ ಶ್ರೀ ಕುಲೋತ್ಸುಂಗ 
ಚೋಳ ದೇವರ ೬೧ ನೇ ಆಳಜ್ವಕೆಯಲ್ಲ ರಾಜರಾಜ ಪಾಂಡಿನಾಡು, ಅರಿಕೇಸರಿಯ ನಾಡು. ಸಮವರ 
ನಲ್ಲೂರ ಒಡೆಯನಾದ ರಾಜರಾಜ ಕುಲೋತ್ತುಂಗ ಚೋಳ ಅದಿಮರ್ಕ ಚೆಂಗಿರೈನು ವಿಕರಮ ಚೋಳ 
ಮಂಡಲದ ಕುಕ್ಷನೂರು ನಾಡಿನ ಭನ್ನಮಂಗಲದ ಮುಕ್ತಿಶ್ಚರ ಒಡೆಯನಿಗೆ ತೆರಿಗೆಗಳಂದ ಬರುವ 
ಆಧಾಯವನ್ನು ಚಂದ್ರಾಕ್ಕವಾಗಿ ದೇವರಿಗೆ ಪೂಜೆ. ಪುನಸ್ಥಾರ. ದೀಪಾರಾಧನೆ, ನೈವೇದ್ಯ 
ನಡೆಯಲೆಂದು ದೇವಧನವನ್ನು ಕೊಟ್ಟರು"”. ಕ್ರಿ.ಶ.೧೩೨೧ ರ ವೀರ ಬಲ್ಲಾಳನ ಕಾಲಾವಧಿಯಲ್ಲ 
ಮುದುಗೆರೆಯನ್ನು ಸರ್ಜ್ಯ ಕೊಡುಗೆಯಾಗಿ ಕೊಟ್ಟ ದಾನ ಶಾಸನದಲ್ಲ ಶ್ರೀಮುಕ್ತ್ಷನಾಥನ ಒಪ್ಪ ಎಂದು 


ಬ ಎ.ಕ-೯, ನೆ.ತಾ.೩, ತಮಿಳು, ಕ್ರಿ.ಶ.೧೧೧೦, ಭಿನ್ನಮಂಗಲ. 


೩೨೫ 


ಬಳಸಿರುವುದು”. ಕ್ರಿ.ಶ.೧೩೩೬ರ ಬ್ಯಾಡರಹಳ್ಳಯ ಶಾಸನದಲ್ಲ ನಾಡವೊಪ್ಪ ಶ್ರೀಮುಕ್ತನಾಥ ಎಂದು 
ಇರುವುದು ಗಮಸಿಸಿದರೆ ಭನ್ನಮಂಗಲ  ಮುಕ್ತನಾಥೇಶ್ವರನೇ ಇರಬೇಕು ಎಂದೆನಿಸುತ್ತದೆ. 
ಕ್ರಿ.ಶ.೧೩೩೭ರಲ್ಪ ಶ್ರೀ ವೀರ ಬಲ್ಲಾಳ ದೇವರಸರ ಸಾಮಂತಾಧಿಪತಿ ಮಹಿಲೆಯ ನಾಯಕರು, ಕುಕ್ನಲ 
ನಾಡಪ್ರಭು ಹೊನ್ನೆಗೌಡರ ಮಕ್ಕಳು ಹೊನ್ನಪ್ಪ ಮಲೆಯಪ್ಪನು ಮುಕ್ತೀಶ್ರರ ದೇವ ಒಡೆಯನಿಗೆ ದಾನ" 
ನೀಡಿದರು. 


ಕ್ರಿ.ಶ.೧೫೩೫ ರಲ್ಲ ಮನ್ಯಥ ಸಂವತ್ಸರದ ಆಶ್ರೀಜ ಶುದ್ಧ ೧೫ ಬುಧವಾರದ ಪುಣ್ಯ ಕಾಲದಲ್ಲ 
ಮಹಾರಾಜಾಧಿರಾಜ ಶ್ರೀ ವೆಂಕಟಪತಿರಾಯರು ಶ್ರೀ ವಿರೂಪಾಕ್ಷ ಅಂಗನ ಸನ್ನಿಧಿಯಲ್ಲಿ ತಿರುಮಲ ದೇವಿ 
ಅಮ್ಮನವರ ಪಟ್ಟವಾದ ವಿಜಯನಗರದ ಮಧ್ಯದಲ್ಲನ ಮಲ್ಲಕಾರ್ಜುನ ದೇವರಿಗೆ ಪೆನುಗೊಂಡೆ ರಾಜ್ಯದ 
ಜಂಣಮಂಗಲ ಗ್ರಾಮವನ್ನು ಸರ್ವಮಾನ್ಯವಾಗಿ ದಾನ ನೀಡಿದರು". ಏಪ್ರಿಲ್‌ ತಿಂಗಳಲ್ಲ 
ಮುಕ್ತಿನಾಥೇಶ್ರರ ದೇವಾಲಯವನ್ನು ಜೀರ್ಣೋದ್ದಾರ ಮಾಡುವಾಗ ೨ ಶಿಲಾಯುಗದ ಅಸ್ತಿಪಂಜರಗಳು 
ದೊರೆತಿದ್ದು. ಬಹುಶಃ ಜನ್ನಮಂಗಲವು ಕ್ರಿ.ಪೂ.ಕಾಲದಿಂದಲೂ ಜನವಸತಿಯ ಪ್ರದೇಶವಾಗಿರಬೇಕು. 


ಹೆಗ್ಗುಂದ ಮಲ್ಲಕಾರ್ಜುನ ದೇವಾಲಯ 

ನೆಲಮಂಗಲದಿಂದ ೨೯ ಕಿ.ಮೀ. ದೂರದಲ್ತ ಡಾಬಸ್‌ಪೇಟಿಯಿಂದ ದೇವರಾಯದುರ್ಗ 
ಮಾರ್ಗದಲ್ಲ ನರಸಪುರ ತೋಪುಲಯುಂದ ೧ ಕಿ.ಮೀ. ದೂರದಲ್ಲನ ಹೆಗ್ಗುಂದ ಗ್ರಾಮದಲ್ಲ ಹಕೇಯೂರು, 
ಹೊಸಲರು ಎಂದು ರೂಪುಗೊಂಡಿದೆ. ಹಳೇಯೂರಿನಲ್ಲ ಅಂಜನೇಯ ದೇವಸ್ಥಾನ ವಿದ್ದು. ಸುತ್ತಲೂ 
ಹೊಲಗಳವೆ. ಹೊಸಲಉೂರಿನಲ್ಪ್ಲ ಜನಸಂದಣಿ ಇದ್ದು. ರಾಮದೇವರ ಬೆಟ್ಟ ಹತ್ತಲು ಊರಿನ ಮಧ್ಯೆ 
ಮಾರಮ್ಮಗುಡಿ ಮುಂದೆ ಸೋಪಾನಗಳವೆ. 

ರಾಮದೇವರ ಬೆಟ್ಟದ ಪಕ್ಷದಲ್ಲನ ದೊಡ್ಡ ಬಂಡೆ ಮೇಲೆ ಇರುವ ೨ ಪಾದದ ಗುರುತುಗಳ ಬಧ್ಣೆ 
ರಾಯನ ಯಜ್ಞ ಕುದುರೆಯನ್ನು ಲವಕುಶರು ಕಟ್ಟ ಹಾಕಿದ್ದಿರೆಂದು ಎಂಐ ಐತಿಹ್ಯವಿದೆ. ಜೊತೆಗೆ ಬೆಟ್ಟದ 
ಪಶ್ತ್ಲಿಮದಲ್ಪ್ಲರುವ ಚಿಕ್ಷ ಬೆಟ್ಟದಿಂದ ಕುದುರೆ ಹಾರಿ ಈ ಬೆಟ್ಟಕ್ಕೆ ಬರುತ್ತಿತಂತೆ ಅವಾಗ ಕುದುರೆಯನ್ನು ಈ 
ಬಂಡೆಗೆ ಕಟ್ಟಹಾಕುತ್ತಿದ್ದರಂತೆ ಅದಕ್ಕೆ ಕುದುರೆ ಕಟ್ಟುವ ಬಂಡೆ ಎಂಬ ಹೆಸರು ಬರಲು ಕಾರಣವಾಯುತು 
ಎ೦ದು ಸ್ಥಳೀಯರು ಹೇಳತ್ತಾರೆ. 


“ ಹೆಚ್‌.ಎಸ್‌.ಗೋಪಾಲರಾವ್‌ :- ಬೈಲ ಕೋನೇನಹಳ್ಳಿ ಶಿಲಾಶಾಸನ, ಇ.ದ.ಸಂ-೨, ಪುಟ ೫೮-೫೯. 
ಎಕ, ಅನುಬಂಧ, ನೆ.ತಾ.೧೦೩, ಭಿನ್ನಮಂಗಲ. 
“ಎ .ಕ-೯, ನೆ.ತಾ.೨, ಕನ್ನಡ, ಕ್ರಿ.ಶ.೧೫೩೫, ಭಿನ್ನಮಂಗಲ. 


ರಾಮದೇವರ ಬೆಟ್ಟದ ಪಶ್ಚಿಮ ಭಾಗದಲ್ಲ ಹಳೆಯೂರು ಅಂಜನೇಯ ದೇವಾಲಯದ ಎದುರಿನ 
ಮೆಟ್ಟಲುಗಳನ್ನು ಹತ್ತಿದ್ದರೆ ನೈಸರ್ಗಿಕ ಗುಹೆಯಲ್ಲ ನಿರ್ಮಿಸಿದ ಮಲ್ಪಕಾರ್ಜುನ (ಚಿತ್ರ ಸಂಬ್ಯ-೬೩) ದೇವಾಲಯ 
ಕಾಣಿಸುತ್ತದೆ. ಪೂರ್ವದಿಕ್ಕಿನಲ್ಲಿ ಪ್ರವೇಶದ್ವಾರವಿದ್ದು, ಗಂಗರ ಕಾಲದ ಗುಡಿಯ ಹಾಗೇ ಚಿಕ್ಕದಾದ 
ಸುಮಾರು ೬ ಅಡಿ ಎತ್ತರದ ದ್ಹಾರದಲ್ಲ ಒಳಗೆ ಪ್ರವೇಶಿಸಿದ್ದರೆ ವಿಶಾಲವಾದ ಪ್ರಾಗಂಣದಲ್ಲ ಉತ್ತರ 
ದಿಕ್ಕಿನಲ್ಲ ದ್ವಾರವನ್ನು ಹೊಂದಿರುವ ಚಿಕ್ಕದಾದ ಗುಡಿಯಲ್ಲ ಒರಟಾದ ಮರಳು ಅಂಗು, ನುಣುಪಾದ 
ಕಾಶೀ ಅಂಗುಗಳದ್ದು, ಹಿಂದೆ ಕಳ್ಳರು ನಿಧಿಗಾಗಿ ಅಂಗ ಕೀತ್ತಾದ ಅಂಗವು ಎತ್ತರವಾಗಿ ಬರುತ್ತನೇ 
ಇತ್ತಂತೆ ಆಗ ಕಳ್ಳರು ಪಲಾಯನ ಮಾಡಿದ್ದರಂತೆ, ಮತ್ತೊಮ್ಮೆ ಹಳೆಯೂರಿನ ಅಂಜನೇಯ ದೇವಸ್ಥಾನಕ್ಕೆ 
ಬಂದಂತಹ ಕಳ್ಳರಿಗೆ ಕಣ್ಣನ್ನು ಮಲ್ಲಕಾರ್ಜುನ ಕೀಆದನಂತೆ ಎಂದು ಪೂಜಾರಿ ಉಮೇಶ್‌ 
ಆರಾದ್ಯರವರು ಹೇಳದ್ದರು. ಜದ್ದಿರುವ ಕಲ್ಲು ಎಂದು ಉಲ್ಲೇಖಸಲಾಗಿರುವ ಶಾಸನವನ್ನು ಈ 
ಗರ್ಭಗುಡಿಯ ಎಡಭಾಗದಲ್ಲ ನಿಲ್ಪಸಲಾಗಿದೆ. ಇದೊಂದು ಆತ್ಕಾರ್ಪಣೆ ಮಾಡಿಕೊಂಡು ದಾನ 
ನೀಡಿರುವ ಆತ್ಮಬಲಅದಾನ ಕಲ್ಲು. ಈ ಕಲ್ಲನ ಮೇಲೆ ಕ್ರಿ.ಶ.೧೧೫೨ರಲ್ಲ ನರಸಿಂಗದೇವರ ಅಳ್ವಕೆಯಲ್ಲ 
ಕೋಮುಗಾವುಂಡನು ೧೦ ಖಂಡುಗ ಗದ್ದೆಯನ್ನು ಮಲ್ಲಕಾರ್ಜುನ ಒಡೆಯ ಮಹಾದೇವರಿಗೆ ದಾನ 
ನೀಡಿದ" ವಿವರವಿದೆ. ದೇವಾಲಯದ ಬಲಭಾಗದಲ್ಲ ನೈಸರ್ಗಿಕವಾದ ನೀರಿನ ದೋಣೆಯುದ್ದು 
ವರ್ಷಪೂರ್ತಿ ನೀರಿದ್ದು, ದೇವರಿಗೆ ಅಭಷೇಕ ಮೊದಲಾದ ಪೂಜಾಕಾರ್ಯಗಳನ್ನು ಮಾಡಲು ಈ 
ದೋಣಿ ನೀರಿನ್ನು ಬಳಸುತ್ತಾರೆ. 


ದೇವಾಲಯವನ್ನು ಪ್ರವಾಶಿಸುವ ದ್ವಾರದ ಮೇಲೆ ಮೂರು ಸಾಲುಗಕಲ್ಲ ೧೮೬ ಅಡಿ ಅಗಲದಲ್ಲ 
ಹೊಯ್ದಳಕ ವಿಷ್ಣುವರ್ಧನನ (ವೀರಗಂಗ) ತಮಿಳು ಶಾಸನವಿದ್ದು, ಈ ಶಾಸನದಲ್ಲ ಮಲ್ಪ್ಲಕಾರ್ಜುನ 
ಒಡೆಯ ಮಹಾದೇವರಿಗೆ ಮತ್ತು ಪೂಜಾರಿಯಾದ ಕೌಸಿಕ ಗೋತ್ರದ ಶಿವ ಬ್ರಾಹ್ಮಣನಾದ 
ಪಾಲಭಟಣ್ಟನಿಗೆ"” ದಾನ ಕೊಟ್ಟ ವಿವರವಿದೆ. ಶಾಸನದಲನ್ನ ಪೂಜಾರಿ ಶಿವ ಬ್ರಾಹ್ಯಣನಾಗಿದ್ದರೆ ಪ್ರಸ್ತುತ 
ದೇವಾಲಯದ ಪೂಜಾರಿ ಅಂಗಾಯತ ಜನಾಂಗಕ್ಕೆ ಸೇರಿದವನಾಗಿದ್ದಾನೆ. ಮಲ್ಲಕಾರ್ಜುನ ದೇವರ 
ಮುಂದೆ ಬಸವಣ್ಣನ ಎಡಗಡೆ ಬಂಡೆಯ ಮೇಲೆ ಮಸುಗಕೇ ದೇವರ ಗೋತ್ರ" ಎಂದು ಇದೆ. 


ಮಲ್ಲಕಾರ್ಜುನ ದೇವಾಲಯದಿಂದ ಮೇಲಕ್ಕೆ ಬೆಟ್ಟ ಹತ್ತಿದ್ದರೆ ವೀರಭದ್ರನ ದೇವಾಲಯವಿದೆ. 
ಪೂರ್ವಕ್ಕೆ ಚಿಕ್ಕದಾದ ಪ್ರವೇಶ ದ್ವಾರವನ್ನು ಪ್ರವೇಶಿಸಿದ್ದರೆ ದೊಡ್ಡದಾದ ನೈಸರ್ಗಿಕ ಗುಹೆಯಲ್ಲ ದಕ್ಷಿಣಕ್ಕೆ 


“ ಎ.ಕ-€೯, ನೆ.ತಾ. ೬೮, ತಮಿಳು, ಹೆಗ್ಗುಂದ 
 ಎ.ಕ-೯,ನೆ.ತಾ.೬೭, ಕ್ರಿ.ಶ.೧೧೧೫, ತಮಿಳು, ಹೆಗ್ಗುಂದ 
“ಎ.ಕ-೯, ನೆ.ತಾ.೧೬೩, ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ದೇವರ ಮುಂದೆ ಬಸವಣ್ಣನ ಎಡಗಡೆ ಬಂಡೆಯ ಮೇಲೆ. 


೩೨೭ 


ದ್ದಾರವಿರುವ ಜಿಕ್ಷದಾದ ಗರ್ಭಗುಡಿಯಲ್ಲ ಮೂರು ಅಡಿ ಎತ್ತರದ ವೀರಭದ್ರನ ಮೂರ್ತಿಂಲಖದೆ. ಈ 
ಆಲಯದ ಪ್ರವೇಶದ್ವಾರ ಎದುರಿಗೆ ಸುಮಾರು ಎರಡು ಅಡಿ ಎತ್ತರವಾದ ವೀರಗಲ್ಲು ಇದ್ದು, ಈ 
ವೀರಗಲ್ಲನಲ್ಲ ಎದರಾಆ ಯಾಗಿ ನಿಂತಿರುವ ಇಬ್ಬರು ವೀರರು ಆಯುಧವನ್ನು ಇಡಿದ ಬಲಗ್ಯೆಯನ್ನು 
ಮೇಲಕ್ಕೆ ಎತ್ತಿದ್ದರೆ ಎಡಗ್ಯೆಯನ್ನು ಇಜ್ಣರು ಒಂದೇ ಪೀಠದ ಮೇಲೆ ಇರಿರುವುದಕ್ಷೆ ಬಹಕ ವರ್ಷಗಳ 
ಹಿ೦ದೆ ಹಿಂದು-ಮುಸ್ಲಿಂ ಜಗಕವಾದಾಗ ಈ ದೇವಾಯಲದಲ್ಲ ರಾಜೀಯಾದ ನೆನಪಿಗೆ ಈ ಕಲ್ಲನ್ನು 
ಹಾಕಿಸಿದ್ದಾರೆ ಎಂಬುವುದು ಸ್ಥಆಯರು ಹೇಳುವ ಕತೆಯಾಗಿದೆ. 


ರಾಮದೇವರ ದೇವಸ್ಥಾನದ ಘಂಟಿಯ ಮೇಲೆ ಶ್ರೀಹಯಗುಂದದ ರಾಮಸ್ವ್ತಾಮಿಗೆ ಸೇವೆಯಾಗಿ 
ದೊಡ ಸಂಪಣ್ಯೆಯನ ಭಛಕ್ತಿಯಾಗಿ ೮ ಸೇರು ಗಂಟಿಯನ್ನು ಶುಕ್ಷ ಸಂವತ್ಸರ ಜೇಷ್ಠ ಶುಕ್ರವಾರ ೧ 
ರಂದು", ಹಾಗೂ ಮತ್ತೊಂದು ಗಂಟಿ ಮೇಲೆ ಹಯಗುಂದದ ಶ್ರೀ ರಾಮಸ್ವಾಮಿಗೆ ಬೆದಪನ ಭಕ್ತಿಯಾಗಿ 
ಶ್ರೀಮುಖ ಸಂವತ್ಸರ ಶು ೭ ರಂದು ಗಂಟೆಯನ್ನು ದಾನ ಸೀಡಿದನು*”. ನೈಸರ್ಗಿಕವಾದ ಗುಹೆಯಲ್ಲನ 
ಮಲ್ಲಕಾರ್ಜುನ, ವೀರಭದ್ರನ ಗುಡಿಗಳು ಗಂಗರ ಕಾಲದ ದೇವಾಲಯವನ್ನು ನೆನಪಿಸುತ್ತದೆ. 


ಸುರಧೇನುಪುರದ ದೇವಾಲಯ 

ಯಲಹಂಕದಿಂದ ದೊಡ್ಡಬಳ್ಳಾಪುರದ ರಸ್ತೆಯಲ್ಲ ರಾಜನುಕುಂಟಿ ನಂತರ ಬಲಕ್ಕೆ ಸುಮಾರು 
ಒಂದೂವರೆ ಕಿ.ಮೀ.ದೂರದಲ್ಪರುವ ಗ್ರಾಮವೇ ಸುರಧೇನುಪುರ. ವಿಜಯನಗರ ಅರಸರ ಕಾಲದಲ್ಲ 
ಅಗ್ರಹಾರವಾಗಿ ಪಸಿದ್ದಿಗೊಂಡಿರುವ ಸುರಧೇನುಮುರದಲ್ಲ (ಚಿತ್ರ ಸಂಖ್ಯೆ-೭೫) ಕೆರೆಯ ಒಂದು ದಂಡೆಯಲ 
ನಿರ್ಮಾಣ ಮಾಡಲಾಗಿರುವ ಆಲಯದ ಮುಂದೆ (ಪೂರ್ವ ಭಾಗದಲ್ತ್ಪ) ಪುಷ್ಣರಿಣಿ ಇತ್ತಂತೆ, 
ದೇವಾಲಯದ ಸುತ್ತಲೂ ಮಂಟಪಗಳು ಇದ್ದಿರಬೇಕು. ಆದರೆ ಠಗ ಪುಷ್ಣರಣೆ., ಮಂಟಪಗಳು 
ಯಾವುದು ಇಲ್ಲ. ರಚನೆಯ ಮೂಲ ವಾಸ್ತುಶೈಅನ್ನು ಉಳಸಿಕೊಂಡಿರುವ ಆಲಯದಲ್ಲ ದ್ವಾರ 
ಪಾಲಕರನ್ನು ದಕ್ಷಿಣಕ್ಕೆ ಇರಿಸಲಾಗಿದೆ. 

ಆಲಯದಡೊಳಗೆ ದಕ್ಷಿಣ ದ್ವಾರದಿಂದ ಪ್ರವೇಶಿಸುವ ಮುನ್ನ ಮುಂಭಾಗದಲ್ಲ ತಮಿಳು ಶಾಸನವಿದೆ. 
ಹೊಯ್ಸಳರ ರಾಮನಾಥನು ಕ್ರಿ.ಶ.೧೨೯೧ ರಲ್ಲ ದೇವಧನವಾಗಿ ಇಲ್ಕೆಪಕ್ಷನಾಡು, ಜನವರನಾಥ ನಲ್ಲೂರು 
೨ ಕಲ್ಲು ದಾನ ಕೊಟ್ಟರು". ಸುರಥೇನುಪುರದಲ್ಲ ಹಂದಿಬೇಟಿ ವೀರಗಲ್ಲು. ಕುಂಟಿ ಕಟ್ಟರುವ ಶಾಸನಗಳು 
ಲಭ್ಯವಿದೆ. ಆಲಯದ ಒಳಗೆ ಇರುವ ೮ ಕಂಬಗಳ ಮೇಲೆ ಯಾವುದೇ ಉಬ್ಬು ಶಿಲ್ಪ್ಲಗಅಲ್ಲ. ಅಂತರಾಳ, 


 ಎ.ಕ-೯, ನೆ.ತಾ.೧೬೪, ರಾಮದೇವಸ್ಥಾನದ ಫಂಟೆಯ ಮೇಲೆ. 
“ ಎ.ಕ-೯, ನೆ.ತಾ.೧೬೫, ರಾಮದೇವಸ್ಥಾನದ ಮತ್ತೊಂದು ಫಂಟೆಯ ಮೇಲೆ. 
ಎ .ಕ-೯,ದೇ.ತಾ.೪೫, ಕ್ರಿ.ಶ.೧೨೯೧, ತಮಿಳು, ಸುರದೇನುಪುರ. 


ಗರ್ಭಗೃಹಗಳಗಿಂತಲೂ ಹೆಚ್ಚು ವಿಸ್ತಾರ ಹೊಂದಿರುವ ನವರಂಗದಲ್ಲನ ದೈವ ಮೂರ್ತಿಶಿಲ್ಲಗಳನ್ನು 
ಗಮನಿಸಿದರೆ ಶೈವ-ಶಾಕ್ಷ-ಸೌರ ದರ್ಶನವಾಗುತ್ತದೆ. ಗಣೇಶ, ಭೈರವ. ಚಾಮುಂಡಿ, ಸೂರ್ಯ ಇನ್ನಿತರ 
ಶಿಲ್ಪ್ಲಗಳವೆ. ಕೃಷ್ಣಶಿಲೆಯಲ್ಲನ ಸೂರ್ಯ ಶಿಲ್ಪದಲ್ಲ ಕೈಗಕಲ್ಲ ಕಮಲದ ಮೊಗ್ಗುಗಳನ್ನು. ಇಕ್ಕೆಲಗಳಲ್ಲಿ 
ಛಾಯ-ಸಂಜ್ಞಾದೇವಿಯರನ್ನು ಹೊಂದಿರುವ ದಿವ್ಯ ಹಸ್ಟ್ವರೂಪನಾದ ಸೂರ್ಯ ವಿಗ್ರಹವು ಗಂಗ ಚೋಳರ 
ಕಾಲದ ಶಿಲ್ಪವಾಗಿದ್ದಿರಬಹುದು. 


ದೊಡ್ಡಹುಲ್ಲೂರಿನ ಸೋಮೇಶ್ವರ ದೇವಾಲಯ 

ದೊಡ್ಡಹುಲ್ಲೂರು ಕೆರೆಯ ಕೋಡಿ ಬಳಯ ದೇವಾಲಯವನ್ನು ಚೋಳರ ಶೈಲಯಲ್ಲಿ 
ಹೊಯ್ದಳರು ನಿರ್ಮಿಸಿದರು. ನೆಲ ಮಟ್ಟದಿಂದ ಸುಮಾರು ೪ ಅಡಿ ಎತ್ತರದಲ್ಲ ಪೂರ್ವಾಭಿಮುಖವಾಗಿ 
ಗರ್ಭಗೃಹ ಮತ್ತು ಅಂತರಾಳವನ್ನು ಹೊಂದಿರುವ ದೇವಾಲಯದ (ಚಿತ್ರ ಸಂಖ್ಯೆ-೭೬) ಗರ್ಭಗೃಹದಲ್ಲ 
ಭಗ್ಗವಾದ ಅಂಗವಿದೆ. ಸ್ಥಳಯರು ಈಶ್ವರ ದೇವಾಲಯ ಎಂದು ಕರೆಯುತ್ತಿದ್ದ. ದೇವಾಲಯದ 
ಅಧಿಸ್ಥಾನದ ಮೇಲನ ತಮಿಳು ಶಾಸನದಿಂದ ಸೋಮೇಶ್ವರ ಎಂದು ತಿಆದುಬಂದಿದ್ದು. ಆಲಯದ ಒಳಗೆ 
ಪ್ರವೇಶಿಸಲು ಸೋಪಾನವಿದೆ. ದ್ವಾರ ಬಳೀ ಯಾವುದೇ ಶಿಲ್ಪ್ಲಗಳಾಆಅ ದ್ವಾರಪಾಲಕರಾಗಆ ಕಂಡು 
ಬರುವುದಿಲ್ಲ. ಬಾಗಿಲುವಾಡ ಮೇಲೆ ಸರಕ ಹೂವಿನ ಅಲಂಕಾರ ಮಾತ್ರಯುದೆ. ದೇಗುಲದ ಮೇಲೆ 
ಶಿಖರವನ್ನು ನಿರ್ಮಿಸಲು ಸಿದ್ಧತೆಯನ್ನು ಮಾಡಿ ಕೊಂಡಿರ ಬೇಕು ಅದಕ್ಷೆ ಬೇಕಾಗಿರುವ ಕಲ್ಲುಗಳನ್ನು 
ಕಾಣಬಹುದು. ದೇವಾಲಯದ ಸುತ್ತಾಲು ಇರುವ ೫ ದೇವಕೋಷ್ಟಕಗಳದ್ದು ಶಿಥಿಲ ವ್ಯವಸ್ಥೆಯಲ್ಲದೆ. 
ದಕ್ಷಣ ಮತ್ತು ಪಶ್ಚಿಮ ದಿಕ್ಕಿನ ಅಧಿಸ್ಹಾನದ ಮೇಲಅನ ಶಾಸನದಲ್ಲ ವೀರ ಬಲ್ಲಾಕ ಆಳ್ವಕೆಯಲ್ಲ 
ಸೋಮನಾಥನು ದೇವಾಲಯವನ್ನು ನಿರ್ಮಿಸಿದ ಉಲ್ಲೇಖವನ್ನು ಕಾಣಬಹುದು. ಈೇ ಸೋಮನಾಥನು 
ವೀರಬಲ್ಲಾಳನ ಕಾಲದಲ್ಲ ಹೊಸಕೋಡೆ ಭಾಗದ ಪ್ರಸಿದ್ಧನಾದ ಅಧಿಕಾರಿಯಾಗಿದ್ದು ಇವನ ಹೆಸರಲ್ಪ 
ದೇವಾಲಯವನ್ನು ನಿರ್ಮಿಸಿದ್ದಾರೆ. ಇವನ ಹಲವಾರು ಶಾಸನಗಳನ್ನು ಹಾಗೂ ಭತ್ತಿಯಲ್ಲ ಹಲವಾರು 
ಉಬ್ಬುಶಿಲ್ಲಗಳನ್ನು ಕಾಣಬಹುದು. ಗಣೇಶ, ಬೇಡರ ಕಣ್ಣಪ್ಪ ಶಿವ ಪಾರ್ವತಿಯರು ಕುದುರೆ ಮೇಲೆ 
ಕುಳತಿದ್ದು, ಕುದುರೆ ಹಿಂದೆಬಂದ ವ್ಯಕ್ತಿಯೊಬ್ಬ ಶಿವ ಪಾರ್ವತಿಯರಿಗೆ ರಾಜಛತ್ರಿಯನ್ನು ಹಿಡಿದಿರುವುದು. 
ಕುದುರೆ ಮುಂದೆ ಬಲ್ಲು ಬಾಣಗಳನ್ನು ಹಿಡಿದು ಕಿರೀಟಧಾರಣಿಯಾದ ವ್ಯಕ್ತಿಯು ಕೈ ಮುಗಿಯುತ್ತಿರೊದು 
ಗಮನಿಸಿದರೆ ಬಹುಶಃ ಸೋಮನಾಥನೇ ಇರಬಹುದು. ಕಿರಾತಾರ್ಜುನೀಯ ಪ್ರಸಂಗ, ವೀರನು 
ಶತೃಗಳೊಂದಿಗೆ ಹೊರಾಡುತ್ತಿರುವ ದೃಶ್ಯ, ಕೊಳಲು ಊದುತ್ತಿರುವ ಗೋಪಾಲನನ್ನು ಕಾಣಬಹುದು. 
ಇಷ್ಟು ಸುಂದರವಾದ ದೇವಾಲಯವು ಕಿಥಿಲವ್ಯವಸ್ಥೆಗೆ ತಲುಪಿದ್ದು. ಜೀಣ್ಣೋದ್ದಾರ ಮಾಡಿದರೆ ಈ 


ದೇವಾಲಯವನ್ನು ಮುಂದಿನ ಪೀಆಗೆಯವರು ಕಾಣಲು ಸಾಧ್ಯ. ಈೇಗಾಲೆ ಪಶ್ಲಿಮಭಾಗ ಪೂರ್ಣ 
ಶಿಥಿಲವಾಗಿದೆ. 
ವಾಗಟದ ವರದರಾಜ ದೇವಾಲಯ 


ಹೊಸಕೋಟಿಯಿಂದ ಆಗ್ಲೇಯ ದಿಕ್ಕನಲ್ಲ ೧೦ ಕಿ.ಮೀ ದೂರದಲ್ಲನ ತಮಿಳು ಶಾಸನಗಳಲ್ಲಿ 
ಇವಟ್ಟಂ, ಇವಟ್ಟಂ., ಪೊವಟ್ಟಂ, ವರದರಾಜ ಚತುರ್ವೇದಿ ಮಂಗಲ ಎಂದು, ಕನ್ನಡ ಶಾಸನಗಳಲ್ಲ 
ಉಗಟ್ಪ. ವಾಗಟದ ಭಗೀರಥಪುರ, ಪೊಗಟ್ಟ ಎಂದೆಲ್ಲಾ ಕರೆಯುವ ವಾಗಟ ಗ್ರಾಮವಿದೆ. 

ಮಂಗಲ ಎಂದರೆ ಕೋಟಿ ಎಂದರ್ಥ ಇದ್ದು. ಕೆಲವು ಗ್ರಾಮ ನಾಮಗಳ ಕೊನೆಯಲ್ಲ ಮಂಗಲ 
ಸೇರಿಕೊಂಡಿರುವುದು ಅಲ್ಲನ ಕೋಟಿಯ ಹಿನ್ನೆಲೆಯಲ್ಲಿ ನೆಲಮಂಗಲ, ಭಿನ್ನಮಂಗಲ, ವರದರಾಜ 
ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಇದ್ದ ಅಗ್ರಹಾರದಲ್ಲ ಯಕ್‌, ಯಜುರ್‌, ಸಾಮ, ಅಥರ್ವಣ ಎಂಬ 
ನಾಲ್ದು ವೇದಗಳಲ್ಲ ಪರಿಗಣತಿ ಹೊಂದಿದ ಮಹಾಜನರು ಇದ್ದಿರಬೇಕು ಅಥವಾ ಬ್ರಾಹ್ಮಣರು ವಾಸಿಸುವ 
ಪದೇಶವಾಗಿದ್ದರಿಂದಾಗಿ ಹೊಯ್ಸಳ ಕಾಲದಲ್ಲ ವರದರಾಜ ಚತುರ್ವೇದಿ ಮಂಗಲ ಎಂದು ಹೆಸರಿಟ್ಟು 
ದಾನ ಕೊಟ್ಟರುವ ಶಾಸನವನ್ನು ಅಗ್ರಹಾರದ ಆಂಜನೇಯ ಗುಡಿಯ ಪಕ್ಕದಲ್ಲಿ ಕಾಣಬಹುದು. 


ರಾಮನಾಥನ ಮಗ ವಿಶ್ವನಾಥನು ವರದರಾಜ ಸ್ತಾಮಿ ದೇವಾಲಯವನ್ನು ನಿರ್ಮಿಸಿದ್ದಾನೆ. 
ಪಶ್ಚಿಮ ಪವೇಶದ್ವಾರವಿರುವ ದೇವಾಲಯವು ಗರ್ಭಗುಡಿ, ಅಂತರಾಳ. ಮಂಟಪಗಳನ್ನು ಒಳಗೊಂಡಿದೆ. 
೧೬ ಕಲ್ಲು ಕಂಬಗಳ ವಿಶಾಲ ಮಂಟಪವಿದೆ. ನೆಲಮಟ್ಟದಿಂದ ಎತ್ತರದ ಕಲ್ಲೆ ಮೇಲೆ ೩ ಮೆಟ್ಟಲುಗಳ 
ಸಭಾ ಮಂಟಪವಿದೆ. ಗರ್ಭಗೃಹದ ಎಡಭಾಗದ ೧ನೇ ಕಂಬದ ಮೇಲೆ ಹಿಂಗಾಲುಗಳ ಮೇಲೆ ಕುಆಅತು 
ಮುಂದಿನ ಕಾಲುಗಳನ್ನು ಜೋಡಿಸಿದ ಸಿಂಹ, ಮೊಸಳೆ, ಆನೆಕಾಲು ಹಿಡಿದಿರುವ ಶಿಲ್ಪ (ಗಜೇಂದ್ರ 
ಮೋಕ್ಷ) ಗಳವೆ. ೨ನೇ ಕಂಬದ ಮೇಲೆ ನಾಲ್ಲು ದಳಗಳ ಚಕ್ರ. ಕಂಬದ ನರಸಿಂಹ, ನರಸಿಂಹಸ್ವಾಮಿ. 
ಹಿರಣ್ಯಕಷ್ಯಪು. ಡೋಲು ಬಾರಿಸುವ ನೃತ್ಯಗಾತ್ತಿಯರು. ಬಲಭಾಗದ ೧ನೇ ಕಂಬದ ಮೇಲೆ 
ಶ್ರೀರಾಮನ ಪಾದ ಮುಟ್ಟುತ್ತಿರುವ ಹನುಮಂತ. ನಿಂತಿರುವ ಲಕ್ಷ್ಮಣದ ಬೆನ್ನ ಮೇಲೆ ಬತ್ತಆಕೆಯಲ್ಲ 
ಜಲ್ಲುಗಳು, ಶ್ರೀ ರಾಮನ ಕೈಯಲ್ಲ ಜಲ್ಲು ಬಾಣ. ಉಗ್ರನರಸಿಂಹ ಬಲಗ್ಯೆಯಲ್ಲ ಚಕ್ರ. ಎಡಗೈಯಲ್ಲಿ 
ಶಂ, ಬಾಲಕೃಷ್ಣ, ಕೊಳಲು ಊದುತ್ತಿರುವ ಕೃಷ್ಣನ ಶಿಲ್ಪಗಳು. ೨ನೇ ಕಂಬದಲ್ಲ ವಾಅ ಸುದ್ರೀವರು., 
ನಾಲ್ಲು ದಕಗಳ ಚಕ್ರಗಳ ಅರಸನೊಬ್ಬನು ಪತ್ನಿ ಸಮೇತ ಕೈಮುಗಿದು ನಿಂತಿರುವ ಶಿಲ್ಪಗಳು. ಆಮೆ. 
ಬಲಗ್ಯೆಯಲ್ಲ ದಂಡ, ಎಡಗ್ಯೆಯಲ್ಲ ಕಮಂಡಲ ಹಿಡಿದಿರುವ ಮಹರ್ಷಿ, ಕೈಮುಗಿಯುತ್ತಿರುವ ಗರುಡ 
ಶಿಲ್ಪಗಳು, 


೪ 
೪ 
[©] 


ಸಭಾ ಮಂಟಪದ ಪ್ರವೇಶ ದ್ವಾರದ ಬಲ ಅತ್ತಿಯ ಮೇಲೆ ದ್ರಿಭಂಗಿಯಲ್ಲ ನಿಂತು, 
ಕೈಮುಗಿಯುತ್ತಿರುವ ಸ್ತ್ರೀಯ ಕಿವಿಯು ದೊಡ್ಡದಾಗಿದೆ. ಸೊಂಟಕ್ಷೆ ಡಾಬು. ಕೊರಕಲ್ಲ ಕಂಠೀಹಾರ, 
ಬಲಭತ್ತಿಯ ಮುಂದೆ ದಿಗಂಬರನಾಗಿ ಪುರುಷನು ದ್ರಿಭಂಗಿಯಲ್ಲ ನಿಂತಿದ್ದು, ಬಲಗ್ಯೆಯಲ್ಲಿ 
ವಸ್ತುವೊಂದನ್ನು ಹಿಡಿದಿದ್ದಾನೆ. ನಕ್ಷತ್ರಾಕಾರದ ಜಾಲಂದ್ರ ದೇವಾಲಯದ ಉತ್ತರ ದಿಕ್ಕಿನಲ್ಲದೆ. 


ವರದರಾಜ ದೇವಾಲಯಕ್ಕೆ ಹಲವಾರು ದಾನಗಳನ್ನು ನೀಡಿರುವ ಹಲವಾರು ಶಾಸನಗಳನ್ನು 
ಕಾಣಬಹುದು, ಕ್ರಿ.ಶ.೧೨೯೭ ರಲ್ಲ ವೀರ ವಿಶ್ವನಾಥ ದೇವರ ಅನೇ ವರ್ಷದ ಆಜ್ವಕಾವಧಿಯಲ್ಲಿ 
ಚೋಕಮಂಡಲದ ಪುಅಯೂರು ನಾಡಿನ ಇವಟ್ಟಂನಲ್ಪ್ಲರುವ ವರದರಾಜ ಚತುರ್ವೇದಿ ಮಂಗಲದಲ್ಲನ 
ಮಹಾಜನರಿಗೆ ವಾಗಟ ಹೋಬಳಯ ಪರಮನಹಳ್ವ ಕೆರೆ ಏರಿಯ ಉತ್ತರ ದಿಕ್ಕಿನಲ್ಲ ನಾಲ್ಲು ಕಳ 
ಭೂಮಿಯನ್ನು ಪೂಜೆ ಪುನಸ್ಥಾರ ಎಲ್ಲದಕ್ಷಾಗಿ ನಾರಾಯಣ ಚತುರ್ವೇದಿ ಮಂಗಲದ ಒಡೆಯನಾದ 
ಚೋಕಳೀಶ್ವರ ಒಡೆಯನಿಗೆ”, ದೇವಾಲಯದ ಉತ್ತರ ತಳಪಾದಿ ಕಲ್ಪನ ಮೇಲೆ ಗಉರೆಯ 
ದಂಣಾಯಕರು ವರದರಾಜ ದೇವರಿಗೆ ಕ್ರಿ.ಶ.೧೮೯೧ ರ ಕಾರ್ತಿಕ ಶುದ್ಧ ೧೨ ದ್ವಾದಶಿ ಪುಣ್ಯ ಕಾಲದಲ್ಲ 
ದೇವರ ಅಮೃತಪಡಿಗೆ”'. ಹೊರಭತ್ತಿಯಲ್ಲ ಕ್ರಿ.ಶ.೧೩೭೮ ರಲ್ಪ ಭಾಗೀರತಿಪುರದ ವರದರಾಜ ದೇವರಿಗೆ 
ಗ್ರಾಮ ದಾನ ಕೊಟ್ಟ ವಿವರದ ಕನ್ನಡ ಶಾಸನವನ್ನು ಕಾಣಬಹುದು*”. ಇದೇ ಶಾಸನದ ಮೇಲೆ 
(ಹೊರಭತ್ತಿಯಲ್ಲ) ಪ್ರತಾಪ ದೇವರಾಯರ ಆಳ್ವಕೆಯಲ್ಲ ಮುಳುವಾಗಿಲು ರಾಜ್ಯದ ಅಧಿಕಾರಿಯಾದ 
ಲಕ್ಷಣ ಒಡೆಯರು ಹುಲ್ಲೂರನಾಡ ಪೊಗಟ್ಟದ ವರದರಾಜ ದೇವರಿಗೆ ದಾನ ನೀಡಿದನು". 


ಧ್ರಜಸ್ತಂಭದ ಜಗಲಅಯ ಕಲ್ಲು ಮೇಲೆ ೭ ಸಾಲುಗಳ ಶಾಸನದಲ್ಲ ದುಂದುಜ ಸಂವತ್ಸರ 
ಮಾರ್ಗಶಿರ ಸು ೧ ಶುಕ್ರವಾರದಂದು ಕ್ರಿ.ಶ.೧೫೦೨ ರಲ್ರ್ತ ಮುಳವಾಗಿಲ ಮಾಯದೇವರಾಚೆಯರು 
ಚಂದಳ ದೇವರಾವುತ್ತರು ದೀಪಮಾಲೆ ಕಂಬವನ್ನು ತಮ್ಮ ಧರ್ಮವಾಗಿ ಮಾಡಿಸಿದರು". 


ಹಾಗೇಯೇ ಪಾರ್ವತಿ ದೇವಿಗಾಗಿ ಬಾದಪದ ಶು ೭ ಗುರುವಾರದ್ತ್ಪ ದಾನ ನೀಡಿರುವ 
ಉಲ್ಲೇಖವನ್ನು ಪಾರ್ವತಿ ದೇವಸ್ಥಾನದ ತಳಪಾದಿ ಕಲ್ಲುಮೇಲೆ””, ಉತ್ತರ ತಳಪಾದಿ ಕಲ್ಲನ ಮೇಲೆ 
ಸೆ೦ಗಲುಸಿರ್‌ ಪಿಲ್ಕೆ ಅಸರಿ ಭೂಮಿಯನ್ನು" ಹಾಗೂ ಕ್ರಿ.ಶ.೧೩೬೦ ರಲ್ಲ ಮತ್ತೊಮ್ಮೆ ಭೂಮಿಯನ್ನು”, 


 ಎ.ಕ-೯, ಹೊ.ತಾ.೧೩೬4೧೩ಲ, ಕ್ರಿ.ಶ.೧೨೯೭, ತಮಿಳು, ಪರಮನಹಳ್ಳಿ ಗ್ರಾಮಕ್ಕೆ ಕೆರೇ ಮೇಲೆ ದಕ್ಷಿಣ ಕೊಡೀ ಬಳಿ ಬಿದ್ದಿರುವ ಕಲ್ಲು. 
 ಎ.ಕ-4೯, ಹೊ.ತಾ.೧೨೮, ಕ್ರಿ.ಶ.೧೪೯೧, ಕನ್ನಡ, ವಾಗಟದ ವರದರಾಜಸ್ಥಾಮಿಯ ದೇವಾಲಯದ ಉತ್ತರ ತಳಪಾದಿಕಲ್ಲಿನ ಮೇಲೆ. 
ನ ಎ.ಕ-೯, ಹೊ.ತಾ.೧೨೯, ಕ್ರಿ.ಶ.೧೩೭೮, ವಾಗಟದ ವರದರಾಜಸ್ಥಾಮಿಯ ದೇವಾಲಯದ ಹೊರ ಬಿತ್ತಿಯಲ್ಲಿ. 

ಎ. ಕ-೯, ಹೊ.ತಾ.೧೩೦, ಕ್ರಿ.ಶ. ೧೫೦೨, ಕನ್ನಡ, ವಾಗಟದ ವರದರಾಜಸ್ವಾಮಿಯ ದೇವಾಲಯದ ಹೊರ ಬಿತ್ತಿಯ ಮೇಲ್ಬಾಗದಲ್ಲಿ. 
 ಎ.ಕ-೯, ಹೊ.ತಾ.೧೩೧, ಕ್ರಿ.ಶ.೧೫೦೨, ವಾಗಟದ ವರದರಾಜಸ್ವಾಮಿಯ ದೇವಾಲಯದ ಮುಂದೆ ಧ್ವಜಸ್ತಂಭದ ಜಗಲಿಯ ಕಲ್ಲು. 
° ಎ.ಕ-೯, ಹೊ.ತಾ.೧೩೩, ವಾಗಟದ ವರದರಾಜಸ್ವಾಮಿಯ ದೇವಾಲಯದಲ್ಲಿರುವ ಪಾಪ್ತಿ ದೇವಸ್ಥಾನದ ತಳಪಾದೀ ಕಲ್ಲು. 

5: ಎ ಕ-೯,ಹೊ.ತಾ.೧೨೦೭, ಕ್ರಿ.ಶ.೧೩೩೪, ತಮಿಳು, ವಾಗಟದ ವರದರಾಜಸ್ವಾಮಿಯ ದೇವಾಲಯದ ಉತ್ತರ ತಳಪಾದಿಕಲ್ಲಿನ ಮೇಲೆ. 


೩೩೧ 


ದಕ್ಷಿಣ ತಳಪಾದಿ ಕಲ್ಪನ ಮೇಲೆ ಸಿಕ್ಕ ದಣ್ನಾಯಕರು" ದಾನ ನೀಡಿದ ವಿವರಗಳವೆ. ಕ್ಷೇತ್ರ ಪಾಲ ಯಜ್ಞ 
ಮಾಡಿಸುವುದಕ್ಕಾಗಿ. ಪ್ರತಿ ವರ್ಷವು ಎಲ್ಲಾ ದೇವಾಲಯಗಳಲ್ಲ ಜಾತ್ರೆಗಳು ನಡೆಯುತ್ತಿರುತ್ತದೆ. 
ವರದರಾಜ ದೇವರಿಗೆ ಜಾತ್ರೆ ನಡೆಯುತ್ತಿತ್ತು ಎಂಬುದನ್ನು ದೇಸ್ಥಾನದ ದಕ್ಷಿಣ ಭಾಗದ ತಳಪಾದಿ ಕಲ್ಪನ 


ಮೇಲಅನ ಕ್ರಿ.ಶ.೧೩೬೦ ರ ಕಾಲದ ತಮಿಳು ಶಾಸನದಲ್ಲ ಕಾಣಬಹುದು". 


ವೀರ ವಲ್ಲಾಳ ದೇವರ ೨೫ನೇ ವರ್ಷದ ಅವಧಿಯಲ್ಲಿ ಮಹಾ ಪ್ರಧಾನನಾದ ದತ್ತಿ ಸಿಂಗೆ 
ದಣ್ನಾಯಕರ ತಮ್ಮ ವಲ್ಲಪ್ಪ ದಣ್ನಾಯಕರು ಪುಅಯೂರುನಾಡಿನ ವರದರಾಜ ಚತುರ್ವೇದಿ ಮಂಗಲದ 
ಬಹ್ಟದೇಯಹಳ್ಳಯ ಮಹಾಜನಗಳಗೆ ಸರ್ವಮಾನ್ಯವಾಗಿ ದಾನ ಕೊಟ್ಟ ವಿವರದ ದಾಖಲೆಯಾದ ಹಿಂದೆ 
ಆಂಜನೇಯ ದೇವಸ್ಥಾನದ ಪೂರ್ವ ಹಳ್ಳದಲ್ಲದ್ದ ಶಾಸನವನ್ನು ಈಗ ದೇವಸ್ಥಾನದ ಮುಂದೆ ಎಡಕ್ಕೆ 


ನಿಲ್ಪಸಲಾಗಿದೆ””. 


ಕ್ರಿ.ಶ.೧೩೬೨ ರಲ್ಪ ವೀರ ಬಲ್ಲಾಳ ದೇವರ ಆಳಜ್ವಕೆಯಲ್ಪ್ಲ ಮಾರಿಸೆಟ್ಟ, ಇರಾಮಿಸೆಟ್ಟ. ಸಮಂಡ್ಯೆ ಸೆಟ್ಟ 
ಎಲ್ಲಾರೂ ಸೇರಿ ಇವತ್ತಮ್‌ ಎಂಬುವ ವರದರಾಜ ಚತುರ್ವೇದಿ ಮಂಗಲದಲ್ಲ ದಾನ ಕೊಟ್ಟರು". ೧೮ 
ಸಾಲುಗಳ ಈ ಶಾಸನದಲ್ಲ ದಾನದ ಪ್ರಮಾಣವನ್ನ ಉಲ್ಲೇಖವಿಲ್ಲ. ವಲ್ಲಪುದ ದಣ್ಣಾಯಕರು 
ಪುಅಯೂರುನಾಡಿನ ಇವತ್ತನ್‌ ಎಂಬುವ ವರದರಾಜ ಚತುರ್ವೇದಿ ಮಂಗಲದ 
ಚತುಸ್ಲೀಮೆಯೊಳಗಣವನ್ನು ಸರ್ವಮಾನ್ಯವಾಗಿ ಸೂರ್ಯ ಚಂದ್ರ ಸಾಕ್ಷಿಯಾಗಿ ಕೊಟ್ಟರುವುದನ್ನು 
ನವೀಕೃತಗೊಳಸಿದ ಬಣ್ಣೆ ೮೦ ಸಾಲುಗಳನ್ನು ಶಿಲೆ ಮೇಲೆ ಹಾಗೂ ತಾಮ್ರದ ಮೇಲೆ" ಕಾಣಬಹುದು. 


ದೇವಾಲಯದ ದಕ್ಷಿಣ ದಿಕ್ಕಿನ ಹೊರ ಇತ್ತಿಯಲ್ಲ ದಕ್ಷಿಣದ್ದಾರಕ್ಕೆ ಬಲಗಡೆ ಕಲ್ಲು ಗೋಡೆಯ 
ಮೇಲೆ ನಕ ಸಂವತ್ಸರದ ಪಷ್ಠಿ ಸು ೧೦ ಶುಕ್ರವಾರದಲು ಮಹಾ ಮಂಡಲೇಶ್ವರ ಕಠಾರಿ ಸಾಳ್ವ ಸಾಕುವ 
ಂಮಡಿ ನರಸಿಂಗರಾಯ  ಮಹಾರಾಯರುಗಕ ಅಳಯ ಕೃಷ್ಣರಾಯ ವೊಡೆಯರು 
ಸಹಿರಂಣ್ಯೋದಕವಾಗಿ ಕ್ರಿ.ಶ.೧೮೯೬ ರಲ್ಲ", ಪಕ್ಲಿಮ ಹೊರಭತ್ತಿಯಲ್ಲ ಬಲಗಡೆ ಕಲ್ಲು ಗೋಡೆಯ 
ಮೇಲೆ ಮನ್ಯಥ ಸಂವತ್ಸರದ ಆಶ್ಲೀಜ ಶುದ್ಧ ೧೨ ಸೋಮವಾರದಲ್ಲೂ ಮಂಡಳೇಶ್ವರ ಚಿಕ್ಕ ಹರಿಹರರಾಯ 


yp ಎ.ಕ-೯,ಹೊ.ತಾ.೧೩೨.ಎ, ಕ್ರಿ.ಶ.೧೩೪೬, ತಮಿಳು, ವಾಗಟದ ವರದರಾಜಸ್ವಾಮಿಯ ದೇವಸ್ಥಾನದ ದಕ್ಷಿಣ ಭಾಗದ ತಳಪಾದೀ ಕಲ್ಲು. 

ನ್‌ ಎ.ಕ-೯, ಹೊ.ತಾ.೧೩೨, ಕ್ರಿ.ಶ.೧೩೩೬, ತಮಿಳು, ವಾಗಟದ ವರದರಾಜಸ್ವಾಮಿಯ ದೇವಸ್ಥಾನದ ದಕ್ಷಿಣ ಭಾಗದ ತಳಪಾದೀ ಕಲ್ಲು. 

ನ ಎ.ಕ೯, ಹೊ.ತಾ.೧೩೨.ಬಿ. ಕ್ರಿ.ಶ.೧೩೪೦, ತಮಿಳು, ವಾಗಟದ ವರದರಾಜಸ್ವಾಮಿಯ ದೇವಸ್ಥಾನದ ದಕ್ಷಿಣ ಭಾಗದ ತಳಪಾದೀ ಕಲ್ಲು. 

ನ ಎ.ಕ-೯, ಹೊ.ತಾ.೧೩೪, ಕ್ರಿ.ಶ.೧೩೩೬, ತಮಿಳು, ವಾಗಟ ಗ್ರಾಮಕ್ಕೆ ನೈರುತ್ಯ ಅಂಜನೇಯ ದೇವಸ್ಥಾನಕ್ಕೆ ಪೂರ್ವ ಹಳ್ಳದಲ್ಲಿ ನೆಟ್ಟ ಕಲ್ಲು. 

 ಎ.ಕ-೯, ಹೊ.ತಾ.೧೩೫, ಕ್ರಿ.ಶ.೧೩೪೨, ತಮಿಳು, ಹೊಸಹಳ್ಳಿ. 

"ನ ಎಕ, ಹೊ.ತಾ.೧೩೭, ಕ್ರಿ.ಶ.೧೩೩೬, ತಮಿಳು, ಪರಮನಹಳ್ಳಿ. 

” ಎ.ಕ-೯, ಅನುಬಂಧ, ಹೊ.ತಾ.೧೭೪, ಕ್ರಿ.ಶ.೧೪೯೬, ವಾಗಟ ದೇವಸ್ಥಾನದ ದಕ್ಷಿಣ ದಿಕ್ಕಿನ ಹೊರಭಿತ್ತಿಯಲ್ಲಿ ದಕ್ಷಿಣ ದ್ವಾರಕ್ಕೆ ಬಲಗಡೆ ಕಲ್ಲುಗೋಡೆಯ ಮೇಲೆ. 


೩೩೨ 


ಒಡೆಯರ ಮನೆಯ ಬೆವಹಾರಿಗಳು ದೇವರಿಗೆ"", ಹೊರಛತ್ತಿಯಲ್ಲ ವರದರಾಜ ದೇವರ ನಂದಾ 
ದೀವಿಗೆಗೆ ಧಾರಾ ಪೂರ್ವಕವಾಗಿ ಅಷಾಡ ಶುದ್ದ ೫ ಲು ಹಿರಿಕೆರೆಯ ಕೆಕಗೆ"*, ಆಂಜನೇಯ 
ದೇವಸ್ಥಾನಕ್ಕೆ ಉತ್ತರಕ್ಕೆ ನಿಲ್ಲಸಿರುವ ಕಂಬದಲ್ಲ ಲಕ್ಷಣ ನಾಯ್ದನು ಶ್ರಾವಣ ಶುದ್ಧ ೫ ಸೋಮವಾರ ದಿನ 


ಕ್ರಿ.ಶ.೧೫೧೧ ರಲ್ತ"" ದಾನ ಕೊಲ್ಜದ್ದಾರೆ. 


ಮಾರಯ್ಯನಾಯ್ದರ ಮಗ ಪಂಮಂಣನು ತನಗೆ ನಾಯ್ಡ ತನಕ್ಕೆ ಸಲುವ ಪವೊಗಟ್ಟದ 
ಸೋಮೆಯ ದೇವರ ತಿರುನಾಳ ದೀಪಾರಾಧನೆಗೆ ಭಾದ್ರಪದ ಸು ೧೩ ರಲ್ಲ ಕೊಟ್ಟರುವುದನ್ನು ಶ್ವರ 
ದೇವಸ್ಥಾನದ ದಕ್ಷಿಣ ತಳಪಾದಿ ಕಲ್ಪನ ಮೇಲೆನ” ಕಾಣಬಹುದು. ಸೋಮೇಯ ದೇವರೇ ಈಗ ಈಶ್ವರ 


ದೇವಸ್ಥಾನವಾಗಿ ಬದಲಾಗಿದೆ. 


ಚೌಡೇಶ್ವರಿ ದೇವಸ್ಥಾನದ ತೋರಣ ಕಂಬದ ಮೇಲೆ ರಾಜೇಂದ್ರ ಜೋಳ ಅವಧಿಯಲ್ಲ 
ಸೇವಾಚಾರಿ ಮಕರ ತೋರಣವನ್ನು ನಿಲ್ಪಸಿದನು"”. 


ಪ್ರತಿವರ್ಷ ೭ ದಿನಗಳ ಬ್ರಹ್ಮ ರಥೋತ್ಸವದಲ್ಲ ಮೊದಲ ದಿನ ರಾತ್ರಿ ಅಂಕುರಾರ್ಪಣ 
ಕೈಂಕರ್ಯವನ್ನು ಗ್ರಾಮದ ಸೇವಕರು ನಡೆಸಿಕೊಂಡು ಬಂದಿದ್ದಾರೆ. ನೈವೇದ್ಯಕ್ಲಾಗಿ ಬನಹಳ್ಳ ದಕ್ಷಿಣದ ೪ 
ಸೀಮೆಗಳನ್ನು ದಾನಜಟ್ಟು. ಅಪ್ಪಾಜದೇವ, ವೊಗಟ್ಟದ ಅಧಿಕಾರಿ ತಿಪ್ಲ್ರಯರ ಸಮ್ಮುಖದಲ್ಲ ಮುಂದಿಟ್ಟು 
ಹೊಡಿಸಲಾಗಿದೆ””. 


ಕ್ರಿ.ಶ.೧೩೨೮ ರ ೨ ಸಾಲುಗಳ ಶಾಸನದಲ್ಲ ಸಮಸ್ತವಂದಿ, ಕಶ್ಯಪ ಗೋತ್ರದ ಬಳಕೆಯನ್ನು 
ಗಮನಿಸಿದರೆ ವಾಗಟದ ಚತುರ್ಮೇದಿ ಮಂಗಲದಲ್ಲ ವಿವಿಧ ಗೋತ್ರದ, ಕುಲಗಳ ಮಹಾಜನರು 
(ಬ್ರಾಹ್ಮಣರು) ವಾಸಿಸುತ್ತಿದ್ದು, ಯಜ್ಞ ಯಾಗಾದಿ, ದೇವತೆಗಳ ಕಾರ್ಯಗಳಲ್ಲ ಮಗ್ಗರಾಗಿದ್ದಾರೆನಿಸುತ್ತದೆ. 
ವಾಗಟದ ದೇವರಿಗೆ ೨೯ ವೃತ್ತಿ. ವರಾಹ ದೇವರಿಗೆ ೬ ವೃತ್ತಿಯನ್ನು ವ್ಯಯ ಸಂವತ್ಸರದ ಅಷಾಢ ಶುದ್ಧ 
೧೨ ಭಾನುವಾರ ಕೃಷ್ಣದೇವರಾಯರ ಅಧಿಕಾರವಧಿಯಲ್ಲ ಕ್ರಿ.ಶ.೧೫೨೬ ರಲ್ಲ ಹುಲ್ಲುರಸೀಮೆಯ 
ದೇವಿಶೆಟ್ಷಹಳ್ಳ ದೇವರಾಯಪುರದ ದಕವಾಲಯು ನಾಯರು ದಾನ ನೀಡಿದರು”. 


 ಎ.ಕ-೯, ಅನುಬಂಧ,ಹೊ.ತಾ.೧೭೫, ವಾಗಟ ದೇವಸ್ಥಾನದ ಪಶ್ಚಿಮ ಹೊರಬಿತ್ತಿಯಲ್ಲಿ ದ್ವಾರಕ್ಕೆ ಬಲಗಡೆ ಕಲ್ಲು ಗೋಡೆಯ ಮೇಲೆ ಬರೆದಿರುವುದು. 

” ಎ.ಕ-೯, ಅನುಬಂಧ,ಹೊ.ತಾ.೧೭೬, ಕ್ರಿ.ಶ.೧೪೪೮, ವಾಗಟ ದೇವಸ್ಥಾನದ ಉತ್ತರ ಹೊರಬಿತ್ತಿಯಲ್ಲಿ ಮೇಲುಗಡೆ ಪಟ್ಟಿಯಲ್ಲಿ. 

"ಎ ಕ-೯, ಅನುಬಂಧ,ಹೊ.ತಾ.೧೭೭, ಕ್ರಿ.ಶ.೧೫೧೧, ವಾಗಟ ಗ್ರಾಮದಲ್ಲಿ ಅಂಜನೇಯ ದೇವಸ್ಥಾನಕ್ಕೆ ಉತ್ತಕ್ಕೆ ನಿಲ್ಲಿಸಿರುವ ಕಲ್ಲು ಕಂಬ. 

ಸ್ಯ ಎ.ಕ-೯, ಅನುಬಂಧ, ಹೊ.ತಾ.೧೭೮, ವಾಗಟ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನದ ದಕ್ಷಿಣ ತಳಪಾದಿ ಕಲ್ಲಿನ ಮೇಲೆ. 

 ಎ.ಕ-೯, ಅನುಬಂಧ, ಹೊ.ತಾ.೧೭೯, ಕ್ರಿ.ಶ.೧೦೨೮, ಕೆರೆಯ ಪೂರ್ವಕ್ಕೆ ಚೌಡೇಶ್ವರಿ ದೇವಸ್ಥಾನದ ಮುಂದುಗಡೆ ನಿಲ್ಲಿಸಿರುವ ತೋರಣಗಂಬದ ಮೇಲೆ. 
 ಎ.ಕ-೯, ಹೊ.ತಾ.೧೨೮, ಕ್ರಿ.ಶ.೧೪೯೧, ವಾಗಟದ ವರದರಾಜಸ್ಥಾಮಿಯ ದೇವಾಲಯದ ಉತ್ತರ ತಳಪಾದಿಕಲ್ಲಿನ ಮೇಲೆ. 

ನ ಎ.ಕ-೯, ಅನುಬಂಧ, ಹೊ.ತಾ.೧೯೩, ಕ್ರಿ.ಶ.೧೫೨೬, ದೇವಶೆಟ್ಟಹಳ್ಳಿಯಲ್ಲಿ ಮಾರಮ್ಮನ ಗುಡಿಯ ಬಳಿ ಬಿದ್ದಿರುವ ಕಲ್ಲು. 


೩೩ 


ಶಿವಗಂಗೆಯಲ್ಲನ ದೇವಾಲಯಗಳು 

ನೆಲಮಂಗಲ ತಾಲ್ಲೂಕಿನ ವಾಯುವ್ಯಕ್ಕೆ ೩೧ ಕಿ.ಮೀ. ದೂರದಲ್ಲ ಬೆಟ್ಟ ಸಹ್ಲರೂಪಕ್ಕೆ 
ಅನುಗುಣವಾಗಿ ಪ್ರಾಕೃತಿಕವಾಗಿ ಇಲ್ಲ ಮೆಟ್ಟಲುಗಳ ಸಂಖ್ಯೆ ಹಾಗೂ ಕಾಪಿಗಿರುವ ದೂರಕ್ಕೆ ಸಂಬಂಧ 
ಕಲ್ಪಸಿ ದಕ್ಷಿಣಕಾಶಿ ಎಂದು, ಸ್ಥಳ ಪುರಾಣದಲ್ಲ ಮತ್ತು ದೇವರಾಯದುರ್ಗದ ತಾಮ್ರ ಶಾಸನದಲ್ಲ ಸಹ 
ಕಕುದ್ದಿರಿ ಕ್ಷೇತ್ರ ಎನ್ನುವ ಶಿವಗಂಗೆಯು (ಚಿತ್ರ ಸಂಖ್ಯ-೭೮) ಧಾರ್ಮಿಕ ಕ್ಷೇತ್ರವಾಗಿ ದೇವಾಲಯ ಮತ್ತು 
ಮಠಗಳಂದ ವಿಖ್ಯಾತಗೊಂಡಿದೆ. ಕಕಲೆಯ ನಂಜರಾಜರು ೧೮ನೇ ಶತಮಾನದಲ್ಲ ಕಕೋದ್ದಿರಿ ಮಹಾತ್ಮ 
ಎ೦ಬ ಗ್ರಂಥವನ್ನು ರಚಿಸಿದ್ದಾನೆ. ಅರ್ಕಾವತಿ ನದಿಯ ಕಣಿವೆಯ ಪಶ್ಲಿಮದ ಅಂಚಿನಲ್ಲರುವ ಶಿವಗಂಗೆ 
ಬೆಟ್ಟದ ಪೂರ್ವಕ್ಕೆ ಮಹಿಮ ರಂಗನ ಗುಡ್ಡ, ಪಶ್ಲಿಮಕ್ಷೆ ರಾಗಿ ಬೆಟ್ಟ (ರಾಮೇಶ್ವರ ಬೆಟ್ಟ). ಉತ್ತರಕ್ಕೆ 
ನರಸಿಂಹನ ಬೆಟ್ಟ (ನಿಜಗಲ್ಲು ಬೆಟ್ಟ). ದಕ್ಷಿಣಕ್ಷೆ ಕಾಡು ಕಲ್ಲಪ್ಪನ ಬೆಟ್ಟಗಳವೆ. 

ಶಿವಗಂಗೆ ಬೆಟ್ಟವನ್ನು ಪೂರ್ವದ ದಿಕ್ಕನಲ್ಲ ನಂದಿಯಾಗಿ, ಪಶ್ಚಿಮ ದಿಕ್ಕಿನಲ್ಲ ನವಿಲುದಂತೆ 
(ಗಣಪತಿ). ಉತ್ತರ ದಿಕ್ಕಿನಲ್ಲ ಸರ್ಪದಂತೆ, ದಕ್ಷಿಣ ದಿಕ್ಕಿನಲ್ಲ ಅಂಗನಾಗಿ ೬ ದಿಕ್ತಿನಲ್ಪ್ಲ ೬ ರೀತಿ 
ಕಾಣಿಸುತ್ತದೆ. ಪಿವಗಂಗೆಯು ೧೩.೧೦” ರಿಂದ ೧೩.೧೫ ಉತ್ತರ ಅಕ್ಷಾಂಶ ಹಾಗೂ ೭೭.೧೦" ರಿಂದ 
೭೭.೧೫ ಪೂರ್ವ ರೇಖಾಂಶದಲ್ತದೆ. ಸಮುದ ಮಟ್ಟದಿಂದ ಅಹಹ೫೯.೬೭ ಅಡಿಗಳು (೧೩೮೬ ಮಲ) 
ಎತ್ತರವಾದ ಈ ಬೆಟ್ಟವು ಗ್ರಾಮಾಂತರ ಜಲ್ಲೆಯಲ್ಲೆ ಅತಿ ಎತ್ತರದ ಬೆಟ್ಟವಾಗಿದೆ. ಭೌದೋಳಕವಾಗಿ ನೀರು 
ಉತ್ಪತ್ತಿಯಾಗಲು ಅವಶ್ಯಕವಿರುವ ವಾತಾವರಣವನ್ನು ಸಹ ಹೊಂದಿದೆ. ಬೆಟ್ಟದಲ್ಲಯೇ ನೈಸರ್ಗಿಕವಾದ 
ನೀರಿನ ತಾಣಗಳು ಕಂಡು ಬರುವುದರಿಂದ ಆದಿ ಮಾನವರ ನೆಲೆಯಾಗಿರ ಬಹುದು. ಕಣ ಪಿಲೆಗಳಂದ 
ರೂಪು ಗೊಂಡಿರುವ ಬಂಡೆಗಳ ಸಂದುಗಕಳಲ್ಪ್ಲ ನೀರು ಸಂರ್ರಹವಾಗುತ್ತಿರುತ್ತದೆ. ಎಲ್ಲಾ ನದಿಗಳ ಉಗಮ 
ಸ್ಥಾನವೇ ಗಿರಿ ಪ್ರದೇಶವೇ ಆಗಿದೆ. ಗಿರಿಯಲ್ಲ ಅರ್ಕಾವತಿ ನದಿಯ ಉಪನದಿಯಾದ ಕುಮೃದ್ಧತಿ 
ನದಿಯು ಜನ್ಯತಾಆ ಸುಮಾರು ೬8೦ ಕಿ.ಮೀ. ದೂರ ಹರಿಯುತ್ತದೆ. ನಂದಿಗಿರಿ ದುರ್ಗದಲ್ಲ ೫ ನದಿಗಳು 
ಉಗಮವಾಗುತ್ತದೆ. ಅಲ್ಲದೇ ಬೆಟ್ಟವು ಲೋಹದ ಅಂಶಗಳನ್ನು ಒಳಗೊಂಡಿರುವುದರಿಂದ ಉಷ್ಣತೆ 
ಹೆಚ್ಚಿದಂತೆ ಸಂದುಗಕಲ್ಪ್ಲನ ನೀರು ಜನುಗುವುದರಿಂದ ಹಲವಾರು ತೀರ್ಥಗಳು ಉದ್ಧವವಾಗಲು 
ಕಾರಣವಾಗಿದೆ. ಬೆಟ್ಟದ ಸುತ್ತ ಇರುವ 8೮ ಸಾವಿರ ತೀರ್ಥಗಳ೦ದ ಅಷ್ಟಾ ಷಷ್ಠಿ ಸಹಪ್ರ ಪುಷ್ಣರಣೆ ಕ್ಷೇತ್ರ 
ಎಂದು ಸಹ ಶಿವಗಂಗೆಯನ್ನು ಕರೆಯಲಾಗುತ್ತದೆ. ಅಗಸ್ಥ ಮುನಿಯು ಉಗ್ರ ತಪಸ್ತಿಗೆ ಕುಳತ 
ನೆಲೆಯಲ ಅಗಸ್ತ್ಯ ತೀರ್ಥ, ಹೊನ್ನಾದೇವಿ. ಬಸರಿಮರಕ್ಷೆ ಸಂಬಂಧಿಸಿದ ಕಮಲತೀರ್ಥ, ಬೆಟ್ಟದ 
ಉತ್ತರಕ್ಕಿರುವ ನೆಲ್ಲ ಮರದಡಿ ತಪಗ್ಯದ ಪರಾಶರನ ಪರಾಶರ ತೀರ್ಥ, ಮಿತ್ರನೆಂಬ ಯಷಿಪುತ್ತ ಸಂತಾನ 
ಪ್ರಾಪ್ತಿಾಗಿ ತಪಸ್ಸು ಮಾಡಿದ ನೆಲೆಯಾದ ಮೈತ್ರೇಯ ತೀರ್ಥ, ಕಾಡೇಶ್ವರ ಸ್ವಾಮಿ ಗುಡಿ ಬಅಯ ಕಣ್ವ 


FY) 
9 
[ 


ತೀರ್ಥ, ಕಪಿಲನ ಮಂತ್ರದ ಬಲಕ್ಕೆ ನಿರ್ಮಿತವಾದ ಕಪಿಲತೀರ್ಥ., ಮೌಧ್ಲಲಮುನಿ ತಪಸ್ಥಿದ್ದಿ ಪಡೆದ 
ನೆಲೆಯೇ ಮೌದಲ್ಯ ತೀರ್ಥ, ಭೀಷ್ಕನ ಸಂಬಂಧದ ಗಂಗಾತೀರ್ಥ, ಕದಂಬ ಮುನಿ ನಿರ್ಮಿಸಿದ ಕದಂಬ 
ತೀರ್ಥ, ಮೈಥಿಲೀ ತೀರ್ಥವು ಬೆಟ್ಟದ ಪೂರ್ವದಲ್ಲಿದ್ದು ಶ್ರೀರಾಮಚಂದ್ರನು ಸೀತಾದೇವಿಯೊಡನೆ 
ವನವಾಸ ಮಾಡುತ್ತಿದ್ದಾಗ ಇಲ್ಲಗೆ ಬಂದಾಗ ಸೀತಾದೇವಿಯ ಸ್ಲಾನಕ್ಲೋಸ್ಥರ ನಿರ್ಮಿಸಿದ ತೀರ್ಥ. (ಕಣ್ವ. 
ಅಗಸ್ತ್ಯ. ಮೌದಲ್ಯ ತೀರ್ಥಗಳಗೂ ಆಯಾ ಖಯಷಿಗಳ ಜೊತೆ ಹಲವಾರು ಕಥೆಗಳವೆ.)) ಆದಿ ಶಂಕರರು 
ಸಂಧ್ಯಾ ವಂದನೆಗೆ ಕುಳತಿದ್ದ ಶಂಕರ ತೀರ್ಥ (ಕಮಂಡಲ ತೀರ್ಥ), ಕೆಂಪೇಗೌಡನ ಹಜಾರದ 
ಸಮೀಪದಲ್ಲ ವೃತ್ತಾಕಾರದ ಚಕ್ರತೀರ್ಥ, ಹೊನ್ನಾದೇವಿಯ ದಾಹ ತಣಿಸಿದ ಪಾತಾಳಗಂಗೆ ಎನ್ನುವ 
ಅಂತರಗಂಗೆ (ಶಿವಗಂಗೆಯಲ್ಲ ರಕ್ತಣೀಜಾಸುರನ ಸಂಹಾರದ ಕಥೆಯುದೆ. ಮಹಿಷಾಸುರನ ಮಂತ್ರಿ 
ರಕ್ತಜೀಜಾಸುರನನ್ನು ಕೊಂದ ಪಾರ್ವತಿ ಅಥವಾ ಚಾಮುಂಡಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದ ಸ್ಥಳವಾದ 
ಇಲ್ಲ ಬಾಯಾರಿಕೆ ನಿವಾರಿಕೆಗಾಗಿ ನೀರನ್ನರಸಿ ಬಡ್ಡದಿಂದ ಬಂಡೆಯನ್ನು ಸೀಆದಾಗ ಪಾತಾಳಗಂಗೆ 
ಉದಧ್ದವವಾಯುತು ಎಂಬುದು ಜನರ ನಂಬಕೆ), ಮೇಲಣ ಗವಿ ಮಠದ ಬಳ ಒಳ್ಳಲ್‌ ತೀರ್ಥ. ಮಠದ 
ಹಿಂಬದಿಯ ಕುಮುದ್ಧತಿ ತೀರ್ಥ, ಗಾರೇಯ ತೀರ್ಥ, ಭೋಗವತಿ ತೀರ್ಥ. ಗಂಧವತಿ ತೀರ್ಥ, ನಾಗಿನಿ 
ತೀರ್ಥ, ಅಬ್ದವತಿ ತೀರ್ಥ, ಸುವರ್ಣಮು೫ಖ ಎಂಬ ತೀರ್ಥಗಳದ್ದು, ಅಗಸ್ತ್ಯ ತೀರ್ಥದ ಬಳ ಹಳೆ ಮಠದ 
ಆವರಣದಲ್ಲಿ ಓಂಕಾರೇಶ್ವರ, ಗಣಪತಿ, ಚಂದಮೌಳೀಶ್ವರ ಗುಡಿ, ಗುರು ಗದ್ದುಗೆ ಜೊತೆಗೆ ಈ ತೀರ್ಥದ 
ಸುತ್ತ ೧೦೮ ಅಕಾರದಿಂದ ಹ ಕಾರದವರೆಗಿನ ಶಿವನ ಹೆಸರುಗಳುಳ್ಳ ಅಂಗಗಳವೆ. ಅಂಗದ ತೀರ್ಥದ 
ಸುತ್ತಅರುವ ಕೈಸಾಲೆಯನ್ನು ಅಂಗಪ್ಪಶೆಟ್ಟ ಶ್ರೀ ರಾಯನರಸಪ್ಪ ಶೆಟ್ಟ ಸೇವೆಯಾಗಿ” ನಿರ್ಮಿಸಿದನು. 
ಕೆಮಲಾನದಿಯ ಉಗಮ, ಗಿರಿಯ ಸುತ್ತ ೮ ದಿಕ್ಕಿಗೂ ಇಳೇಯಾದ್ರಿ ಶಾರ್ದುಲಾದ್ರಿ ಇತ್ಯಾದಿಯಾದ 
ಪರ್ವತಗಳವೆ. 


ಶಾಸನಗಕಲ್ಲ ಶಿವಗಂಗೆಯನ್ನು ಶಿವಗಂಗೇಶಾದ್ರಿ, ಕಕ್ಕುದ್ದಿರಿ. ಶಿವಗಂಗಿನಾಥ ದೇವರ ಗಿರಿ, 
ದಕ್ಷಿಣ ಕೈಲಾಸ, ದಕ್ಷಿಣ ಕಾಶಿ, ದಕ್ಷಿಣ ವಾರಣಾಸಿ, ಶಿವಗಂಗೆ ಮೇಲಣ ಬೆಟ್ಟ, ಶಿವಗವಿ, ಶಿವಗಂಗೆ 
ದೇವರಬೆಟ್ಟ ಎಂದೆಲ್ಲಾ ಉಕ್ತವಾಗಿದೆ. ಗಂಗಾಧರೇಶ್ವರ ಸ್ತಾಮಿಯನ್ನು ಶಿವಗಂಗೆನಾಥ., 
ಶ್ರೀಗಂಗನಾಥದೇವ, ಶ್ರೀಗಂಗಾಧರ ದೇವರು. ಗಂಗಾಧರ ಸ್ತಾಮಿ, ಗಂಗಿನಾಥ ಎಂದೆಲ್ಲಾ 
ಕರೆಯಲಾಗಿದೆ. ಶಿವಗಂಗೆಯು ಬಹುಶಃ ನಾಥ ಪಂಥ ಪರಂಪರೆಯ ಕೇಂದ್ರವಾಗಿದ್ದಿರಬೇಕು. ಶಿವಗಂಗೆ 
ಸಮೀಪದಲ್ಪ ಸಿದ್ದರ ಬೆಟ್ಟವಿದೆ. ದಕ್ಷಿಣಕ್ಕೆ ಮಾಗಡಿಯ ಕಲ್ಯವು ಪ್ರಾಚೀನ ಕಾಲದಲ್ಲ ಬೌದ್ದ ಧರ್ಮದ 
ಪಭಾವಕ್ಕೊಳಪಲ್ಪದ್ದ ವಿಚಾರವನ್ನು ಚಿದಾನಂದ ಮೂರ್ತಿಯವರು ಲೇಖನಪೊಂದರಲ್ಲ ಹೇಳದ್ದಾರೆ. 


ನೌ ಎಂ.ಆರ್‌.ಎ, ೧೯೩೫, ಮೈಸೂರು, ಶಿವಗಂಗೆ, ಪು.ಸಂ-೭೫. 


೪ 
9 
Ka 


ಮಂಗಳೂರು ಸಮೀಪದ ಕದರಿ ಕ್ಷೇತ್ರವು ಪ್ರಾಚೀನ ಬೌದ್ಧ ಕ್ಷೇತ್ರವಾಗಿದ್ದು, ನಂತರ ನಾಥ ಪಂಥದ 
ಕೇಂದವಾದ ರೀತಿಯಲ್ಪ ಶಿವಗಂಗೆಯು ಅದೇ ರೀತಿಯಲ್ಲ ಆಗಿರಬಹುದು. 


ಗಣೇಶನ ದೇವಸ್ಥಾನ 

ಕುದೂರು ಗ್ರಾಮಕ್ಕೆ ಹೋಗುವ ದಾರಿಯಲ್ಪರುವ ಒಂದು ದೊಡ್ಡ ಬಂಡೆಯಲ್ಲ ಕೊರೆದ ಗಣೇಶ 
ಶಿಲ್ಲದಲ್ಲ ಚತುರ್ಭುಜ ಕೈಗಳಲ್ಲ ಪಾಶ, ದಂತ, ಮೋದಕ ಕಮಲಗಳವೆ. ಉದ್ದನೆಯ ಸೊಂಡಿಲು ಶಿಲ್ಪವು 
ಸುಮಾರು ೨.೫ ಮೀ. ಅಗಲವಿದೆ. ಹುಟ್ಟು ಬಂಡೆಯಲ್ಲ ರಚಿಸಿದ ಗಣೇಶ ಶಿಲ್ಪಕ್ಕೆ ಗರ್ಭಗುಡಿ ಮತ್ತು 
ಮುಖ ಮಂಟಪವನ್ನು ನಿರ್ಮಿಸಿಲಾಗಿದೆ. 

ಕಮಲತೀರ್ಥ 

ಊರಿಗೆ ಹೊಂದಿಕೊಂಡಂತೆ ಬೆಟ್ಟಕ್ಕೆ ಹೋಗುವ ಮಹಾದ್ದಾರದಲ್ಲ ಕಮಲ ತೀರ್ಥವಿದೆ, 
ಸೋಪಾನದ ಸುತ್ತಲು ರಾಮಾಯಣ. ಮಹಾಭಾರತ, ಭಾಗವತದ ಚಿತ್ರಗಳು ಕೆತ್ತಲ್ಲಟ್ಟವೆ. ಈ ತೀರ್ಥವು 
ಸು. ೨೦೦ » ೨೦೦ ಮೀ. ವಿಸ್ತೀರ್ಣದ ಚೌಕಾಕಾರದ ಮೆಟ್ಟಲುಗಳ೦ದ ನಿರ್ಮಿತವಾದ ಕಲ್ಯಾಣಿಯುದೆ. 
ಈ ಕಲ್ಯಾಣಿಯ ಆಳಕ್ಕೆ ಹೋದಂತೆ ವಿಸ್ತಾರ ಕಡಿಮೆಯಾಗುತ್ತದೆ. ಕಲ್ಯಾಣಿಯನ್ನು ಪ್ರವೇಶಿಸಲು ಆ 
ಕಂಬಗಳಂ೦ದ ನಿರ್ಮಿಸಿದ ದ್ದಾರವಿದೆ. ಹೊರಭಾಗದಲ್ಲಿ ಸರಳವಾಗಿದ್ದು. ಒಳಭಾಗವು ವಿವಿಧ ಪಟ್ಟಕೆಗಳ೦ದ 
ಅಲಂಕಾರವಾಗಿ, ೧.೫ ಮೀ. ಎತ್ತರವಾಗಿದ್ದು, ಕಮಲ ಕಪೋತಗಳಂದ ಕೂಡಿದೆ. ಕುಮುದ ಪಟ್ಟಯಲ್ಲ 
ಸಾಲಾಗಿ ರಾಮಾಯಣದ ಕಥನ ಕತೆಯ ವೃತ್ತಾಂತ ಶಿಲ್ಪಗಳನ್ನು ಕೆತ್ತಲಾಗಿದೆ. 

ಸರಳವಾಗಿ ಸಾಲಾಗಿ ೩೮ ಸೆಂ.ಮೀ ಎತ್ತರ ಹಾಗೂ ೨೫ ಸೆಂ.ಮೀ ಅಗಲವಾದ ರಾಮಾಯಣದ 
ಶಿಲ್ಪ್ಲಗಕು ಪಶ್ಲಿಮದ ಮೂಲೆಯ ಗೋಡೆಯಿಂದ ಪ್ರಾರಂಭವಾಗುತ್ತದೆ. ಶ್ರವಣಕುಮಾರ ತನ್ನ ತಂದೆ- 
ತಾಂಯನ್ನು ಕಾಡಿನಲ್ಲ ಕರೆದೊಯ್ಯುತ್ತಿರುವುದು. ಕೈಯಲ್ಲ ಲೋಟ ಹಿಡಿದಿರುವುದು ದಶರಥ ಜಲ್ಲು- 
ಬಾಣಗಳೊಂದಿಗೆ ಗಿಡದ ಮರೆಯಲ್ಲ ನಿಂತಿರುವುದು, ನಂತರ ಶ್ರವಣಕುಮಾರ ಲೋಟದಲ್ಲ ನೀರನ್ನು 
ತೆಗೆದುಕೊಳ್ಳುತ್ತಿರುವಾಗ ಬಾಣ ತಗುಲಅ ನೆಲಕ್ಕುರುಳುತ್ತಾನೆ. ದಶರಥ ಶ್ರವಣಕುಮಾರನಿಂದ ನೀರಿನ 
ಲೋಟ ತೆಗೆದುಕೊಳ್ಳುತ್ತಿರುವನು. ದಶರಥ ಲೋಟವನ್ನು ವೃದ್ಧ ತಂದೆ- ತಾಯುಯರ ಹತ್ತಿರ 
ತೆಗೆದುಕೊಂಡು ಹೋಗುತ್ತಿರುವನು. ಇಲ್ಲಂದ ೨೬ ಶಿಲ್ಪಗಳು ಕೃಷ್ಣನ ಬಾಲ ಲೀಲೆಗಳು. ಗೋಪಿಕಾ 
ಸ್ತೀಯರ ವಸ್ತಾಪಹರಣ, ಕಾಅಂಗಮರ್ಥನ, ಅಲ್ಲದೆ ಕೆಲವು ಅಲಂಕಾರ ಶಿಲ್ಪ್ಲಗಳಾದ ಮಾಳ, ಹಂಸ, 
ಕುಂಭ, ಅರಆದ ಕಮಲದ ಮೇಲೆ ಕುಅತಿರುವ ಸಿಂಹ, ಆಮೆ ಇತ್ಯಾದಿ ಕೆತ್ತನೆಗಳವೆ. 


ಪಶ್ಚಿಮ ಗೋಡೆಯ ಮಧ್ಯದಲ್ಲ ದ್ವಾರದ ನಂತರ ಗೋಡೆಯ ಪಟ್ಟಗೆಯಲ್ಲ ರಾಮಾಯಣದ 
ಶಿಲ್ಪಗಳನ್ನು ಎಡದಿಂದ ಬಲಕ್ಷೆ ರಚಸಲಾಗಿದೆ. ರಥದಲ್ಲ ಕುಳತು ದಶರಥ ಮೆರವಣಿಗೆಯೊಂದಿಗೆ 
ಅಯೋಧ್ಯಾ ನಗರಕ್ಕೆ ಪ್ರವೇಶಿಸುತ್ತಿರುವುದು. ನಂತರ ಆಸ್ಥಾನದಲ್ಲ ಶ್ರವಣಕುಮಾರನ ಹತ್ಯೆಯುಂದಾದ 
ಶಾಪವಿಮೋಚನೆಗೆ ಸಮಾಲೋಚಸುತ್ತಿರುವ ದೃಶ್ಯ. ಹಸ್ತ ಪ್ರತಿಗಳು-ದಪ್ಪಗಾತ್ರದ ಪಂಚಾಂಗವನ್ನು 
ಹಿಡಿದು ಕುಆತಿರುವ ಆಸ್ಥಾನದ ವಿದ್ವಾಂಸನ ಶಿಲ್ಪ, ಅರಣ್ಯದಿಂದ ಅಯೋಧ್ಯೆಗೆ ದಶರಥನ ಪುತ್ರಕಾಮೇಷ್ಟಿ 
ಯಾಗಕ್ಕೆ ಖುಷ್ಯಶೃಂಗನ ಆಮಂತ್ರಣ. ಸ್ತ್ರೀ ದೇಹಗಳ೦ದ ಮಾಡಿದ ಪಲ್ಲಕ್ಕಿಯಲ್ಲ ಖಷ್ಯಶೃಂಗನನ್ನು 
ಕರೆದೊಯ್ಯುತ್ತಿರುವುದು. ಅಗ್ನಿದೇವತೆ ಪಾಯಸ ಪಾತ್ರೆ ಜಡಿದಿರುವುದು. ಖಷ್ಯಶ್ಫಂಗ ದಶರಥನಿಗೆ 
ಪಾಯಸಪಾತ್ರೆ ನೀಡುತ್ತಿರುವುದು. ಪಾಯಸದಿಂದ ದಶರಥನ ಪತ್ನಿಯರಿಗೆ ಸಂತಾನಪ್ರಾಪ್ತಿಯಾಗಿ 
ಚಿಕ್ಕಮಕ್ಕಕನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಸಾಲಾಗಿ ದಶರಥನ ಪತ್ನಿಯರು ಕುಳತಿರುವುದು 
ಒಂದು ಭಾಗವಾದರೆ ಮುಂದೆ ಬಾಲಕಾಂಡದ ಪ್ರಾರಂಭವಾಗುತ್ತದೆ. ಯಾಗಕ್ಷೆ ರಾಕ್ಷಸರ ತೊಂದರೆ 
ನಿವಾರಣಿಗೆ ದಶರಥನ ಆಸ್ಥಾನಕ್ಕೆ ವಿಶ್ವಾಮಿತ್ರ ಖಷಿಗಳ ಭೇಟ. ರಾಮ-ಲಕ್ಷ್ಯಣರು ಯಾಗಕ್ಕೆ 
ಅಡ್ಡಿಪಡಿಸುವ ರಾಕ್ಷಸರನ್ನು ಸಂಹರಿಸುವ ದೃಶ್ಯ, ತಾಟಕಿಯ ವಧೆ. ಮುಂದೆ ಸೀತಾ ಪ್ರಯಂವರದಲ್ಲ 
ರಾಮ ಶಿವಧನುಸ್ಸನ್ನು ಮುರಿದು ಹಾಕುತ್ತಿರುವುದು. ರಾಮ-ಸೀತೆ. ಲಕ್ಷ್ಮಣ-ಊರ್ಮಿಳೆ ಹಾಗೂ ಇತರ 
ಸಹೋದರರ ಮದುವೆ ದೃಶ್ಯಗಳು. ಜನಕರಾಜ ಕನ್ಯಾಧಾನ ಮಾಡುತ್ತಿರುವುದು. ರಾಮ-ಸೀತೆ 
ಹಸ್ತಗಳನ್ನು ಹಡಿದು ನಿಂತಿರುವುದು. ಜನಕನ ಕೈಯಲ್ಲ ಕಳಸ. ಸಾಲಾಗಿ ಲಕ್ಷ್ಮಣ. ಭರತ, ಶತ್ರುಘಷ್ನರ 
ಕಲ್ಯಾಣದ ಸಾಲುಗಳು, ಕಲ್ಯಾಣದ ನಂತರ ರಾಮ, ಲಕ್ಷ್ಮಣ ಸಹೋದರರು ಅಯೋಧ್ಯದಲ್ಲ ಮಾತಾ 
ಪಿತೃಗಳ ಭೇಟ ಮತ್ತು ಆಶೀರ್ವಾದ ಪಡೆಯುವುದು. 


ಅರಣ್ಯ ಪರ್ವದಲ್ಲ ದಶರಥ ರಾಮನನ್ನು ಕಾಡಿಗೆ ಹೋಗುವಂತೆ ಆದೇಶಿಸುತ್ತಿರುವುದು. ರಾಮ. 
ಲಕ್ಷಣ. ಸೀತೆ ಅರಣ್ಯದ ಕುಟೀರದಲ್ಲ ಕುಆತ್ತಿದ್ದು. ಸೀತೆ ಜಂಕೆಯೊಂದನ್ನು ತೋರಿಸುತ್ತಿರುವಳು. ಜಂಕೆ 
ರೂಪದ ಮಾರೀಚನ ವಧೆ, ರಾಮನು ಪಕ್ಷದಲ್ಲ ಜಲ್ಲು ಬಾಣಗಳನ್ನು ಹಿಡಿದು ನಿಂತಿರುವವನು. ಸೀತೆಯ 
ಅಪಹರಣ ಸನ್ನಿವೇಶ, ಭಿಕ್ಷೆ ನೀಡುವಂತೆ ರಾವಣ ಕೇಳುವುದು. ಪಾತ್ರೆಯೊಂದಿಗೆ ಸೀತೆ, 
ಹನುಮಂತನೊಂದಿಗೆ ಸುರ್ರೀವ ರಾಮ ಲಕ್ಷ್ಮಣರನ್ನು ಭೇಟಯಾಗುತ್ತಿರುವುದು. ಸುದ್ರೀವ, ವಾಅ ಕಾಳಗ. 
ವಾಅಯ ವಧೆ, ರಾಮ ಸಪ್ಪ ತಾಳೆ ವೃಕ್ಷಗಕ ಮೇಲೆ ಬಾಣ ಪ್ರಯೋಗ, ರಾಮ ಹನುಮಂತನ ಭೇಟ. 
ರಾಮನ ಆಜ್ಞೆಯಂತೆ ಲಂಕೆಯಲ ಸೀತೆಯನ್ನು ಹನುಮಂತ ಭೇಟಯಾಗುತ್ತಿರುವುದು. ಲಂಕೆಗೆ 
ಸೇತುವೆಯನ್ನು ನಿರ್ಮಿಸುತ್ತಿರುವುದು, ಲಂಕಾನಗರ ಕಲ್ಪನೆಗೆ ಗೋಪುರವನ್ನು ಸಮುದ ಬದಲು ಮೀನು 


ಹೀಗೆ ಸಮುದ್ರದ ದಂಡೆಯ ಮೇಲೆ ಗೋಪುರಗಳು ಲಂಕೆಯ ನಗರವನ್ನು ಸೂಚಸುತ್ತದೆ. 


೩೩೭ 


ರಾಮ-ರಾವಣರ ಕಾಳಗದ ದೃಶ್ಯವನ್ನು ಎರಡು  ಶಿಲ್ಪ್ಲಗಕಲ್ಲ. ಪರ 
ಪ್ರಯೋಗಿಸುತ್ತಿರುವುದು, ರಾವಣನನ್ನು ಹತ್ತು ತಲೆಗಕಲ್ಲ ತೋರಿಸಿ, ಸೀತೆಯ ಅಗ್ಲಿ ಪರೀಕ್ಷೆ, ಸೀತೆಯು 
ಅಗ್ನಿ ಕುಂಡದಿಂದ ಹೊರಬರುವುದು. ರಾಮ ಪಟ್ದಾಭಿಷೇಕ ಪೀಠದ ಮೇಲೆ ರಾಮ-ಸೀತೆ 
ಕುಆತಿರುವುದು ಪಾದದ ಬಳ ಹನುಮಂತ. ಪೀಠದ ಬಳ ಲಕ್ಷಣ. ಭರತ, ಶತೃಷ್ನು ಮತ್ತು 
ಖಯಷಿಗಳದ್ದಾರೆ. ದಕ್ಷಿಣ ಗೋಡೆಯ ಪಕ್ಷದಲ್ಲ ಕುಆತಿರುವ ಸಿಂಹ, ಬೆಣ್ಣಿಕೃಷ್ಟ. ಕಾಅಂಗಮಧರ್ಧನ, ಹಂಸ, 
ಆಮೆ, ಯಾ, ಆನೆ ಮೃದಂಗ ನುಡಿಸುತ್ತಿರುವ ಸಂಗೀತಕಾರ, ವೀಣಿ ಹಿಡಿದಿರುವ ಸಂಗೀತಕಾರ 
ಇತ್ಯಾದಿಗಳ ಶಿಲ್ಪಗಳವೆ. ಬಹುಶಃ ನಾಡಪ್ರಭುಗಕ ಕಾಲದಲ್ಲ ಈ ರಾಮಾಯಣದ ಕಥೆಯ ಉಬ್ಬು 
ಶಿಲ್ಪಗಳು ರಚನೆಯಾಗಿರಬೇಕು. ಏಕೆಂದರೆ ಆವತಿನಾಡಪ್ರಭುಗಕ ಅವಧಿಯಲ್ಲ ತಿಮ್ಮರಾಯಸ್ವಾಮಿ 
ಮತ್ತು ದೇವನಹಳ್ಳಯ ವೇಣುಗೋಪಾಲಸ್ವಾಮಿ ದೇವಾಲಯದ ಭಛತ್ತಿಯಲ್ಲ ಸಹ ಇದೇ ರೀತಿಯಲ್ಲ 
ರಾಮಾಯಣದ ೩ ಶ್ರೀಕೃಷ್ಣನ ಬಾಲ್ಕೀಲೆಗಳ ಉಬ್ಬು ಶಿಲ್ಪಗಕನ್ನ ಕಾಣಬಹುದು. 


ಬೆಟ್ಟದ ಕೆಳ ಭಾಗದಲ್ಲ ಆಯತಾಕಾರದಲ್ಲರುವ ಶಿವಗಂಗೆ ಗ್ರಾಮಕ್ಷೆ ಪ್ರವೇಶಿಸಲು ಪೂರ್ವ, 
ಉತ್ತರಕ್ಕೆ ದ್ವಾರಗಳವೆ. ಪೂರ್ವದ ಹಂಚಿನ ದ್ವಾರವು 6೯-೧೦ನೇ ಶತಮಾನದ ಗಂಗರ ಕಾಲದ 
ವಾಸ್ಸುಶೈಅಯಲ್ಲದ್ದರೆ, ಉತ್ತರದ ಪ್ರವೇಶದ್ವಾರವು ಸರಳವಾಗಿ ಮೈಸೂರು ಒಡೆಯರ ಕಾಲದ 
ವಾಸ್ಸುಶೈಅಯಲ್ಲದೆ. ಇದಲ್ಲದೆ ಈ ಬೆಟ್ಟದ ಸುತ್ತ ಐದು ಕಾಲು ನಡಿಗೆ ದಾರಿಗಳವೆ. ಶಿವಗಂಗೆಯಲ್ಲ 
ಗಂಗರ, ಹೊಯ್ದಕ, ವಿಜಯನಗರ ಅರಸರು, ಮೈಸೂರು ಒಡೆಯರು ಹಾಗೂ ನಾಡಪ್ರಭುಗಳ 
ಕೊಡುಗೆಯಾಗಿ ದೇವಾಲಯಗಳು, ಮಂಟಪಗಳು ಮತ್ತು ದೇವಾಲಯಗಳಗೆ ನೀಡಿರುವ ಹಲವಾರು 
ದಾನ-ದತ್ತಿಗಕ ಶಾಸನಗಳವೆ. 


ನಿಸರ್ಣದತ್ತವಾಗಿರುವ ಗುಹೆಗಕಲ್ಲ ಗಂಗಾಧರೇಶ್ವರ, ಹೊನ್ನಾದೇವಿ ದೇವಾಲಯಗಳು ಗಂಗರ 
ಕಾಲದ ದೇವಾಲಯಗಳಾಗಿದ್ದವು ಎಂದು ಹೇಳಲಾಗುತ್ತದೆ". 


ಮಹಾದ್ವಾರದ ಎಡಭಾಗದಲ್ಲ ವಿಘಫ್ಲ್ನೇಶ್ರರನ ವಿರ್ರಹವಿದೆ. ಇದರ ಪಕ್ಲಿಮಕ್ಕೆ ವೀರಭದ್ರ 
ದೇವಾಲಯ. ಸ್ಪಲ್ಪ ಮುಂಡೆ ಬಲಭಾಗದಲ್ಲ ಷಣ್ಮುಬಸ್ತಾಮಿ ದೇವಾಲಯವಿದೆ. ಎರಡನೇಯ 
ಮಹಾದ್ವಾರದ ಪ್ರವೇಶದ ಹತ್ತಿರವೇ ಪಾತಾಳಗಂಗೆಗೆ ಮೆಚ್ಚಲುಗಳವೆ. ಇದರ ಪಕ್ಷದಲ್ಲೇ ವೀರಭದ್ರನ 
ಮೂರ್ತಿ ಇದೆ (ಹೊನ್ನಾದೇವಿಯ ಗುಡಿ ಹಿಂಬದಿಯಲ್ಲ ೯ ಅಡಿ ಎತ್ತರದ ಪಾತಾಳ ರುದ್ರದೇವ 
ಶಿಲ್ಪವಿದೆ.). ಇದೇ ಪ್ರಕಾರದ ಆಗ್ದೇಯ ದಿಕ್ಕಿನಿಂದ ಮುಂದುವರಿದರೆ ಪುರಾತನ ಹೊನ್ನಮ್ಮಗಪವಿ 


 ಡಾ.ದೇವರ ಕೊಂಡಾರೆಡ್ಡಿ :- ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ, ಪು.ಸಂ-೨೦೩. 


೩೩೮ 


ಮಠವಿದೆ, ಇದರ ನೈಖಯತ್ಯಕ್ಕೆ ಶಂಕರಾಚಾರ್ಯರ ತೀರ್ಥವಿದೆ, ಇದನ್ನು ಶಂಭು ತೀರ್ಥವೆಂದು 
ಕರೆಯುತ್ತಾರೆ, ಇದರ ಹತ್ತಿರ ಇರುವ ಗುಹೆಯನ್ನು ಶಂಕರ ಗುಹೆಯೆನ್ನುತ್ತಾರೆ. 


ಹೊನ್ನಾದೇವಿ ದೇಗುಲ 

ಮೂರನೇಯ ಮಹಾದ್ವಾರದ ಬಳ ಹೊನ್ನಾದೇವಿ (ಪ್ರರಾಂಬೆ) ಗುಹಾಂತರ ದೇವಾಲಯವಿದೆ 
(ಗಂಗಾಧರ ದೇವಾಲಯದ ಎಡಬದಿಯಲ್ಲ ಹೊನ್ನಾದೇವಿಯ ದೇಗುಲವಿದೆ.), ಗಿರಿಜಾಕಲ್ಯಾಣದ 
ನಂತರ ಹೊನ್ನಾಂಜಕೆ (ಪ್ರರಾ೦ಬರ) ಎಂಬ ಹೆಸರಿನಿಂದ ಉದ್ದವವಾದ ತಿಗುಣಾತ್ಕಕಳಾದ ಸರಸ್ಪತಿ. 
ಲಕ್ಷ್ಮಿ. ಪಾರ್ವತಿಯರ ಪ್ರತೀಕ ಎಂಬ ಕಥೆಯುದೆ. ಈ ದೇವಾಲಯವು ೬೦ ಅಡಿ ಚೌಕಾರವಾಗಿದ್ದು 
ಇಲ್ಲನ ಹೊನ್ನಾದೇವಿಯ ಮೂರ್ತಿಯು ಸುಮಾರು ೫. ೧/೨ ಅಡಿ ಎತ್ತರದ ರಕ್ತ ವೀಜಾಸುರನನ್ನು 
ಮರ್ದಿಸುವ ಭಂಗಿಯಲ್ಲದ್ದು. ಅಷ್ಟಬಾಹುಗಳನ್ನು ಹೊಂದಿದೆ. ಸಂಹಾರಧರ್ಮದ ಆಯುಷಾಧಾರಿಣಿ ಬಡ್ಡ. 
ನಾಗಪಾಶ ಸುತ್ತದ ಗಂಡುಕೊಡಲ, ಚಕ್ರ, ಗುರಾಣಿ, ಗಂಟಿ. ಶಂ. ತ್ರಿಶೂಲಗಳನ್ನು ಹಸ್ತಗಳಲ್ಲಿ 
ಹೊಂದಿರುವ ಉರಗ್ರರೂಪದ ವಿರ್ರಹದ ಹಿಂದೆ ಶ್ರೀಚಕ್ರ ಕೆತ್ತನೆಯುದೆ. ಠಕೆಗೆ ಗಂಡಭೇರುಂಡದಿಂದಿರುವ 
ಕಿರೀಟ, ಕೆಲಭಾಗದಲ್ಲ ಪಂಚರಾಕ್ಷಸ ರುಂಡಮಾಲೆ, ಫಾಲನೇತ್ರ, ಸೊಂಟದಲ್ಲಿ ನವರಾಕ್ಷಸರ 
ರುಂಡಮಾಲೆ ಧಾರಿಣಿ, ಕೋರೆಹಲ್ಲುಗಳ ನಡುವೆ ಹೊರಚಾಚಿರುವ ನಾಲಗೆ, ಈ ರೀತಿಯ ಉರ್ರರೂಪ 
ನೋಡಿ ಜನ ಬರಲು ಹೆದರಿಸಿದರಂತೆ. ಆಗ ಶ್ರೀ ಉಜ್ಯೆಯಾನಿ ಪೀಠದ ಶ್ರೀ ಜಗದ್ಗುರು ಮರುಳ ಸಿದ್ದರು 
ಬಂದು ದೇವಿಗೆ ಉಗ್ರ ರೂಪ ಜಟ್ಟು ಶಾಂತಳಾಗು ಎಂದಾಗ ಶಾಂತ ರೂಪಿ ಆದಳಂತೆ ಆದ್ದರಿಂದ 
ದೇಗುಲಕ್ಕೆ ಅಂದಿನಿಂದ ಕಟ್ಟದ ಗುರು ಮಠವೇ ಉಜ್ಯೆನಿ ಶಾಖೆ ಹೊನ್ನಮ್ಮ ಗವಿ ಮಠ ಎನಿಸಿತು. ಮಠದ 
ಒಳಗೆ ಮುಖ ಮಂಟಪದ ನೆತ್ತಿಯ ಪ್ರತ್ಯೇಕ ಶಿಲ್ಪವಿದೆ. ರುಂಡಮಾಲೆ ಧಾರಿಣಿ, ಸ್ತನ ನಾಗ ಬಂಧ. 
ಶಿವಅಂಗವಿಡಿದ  ಬಲಹಸ್ಟೆಯಾಗಿ ಗಜಲಕ್ಷೀಿಯಂತೆ  ಆಸೀನಳಾದ ಶಿಲ್ಲ ಈ ಗುಹೆಯ 
ಪೂರ್ವಭಮುಬವಾಗಿ ಮತ್ತೊಂದು ಶಿಲಾ ಭೈರವಿ ವಿಗ್ರಹವಿದೆ, ಇದು ಹೋೊಯ್ದಕರ ಕಾಲದ್ದಾಗಿದೆ. 

ಗಂಗಾಧರೇಶ್ವರ ದೇವಾಲಯ 

ಹೊನ್ನಾದೇವಿಯ ದೇವಾಲಯವನ್ನು ಬಟ್ಟು ಕಡಿದಾದ ಮೆಟ್ಷಲುಗಳನ್ನು ಹತ್ತಿ ಮುಂದೆ ಹೋದರೆ 

ಪ್ರಸನ್ನ ಗಂಗಾಧರೇಶ್ವರ ಗುಹಾಂತರ ದೇವಾಲಯ, ಶಿವಗಂಗೆಯ ಪ್ರಮುಖ ಆಕರ್ಷಣೆ, 

ತ್ರವೆನಿಸಿದ ಗಂಗಾಧರೇಶ್ವರ ದೇವಾಲಯವನ್ನು ಬೆಟ್ಟದ ಮಧ್ಯಭಾಗದಲ್ಲ ನೈಸರ್ಗಿಕ 
ಗುಹೆಯಲ್ಲ ಅಂಗ ಸ್ಥಾಪಿಸಲಾಗಿದೆ. ಪೂರ್ವಾಭಿಮುಬಖವಾಗಿರುವ ಗರ್ಭಗೃಹ. ಅದಕ್ಕೆ ಸಭಾ ಮಂಟಪ, 
ಮುಖ ಮಂಟಪ, ಗೋಪುರವನ್ನು ನಿರ್ಮಿಸಲಾಗಿದೆ. 


p2] 
p] 
KA] 


ಪೂರ್ವಾಭಿಮುಬವಾಗಿರುವ ಗರ್ಭಗುಡಿಯಲ್ಲ ವೃತ್ತಾಕಾರದ ಪಾಣಿಪೀಠದ ಮೇಲೆ ಮೂರು 
ಅಡಿ ಎತ್ತರದ ಅಂಗವಿದ್ದು. ಇದು ಬಹುಶಃ ಹೊೋಯ್ದಕರ ಕಾಲದ್ದಾಗಿದೆ. ಶಿವಅಂಗದ ಮೇಲೆ ತುಪ್ಪದ 
ಅಭಿಷೇಕ ಮಾಡಿದರೆ ಬೆಣ್ಣೆಯಾಗುತ್ತದೆ ಎಂಬ ಕತೆಯು ಪ್ರಚಅತದಲ್ಲದೆ. ಬಹುಶಃ ಶಿತದಿಂದ 
ಘನೀಕರಿಸುತ್ತದೆ ಎಂದೆನಿಸುತ್ತದೆ. ಗರ್ಭಗುಡಿಯಲ್ಲ ಸಣ್ಣ ಸುಕನಾಸಿಯರನ್ನು ಹೊಂದಿದ್ದು, ಬಾಗಿಲಲ್ಲಿ 
ಭದ್ರಬಾಹು, ಹರಿಹರ, ವೀರಭದ್ರ, ಸೂರ್ಯಶಿಲ್ಲಗಳವೆ. ಗರ್ಭಗುಡಿಯ ಮುಂದಿರುವ ಸಭಾಮಂಟಪವು 
ವಿಶಾಲವಾಗಿದ್ದು. ನೈಸರ್ಗಿಕ ಬಂಡೆಯ ಕೆಳಗೆ ನಿರ್ಮಿಸಿರುವ ಠೀ ಮಂಟಪವು ಚೌಕಾಕಾರವಾಗಿದ್ದು, 
ಗುಹೆಯಲ್ಲರುವ ಕೆಲವು ವಿರ್ರಹಗಕಳು ಒಂದನೇಯ ಕೆಂಪೇಗೌಡ ಮತ್ತು ಆತನ ಕುಟುಂಬದವರು 
ಎನ್ನಲಾಗುತ್ತಿದೆ. ಇಲ್ಪ್ಲನ ಕೊಠಡಿಯೊಂದನ್ನು ಕೆಂಪೇಗೌಡ ಬಜಾನೆಯೆಂದು ಹೇಳುವರು. ಗರ್ಭಗೃಹದ 
ಎಡ ಬದಿಯಲ್ಲ ಆಯತಾಕಾರದ ಗರ್ಭಗುಡಿಯಲ್ಲ ಹೊನ್ನಾದೇವಿಯ ಗುಡಿ ಇದೆ. ದೇವಿ ಶಿಲ್ಪದ ಬಳ 
ಅಂಗ್ಯೆಯಲ್ಲ ದೀಪ ಜಡಿದು ನಿಂತಿರುವ ಶಿಲ್ಪಗಳು ಪುರುಷರ ಉಬ್ಬು ಪಶಿಲ್ಪಗಳಾಗಿದ್ದು, ಉದ್ದನೇಯ 
ಧೋತಿ, ಅಂಗವಸ್ತ್ರ. ಕಿವಿಯೋಲೆ, ಕೊರಳಲ ಆಭರಣಗಳನ್ನು ಧರಿಸಿದ್ದಾರೆ. ಬಹುಶಃ ಹೊಯ್ದಳರ 
ಕಾಲದಲ್ಲ ಠ ಗುಹೆ ದೇವಾಲಯವು ವಿಸ್ಕ್ಯತವಾಗಿರ ಬೇಕು. ನಂದಿಮಂಟಪದಲ್ಲನ ನಾಲ್ಲು ಸುಂದರವಾದ 
ಘಂಟಿಯಾಕಾರದ ಹೋೊಯ್ದಳ ಸ್ಥಂಭಗಳನ್ನು ಕಾಣಬಹುದು. ಇಲ್ಲನ ಬೃಹದಾಕಾರದ ಕಂಚನ 
ಗಂಟೆಯನ್ನು ಓಂಕಾರ ಘಂಟಿಯೆಂದು ಕರೆಯುತ್ತಾರೆ, ಶಾಸನದ ಪ್ರಕಾರ ಇದು ಒಂದನೇಯ 
ಕೆಂಪೇಗೌಡನ ಕಾಣಿಕೆಯೆಂದು ತಿಆದು ಬರುತ್ತದೆ. ದಕ್ಷಿಣಾಭಿಮುಬವಾಗಿರುವ ನವರಂಗದಲ್ಲ ದ್ವಾರ 
ಪಾಲಕರನ್ನು ಒಳಗೊಂಡಿದೆ. 


ಗರ್ಭಗುಡಿಯ ಎದುರಿನ ಕಛ್ಟೆಯ ಮೇಲೆ ಕೆಂಪೇಗೌಡ, ಕೆಂಪೇ ಸೋಮಣ್ಣ. ಉಳ್ಳಿ ಚಿಕ್ಕಣ್ಣರವರ 
ಕಂಚನ ಪ್ರತಿಮೆಗಳವೆ. ಪ್ರತಿಮೆ ಎತ್ತರವಾಗಿದ್ದು. ಕಿರೀಟ, ಅಂಗವಸ್ತ್ರ. ವಿವಿಧ ಆಭರಣ, ಉದ್ದನೆಯ ಬಡ್ತ 
ಮೊದಲಾದುವುಗಳನ್ನು ಕಾಣಬಹುದು. ಗೋಡೆಗಳಲ್ಲನ ಆಕವಾದ ಕೋಷ್ಟಗಳಲ್ಲ ಗಣೇಶ, ಸುಬ್ರಮಣ್ಯ. 
ಸಪ್ಪಮಾತೃಕೆಗಕ ಶಿಲ್ಪ್ಲಗಳದ್ದು., ಸಪ್ರ್ತಮಾತೃಕೆಯಲ್ಲ ಚಂಡಿಕೇಶ್ವರನಿಗೆ ಚತುರ್ಮಬ. ಚತುರ್ಭುಜ 
ಹಸ್ತಗಕಲ್ಲ ಜಪಮಾಲೆ, ತ್ರಿಶೂಲ, ಬಡ್ಡ. ಕಮಂಡಲ ಇದೆ. ಚಂಡಿಕೇಶ್ವರ ಕಂಚನ ಪ್ರತಿಮೆಗಳಗೆ 
ಹೊಂದಿಕೊಂಡಿರುವ ಗೋಡೆಯಲ್ಲ ಅರೆಕಂಬಗಳ ಮೇಲೆ ಅರಸರ, ರಾಣಿಯರ ಉಬ್ಬು ಶಿಲ್ಪವಿದೆ. 


ಗುಹೆಯ ಉತ್ತರಾಭಿಮುಖವಾಗಿರುವ ದ್ಹಾರಬಂಧದಲ್ಲಯೇ ಕಾಲ ಮತ್ತು ಮಹಾಕಾಲ 
ಶಿಲ್ಪಗಳನ್ನು ಕಾಣಬಹುದು. ಇವುಗಳು ಎಂಟು ಅಡಿಗಳಷ್ಟು ಎತ್ತರವಾಗಿವೆ. ಪಕ್ಕದಲ್ಲಯೇ ಗಣಪತಿ ಮತ್ತು 
ನಂದಿಯ ಶಿಲ್ಪಗಳವೆ. ಈ ದ್ಹಾರಬಂಧವು ವಿಜಯನಗರೋತ್ತರ ಕಾಲದ್ದಾಗಿದೆ. ನಂದಿ ಮಂಟಪದ 


೩೪೦ 


ಪಕ್ಕದಲ್ಲಯೇ ಹೋಯ್ದಕರ ಶ್ರೀಕಾರ ಮಾದರಿಯ ನಾಲು ಕಂಬಗಳನ್ನು ಕಾಣಬಹುದು ಉಳ೪ದಂತೆ 


ರ 


ವಿಜಯನಗರೋತ್ತರ ಕಾಲದ ಹಲವು ಕಂಬಗಳು ನಂದಿ ಮಂಟಪದ ಎರಡೂ ಬದಿಯನ್ನು ವಿಸ್ತರಿಸಿವೆ. 


ಸಭಾಮಂಟಪದ ಬಾಗಿಲುವಾಡದ ಎದುರಿಗೆ ಕಕ್ಷಾಸನದ ಮಂಟಪವು ಗಂಟಿಯಾಕಾರದ 
ಕಂಬಗಳಂ೦ದ ಕೂಡಿದ್ದು. ಚೌಕಾಕಾರವಾದ ೧ ಮೀ. ಎತ್ತರದ 8೦ ಸೆಂ.ಮೀ. ಅಗಲದ ಕಕ್ಷಾಸನದಿಂದ 
ಕೂಡಿದ ಠೀ ಮಂಟಪದಲ್ಲ ಆ ಕಂಬಗಳ ಮೇಲೆ ಹೊಯ್ದಕರ ಕಾಲದ ಕನ್ನಡ ಶಾಸನವಿದೆ. ಈ 
ಕಕ್ಷಾಸನವನ್ನು ದೇವಾಲಯವನ್ನು ವಿಸ್ತರಿಸುವ ಸಮಯದಲ್ಲ ಮುಖ ಮಂಟಪದಂತಿದ್ದ ಮಂಟಪವನ್ನು 
ಅನೇಕ ಕಂಬಗಳನ್ನು ಸೇರಿಸಿ ವಿಸ್ತರಿಸಿರಬೇಕು. ಮಂಟಪದ ಎಡ, ಬಲ ಕಂಬಗಳ ಜೋಡಣೆಗಳಲ್ಲ 
ವ್ಯತ್ಯಾಸ ಕಾಣಿಸುತ್ತದೆ. ಕಕ್ಷಾಸನವಿರುವ ಚಿಕ್ಕಮಂಟಪವನ್ನು ಸೇರಿಸಿಕೊಂಡು ಹೊಯ್ದಳರ ಕಾಲದಲ್ಲ 
ಮಹಾ ಮಂಟಪದ ರಚನೆಯಾಗಿರಬೇಕೆಂದು ಕಂಬಗಳಾಧಾರದಿಂದ ನಿರ್ಧರಿಸಬಹುದು. ಹಾಗೂ 
ಹೊಯ್ದಕರ ಕಾಲದಲ್ಲ ಶಿವಗೃಹ. ಜನಾಲಯ, ವಿಷ್ಣು ದೇವಾಲಯವನ್ನು ನಿರ್ಮಿಸಿದ್ದರ ಬಗ್ಗೆ 
ಮಂಟಪದಲ್ಲನ ಶಾಸನ ತಿಆಸುತ್ತದೆ. ಕೆಂಪೇಗೌಡನು ಅರ್ಪಿಸಿದ ಬೃಹತ್‌ ಕಂಚಿನ ಗಂಟಿಯೂ ಸಹ 


ಇಲ್ಲೆಯುದೆ. 


ಈ ದೇವಾಲಯದ ಪೂರ್ವಕ್ಕೆ ಎರಡು ಚಕ್ಷ ಗುಡಿಗಳದ್ದು ಇವುಗಳನ್ನು ಗಂಗರ ಕಾಲದ 
ರಚನೆಗಳು ಎಂದು ಗುರುತಿಸಲಾಗಿದೆ. ಪೂರ್ವದ ಬಲಭಾಗದ ಗುಡಿಯು ಸುಮಾರು 8 ೧/೨ ಅಡಿ 
ಎತ್ತರವನ್ನು ೧೫ ಅಡಿ ಉದ್ದವನ್ನು ಹೊಂದಿದೆ. ಈ ಗುಡಿಯ ಬಾಗಿಲು ೧.೯ » ೨.೧೧ ಅಡಿ ಎತ್ತರ ಇದೆ. 
ಇಲ್ಲ ಪುಷ್ಟಬಳ್ಳಯ ಅಲಂಕರಣೆಯುದ್ದು, ಅವುಗಳು ಸುಣ್ಣದಿಂದ ಮುಚ್ಟಹೋಗಿದೆ. ಅಧಿಷಾ ನವು ೮ ಅಡಿ 
ಉದ್ದ. ೧.೧೧ ಅಡಿ ಎತ್ತರವಿದೆ. ಈ ಅಧಿಷ್ಟಾ ನವು ಪಾದಬಂಧ ಅಧಿಷಾ ನ ಮಾದರಿಯದಾಗಿದ್ದು ಜಗತಿ, 
ತಿಪಟ್ಟ ಕುಮುದ, ಗಳ, ಪಟ್ಟಿಯನ್ನು ಕಾಣಬಹುದು. ಭತ್ತಿಯು ಅರೆಗಂಬಗಳನ್ನು ಹೊಂದಿದೆ. ಮೇಲೆ 
ಯಾವುದೇ ಶಿಖರವು ಸಹ ಕಂಡು ಬರುವುದಿಲ್ಲ. ಇಲ್ಲ ಇಟ್ಟಗೆಯ ರಚನೆಯನ್ನು ಕಾಣಬಹುದು. ಇದು 
ಗರ್ಭಗುಡಿ ಮತ್ತು ನವರಂಗ ಅಥವಾ ಮುಖಮಂಟಪವನ್ನು ಹೊಂದಿದ್ದು ಒಳಗೆ ಯಾವುದೇ ಕಂಬಗಳು 
ಕಂಡುಬರುವುದಿಲ್ಲ. ಈ ನವರಂಗದಲ್ಲ ನಕ್ಷತ್ರಾಕಾರದ ವಿತಾನವಿದ್ದು ಮಧ್ಯದಲ್ಲ ದೊಡ್ಡದಾದ ಕಮಲ 
ಪುಷ್ಟವನ್ನು ಕಾಣಬಹುದು ಈ ಗುಡಿಯನ್ನು ಪ್ರವೇಶಿಸಲು ಸರಕವಾದ ಸೋಪಾನಗಳು ಇರುವುದನ್ನು 
ಕಾಣಬಹುದು. 


ಈ ದೇವಾಲಯದ ಅಧಿಷಾ ನವು ಒಂದು ರೀತಿ ಪಾದಬಂಧ ಅಧಿಷಾ $ನದಂತೆ ಕಂಡರು ಇಲ್ಲ 
ತಿಪಟ್ಟ ಕುಮುದವನ್ನು ಕಾಣಲು ಸಾಧ್ಯವಿಲ್ಲ. ಇದು ಉಪಪೀಠದಂತೆ ಕಂಡುಬರುತ್ತದೆ. ತ್ತಿಯಲ್ಲ 


ಸುತ್ತಲೂ ಹನ್ನೆರಡು ಅರೆಗಂಬಗಳು ಕಂಡು ಬರುತ್ತವೆ ಕಪೋತದಲ್ಲ ಕೋಷ್ಟಗಳನ್ನು ಕಾಣಬಹುದು. 
ಯಾವುದೇ ಜಾಲಾಂಧ್ರಗಳು ಇಲ್ಲ ಕಂಡು ಬರುವುದಿಲ್ಲ. ಮಂಟಪದ ಮೇಲ್ಭಾಗದಲ್ಲ ವಿಜಯನಗರೋತ್ತರ 
ಕಾಲದ ಗಾರೆಯ ಶಿಖರವನ್ನು ಕಾಣಬಹುದು. ಇಲ್ಲ ಗರ್ಭಗುಡಿ ಹಾಗೂ ಮಂಟಪದ ಮುಂಭಾಗವು 
ತೆರೆದಿದೆ. ಇಲ್ಲ ಮುಂಭಾಗದಲ್ಲ ಎರಡು ದುಂಡಾದ ರುದ್ರಕಾಂತ ಕಂಬಗಳನ್ನು ಕಾಣಬಹುದು. 


ಮಹಾಮಂಟಪದ  ಪೂರ್ವದಂಜಿನಲ್ಲ ಮುಖ ಮಂಟಪವಿದೆ. ಬಾಗಿಲುವಾಡವನ್ನು 
ಬಳ್ಳಯಾಕಾರದ ವಿನ್ಯಾಸ ಪಟ್ಟಕೆಗಳಂದ ೫ ಹಂತಗಳ ಕೆಕಬದಿಯಲ್ಲ ಶೈವ ದ್ಹಾರಪಾಲಕರ ಉಬ್ಬು 
ಶಿಲ್ಪ್ಲಗಳವೆ. ಈ ದ್ವಾರಪಾಲಕರ ಸುತ್ತಲೂ ಕಮಾನಿನಾಕಾರದ ಕೀರ್ತಿ ಮುಖಗಳ ವಿನ್ಯಾಸದ ಕೆತ್ತನೆ. 
ದ್ದಾರದ ಲಲಾಟದಲ್ಲ ಗಜಲಕ್ಷ್ಮಿ, ತೋರಣದಲ್ಲ ಗಣೇಶ ಶಿಲ್ಪವಿವೆ. ಮಂಟಪದಲ್ಲನ ಕಂಬಗಳು ಸುಂದರ 
ಕೆತ್ತನೆಗಳಂದ ಕೂಡಿದ್ದು, ಕಂಬಗಳ ಮೇಲೆ ಉಬ್ಬು ಶಿಲ್ಪ್ಲಗಳವೆ. ಒಳಗೋಡೆಯಲ್ಲ ಪಣ್ಟಕೆಯಾಕಾರದಲ್ಲಿ 
(ಪೂರ್ವ ಅಂಚಿನಲ್ತ) ಗಿರಿಜಾ ಕಲ್ಯಾಣದ ಶಿಲ್ಪ್ಲಗಳವೆ. ಶಿವ ಗಿರಿಜೆಯರ ವಿವಾಹದ ಶಿಲ್ಪ ದಾರದ ಎಡ 
ಬದಿಯಲ್ಲ ಪ್ರಾರಂಭವಾಗುತ್ತದೆ. ಗಿರಿಜೆ ಶಿವನ ಹಸ್ತವನ್ನು ಹಿಡಿದು. ಗಿರಿಜೆಯ ಪಿತ ಕನ್ಯಾಧಾನ 
ಮಾಡುತ್ತಿರುವುದು, ವಿಷ್ಣು. ಬ್ರಹ್ಮ, ಸಪ್ತ ಖಷಿಗಳ ಶಿಲ್ಪಗಳನ್ನು ಸಾಲಾಗಿ. ಗಿರಿಜಾ ಕಲ್ಯಾಣದ 
ಬಲಬದಿಯಲ್ಲ ಸಪ್ತ ಮಾತೃಕೆಗಳು, ವಿವಿಧ ದೇವತೆಗಳ ಶಿಲ್ಪಗಳನ್ನು ಕಮಂಡಲ ಹಿಡಿದ ಯತಿ ಹಾಗೂ 
ಸಂಗೀತಕಾರರ ಶಿಲ್ಪಗಳು, ಚಿಕ್ಕಗಾತ್ರದಲ್ಲ ಉಬ್ಬು ಶಿಲ್ಪ್ಲದಲ್ಲ ವೀರಭದ್ರ, ಉಮಾಮಹೇಶ್ವರ, ಗಣೇಶ, 
ಬೇಡರ ಕಣ್ಣಪ್ಪ. ಸೂರ್ಯ, ಶಿವಅ೦ಗ, ಅಸೀನಯತಿ. ಗಜಾಸೂರ ಸಂಹಾರ ಮೂರ್ತಿ ಇತ್ಯಾದಿ ಶಿಲ್ಪಗಳು. 
ಕಂಬಗಳ ಮೇಲೆ ಒಂದು ಮೀಟರ್‌ ಎತ್ತರದ ನಮಸ್ಥಾರ ಮುದ್ರೆಯಲ್ಲನ ಅರಸ ಮತ್ತು ಆತನ ರಾಣಿ 
ಇರಬೇಕು. ಈ ಮುಖ ಮಂಟಪದ ನಿರ್ಮಾತೃ ಅಥವಾ ಹೋಷಕರಾಗಿರಬೇಕು. ಬಹುಶಃ ಭಕ್ತರ 
ಅನುಕೂಲಕ್ಕಾಗಿ ಪಶ್ಲಿಮ ಮೂಲೆಯಲ್ಲ ಚಿಕ್ಕದ್ದಾರವನ್ನು ನಿರ್ಮಿಸಿರಬೇಕು. 


ದೇವತೆಯನ್ನು ಬ್ರಹ್ಮನ ಅವತಾರದಲ್ಲ ಚತುರ್ಮುಖ. ಚತುರ್ಭಜಗಳಂದ ಕೂಡಿದೆ. ಸುತ್ತಲೂ 
ಅರೆ ಕಂಬಗಳು, ಪಟ್ಟಕೆಗಳ೦ದ ಅಲಂಕೃತವಾದ ಸಭಾ ಮಂಟಪದ (ಉತ್ತರ ದಿಕ್ತಗೆ) ಬಾಗಿಲವಾಡವು 
ಒಂಭತ್ತು ಶಾಖೆಗಳ೦ದ, ಕೀರ್ತಿ ಮುಖ, ತೋರಣಗಳ ಅಲಂಕಾರಗಳಂದ ಕೂಡಿದ್ದು. ದ್ಹಾರಪಾಲಕರು 
ವಿವಿಧ ಆಭರಣಗಳು, ಉದ್ದನೇಯ ಕಿವಿಯೋಲೆ, ಕಿರೀಟ, ತಿಭಂಗಿಯಲ್ಲದ್ದು. ಈ ಶಿಲ್ಪಗಳ ಪಕ್ಷದಲ್ಲಿ 
ಗಂಗೆ, ಯಮುನೆ, ಯರಶಿಲ್ಪ್ಲಗಕು ಇವುಗಳ ಪಕ್ಷದಲ್ಲ ದ್ವಾರಬಂಧದ ಕೊನೆಯಲ್ಲ ನಮಸ್ಸ್ಥರಿಸುತ್ತ 
ನಿಂತಿರುವ ಉದ್ದನೇಯ ಧೋತಿ, ಅಂಗವಸ್ತ್ರ. ಕಿರೀಟ, ಸೊಂಡದಲ್ಲ ಬಡ ಧರಿಸಿ, ವಿವಿಧ ಆಭರಣಗಳ 


ಶಿಲ್ಪವು ಅರಸನಾಗಿದ್ದು (ಸುತ್ತಲೂ ಕಮಾನಿನಾಕಾರದ ವಿನ್ಯಾಸದ ಕೀರ್ತಿಮುಖದ ಅಲಂಕಾರವಿದೆ). 


೩೪೨ 


ದಾರ ಬಂಧದ ಎಡಗಡೆಯಲ್ಲ ಆತನ ರಾಣಿ ಮತ್ತು ಯುವರಾಜನ ಶಿಲ್ಪ್ಲವಿರಬೇಕು. ಅವರು ಸಹ 
ಅರಸರಂತೆ ನಮಸ್ಥಾರ ಮುದ್ರೆಯಲ್ಲ ನಿಂತಿರುವವರು ಬಹುಶಃ ದೇವಾಲಯ. ಮಂಟಪವನ್ನು 
ನಿರ್ಮಿಸಿದ್ದವರಿರಬೇಕು ಇಲ್ಲವೇ ಜೀರ್ಣೋದ್ದಾರ ಮಾಡಿದವರಾಗಿರಬೇಕು. 


೧೬, ೧೭ನೇ ಶತಮಾನದ ದೇವಾಲಯಗಳ ಪೋಷಕರ ಮತ್ತು ರಚಿಸುವ ಸಂಪ್ರದಾಯದಂತೆ 
ಅರಸ ರಾಣಿ ಶಿಲ್ಪ್ಲಗಕ ರಚನೆಯನ್ನು ರಚಿಸುತ್ತಿದ್ದರು. ರಾಣಿಯ ಶಿಲ್ಪದಲ್ಲ ವಿವಿಧ ಆಭರಣಗಳಾದ 
ಕಿವಿಯೋಲೆ, ತೋಳಕಳಬಂಧಿ, ಕಾಲ್ಲಡಗ, ಸರಮಾಲೆ, ಬೈತಲೆಸರ, ವಿಶಿಷ್ಟ ಕೇಶಾಲಂಕಾರ ನೆರಿಗೆಯ ಪೀರೆ 
ಧರಿಸಿದ ಹಾಗೂ ರಾಜ-ಪಂಚೆಯಂತೆ ಧೋತಿ. ಅಂಗವಸ್ತ, ಕೈಯಲ್ಲ ಖಡಗ, ಕೊರಳಲ್ಪ್ಲ ಮಾಲೆಗಳು, 
ವಿಶಿಷ್ಠವಾದ ಕಿರೀಟ ಧರಿಸಿ ನಮ್ರತೆಯಿಂದ ದೇವರಿಗೆ ವಂದಿಸುತ್ತಿರುವ ಶಿಲ್ಪಗಳವೆ. 


ನಂದಿ ವಾಹನ ಶಿವ, ತಪಸ್ಥಿನಲ್ಲ ನಿಂತಿರುವ ಮುನಿ, ಕಿರಾತ, ಚೆಂಚುಲಕ್ಷ್ಮಿ. ಭೈರವ, ಸ್ಥಾನಿಕ 
ಶಿವ. ಶಿವಅಂಗ ಪೂಜೆಗ್ಯೈಯ್ಯುತ್ತಿರುವ ಭಕ್ತರು. ಕಂಬಳ ಹೊದ್ದುಕೊಂಡು ಕೋಲನ್ನು ಒಡಿದಿರುವ. 
ಮಿಥುನ ಉಬ್ಬುಶಿಲ್ಲ, ಭೂತದ ಶಿಲ್ಪ ಇತ್ಯಾದಿ ಶಿಲ್ಪ್ಲಗಳವೆ. ಮುಖ ಮಂಟಪದ ಬಲ ಬದಿಯಲ್ಲ 
ಆಯತಾಕಾರದ ಇನ್ನೊಂದು ಉಪ ಮುಖ ಮಂಟಪವಿದೆ. ಇದನ್ನು ಅನಂತರ ಕಾಲದಲ್ಲ ಸೇರಿಸಲಾಗಿದೆ. 
ಕೃಷ್ಣದೇವರಾಯನ ಕಾಲದ ನಂದಿ ಮಂಟಪವಿದೆ. ಪಕ್ಕದಲ್ಲ ಕಲ್ಯಾಣ ಮಂಟಪ. ಸಪ್ತಮಾತೃಕೆಯರು. 
ಅಷ್ಟ ದಿಕ್ತಾಲಕರು. ನವಗ್ರಹ ಶಿಲ್ಪಗಳು, ಇಲ್ಲರುವ ಸೂರ್ಯನ ಶಿಲ್ಲದಿಂದಲೆ ಶಿವಗಂಗೆಯನ್ನು ಭಾಸ್ಥರ 
ಕ್ಷೇತ್ರ ಎಂದು ಕರೆಯುತ್ತಿದ್ದಾರೆ. 


ಕೆಂಪೇಗೌಡರ ಹಜಾರ 

ಗಂಗಾಧರೇಶ್ವರ ದೇವಾಲಯದ ಪೂರ್ವ ಮುಖಮಂಟಪಕ್ಕೆ ಸನಿಹದಲ್ಲ ೮ ಮೀ. ಉದ್ದ. ೮ ಮೀ. 
ಅಗಲವಾದ, ೩ ಬದಿಯಲ್ಲ ಗೋಡೆಗಳಂದ ಮುಚ್ಚಲಾದ ಕೆಂಪೇಗೌಡ ಹಜಾರ ಎಂಬ ತೆರೆದ 
ಮಂಟಪವಿದೆ. ಕೆಂಪೇಗೌಡನು ಹಜಾರದಲ್ಲ ಕುಳತು ದಾನ ಧರ್ಮ ನೀಡುತ್ತಿದ್ದರು ಅಥವಾ ಉತ್ಸವ, 
ಸಂಕ್ರಾತಿ. ವಿಜಯದಶಮಿಯಂತಹ ಹಬ್ದದ ಆಚರಣಿಗಳನ್ನು ನಡೆಸಲು ಈ ತೆರೆದ ಮಂಟಪವನ್ನು 
ಬಳಸುತ್ತಿದ್ದರೆನ್ನಿಸುತ್ತಿದೆ. 

ಒನಕೆ ಗುಂಡಿಯ ನಂತರ ಕಡಿದಾದ ಮೆಟ್ಟಲುಗಳನ್ನು ಏರಿ ಮುಂದಕ್ಕೆ ಹೋದರೆ ಕೋಡುಗಲ್ಲು 
ಬಸವನ ವಿಗ್ರಹವಿದೆ, ಇಲ್ಲ ಇರುವ ಶಾಸನದ ಪ್ರಕಾರ ಕ್ರಿ.ಶ.೧೩೮೮ ರಲ್ತ್ಪ ವೀರಭದ್ರನ ಗುಡಿ ಎಂದು ಇದೆ. 
ಇದಕೆ ಉತ್ತರಾಭಿಮುಖವಾಗಿ ಗಿರಿಯ ತುದಿಯಲ್ಲರುವ ತೀರ್ಥಕಂಬದಲ್ಲ ಮಕರ ಸಂಕ್ರಾಂತಿಯ 
ಕಾಲದಲ್ಲಿ ಗಂಗಾಧರೇಶ್ವರನ ಕಲ್ಯಾಣಕ್ಕೆ ಗಂಗೋದಕ ಬರುವುದೆಂದು ಸ್ಥಳ ಪ್ರತೀತ ಉರಿಗಂಬವಿದ್ದು. 


೩೪೩ 


ಮಾರ್ಗಶಿರ ಮಾಸದ ಪೂರ್ಣಿಮೆಯ ದಿನ ಕೈಲಾಸ ದೀವಟಗೆಯನು ಹಚ್ಚುತ್ತಾರೆ. ತೀರ್ಥಕ೦ಬದ 
ಅಷ್ಟಾಕೃತಿಯಲ್ಲದೆ, ಕಂಭದ ತಳಭಾಗದ ಶಾಸನಗಳ ಪ್ರಕಾರ ಹೊಯ್ದಕ ಬಂದನೇಯ ನರಸಿಂಹನ 
ಆಳಜ್ವಕೆಯಲ್ಲ ಇದನ್ನು ಕೂಸು ಬಸವಣ್ಣ ಎಂಬುವನು ನಿಲ್ಲಸಿದನೆಂದು ತಿಆದು ಬರುತ್ತದೆ. 


ಶಿವಗಂಗೆಯ ಸುತ್ತ ೩೮ ವೀರಶೈವ ಮಠಗಳದ್ದು, ಜಂಗಮ ಕೇಂದ್ರವಾಗಿರಬೇಕು. ಇಲ್ಲನ 
ಮಠದ ಸ್ವಾಮಿಗಳು ದಾಸೋಹ ನಡೆಯುವಾಗ ಒಂದು ಸುತ್ತು ಗಿರಿ ಪ್ರದಕ್ಷಿಣಿ ಮುಗಿಸಿ ಬರುತ್ತಿದ್ದರೆಂಬ 
ಕಥೆಯುದೆ. ಅಷ್ಟೊಂದು ದೀರ್ಪಾವಧಿಯಾಗಿ ದಾಸೋಹ ನಡೆಯುತ್ತಿದ್ದಿರಬೇಕೆಂದರೆ ಜಂಗಮರು ಎಷ್ಟು 
ಜನ ಇದ್ದಿರಬಹುದು. ಶೈವ ಮತ್ತು ವೀರಶೈವ ಪರಂಪರೆಯಲ್ಲ ಮುನಿಯೊಬ್ಬ ಕಾಲಾತೀತನಾದಾಗ 
ಗದ್ದುಗಳನ್ನು ನಿರ್ಮಿಸುವ ಪದ್ದತಿಯನ್ನು ಶಿವಗಂಗೆಯಲ್ಲ ಕಾಣಬಹುದು. ಕ್ರಿ.ಶ.೧೭೮೬ ರಲ್ಲ ಮೇಲಣ 
ಗವಿಯ ಮಠದ ಶಾಸನದಲ್ಲ ತೋಟಲಕೆರೆ ಚೆಂನಪ ಅಯ್ಯ ಮಗ ನಿರುವಣ ಎಂಬುವನು ಗದ್ದುಗೆಗೆ 
ಮಂಟಪವನ್ನು ನಿರ್ಮಿಸಿದರು”.  ಕ್ರಿಶಗ೭೦ ರಲ್ಲ ಶ್ರೀ ಸಿದ್ದರಾಮ ದೇವನು 
ಗಂಗಾಧರನೊಳಗಾದನೂ ಎಂದರೆ ಐಕ್ಕನಾದನು"”್‌. ಕ್ರಿ.ಶ.೧೧೨೦ ರಲ್ಲ ಗಂಗಾಧರಸ್ವಾಮಿ 
ದೇವಾಲಯದ ಪಸ್ಹಾಪದೊಂದಿಗೆ ೧೨೦೦೦ ಒಡೆಯರ ಹಾಗೂ ಜಟಜಡೆಯ ನಂಜದೇವ, ಜವರದ 
ಗಂಗ ಮುಂತಾದವರು ಪ್ರಾಯಶಃ ತೋಂಟದ ಸಿದ್ದಂಂಗಾರ್ಯರ ಕಾಲದ ಶಿವಶರಣರಾಗಿರಬೇಕು"””. 


ರುದ್ರೇಶ್ವರ (ವೀರಭದ್ರ) 
ಗುಡಿಯಲ್ಲ 8 ಅಡಿ ಎತ್ತರದ ವೀರಭದ್ರ ವಿಗ್ರಹವಿದೆ. ಈ ಗುಡಿಯ ಉತ್ತರ ಭಾಗಕ್ಕೆ ಕೆರೆ. 
ಪಶ್ತಿಮಕ್ತೆ ಪಾಳು ಬದ್ಧ ಮಹಂತ ಮಠ, ಈ ಮಠದ ಸ್ತಂಭ ಶಿಲ್ಪಗಳಲ್ಲ ಕೆಂಪೇಗೌಡನ ಶಿಲ್ಪವಿದೆ. 


ಕ್ರಿ.ಶ.೧೩೭೦ ರ ಶಾಸನವೊಂದರಲ್ಲ ಪಿವಗಂಗೆಯಲ್ಲ ಮಹಂತ ಮುಖ್ಯರಾಗಿದ್ದವರನ್ನು ಯತೀಶ್ವರ 
ಸಿರಿಗಿರಿ ದೇವ ಒಡೆಯರು ಎಂದಿದೆ. ಬಹುಶಃ ಇವರು ಮಹಂತ ಮಠದ ಅದಿಪತಿಗಳಾಗಿದ್ದಿರಬೇಕು. 
ರುದ್ರಮುನಿಸ್ತಾಮಿ ಗವಿಯಲ್ಲ ವೀರಭದ್ರ ಮೂರ್ತಿಯು ವೃತ್ತಾಕಾರದ ಪಾಣಿವಟ್ಟದ ಮೇಲೆ 
ಸುಮಾರು ೨ ಅಡಿ ಎತ್ತರದ ಚತುರ್ಭುಜದ ವಿಗ್ರಹದ ಹಸ್ತಗಕಲ್ಲ ಬಡ್ಡ., ಬಲ್ಲು. ಬಾಣವಿದೆ. 
ಗರ್ಭದ್ದಾರದಲ್ಲಿ ನಾಗಗದೆ, ರುಂಡಮಾಲೆ, ಸೋಂಟ ಕಠಾರಿ, ಕಾಲುಗಗ್ಗರ ಇರುವ ತ್ರಿಭಂಗಿಯ 
ದ್ವಾರಭದ್ರರ ಶಿಲ್ಪವಿದೆ. ಅಮಾವಾಸ್ಯೇಂಯ ಸಮಯದಲ್ಲ ವೀರಭದ್ರನಿಗೆ ನಿರಂತರ ರುದ್ರಾಭಷೇಕ 


ನಡೆಯುತ್ತದೆ. ವೀರಭದ್ರ ಗುಡಿಯ ಬಲಬದಿಗೆ ಕೀಣಕರ ಗಣೇಶನ ಮೂರ್ತಿಗಳವೆ. 


್‌ ಎ.ಕ-೯, ಅನುಬಂಧ, ನೆ.ತಾ.೧೩೮, ಗದ್ದಿಗೆ ಮಂಟಪದ ನೈರುತ್ಯ ಕಂಬದ ಮೇಲೆ. 
ರ್‌ ಎ ಕ-೯, ನೆ.ತಾ.೮೦, ಗಂಗಾಧರ ದೇವಾಲಯದ ಮುಂದೆ ಇರುವ ಗುಂಡಿಯಲ್ಲಿ. 
ek ಎ.ಕ-೯, ಅನುಬಂಧ, ನೆ.ತಾ.೮೮, ಮೌದ್ದಲತೀರ್ಥದ ಬಳಿ ಗಣಪತಿ ದೇ.ಬಳಿ ಬಂಡೆಯ ಮೇಲೆ. 


ವಿ೪ 


ಮಹಾದ್ವಾರದ ಬಳ ಪಡೆಕಲ್‌ ವೀರಭದ್ರ. ಗಂಗಾಧರೇಶ್ವರ ಗುಡಿ ಪಾಕಶಾಲೆ ಬಆಯ ಗಂಜ 
ವೀರಭದ್ರ, ಹೊನ್ನಾದೇವಿ ಗುಡಿ ಹಿಂಬದಿಯ ೯ ಅಡಿ ಎತ್ತರದ ಪಾತಾಳ ವೀರಭದ್ರ (ಸಂಕೋಲೆ). 
ರಾಚೋಟ ಮಠದ ಬಳ ರಾಚೋಟ ವೀರಭದ್ರ, ಮೇಲಣ ಗವಿಮಠದ ಗವಿ ವೀರಭದ್ರ. ಬೆಟ್ಟದ 
ಕುಂಜೀಯಲ್ಲನ ರುದ್ರೇಶ್ವರ ಗುಡಿಯ ವೀರಭದ್ರ ಹಾಗೂ ಒಂದೇ ಬಂಡೆ ಕೆತ್ತನೆಯ ಬಂಡೆ ಗಣಪ, 
ಬಜಾನೆ ಗಣಪತಿ. ತೋಪಿನ ಗಣಪತಿ. ಬೆಟ್ಟದ ಗಣಪತಿ ಇತ್ಯಾದಿಯಾಗಿ ಅಷ್ಟ ಗಣಪತಿ ಶಿಲ್ಪಗಳವೆ. 
ಒಂಭತ್ತು ಅಡಿ ಎತ್ತರದ ಎಮ್ಮೆ ಬಸವ. ಗಾರೆ ಬಸವ. ಬಾರಿ ಬಸವ, ಕಡಲೆ ಬಸವ. ಬಂಡೀ ಬಸವ. 
ಕೋಡುಗಲ್‌ ಬಸವ ಮುಂತಾದ ವೃಷಭ ಶಿಲ್ಪಗಳು, ಸುಬ್ರಮಣ್ಯ. ವಿಷ್ಣು. ಸೂರ್ಯದೇವರ ಶಿಲ್ಪಗಳು 
ಹಳೇ ಮಠದ ಆವರಣದಲ್ಲ ಓಂಕಾರೇಶ್ವರ ಅಂಗ, ಗಣಪತಿ, ಗುರುಗಟ್ಟ. ಗಂಟಿ ಕಂಬದ ಬಳ 
ಶಾಂತಲೆಯ ಸ್ವರಣೆಗಾಗಿ ಇರುವ ಶಾಂತಲೇಶ್ವರ, ಆಗಸ್ಪ ತೀರ್ಥದ ಬಳಯ ಸೋಮೆಶ್ವರ ಅಂಗ 
ಇತ್ಯಾದಿ ಅಷ್ಟ ಮಹಾಅಂ೦ಗಗಳವೆ. 


ಗಿರಿಯ ಕುಂಭಿಯ ಮೇಲೆ ೧೫ ಅಡಿ ಎತ್ತರದ ಅಷ್ಟಮುಖು ಸಂಭಗಳಾಗಿ ತೀರ್ಥಕಂ೦ಬ, 
ಊರಿಕಂ೦ಬ (ದೀಪಕ೦ಬ)ಗಳದ್ದು, ಊರಿ ಕಂಬದ ಮೇಲೆ ಕಾರ್ತಿಕ ಪೌರ್ಣಮಿಯಂದು ಕಾರ್ತಿಕ 
ದೀವಿಗೆಯನ್ನು ಬೆಕಗುವರು. ಮಕರ ಸಂಕ್ರಾಂತಿಯಂದು ತೀರ್ಥ ಕಂಬದಲ್ಲ ತೀರ್ಥೊತ್ಸವಾಗುವ 
ಗಂಗೆಯನ್ನು ಗಂಗಾಧರೇಶ್ವರ ಪಾರ್ವತಿ ದೇವಿಯ ಗಿರಿಜಾ ಕಲ್ಯಾಣಾಭಿಷೇಕಕ್ಕೆ ಬಳಸುತ್ತಾರೆ ಮೊದಲು 
ತೀರ್ಥ ಪ್ರಸಾದವನ್ನು ಮೈಸೂರು ಮಹಾರಾಜರಿಗೆ ತಲುಪಿಸುತ್ತಿದ್ದರು. ಇದಕ್ಷೆ ಪೂರಕವೆಂಬಂತೆ ಆಗಿನ 
ಮೈಸೂರು ಡೊರೆಗಳಾಗಿದ್ದ ಕೃಷ್ಣರಾಜ ಒಡೆಯರ್‌ರವರಿಗೆ ಅಭನವ ಸಚ್ಚದಾನಂದ ಭಾರತೀಯವರು 
ಆಗಿನ ಕಾಲಕ್ಷೆ ಸಾವಿರ ರೂಪಾಲು ಬೆಲೆಬಾಳುವ ಶಾಲು ಜೋಡಿಯ ಜೊತೆಗೆ ಸ್ವಾಮಿಗಳ ಶ್ರೀಮುಖ. 
ಗಂಗಾತೀರ್ಥ. ಪ್ರಸಾದ ವಿಭೂತಿ. ಫಲ. ಮಂತ್ರಾಕ್ಷತೆಗಳನ್ನು ಶ್ರೀ ಮಠದಿಂದ ಅರ್ಚಕ ಹೊನ್ನಿಭಟ್ಟ. 
ಮಠದ ದೋಪಾಲಶಾಸ್ತಿ ಎಂಬ ಬ್ರಾಹ್ಮಣರು ಮೈಸೂರು ಅರಮನೆಗೆ ಕೊಂಡೋೊಯ್ದದ್ದಾಗಿ ೨೧-೩- 
೧೮೧೬ ರ ಪತ್ರವೊಂದರ ಟಪ್ಪಣಿಬುಂದ ತಿಆಯುತ್ತದೆ”್‌”. ಈ ತೀರ್ಥೋಧ್ಧವವನ್ನು ಜನರು 
ಪವಾಡವೆಂದು ನಂಬದ್ದಾರೆ. ಪುಣ್ಯ ಮಾಡಿದವರಿಗೆ ನೀರು ಸಿಗುತ್ತದೆ. ಪಾಪ ಕರ್ಮ ಮಾಡಿದವರಿಗೆ ಕೈ 
ಎಷ್ಟೇ ಆಳ ಬಟ್ಟರು ನೀರು ಸಿಗುವುದಿಲ್ಲ ಎಂಬ ನಂಚಕೆಯಂತೆ ಈಗಲೂ ಜಾರಿಯಲದೆ. 


ಶಿವಗಂಗೆ ಕ್ಷೇತ್ರದಲ್ಲಿ ನಿರ್ಮಾಣ, ಜೀರ್ಣೋದ್ದಾರವಾದ ದೇವಾಲಯ, ವಿವಿಧ ಮಂಟಪ, 
ಸೋಪಾನಗಳು, ಕಂಬಗಳು, ಒರಳು ಕಲ್ಲುಗಳು ಮುಂತಾದ ಅನೇಕ ರಚನೆಗಳನ್ನು ವಿವಿಧ ಕಾಲಗಳಲ್ಪ 


ರ: ವೇದಾವತಿ ಎಸ್‌.ಬಾಲು :- ಶಿವಗಂಗೆಯ ತೀರ್ಥೋಧದ್ಧವ ಒಂದು ವೈಜ್ಞಾನಿಕ ವಿಶ್ಲೇಷಣೆ, ಇ.ದ.ಸಂ-೨೩, ಪು.ಸಂ-೨೪೪. 


೩೪೫ 


ವಿವಿಧ ಭಕ್ತರು ನಿರ್ಮಿಸಿರುವುದನ್ನು ಹಾಗೂ ಪೂಜಾ ಕಾರ್ಯಗಳಗೆ ಅಮ್ಯತಪಡಿ, ನೈವೇದ್ಯ. 
ದೀಪರಾಧನೆ ಮುಂತಾದವುಗಳಿಗಾಗಿ ಸರ್ವ ಮಾನ್ಯವಾಗಿ ದಾನ ನೀಡಿರುವ ಹಲವಾರು ಶಾಸನಗಳಲ್ಲ 
ಕಾಣಬಹುದು. 


ಗಂಗರ ಆಳ್ವಿಕೆಯಲ್ಲಿ ಶಿವಗಂಗೆಗೆ ಗಂಗಪಟ್ಟಣ ಎಂಬ ಹೆಸರಿತ್ಸು. ಗಂಗಾಧರೇಶ್ವರ, 
ಹೊನ್ನಾದೇವಿಯ ಗುಡಿಯನ್ನು ಗಂಗರ ಕಾಲದಲ್ಲ ನಿರ್ಮಾಣವಾಗಿರಬೇಕು. ಗಂಗರೇ ನೈಸರ್ಗಿಕ 
ಗುಹೆಗಳಲ ತಮ್ಮ ಇಷ್ಟ ಅಂಗವನ್ನು ಇಟು ಪೂಜಸುತಿದ ಪದ್ಧತಿಯನ್ನು ಜಾರಿಗೆ ತಂದಿದರು. ೯ ಮತು 
೫ [Xx] Nn) [n) [N) — 
೧೦ ಶತಮಾನದಲ್ಲ ಶಿವಗಂಗೆ ಚೋಳರ ವಶದಲ್ಪ್ಲತ್ಲಾದರು ಇಲ್ಲ ಜೋಳಕರ ಯಾವುದೇ ದೇವಸ್ಥಾನ 


ಶಾಸನಗಳಲ. 
[Qe] 


೧೧ ಮತ್ತು ೧೨ನೇ ಶತಮಾನದಲ್ಲ ಹೋಯ್ದಕರ ಆಳ್ವಕೆಯಲ್ಲ ಒಳಪಟ್ಟ ಮೇಲೆ ಶಿವಗಂಗೆಯಲ್ಲ 
ಹಲವಾರು ರೀತಿಯಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಗಂಗಾಧರೇಶ್ವರ ದೇವಾಲಯದ 
ಮುಂದಿನ ಮಂಟಪದ ಕಂಬದಲ್ಲರುವ ಕ್ರಿ.ಶ.೧೧೬೦ ರಲ್ಲ ಹೊಯ್ದಕ ಸಾಮಂತನಾದ ಆದಳ ವಂಶದ 
ಜಟ್ಟದೇವ ಎಂಬುವವನು ಶಿವಗಂಗೆಯ ಪ್ರಧಾನ ಗುಹಾಂತರ ದೇವಾಲಯದ ಶಿವಗೃಹವಾದ ಗುಹೆಯ 
ಒಳಗಣ. ಮುಂದಣ, ಮೇಲಣಗಳನ್ನು ನಿರ್ಮಾಣ ಮಾಡಿ. ಪೂಜೆಗಾಗಿ ಹೂವಿನ ತೋಟ. ನೈವೇದ್ಯ, 
ದೀವಿಗೆ, ಜಕಗಂಧ., ಧೂಪ, ಅಕ್ಷತೆ, ಪಾತ್ರೆ ಪಾವುಗಕು ಮುಂತಾದುವುಗಳನ್ನು ದಾನ 
ನೀಡಿರುವುದನ್ನು””” ಗಮನಿಸಿದರೆ ಗವಿ ಗಂಗಾಧರೇಶ್ವರ ದೇವಾಲಯದ ಅಮ್ಯತಅಂಗವನ್ನು 
ಗಂಗಾಧರ ಹೊೋಯ್ದಳ ಕಾಲದಲ್ಲ ನಿರ್ಮಾಣವಾಗಿರ ಬೇಕು. ಕ್ರಿ.ಶ.೧೭೦೭ ರಲ್ತ ಬೆಟ್ಟದ ಕೋಟಿ ಪ್ರಭುಗಳ 
ಮೊಮ್ಮಕ್ಕಳು ಪ್ರತಿನಿತ್ಯ ಶಿವಗಂಗೆಯ ಗಂಗಾಧರೇಶ್ವರನಿಗೆ ಜಲ್ಪ ಪತ್ರೆ ಮತ್ತು ತುಂಬೆ ಹೂವಿನ ಪೂಜೆ 
ಸಲ್ಲಸಬೇಕೆಂದು ಶಿವಗಂಗೆ ಗ್ರಾಮದ ಶೆಟ್ಟರಿಗೆ ಹಣವನ್ನು””” ದಾನ ನೀಡಿದರು. ಇದೇ ಬೆಟ್ಟದ ಮೇಲೆ 
ಕ್ರಿ.ಶ.೧೧೩೬ರಲ್ಲ ಹೊಯ್ದಳ ವಿಷ್ಣುವರ್ಧನನ ಹೆಂಡತಿ ಶಾಂತಲೆ ಆತ್ಕಾರ್ಪಣೆ ಮಾಡಿಕೊಂಡಳಂತೆ". 


ಗಂಗಾಧರೇಶ್ವರ ದೇವಸ್ಥಾನದ ಮುಂದಿನ ಮಂಟಪವನ್ನು ವೀರಗಂಗ ಹೊಯ್ದಳ ಶ್ರೀನಾರಸಿಂಗ 
ದೇವರ ಪ್ರಧಾನ ಸರ್ವಾಧಿಕಾರಿ ಸೇನಾಧಿಪತಿ ಹಿರಿಯ ಹಡವಳ ಚೋಕಿಮಯ್ಯನು ಮಾಡಿಸಿದನು". 
ಈ ಶಾಸನದ ಪಕ್ಷದಲ್ಲೇ ಹೊಯ್ದಕ ನಾರಸಿಂಹ ಮತ್ತೊ೦ದು ಶಾಸನದಲ್ಲ ಕೂಸ ಬಸವಣನು ಸಿವಗಂಗೆ 


ನ್‌ ಎ.ಕ-೯, ನೆ.ತಾ.೮೪, ಕ್ರಿ.ಶ.೧೧೪೦, ಗಂಗಾಧರೇಶ್ವರ ದೇವಾಲಯದ ಮಂಟಪದ ಕಂಭದಲ್ಲಿ. 

ನ್‌ ನಂಜುಂಡಸ್ವಾಮಿ.ಬಿ :- ಬೆಟ್ಟದ ಕೋಟೆ ಪ್ರಭುಗಳ ವಂಶಸ್ಥರು ಶಿವಗಂಗೆ ಗಂಗಾಧರೇಶ್ವರನಿಗೆ ಕೊಟ್ಟ ಪೂಜಾ ದತ್ತಿ ತಾಮ ಶಾಸನ ಇ.ದ.ಸಂ-೧೩, ಪು.ಸಂ-೩೪ 
ಎಂ.ಜಿ. ನಾಗರಾಜ್‌ :- ರಾಮಗಿರಿ, ಶಿವಗಂಗೆ ಮತ್ತು ಕಲ್ಯಾ ಐತಿಹಾಸಿಕ ಸ್ಥಳಗಳು, ಪು.ಸಂ-೨೫೯. 

ನೌ ಎ.ಕ-೯, ಅನುಬಂಧ, ನೆ.ತಾ.೧೦೫, ಗಂಗಾಧರೇಶ್ವರ ನೈವೇದ್ಯ ಮನೆಯ ಪೂರ್ವ ದಿಕ್ಕಿನ ಗೋಡೆ ಮೇಲೆ. 


೩೪೬ 


ದೇವರ ಬೆಟ್ಟದ ಮೇಲೆ ದೀಪಮಾಲೆ ನಿಲ್ಪಸಿ. ಅದಕ್ಕೆ ಆ ಚಂದ್ರರ್ಕಾಲಂ೦ಬರ ಅಮಾವಾಸೆ, ತಿಥಿ, ದಿವಸಗಳ 
ದೀವಿಗೆ ದೇವರಿಗೆ ಸಲ್ಪ್ಲಸುವಂತಾಗಿಯೂ ಬಂಯುರವ ದೇವರ ದೇವಾಲಯವನ್ನು ನಿರ್ಮಿಸಿ ಧರ್ಮಗಳು 
ನಡೆಸುವಂತಾಗಿ””, ನಾರಸಿಂಗ ದೇವನ ಆಜ್ಞೆಯ ಮೇರೆಗೆ ಶಿವಗಂಗೆ ಬೆಟ್ಟದ ಕುಂಬಯಲ್ಪ್ಲ ತೀರ್ಥದ 
ಕಂಬವನ್ನು ಸ್ಥಾಪಿಸಿದರ ಬಗ್ಗೆ ಆ ಕಂಬದ ಬುಡದ ಉತ್ತರ ಮುಖದಲ್ಲರುವ ಶಾಸನ ತಿಆಸುತ್ತದೆ. ಈ 
ತೀರ್ಥಕಂ೦ಬವು ಅಷ್ಟ ಕೋನಾಕೃತಿಯಲ್ಲದ್ದು, ಮಾರ್ಗಶಿರ ಮಾಸದ ಪೂರ್ಣಿಮೆಯ ದಿನ ಕೈಲಾಸ 
ದೀವಿಟಗೆಯನ್ನು ಠಗಲೂ ಹಚ್ಚುತ್ತಾರೆ. 


ಕ್ರಿ.ಶ.೧೧೫೨ ರಲ್ಲ ಪೇಶಾಆ ಹನುಮ ಶಿವಣ್ಣನು ಗಂಗಾಧರ ದೇವರ ನೈವೇದ್ಯಕ್ಕೆ ಅಟಸಮುದ್ರ 
ಗ್ರಾಮವನ್ನು ದಾನ ನೀಡಿದರು. ಈ ಜಟಸಮುದ್ರ ಈಗ ಬಜಟ್ಟಸಂದ್ರವಾಗಿ ಬಾಣಸವಾಡಿ 
ಪಂಚಾಲಯುತಿಯಲ್ಲನ ಗ್ರಾಮವು ಸೋಲೂರು ಹೋಬಳ ಮಾಗಡಿ ತಾಲ್ಲೂಕಿನಲ್ಪದೆ"”””. ಇದೇ ಕಾಲದ 
ಮತ್ತೊಂದು ಶಾಸನ ಹೊನ್ನದೇವಮ್ಮನ ಗುಡಿಯ ಮುಂದಿನ ಗುಂಡಿನ ಮೇಲಅದ್ದು ವಿಷಯ 
ಕಾಣಿಸುವುದಿಲ್ಲ”. ಕ್ರಿ.ಶ.೧೨೯೬ ರಲ್ತ್ಪ ವೀರ ಬಲ್ಲಾಳನ ತೊತ್ತಿನ ಮಕ್ಕಳಾದ ತಿಪ್ಪರಸ, ಭೈರವದೇವ, 
ಬೊಮ್ಮರಸರು ತಮ್ಮ ಆಳ್ವಕೆಯ ನಾಡೋಕಗಣದಲ್ಲ ಕೆಂಕೆರೆ ಎಂಬ ಗ್ರಾಮವನ್ನು ಅಮೃತಪಡಿಗಾಗಿ 
ಸರ್ವಮಾನ್ಯವಾಗಿ ದತ್ತಿ ಬಟ್ಟ ವಿವರವನ್ನು ಗಂಗಾಧರೇಶ್ವರ ದೇವಾಲಯದ ಕಲ್ಯಾಣ ಮಂಟಪದಲ್ಪ್ಲನ 
ಶಾಸನದಲ್ಲ ಕಾಣಬಹುದು. ಈ ಕೆಂಕೆರೆಯು ಕುಣಿಗಲ್‌ ತಾಲ್ಲೂಕಿನ ಗ್ರಾಮವೇ ಆಗಿದ್ದು ಶಿವಗಂಗೆಗೆ 


ಸಮೀಪದಲ್ಪದೆ"”. 


ಹೊೋಯ್ದಕ ನಂತರ ಶಿವಗಂಗೆ ಕ್ಷೇತ್ರದ ಅಭವೃದ್ಧಿಗಾಗಿ ವಿಜಯನಗರ ಅರಸರು, ಎಲಹಂಕ 
ನಾಡಪ್ರಭುಗಳು, ಮೈಸೂರು ಸಂಸ್ಥಾನದ ವಂಕೀಯರು., ಅಧಿಕಾರಿಗಳು ಸ್ಥಳೀಯರು, ಭಕ್ತಾಧಿಗಳು 
ತಮ್ಮ ಭಕ್ತಿಯ ಸೇವೆಯಾಗಿ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ. ವಿಜಯನಗರದ 
ಆಳಜ್ವಕೆಯಲ್ಲ ಈ ಶಿವಗಂಗೆಯ ಉಸ್ತುವಾರಿಯನ್ನು ಸಾಮಂತರಾಜ ಶಿವಪ್ಪ ನಾಯಕನಿಗೆ ವಹಿಸಿದ್ದರು 
ಆಗ ಇದು ಶಿವಪ್ಪನಾಯಕ ಕೋಟಿ ಎಂದಾಗಿತ್ತು. 


ಬೆಟ್ಟದ ತುದಿಯಲ್ಪರುವ ಕೋಡುಗಲ್ಲೊಂದರಲ್ಲ ಬಸವನ ಮೂರ್ತಿಯನ್ನು (ವೃಷಭ) ಕೆತ್ತಿದ್ದ 
ವಿಷಯವನ್ನು ಅದೇ ಬಂಡೆಯ ಪಶ್ಲಿಮಾಭಮುಖವಾಗಿರುವ ಕ್ರಿ.ಶ.೧೩೮೯ ರ ಶಾಸನದಲ್ಪ ಕಾಣಬಹುದು. 


ನ ಎ.ಕ-€೯, ಅನುಬಂಧ, ನೆ.ತಾ.೧೦೬, ಗಂಗಾಧರೇಶ್ವರ ದೇವಾಲಯದ ನೈವೇದ್ಯ ಮನೆಯ ಪೂರ್ವದ ಗೋಡೆಯ ಮೇಲೆ. 
ನ ಎ.ಕ-€, ನೆ.ತಾ.೮ಜ, ಕ್ರಿ.ಶ.೧೧೫೨, ಗಂಗಾಧರೇಶ್ವರ ದೇವಾಲಯದ ಪಾಕಶಾಲೆಯ ಬಳಿ ಗುಂಡಿನ ಮೇಲೆ 

್‌ ಎ.ಕ-೯, ನೆ.ತಾ.೮೬, ಕ್ರಿ.ಶ.೧೧೫೨, ಹೊನ್ನಾದೇವಮ್ಮನ ಗುಡಿಯ ಮುಂದೆ ಗುಂಡಿ ಮೇಲೆ. 

್‌ ಎ.ಕ-€, ನೆ.ತಾ.೮೨,ಕ್ರಿ.ಶ. ೧೧೯೬, ಗಂಗಾಧರೇಶ್ವರ ದೇವಾಲಯದ ಕಲ್ಯಾಣ ಮಂಟಪದಲ್ಲಿ. 


೩೪೭ 


ಶಿವಗಂಗೀನಾಥ ದೇವರ ದಿವ್ಯ ಶ್ರೀ ಪಾದ ಪದ್ಧಾರಾಧಕರಪ್ಪರಾದ ಶಿವಗಂಗೆಯ ನಾಗಪನು ಗಿರಿಯ 
ಮೇಲೆ ಬಸವರಾಜ ದೇವರ ಮೂರ್ತಿಯನ್ನು ನೆಲೆಗೊಳ೪ಸಿದನು"”. ಇದನ್ನು ಸುತ್ತಿ ಪ್ರದಕ್ಷಿಣೆ ಹಾಕಿದವರ 
ಇಷ್ಟಾರ್ಥ ಸಿದ್ದಿಯಾಗುತ್ತದೆ೦ಬ ಸ್ಥಳೀಯರ ನಂಬಕೆ. 


ಕೃಷ್ಣದೇವರಾಯ ಮಹಾರಾಯರ ಮನೆ ಕುದುರೆ ಬಹರಿ ಚನ್ನಮಲ್ಲ ಸೆಟ್ಟಯರ ಮಗ ಚನ್ನಣ್ಣ 
ಸೆಟ್ಟಿಯರು ಗಂಗಾಧರ ದೇವರಿಗೆ ಕ್ರಿ.ಶ.೧೫೨೮ ರಲ್ತ ಮಜನ ಮಾಡಿಸಿದ ವಿವರವನ್ನ ಮಠದ ಬಾಗಿಅನ 
ಪೂರ್ವದ ಕಂಬದ ಮೇಲೆ" ಕಾಣಿದ್ದರೇ, ಅದೇ ವರ್ಷವಾದ ಕ್ರಿ. ಶ.೧೫೨೮ರಲ್ಲ ವಿಜಯಪುರದ 
ಚಂದರಸರ ಪಂಡಿತರ ಪಾರುಪತ್ಯದಲ್ಲ ಗಂಗಾಧರನಿಗೆ ಪಲ್ಲಕ್ಕಿಯ ಪ್ರದಕ್ಷಿಣವನ್ನು ಮಾಡಿಸಿದ್ದನ್ನು 
ದೇವಾಲಯದ ಮಾಳಗೆ ಗುಂಡಿಯಲ್ಪ್ಲನ ದೊಡ್ಡಾಕ್ಷರದ್ಲ ನೋಡಬಹುದಾಗಿದೆ”. ಬೆ್ಚಯ 
ಚಂದಿಯನ್ನು ಮಕರ ಸಂಕ್ರಮಣ ಬುಧವಾರ ೮ ರಂದು ಶ್ರೀ ಗಂಗಾಧರೇಶ್ವರ ಸ್ವಾಮಿಯವರಿಗೆ”, 
ಕ್ರಿ.ಶ.೧೭೬೦ ರಲ್ಲ ಶ್ರೀ ರಂಗರಾಜಯ್ಯನವರ ಕಾರ್ಯಕ್ಕೆ ಕರ್ತರಾದ ಶಿವಗಂಗೆಯ ಸ್ತಾನಿಕರೂ ಆದ 
ಬಸವರಸಯನವರು ಕೆರೆಸಮುದ್ರದ ಹೊಲವನ್ನು ಹಲಗೆ ಅಂಗಕ್ಕೆ ಸಮರ್ಪಿಸಿದ್ದರು ಎಂಬುದನ್ನು ಬಂಡೇ 
ಮೇಲೆ”, ಕ್ರಿ.ಶ.೧೫೩೨ ರ ಅಚ್ಯುತರಾಯರ ಕಾಲದಲ್ಲ ಅವರ ಕಟ್ಟಗೆಯ ಕಾಮಣನಾಯ್ದರೂ ಶ್ರೀ 
ಅಚ್ಚುತ ರಾಯರಿಗೆ ಧರ್ಮವಾಗ ಬೇಕೆಂದು ಶ್ರೀಪತಿಹಳ್ಳ ಎ೦ಬ ಗ್ರಾಮವನ್ನು ಪುರವಾಗಿ ಶ್ರೀ ದಕ್ಷಿಣ 
ಕಾಶೀ ನಿವಾಸ ಶ್ರೀಗಂಗಾಧರ ದೇವರ ಅಭಿಷೇಕ, ಪೂಜೆ. ನೈವೇದ್ಯ. ದೀಪಾರಾಧನೆ ಮೊದಲಾದ 
ಅಮೃತಪಡಿ ಸರ್ವಕಾಲದಲ್ಲೂ ಸಲ್ಲಬೇಕೆಂದು ಗಂಗಾಧರ ದೇವರಿಗೆ” ಸಮರ್ಪಣೆ ಮಾಡಿದರು. ಈ 
ಶ್ರೀಪತಿಹಳ್ಳಯು ಮಾಗಡಿ ತಾಲ್ಲೂಕಿನ ಕಲ್ಯಾ ಸಮೀಪದಲ್ತದೆ. ಗಂಗಾಧರೇಶ್ವರ ದೇವಾಲಯದ 
ಮಹಾದ್ವಾರದ ಪೂರ್ವದ ಕಲ್ಲನಲ್ಲ ಕ್ರಿ.ಶ.೧೫೬೫ ರಲ್ಲ ಶ್ರೀ ಸದಾಶಿವ ದೇವ ಮಹಾರಾಯರು ಅಮರ 
ನಾಯಕ ತನಕ್ಷೆ ಪಾಅಸಿದ ಭಂಡಿಯ ಬಸವಣ ನಾಯಕರಸ ಮಗ ಸದಾಶಿವದೇವನು ಮಲೆನಾಡ 
ಗೂಳೂರು ಮಣ್ಣೆಯ ಸೀಮೆಯಲ್ಲನ ಶಿವಗಂಗೆಯ ಗಂಗಾಧರ ದೇವರಿಗೆ ಸಲುವ ಪುರಗಳು. 
ಹೊನ್ನಮ್ಮನ ಸಿಂಹಾಸನ ಮಹತ್ತಿಗೆ ಸಲುವ ಪುರಗಳು, ಮೇಲಣ ಗವಿಯ ಸಿಂಹಾಸನಕ್ಕೆ ಸಲುವ 
ಪುರಗಳು. ಜಿನ್ನದ ಕಥೆಯ ಮಠಕ್ಕೆ ಸಲುವ ಪುರಗಳು. ಧರ್ಮದ ಗವಿಯ ಪುರ. ಬಯಲ ಬಸವನ 
ಗವಿಯ ಪುರ, ಕಂಬಾಳ ಮರುಳ ಸಿದ್ದಯ್ಯ ದೇವರ ಪುರ ಎಂಬ ಪುರ ಧರ್ಮಗಳನ್ನು ಪ್ರಸ್ತಾಪಿಸಿರುವ 


೧೧೫ 


ಎ.ಕ-೯, ಅನುಬಂಧ ನೆ.ತಾ.೧೩೨, ೧೩೮೯, ಕೋಡಗಲ್ಲು ಬಸವಣ್ಣನ ಪಶ್ಚಿಮಾಭಿಮುಖವಾಗಿ. 

ಎ ರ-೯, ನೆ.ತಾ.೭೪, ಕ್ರಿ.ಶ.೧೫೨೮, ಮಠದ ಬಾಗಿಲಲ್ಲಿ ಪೂರ್ವ ಕಡೆ ಕಂಭದ ಮೇಲೆ. 

 ಎ.ಕ-೯, ಅನುಬಂಧ, ನೆ.ತಾ.೧೧೬, ಕ್ರಿ.ಶ.೧೫೨೮, ಗಂಗಾಧರೇಶ್ವರ ದೇವಾಲಯದ ಮಾಳಿಗೆಗುಂಡಿನಲ್ಲಿ ದಕ್ಷಿಣಾಭಿಮುಖವಾಗಿರುವ ದೊಡ್ಡಾಕ್ಷರದಲ್ಲಿ. 
9 ಎ.ಕ-೯, ಅನುಬಂಧ, ನೆ.ತಾ.೯೪, ನೆಲಮಂಗಲ ಖಜಾನೆ. 

ಎ.ಕ-೯,ನೆ.ತಾ.೭೫, ಕ್ರಿ.ಶ.೧೭೬೦, ಶಿವಗಂಗೆ ಗ್ರಾಮ. 

ಎ.ಕ-೯,ನೆ.ತಾ.೮೩, ಕ್ರಿ.ಶ.೧೫೩೨, ಗಂಗಾಧರೇಶ್ವರ ದೇವಾಲಯದ ನಂದಿ ಮಂಟಪದ ಕಂಬದಲ್ಲಿ. 


೧೧೯ 


೧೨೦ 


೩೪೮ 


ಈ ಶಾಸನದಲ್ಲ ಸದಾಶಿವ ರಾಯರಿಗೆ ಪುಣ್ಯವಾಗಿರ ಬೇಕೆಂದು ಸರ್ವಮಾನ್ಯವಾಗಿ ಶಿವರಾತ್ರಿ ಪುಣ್ಯ 
ಕಾಲದಲ್ಲ  ಕೊರಮರ ಮುರುಗನಾಥ ಸೆಟ್ಟಯರು ರಾಮರಾಯ ಗೌಡರು, ಹಲಗಸೆಟ್ಟಯರ 
ಅನುಮತದಿಂದ ಭಂಡಿಯ ಬಸವಣ್ಣ ನಾಯ್ದರು ಕೊಟ್ಟರು". ಹಲವಾರು ಪುರ ಧರ್ಮವಾಗಿ ದತ್ತಿ 
ನೀಡಿರುವುದನ್ನು ಗಮನಿಸಿದರೆ ಪಿವಗಂಗೆಯು ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದ್ದಿರಬೇಕು. ಜೊತೆಗೆ 
ಸೆಟ್ಟಿಯರು, ವರ್ತಕರು, ಗೌಡರ ಸಹಯೋಗಗಳಂದ ಕ್ಷೇತ್ರವು ಸ್ಥಳೀಯ ವಾಣಿಜ್ಯ ವಹಿವಾಟನ 
ಸ್ಥಕವಾಗಿರಬೇಕು. 


ಕ್ರಿ.ಶ.೧೫೬೦ ರಲ್ಲ ಉದ್ರಿ ಸಂವತ್ಸರದ ಪುಷ್ಯ ಶುದ್ದ ೧೧ ಶನಿವಾರ ಮಕರ ಸಂಕ್ರಾಂತಿ ಪುಣ್ಯ 
ಕಾಲದಲ್ಲ ಸೋಮರಾಜಯ್ಯನವರಿಗೆ  ಪುಣ್ಯವಾಗಬೇಕೆಂದು ಸುಗಟೂರು ತಮ್ಯಪ್ಪಗೌಡರು 
ನೆಲವಾಗಿಲಸ್ಥಳಕ್ಕೆ ಸಲುವ ಅನುವುಹಳ್ಳ ಗ್ರಾಮವನ್ನು ಶಿವಗಂಗೆಯ ಪ್ರಸನ್ನ ಗಂಗಾಧರ ಅಂಗಕ್ಕೆ 
ಅಮೃತಪಡಿ, ನೈವೇದ್ಯಕ್ಷೆ ಸಮರ್ಪಿಸಿದೆರು”*. 


ಗಂಗಾಧರದೇವರ ಅಮ್ಯತಪಡಿಗೆ ಜಂಜನರಾಯರು ನೆಲವಂಗಲಸೀಮೆಯ ಕನಸವಾಡಿಯನ್ನು 
ಧರ್ಮವಾಗಿ ಕ್ರಿ.ಶ.೧೮೭೮ರಲ್ಲ ನೀಡಿದರು". ವೈಪಾಣ ಮಣ್ಯ ಕಾಲದಲ್ಲ ಗಂಗರಗೊಳ್ಳ ದಳವಾಯು 
ಭೈರಪ್ಪ್ತನಾಯಕರು ಶಿವಗಂಗೆಯ ಮೇಲಣಗಪಿ ಸಿಂಹಾಸನದ ಮಲೆಯ ಕಾಂತ ದೇವರಿಗೆ ಶಿಷ್ಯ 
ಪಾರಂಪರೆಯಾಗಿ ಹುಲುಕಡಿನಾಡಿನ ಹಣಬೆಯ ಸೀಮೆಯ ಶಿಂಪಾಡಿಪುರದ ಸೀಮೆಯೊಳಗಣವನ್ನು 
ವೀರ ನರಸಿಂಗ ಡೇವರು ನಾಯಕತಕ್ಕೆ ಪಾಅಸಿದ ಪ್ರಾಂತ್ಯದಲ್ಲ"”””. ಮತ್ತೊಂದು ಶಾಸನದಲ್ಲ 
ನರಸಿಂಗದೇವ  ಮಹಾರಾಯರಿಗೆ ಧರ್ಮವಾಗಲೆಂದು ಗಂಡರಗೊಳ್ಳಪುರವನ್ನು ಶಿವಗಂಗೆಯ 
ಮೇಲಣಗವಿಯ ಸಿಂಹಾಸನದ ಮಲೆಯಕಾಂತ ದೇವರಿಗೆ” ದಾನ ನೀಡಿದರೂವುದನ್ನು ಗಮನಿಸಿದರೆ 
ಭೈರಪು್ತನಾಯಕರು ಮಲೆಯಕಾಂತ ದೇವರ ಪರಮ ಅನುಯಾಗಿಗಳಾಗಿರಬೇಕು. 


ಕ್ರಿ.ಶ.೧೫೬೦ ರಲ್ತ ಕೆಂಪೇಗೌಡರು ಶಿವಗಂಗೆಯನ್ನು ವಶಪಡಿಸಿಕೊಂಡು ಹಲವಾರು ಅಭಿವೃದ್ಧಿ 
ಯೋಜನೆಗಳನ್ನು ಕೈಗೊಂಡರು. ಕ್ರಿ.ಶ.೧೫೫೦ ರಲ ಶಿವಗಂಗೆಯಲ್ಲ ಶಿಥಿಲಗೊಂಡಿದ್ದ ಗಿರಿಯ ಮುಲು 
ದೇವಾಲಯವನ್ನು ಜೀರ್ಣೋದ್ದಾರಗೊಳಸಿ, ದೇಗುಲದಲ್ಪ ವಿಶಾಲವಾದ ಸಭಾಂಗಣವನ್ನು 


೧೨೧ 


ಎ.ಕ.-೯, ನೆ.ತಾ.೮೧, ಕ್ರಿ.ಶ.೧೫೪೫, ಗಂಗಾಧರೇಶ್ವರ ದೇವಾಲಯದ ಮಹಾದ್ದಾರದ ಪೂರ್ವಕ್ಕೆ. 
ಎ.ಕ-೯, ಹೊ.ತಾ.೭೨, ಕ್ರಿಶ. ೧೫೬೦, ಅನುವುಹಳ್ಳಿ. 

ಎ.ಕ-೯, ದೊ.ತಾ.೫೧, ಕ್ರಿ.ಶ.೧೪೬೪, ಕನಸವಾಡಿ. 

ಎ.ಕ-4೯ ದೊ.ತಾ.೪೦, ಕ್ರಿ.ಶ.೧೫೪೧, ಗಂಡ್ರಗೊಳ್ಳಿಪುರ. 

ಎ.ಕ-4೯ ದೊ.ತಾ.೪೧, ಕ್ರಿ.ಶ.೧೫೬೯, ಗಂಡ್ರಗೊಳ್ಳಿಪುರ. 


೧೨೨ 


೧೨೩ 


೧೨೪ 


೧೨೫ 


ಕಟ್ಟಸಿದ್ದರಿಂದ"”" ಈಗಲೂ ಈ ಸಭಾಂಗಣವನ್ನು ಕೆಂಪೇಗೌಡರ ಹಜಾರವೆಂದೇ ಕರೆಯುತ್ತಾರೆ. ಹಿರಿಯ 
ಕೆಂಪೇಗೌಡನು ಕ್ರಿ.ಶ೧೫೭೮ ರವರೆಗೆ. ಗಿಡ್ಲೇಗೌಡ ೧೫೮೫ ರವರೆಗೆ ಆಆದ ಮೇಲೆ ಇಮ್ಮಡಿ ಕೆಂಪೇಗೌಡ 
ತನ್ನ ಆಳಜ್ವಕೆಯ ಅವಧಿಯಲ್ಲ ತಂದೆಯ ಪ್ರತಿಮೆಯನ್ನು ಕ್ರಿ.ಶ.೧೭೦೯ ರಲ್ಲ ಕಾರ್ತಿಕ ಮಾಸದಲ್ಲ 
ಬೆಂಗಳೂರ ಕೆಂಪನಾಚಯಗೌಡರ ಕೋಮಾರ ಕೆಂಪಯ್ಯ ಗೌಡನು ಗಂಗಾಧರ ಸ್ಥಾಮಿಯ ಪಾದಕ್ಕೆ 
ಸದಾ ನಮಸ್ಥಾರ ಎನ್ನುವುದನ್ನು ಗಂಗಾಧರೇಶ್ವರ ಗರ್ಭಗುಡಿ ಎದುರಿನ ಕೆಂಪೇಗೌಡನ ಪ್ರತಿಮೆಯ 
ಪೀಠದಲ್ಲ"”” ಕಾಣಬಹುದು. ಇದರ ಜೊತೆಗೆ ಗಂಗಾಧರೇಶ್ವರ ದೇವಾಲಯಕ್ಷೆ ನೀಡಿರುವ ಕ್ರಿ.ಶ.೧೫೬೫ 
ರ ತಾಳಕೋಪಟಿ ಯುದ್ಧಕ್ಕೆ ಬಸವಯ್ಯ, ಕೆಂಪ ಸೋಮಣ್ಣ, ಕೆಂಪೇಗೌಡ ಪೀಠದ ಎಡಭಾಗದಲ್ಲ 
ನಿಂತಿರುವ ವುಳಗದ ಚಿಕ್ಷಂಣನ ಚಿಕ್ಕ ಕಂಜಿನ ವಿಗ್ರಹದ ಪೀಠದಲ್ಲ ತಿಮೆಗವುನಿ.....ಕವುಳಗಮು 
ಬಸವಯನು"”*” ವೀರ ಪ್ರರ ಪಡೆದರು ಎಂದು ಈ ಗುಡಿಯಲ್ಲ ಅವರ ವಿರ್ರಹಗಳನ್ನು ಸಹ 
ಮಾಡಿಸಿರಬೆಕು. 


೧ನೇ ಕೆಂಪೇಗೌಡರ ಸೋದರನಾದ ತಿಮರಾಜವರದ ಅಯಮನೂ ಮುದ್ರೆಯ ಕಾಮಯನು 
ಕುಂಬ ತೀರ್ಥದ ಕಂಬವನ್ನು” ಹಾಗೂ ಕೆಂಪ ರಾಮರಸ ಒಡೆಯ ನಂಜಯ್ಯರವರು ಈ 
ತೀರ್ಥಕ೦ಬವನ್ನು”” ಜೀರ್ಣೋದ್ದಾರ ಮಾಡಿಸಿರಬೇಕು. 


ಕಡಿದಾದ ಎತ್ತರವಾದ ಬೆಟ್ಟಕ್ಕೆ ಸುಲಭವಾಗಿ ಹತ್ತಲು ಮೆಟ್ಟಲುಗಳನ್ನು ಸಿರ್ಮಿಸಿರುವುದಕ್ಷೆ ಗಾರೆ 
ಬಸವಣ್ಣನ ಹತ್ತಿರ ಮೆಟ್ಟಲುಗಳ ಮೇಲೆ ಭಕ್ತನ ವಿ್ರಹದ ಕೆಳಭಾಗದಲ್ಲರುವ ಶಾಸನದಲ್ಪ ಶ್ರೀ ಮತು 
ಯಲಹಂಕನಾಡ ಪ್ರಭು ಕೆಂಪೇಗೌಡರ ಮಗ ಯುಂಮಡಿ ಕೆಂಪೇಗೌಡರ ಧರ್ಮ" ಎಂದಿರುವುದನ್ನು 
ಗಮನಿಸಿದರೆ ಮೆಚ್ಚಲುಗಳ ನಿರ್ಮಾಣವನ್ನು ಇಮ್ಮಡಿ ಕೆಂಪೇಗೌಡ ಮಾಡಿಸಿದಕ್ಕೆ ಶಾಸನ ಹಾಕಿರ ಬೇಕು. 


ಮಾಗಡಿ ಕೆಂಪೇಗೌಡರು ಈ ಶಿವಗಂಗೆ ಕ್ಷೇತ್ರದ ಮೇಲೆ ವಿಶೇಷವಾದ ಒಲವು ಹೊಂದಿದ್ದರೆಂದು 
ಅಲ್ಪನ ಶಾಸನಗಳು ಮತ್ತು ಶಿಲ್ಪ ಕಲೆಗಳು ವಿವರಿಸುತ್ತವೆ. ೧೬ ನೇ ಶತಮಾನದ ಗಂಗಾಧರೇಶ್ವರ 
ದೇವಾಲಯದ ನವರಂಗ ಸಿಂಹದ್ದಾರ ನಿರ್ಮಿಸಲಾಯುತು. ಇದೇ ಕಾರಣಕ್ಕೆ ಈ ಬಾಗಿಲುವಾಡದ 
ಕೆಳಗಡೆ ಕೆಂಪೇಗೌಡ, ಆತನ ಪತ್ನಿ. ಪುತ್ರ ಹುತ್ತಿಯರ ಉಬ್ಬು ಶಿಲೆಗಳವೆ. ಕೆಂಪೇಗೌಡನು ಚಿನ್ನದ 
ಗಂಟಿಯನ್ನು ಬೆಟ್ಟದ ಕಡಿದಾದ ಬೃಹತ್‌ ಬಂಡೆಯ ಕಲ್ತಗೆ ಅಳವಡಿಸಲಾಗಿತ್ತು. ಆದರೆ ಸುಮಾರು ೩೦ 


೧೨೬ 


ಎ.ಕ-೯, ಅನುಬಂಧ, ನೆ.ತಾ.೧೦೯, ಕ್ರಿ.ಶ.೧೫೭೮, ಶಿವಗಂಗೆ. 

೭ ಎ ಕ-೯, ಅನುಬಂಧ, ನೆ.ತಾ.೧೦೭, ಕ್ರಿ.ಶ.೧೬೦೯, ಕೆಂಪೇಗೌಡನ ಪ್ರತಿಮೆಯ ಪೀಠದ ಮೇಲೆ. 

ನ ಎ ಕ್ಷ-€, ಅನುಬಂಧ, ನೆ.ತಾ.೧೦೮, ವೂಳಿಗದ ಚಿಕ್ಕಂಣನ ಚಿಕ್ಕ ಕಂಚಿನ ವಿಗ್ರಹದ ಪೀಠದಲ್ಲಿ. 
 ಎ.ಕ-೯, ಅನುಬಂಧ, ನೆ.ತಾ.೧೩೪, ಬೆಟ್ಟದ ಕುಂಬಿಯಲ್ಲಿ ತೀರ್ಥದ ಕಂಭಕ್ಕೆ ಉತ್ತರ ಬಂಡೆಯ ಮೇಲೆ. 
ನ ಎ .ಕ-€, ಅನುಬಂಧ, ನೆ.ತಾ೧೩೫, ಬೆಟ್ಟದ ಕುಂಬಿಯಲ್ಲಿ ತೀರ್ಥದ ಕಂಭಕ್ಕೆ ಉತ್ತರ ಬಂಡೆಯ ಬಲಗಡೆ. 
ಣಿ ಡಾ.ಎಂ.ಜಿ.ಮಂಜುನಾಥ:- ಯಲಹಂಕನಾಡಪ್ರಭುಗಳ ಶಾಸನ ಸಂಪುಟ, ಶಾ.ಸಂ.೪೬ 


೩೫೦ 


ವರ್ಷದ ಹಿಂದೆ ಕಳ್ಳರು ಕದ್ದಿದ್ದಾರೆ. ಶಿವಗಂಗೆ ಬೆಟ್ಟದ ಬುಡದಲ್ಲ ರಾಯಗೋಪುರ (ಕೆಂಪೇಗೌಡ 
ಗೋಪುರ) ಮತ್ತು ಬೆಟ್ಟದ ಮೇಲೆ ಕೆಂಪೇಗೌಡರ ಹಜಾರ ನಿರ್ಮಾಣವಾಗಿದೆ. ಹಾಗೇಯೇ ಈ 
ಪ್ರದೇಶದಲ್ಲ ಜೀಳುವ ಮಳೆ ನೀರನ್ನು ಸಂಗ್ರಹಿಸಿ ಮರಬಳಕೆ ಮಾಡುವ ತಂತ್ರಜ್ಞಾನದ ವ್ಯವಸ್ಥೆಯನ್ನು 
ಮಾಡಲಾಯುತ್ತು. ಈ ಕ್ಷೇತ್ರದಲ್ಲ ಹಲವು ಕಟ್ಟಡಗಳನ್ನು ನಿರ್ಮಾಣ ಮಾಡಿಸಿ, ಪವಿತ್ರ ಶೈವ 
ಕ್ಷೇತ್ರವಾಗುವಂತೆ ಶ್ರಮಿಸಿದ್ದು ಮಾಗಡಿಯ ಕೆಂಪೇಗೌಡ ಎಂದು ತಿಆದು ಬರುತ್ತದೆ. 


ಗಂಗಾಧರನ ಗರ್ಭಗುಡಿಯ ಮುಂದಿನ ನಂದಿ ಮಂಟಪದಲ್ಪ ಕ್ರಿ.ಶ.೧೫೭೭ ರ ಅವಧಿಯಲ್ಲ 
ಯಲಹಂಕ ನಾಡಪ್ರಭು ಸೋಂಣ ತಮ್ಮೇಗೌಡರ ಮಕ್ಕಳು ದುಟ್ಟನಹಳ್ಳಯ ಗಿರಿಯಪ್ಪ ಗೌಡರ 
ತಮ್ಮಂದಿರಾದ ಚಿಕ್ಕ ಗಿರಿಯಪ್ಪ ಗೌಡರು ತಮ್ಮ ಗುರುವಾದ ಚಲುವನಹಳ್ಳ ಜ್ಞಾನಮೂತರ್ತಿ ದೇವರಿಗೆ 
ಧರ್ಮವಾಗ ಬೇಕೆಂದು ನಮಃ ಶಿವಾಯ ಒಡೆಯ ಎರೆಸಿದ ಪಂಚಲೋಹದ ಒಂದನೇ 
ಗಂಟೆಯನ್ನು”, ಎರಡನೇಯ ಘಂಟಿಯನ್ನು (ಗಂಟಿ ಎರದಾತ ಗಂಗಯ್ಯ) ದುಟ್ಟನಹಳ್ಳ ಗಿರಿಯಪ್ಪ 
ಗೌಡರ ಮಗ ಚಿಕ್ಕಹೊನ್ನಗೌಡನ ಪುಣ್ಯಾತಿೀಯಾದ ಅಗಜಮ್ಮ ಎಂಬುವಕ ಭಕ್ತಿಯಾಗಿ"””, 
ಮೂರನೇಯ ಗಂಟಿಯನ್ನು ದಕ್ಷಿಣ ಕೈಲಾಸ ಗಂಗಾಧರನಿಗೆ ಗ್ಲಾನಮೂರ್ತಿ ದೇವರ ಶಿಷ್ಯರಾದ 
ಎಲಹಂಕ ನಾಡಪ್ರಭು ದುಟ್ಟನಹಳ್ಳಯ ಚಿಕ್ಷ ಗಿರಿಯಪ್ಪಗೌಡರ ಸೇವಕನಾದ ಹಚಿಕಲ ಪೊನ್ನೆಗೌಡರು 
ಕಾತ್ತಿಕ ಶುದ್ಧ ಮಂಗಳವಾರ ದಿನದಂದು ಭಕ್ತಿಯಾಗಿ"*” ಸಮರ್ಪಿಸಿದ್ದರು. ಚಿಕ್ಕ ಗಿರಿಯಪ್ಪ ಗೌಡರಿಗೆ 
ಗುರುವಾದ ಜ್ಞಾನಮೂರ್ತಿ ದೇವರು ವೀರಶೈವ ಧರ್ಮಕ್ಕೆ ಸೇರಿದ ಮಠಾಧಿಪತಿಗಳಾಗಿದ್ದರು. ಎಲಹಂಕ 
ನಾಡಪ್ರಭುಗಕ ದುಟ್ಟನಹಳ್ಳ ಶಾಖೆಯೊಂದು ಅಸ್ತಿತ್ವದಲ್ಲಿತ್ತು ಎಂಬುದು ಹಾಗೂ ಎಲಹಂಕ 
ನಾಡಪ್ರಭುಗಳಾಗಿ ದುಟ್ಟನಹಳ್ಳಯಲ್ಲ ಸೋಂಣ ತಮ್ಮೇಗೌಡ ನಂತರ ಮೊದಲನೇ ಮಗ ಗಿರಿಯಪ್ಪ 
ಗೌಡ, ಗಿರಿಯಪ್ಪ ಗೌಡನ ಮಗ ಚಿಕ್ಕ ಹೊನ್ನೆಗೌಡ ಹೀಗೆ ಅವರ ಆರಾಧ್ಯ ದೇವ ಗಂಗಾಧರನಾಗಿದ್ದು. 
ದೇವಾಲಯಕ್ಕೆ ಹಲವಾರು ಧಾರ್ಮಿಕ ದತ್ತಿಗಳನ್ನು ನೀಡಿದ್ದಾನೆ. ಈ ದುಟ್ಟನಹಳ್ಳಯು ಮಾಗಡಿ 
ತಾಲ್ಲೂಕಿನ ಹಳ್ಳಯಾಗಿದ್ದು. ಕೆಂಪೇಗೌಡರ ವಂಶೀಯರ ಆಳ್ವಕೆಯ ವ್ಯಾಪ್ತಿಯ ಮಾಗಡಿಯ ಹಳ್ಳಯಾದ 
ದುಟ್ಟನಹಳ್ಳಂಯ ಮನೆತನದವರನ್ನ ಸಾಮಂತಾಧಿಕಾರಿ ಮಾಡಿಕೊಂಡಿರಬೇಕು. ಹಾಗೇಯೇ ದೊಡ್ಡ 
ಗಂಟಿಯನ್ನು (ಶಿವಗಂಗೆಯ ನಮಃ ಶಿವಾಯ ಒಡೆಯನೇ ಎರೆದ) ಕ್ರಿ.ಶ.೧೫೭೮ ರ ಸಂಕ್ರಾಂತಿ ಪುಣ್ಯ 
ಕಾಲದಲ್ಲ ಶ್ರೀ ಕಕುದ್ದಿರಿ ವಾಸ ಶ್ರೀ ಗಂಗಾಧರ ಸ್ವಾಮಿ ಪಾದಕ್ಕೆ ಎಲಹಂಕ ನಾಡಪ್ರಭು ಕೆಂಪನಾಚೆ 
ಗೌಡರ ಮಕ್ಕಳೂ ಕೆಂಪೇಗೌಡರು ತಮಗೆ ಪುತ್ತ ಪೌತ್ರ ಪರಂಪರೆ ಅಭವೃದ್ಧಿ ಹಾಗು ತಮ್ಮ ಮಾತೃ 
ನ ಎ .ಕ-೯, ಅನುಬಂಧ, ನೆ.ತಾ.೧೧೦, ೧ನೇ ಗಂಟೆಯ ಮೇಲೆ. 


ಸ ಎ .ಕ-೯, ಅನುಬಂಧ, ನೆ.ತಾ.೧೧೧. ೨ನೇ ಗಂಟೆಯ ಮೇಲೆ. 
ಎ .ಕ-೯, ಅನುಬಂಧ, ನೆ.ತಾ.೧೧೨. ೩ನೇ ಗಂಟೆಯ ಮೇಲೆ. 


ಪಿತೃಗಳಗೆ ಮೋಕ್ಷವಾಗಲಅ ಎಂದು", ಮೇಲ್ಲವಿ ಮಠದ ಗವಿಯಲ್ಲ ವೀರಭದ್ರ ದೇವಸ್ಥಾನದ ೧ನೇ 
ಘಂಟೆಯನ್ನು ಕಾರ್ತಿಕ ಗುರುವಾರದಲ್ಲ ಮೇಲಣ ಗವಿ ಸಿಹ್ಮಾಸನದ ಮಲ ವೀರೇಶ್ವರ ಸ್ತಾಮಿಯವರ 
ದೇವಸ್ಥಾನಕ್ಕೆ ಕ್ರಿ.ಶ.೧೭೫೨ ರಲ್ಲ ಮಹಾರಾಜ ಶ್ರೀದಕವಾಯ ನಂಜುಂಡ್ಯಯ ಅರಸಿನವರ 
ಸೇವೆಯಾಗಿ", ಶಾಸನೋಕ್ತವಾದ ಮಲ ವೀರೇಶ್ವರನೇ ಶಗಿನ ವೀರ ಭದ್ರಸ್ತಾಮಿಯಾಗಿರ ಬೇಕು. 
೨ನೇ ಘಂಟಿಯನ್ನು ಮಾಘ ಮಾಸದಲ್ಲ ಹಂಚಿಪುರದ ವೀರಪ್ಪ ಮನೆಯಪ್ಪನ ಭಕ್ತಿಯಾಗಿ"”, ಚಿಕ್ಕ 
ಹಿತ್ತಾಕೆ ಗಂಟಿಯನ್ನು ಹಕಳೇಕೋಟಿ ಶ್ರೀ ವೀರಭದ್ರ ದೇವರ ಪಾದಕೆ ಭಕ್ತಿಯಾಗಿ ತರುರ ಮಠಾಧಿಪತಿ 
ಅಯಪ್ಪನು"”” ಹೀಗೆ ವಿನ್ನು ವೃತ್ತಿ. ವರ್ಗಗಳಗೆ ಸೇರಿದ ಭಕ್ತರು ತಮ್ಮ ಸೇವೆಯಾಗಿ ವಿವಿಧ ಅಳತೆಯ 
ಘಂಟಿಗಳನ್ನು ನೀಡಿದ್ದಾರೆ. ಶಿವಗಂಗೆಯಲ್ಲ ಘಂಟಿಯನ್ನು ಎರೆಯಲು ಹಲವಾರು ವೃತ್ತಿಪರ 
ಆಚಾರಿಗಳದ್ದವರನ್ನು ಸಹ ಈ ಮೇಲಅನ ಘಂಬಾಶಾಸನಗಳು ದೃಡಿಪಡಿಸುತ್ತದೆ. 


ಶ್ರೀ ಪ್ರರ್ಣಾಂಬ(ಹೊನ್ನದೇವಿ) ಅಮ್ಮನವರ ಸೇವೆಯಾಗಿ ಶ್ರೀ ಕೃಷ್ಣರಾಜ ಒಡೆಯರು ಬೆಳ್ಳ 
ಬದಿಗೆ”, ಬೆಜ್ಜ ದುಂಡು ತ್ಲೆ". ಬೆಜ್ಳಯ ಚಾಮರವನ್ನು”. ಬಂಗಾರದ ಕಂಠಾಭರಣ ಪದಕವನ್ನು 
ಮಹಿಶೂರು ಸಂಸ್ಥಾನದ ಚಾಮರಾಜ ಒಡೆಯರ ಧರ್ಮಪತ್ನಿಯವರಾದ ದ್ಯಾವಜ ಅಮ್ಮಣಿಯವರ 
ಸೇವಾರ್ಥವಾಗಿ"””. ಬೆಳ್ಜದಾರೆ ಪಾತ್ರೆಯನ್ನು ಸುಖೇದಾರು ವೀರಯ್ಯನವರ ಧರ್ಮಪತ್ನಿ ಚನ್ನಮ್ಮಳು"”, 
ಬೆಳ್ಳ ಡಾಬನ್ನು ಗಂಜಾ ಮಠದ ನಿರ್ವಾಣ ಶೆಟ್ಞಯು"””, ಬೆಜ್ಚ ಬಟ್ಟನ್ನು ಚ೦ದ್ರವದನಯು"”” ಬೆಳ್ಚ ಛತ್ರಿ 
ಕಳಸವನ್ನು ನಡೆದಪ್ಪ್ರನ ಭಕ್ತಿಯಾಗಿ"””, ಬೆಜ್ಜ ನಾಗಾಭರಣದ ಡಾಬನ್ನು ಶ್ರೀ ಶಿವಗಂಗೆ ಕೋಟಿ ಅಂಗಣ 
ಮಾಡಿದ ದೇವರ ಮನಿಗೆ ಉತ್ತರಿ ಗಂಗೈಯನ ಭಕ್ತಿಯಾಗಿ"” ನೀಡಿದ್ದರು. ಶಾಸನೋಕ್ತ ಸ್ವಾರ್ಣಾಂಬ, 
ಸ್ತಾರ್ಣಾಂಜಕೆಯನ್ನು ಹೊನ್ನದೇವಿ ಎಂದು ಕರೆಯಲಾಗುತ್ತಿದೆ. ಮೇಲಣ ಗವಿಮಠದಲ್ಲ ಕಂಚಿನ 


೧೩೫ 


ಎ.ಕ-೯, ಅನುಬಂಧ, ನೆ.ತಾ.೧೦೯, ನಂದಿ ಮಂಟಪದ ಪಶ್ಚಿಮದಲ್ಲಿನ ದೊಡ್ಡಗಂಟೆಯ ಮೇಲೆ. 

ನ್‌ ಎ.ಕ-೯,ನೆ.ತಾ.೭೬, ಕ್ರಿ.ಶ.೧೭೫೨, ಮೇಲ್ಲವಿ ಮಠದ ಗವಿಯಲ್ಲಿ ವೀರಭದ್ರ ದೇವಸ್ಥಾದ ೧ನೇ ಫಂಟೇಯ ಮೇಲೆ. 

ಎ .ಕ-€,ನೆ.ತಾ.೭೭. ಕ್ರಿ.ಶ.೧೭೬೦, ಮೇಲ್ಲವಿ ಮಠದ ಗವಿಯಲ್ಲಿ ವೀರಭದ್ರ ದೇವಸ್ಥಾದ ೨ನೇ ಫಂಟೇಯ ಮೇಲೆ. 

ನ ಎ ಕ-€೯, ಅನುಬಂಧ, ನೆ.ತಾ.೧೪೧, ಮೇಲಣ ಗವೀ ಮಠದಲ್ಲಿ ಚಿಕ್ಕ ಹಿತ್ತಾಳೆ ಫಂಟೇಯ ಮೇಲೆ. 

 ಎ.ಕ-೯, ಅನುಬಂಧ, ನೆ.ತಾ.೯೨, ಬೆಳ್ಳಿಯ ಕೊಡದ ಮೇಲೆ ನೆ.ತಾ ಖಜಾನೆಯಲ್ಲಿರುವ ನಗರಗಳ ಮೇಲೆ ಬರೆದಿರುವುದು 
ಎ ಕ-೯, ಅನುಬಂಧ ನೆ.ತಾ.೯೩, ನೆಲಮಂಗಲ ಖಜಾನೆ. 

ಎ.ಕ-೯, ಅನುಬಂಧ, ನೆ.ತಾ-೯೫, ನೆಲಮಂಗಲ ಖಜಾನೆ. 

ನ ಎ.ಕ-೯, ಅನುಬಂಧ, ನೆ.ತಾ.೧೨೨, ಹೊನ್ನಾಂಬಿಕೆ ದೇವಸ್ಥಾನದಲ್ಲಿ ಹೊನ್ನಾಂಬಿಕೆಯ ಬಂಗಾರದ ಕಂಠಾಭರಣದ ಪದಕದ ಮೇಲೆ. 
ಎ .ಕ-೯, ಅನುಬಂಧ, ನೆ.ತಾ.€೯೭, ನೆಲಮಂಗಲ ಖಜಾನೆ. 

ಎ.ಕ-೯, ಅನುಬಂಧ, ನೆ.ತಾ.೯ ೮, ನೆಲಮಂಗಲ ಖಜಾನೆ. 

ಎ.ಕ-೯, ಅನುಬಂಧ, ನೆ.ತಾರ೯, ನೆಲಮಂಗಲ ಖಜಾನೆ. 

ಎ.ಕ-೯, ಅನುಬಂಧ, ನೆ.ತಾ.೧೦೦, ನೆಲಮಂಗಲ ಖಜಾನೆ. 

ಎ.ಕ-೯, ಅನುಬಂಧ, ನೆ.ತಾ. ೬, ನೆಲಮಂಗಲ ಖಜಾನೆ. 


೧೪೧ 


೧೪೪ 
೧೪೫ 
೧೪೬ 


೧೪೭ 


೩೫೨ 


ತೀರ್ಥದ ಬಟ್ಲನ್ನು ಶ್ರೀ ಕೃಷ್ಣರವರು”*, ಹಿತ್ತಾಳೆ ದೊಡ್ಡ ತಪಲೆಯನ್ನು ಮೈಸೂರು ಆಳದ 
ಮಹಾಸ್ಟಾಮಿಯವರ ಭಕ್ತಿ ಸೇವೆಯಾಗಿ" ನೀಡಿದ್ದರು. 


ದೇವರಿಗೆ ಸೇವೆಯನ್ನು ಮಾಡಿಸಿದ ವಿವರಗಳು ಸಹ ದೊರೆಯುತ್ತದೆ. ಕ್ರಿ.ಶ.೧೭೦೦ ರಲ್ಲ 
ಚಿಕ್ಕಯ್ಯ ನಾಯಕರು ಮಾಡಿಸಿದ ಗಿರಿ ಪಾವಡೆ ಸೇವೆ"”” ಹಳೇ ಪಾಕಶಾಲೆಯ ಬಂಡೆಯ ನೈರುತ್ಯ 
ಭಕ್ತ ವಿಗ್ರಹದ ಪಕ್ಕದಲ್ಲ ಸೇನಾಬೋವ ಸಿಂಗರನ ಮಗ ಮಲ್ಲಯ್ಯನು ಗಂಗಾಧರ ಪ್ರಸಾದವು” 
ಎಲ್ಲರಿಗೂ ಸಿಗಅ ಎಂದು ದಾನ ನೀಡಿದ್ದಾನೆ. ಗಂಗಾಧರೇಶ್ವರ ದೇವಸ್ಥಾನದ ಎಡದ್ದಾರ ಪಾಲಕನ ಬಳ 
ಹಾಸುಗಲ್ಪ್ಲನ ಮೇಲೆ ಬಸವಿ ನಾಯಕನ ಕಾಮನಾಯಕನ"*” ಶಾಸನವಿದೆ. 


ಕ್ರಿ.ಶ.೧೭೫೨ ರಲ್ಲ ಕಾರ್ತಿಕ ಆದಿವಾರದಂದು ಕಣ್ತ ತೀರ್ಥವನ್ನು ಸಾಹೂಜ ಮಹಾರಾಜರ 
ಆಳ್ವಕೆಯಲ್ಲ ಗಂಗಾಧರ ಸ್ವಾಮಿ ಅಯ್ಯನವರ ಅಪ್ಪಣೆಯಲು ಪಾರುಪತ್ಯಗಾರ ತುಕರಾಮ ರಾವುತರು 
ಕಟ್ಟಸಿರುವುದನ್ನು ತೀರ್ಥದ ಬಂಡೆಯ ಮೇಲೆ ಕಾಣಬಹುದು”. ಬೆಟ್ಟದ ಮೇಅನ ಗಂಗಾ ತೀರ್ಥದ 
ಬಳ ಇರುವ ಸೊಗದ ಕಜ್ಜಣದ ಕಂದೆಯ ಕರಿಯ ಮಲ್ಲಕಾರ್ಜುನ ದೇವರ ಶಿಷ್ಯರಾದ ಚಿಕ್ಕವೀರಣ್ಣ 
ಒಡೆಯರು ಪ್ರಸನ್ನವಾದ ತೀರ್ಥನದಿ, ಅದೇ ಸ್ಥಕದಲ್ಲನ ಶ್ರೀಮತಿ ಅನುಮಿಷ ಬಸವ ಅಂಗಪ್ಪಯರ 
ಪ್ರಸಂನ ತೀರ್ಥಕೊಳ ಎಂದು. ಈ ಶಾಸನ ಕೆಳಗೆ ಶ್ರೀಮತು ಅನುಮಿಷ ಬಸವ ಅಂಗಪ್ಪ್ಲಯವರ ಪ್ರಸನ್ನ 
ತೀರ್ಥಕೊಳನು"್‌”. ಮೌಧ್ಧಲ್ಯ ತೀರ್ಥಕ್ಷೆ ಹೋಗುವ ದಾರಿಯಲ್ಲ ಈ ರಾಜಮ್ಯನ ಗವಿ ಬಾಗಲ ಬಂಡೇ 
ಮೇಲೆ ಬೈಚನಾಯ್ದ ಉಗಡು"”” ನಿರ್ಮಿಸಿದ ವಿವರಗಳವೆ. 


ಪಿವಗಂಗೆಯು ಗಿರಿ ಪ್ರದೇಶವಾಗಿ ಮೇಲೂ ವೀರಛದ. ಬಸವಣ್ಣ. ಒಳಕಲ್‌ ತೀರ್ಥಗಳು ಬೆಟ್ಟದ 
ಮೇಲದ್ದು, ಬೆಟ್ಟ ಹತ್ತಲು ಸೋಪಾನಗಳನ್ನು ಭಕ್ತರು ನಿರ್ಮಿಸಿರುವುದನ್ನು ಸಹ ಶಾಸನಗಳಲ್ಲಿ 
ಕಾಣಬಹುದು. ಶ್ರೀ ಕುಂದಾನಿಯ ವೀರಣ್ಣ ಒಡೆಯನು ಮಾಡಿಸಿದ ಸೋಪಾನ ಎಂದು ಬೆಟ್ಟದ ಮೇಲಣ 
ಗವಿಯ ಮಠಕ್ಷೆ ಉತ್ತರಕ್ಕಿರುವ ಬಾಜದೋಣಿಯ ಕೆಳಭಾಗದ ಮೆಟ್ಟಲುಗಳ ಬಲಕ್ಕಿರುವ ಬಂಡೆಯ 


ಲ ಎ .ಕ-೯, ಅನುಬಂಧ, ನೆ.ತಾ.೧೩೯, ಮೇಲಣ ಗವಿಮಠದಲ್ಲಿ ಕಂಚಿನ ತೀರ್ಥದ ಬಟ್ಟಿನ ಮೇಲೆ. 

3 ಎ.ಕ-೯, ಅನುಬಂಧ, ನೆ.ತಾ.೧೪೦, ಮೇಲಣ ಗವಿಮಠದಲ್ಲಿ ಹಿತ್ತಾಳೆಯ ದೊಡ್ಡ ಪಾತ್ರೆಯ ಮೇಲೆ. 

ನ ಎ .ಕ-€, ನೆ.ತಾ.೭೮, ಕ್ರಿ.ಶ.೧೭೦೦, ಬೆಟ್ಟದಲ್ಲಿ ಮಾವಿನ ಮರದ ಮಂಟಪದ ಬಳಿ ಬಂಡೆಯ ಮೇಲೆ. 

 ಎ.ಕ-೯, ಅನುಬಂಧ, ನೆ.ತಾ.೧೨೦, ಗಂಗಾಧರೇಶ್ವರ ದೇವಸ್ಥಾನದ ಹಳೇ ಪಾಕಶಾಲೆಯ ಬಂಡೆಯ ನೈರುತ್ಯ ಭಕ್ತ ವಿಗ್ರಹಗಳ ಪಕ್ಕದಲ್ಲಿ. 

ನ್‌ ಎ.ಕ-೯, ಅನುಬಂಧ, ನೆ.ತಾ.೧೨೧, ಗಂಗಾಧರೇಶ್ವರ ದೇವಸ್ಥಾನದ ಎಡದ್ದಾರ ಪಾಲಕನ ಬಳಿ ಹಾಸುಗಲ್ಲಿನ ಮೇಲೆ. 

ರ ಎ.ಕ-೯, ಅನುಬಂಧ, ನೆ.ತಾ.೧೨೭, ಬೆಟ್ಟದಲ್ಲಿನ ಕಣ್ಣತೀರ್ಥದ ಮೇಲಿನ ಬಂಡೆಯ ಮೇಲೆ. 

್‌ ಎ.ಕ-೯, ಅನುಬಂಧ, ನೆ.ತಾ.೧೪೩, ಬೆಟ್ಟದ ಮೇಲೆ ಗಂಗಾವತೀ ತೀರ್ಥದ ಬಂಡೆಯ ಕೆಳಗೆ ದೊಡ್ಡಕ್ಷರ. 

 ಎ.ಕ-೯, ಅನುಬಂಧ, ನೆ.ತಾ.೧೪೮, ಮೌದ್ಗಲ್ಯ ತೀರ್ಥಕ್ಕೆ ಹೋಗುವ ದಾರಿಯಲ್ಲಿ ಈರಾಜಮ್ಮನ ಗವಿ ಬಾಗಲ ಮೇಲಣ ಬಂಡೆಯ ಮೇಲೆ. 


೩೫೩ 


ಮೇಲೆ", ಗಾರೆ ಬಸವಣ್ಣನ ಬಾಗಿಗೆ ದಕ್ಷಿಣ ಮೆಟ್ಟುಗಕ ಎಡಕ್ಕೆ ಹೊನ್ನಕ ಮೆಲುಕ ಕಲುನ ಮಗನ 
ಸೇವೆ"””, ಇದೇ ಸ್ಥಳದ ಇನ್ನೊಂದು ಶಾಸನದಲ್ಲ ಸಿರುಪತಿಹಳ್ಳಯ ಬಂಯುರನಾಯ್ಕೆರು ಮಕ್ಕಳು ಗಉಡ 
ಬಂಖರನಾಯ್ದರು ಮಾಡಿಸಿದ ಸೋಪಾನ"””. ಈ ಸಿರುಪತಿಹಳ್ಳಯ ಎಂಬುದು ಕ್ರಿ.ಶ.೧೫೩೨ ರ ಕಾಲದ 
ಶಾಸನದಲ್ಲ ಪ್ರಸ್ತಾಪವಾಗಿರುವ ಶ್ರೀಪತಿಹಳ್ಳಯೇ ಆಗಿದೆ. ಬಹುಶಃ ಶ್ರೀಪತಿಹಳ್ಳಯನ್ನು ಶಿವಗಂಗೆಯ 


ಅಭವುದಿಗೇ ಮಿಸಲಅಟ ಗಾಮವಾಗಿರಬೇಕು. 
NA ಜಟ 'ಲ 


ಪತಿ ವರ್ಷ ಸಂಕ್ರಾಂತಿ ದಿನ ಜಾತ್ರೆ ಗಂಗಾಧರೇಶ್ವರನಿಗೆ ಜಾತ್ರೆ ನಡೆಯುತ್ತದೆ. ಈ ರೀತಿ 
ಜಾತ್ರೆಯು ಹಿಂದಿನಿಂದಲೂ ನಡೆಯುತ್ತ ಬರುತ್ತಿತ್ತು ಎಂಬುದಕ್ಕೆ ಪೂರಕವೆಂಬಂತೆ ೧೬ನೇ 
ಶತಮಾನದಲ್ಲ ಶ್ರೀ ಸಿವಗಂಗೆಯ ಮುಖ್ಯಸ್ಥರಾದ ಕಳಪ್ಪ ವೊಡೆಯರಿಗೆ ಕಿವಗಂಗಾಧರ ದೇವರಾ 
ಜಾತ್ರೆಯ ಸಾಮ್ಯದ ದೇವರಾ ಮಹಂತಿನ ಸಿಂಹಾಸನದ ಕಾಣಿಕೆಗೆ ೧ ಗದ್ಯಾಣ. ೨ ಹಣ, ಸಿದ್ದೆಯ 
ಪವೊಡೆಯರಿಗೆ ೨ ಹಣ, ಮಹತ್ತಿನ ದರುಶನ ಕಾಣಿಕೆ ೧ ಹಣ. ಗದ್ದಿಗೆ ೧ ಹಣ. ವಿಭುತಿಯ ಕಾಣಿಕೆ ೧ 
ಹಣ ಇತ್ಯಾದಿಯಾಗಿ ಶಿವಗಂಗೆಯ ನಾಡಪ್ರಭು ಹೆಗಡೆ ದಾನ ನೀಡಿದ್ದರು". 


ಸಂಕ್ರಾಂತಿ. ಶಿವರಾತ್ರಿ. ಉತ್ಸವ, ಜಾತ್ರೆ ಇತ್ಯಾದಿ ವಿಶೇಷ ಪೂಜಾ ಕಾರ್ಯಗಳ ಸಂದರ್ಭದಲ್ಲ 
ಭಕ್ತರು ಉಳದು ಕೊಳ್ಳುವಾಗ, ದೀವಿಗೆ ಹಲವಾರು ಕಲ್ಪನ, ಕಬ್ದಣದ ಕಂಬವನ್ನು (ದೀಪ ಕಂಬಗಳನ್ನು) 
ನಿರ್ಮಿಸಿದ್ದಾರೆ. ಕ್ರಿ.ಶ.೧೩೬೬ ರಲ್ಲ ಶ್ರಾವಣ ಶುಧ್ಧ ೧೫ ಬುಧವಾರದಂದು ಹೆಗ್ಗುಂದದ ಮಾರದಾಸನು 
ಶಿವಗಂಗೆಯ ದೇವರಿಗೆ ದೀಪ ಮಾಲೆಯ ಕಂಬವನ್ನು”, ಕ್ರಿ.ಶ.೧೭೭೦ ರಲ್ಲ ಚೈತ್ರ ಬಾವಳ ಪಂಚಮ 
ಬುಧವಾರ ಬೆಟ್ಟಯ್ಯ ಮಾಡಿದ ಕಲ್ಲ ಕಂಭ", ಶ್ರೀ ಕೊಟ್ಹಾರದ ಹೆಗಡೆ ಮಾಚಿಮಯ್ಯನು ನಿಅಸಿದ 
ದೀಪಮಾಲೆ"*”. ಈ ಶಾಸನದಲ್ಲನ ದೀಪಮಾಲೆ ಕಂಬವೇ ಪ್ರಾಕೃತಿಕ ಬದಲಾವಣೆಯಿಂದಾಗಿ ಅದರ 
ಬುಡದಲ್ಲಿ ತೀರ್ಥೋಧ್ಯ್ಧವವಾಗಿ ತೀರ್ಥಕಂ೦ಬವಾಗಿದೆ. ಅಧಿಕ ಜನರಿಗೆ ತಂಗಲು ಮಂಟಪಗಳನ್ನು ಸಹ 
ನಿರ್ಮಿಸುತ್ತಿದ್ದರು. ಒನಿಕೆ ಗುಂಡಿಗೆ ದಕ್ಷಿಣ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲ ಬಂಡೆಯ ಮೇಲೆ ತಿಮ್ಮಕ್ಕ 
ನಾಯಕನ ಮಗ ಲಕಣನಾಯಕ ತೇರ ಕಣ್ಡಸಿದರೇ"*”. 


ನ ಎ.ಕ-€೯, ಅನುಬಂಧ, ನೆ.ತಾ.೧೩೭, ಬೆಟ್ಟದ ಮೇಲೆ ಮೇಲಣ ಗವೀಮಠಕ್ಕೆ ಉತ್ತರ ಜಾಜಿ ದೊಣೆಯ ಕೆಳಭಾಗದ ಬಂಡೆಯ ಮೇಲೆ ಸ್ಪಲ್ಪ ಮೇಲ್ಗಡೆ. 
ನ ಎ.ಕ-೯, ಅನುಬಂಧ, ನೆ.ತಾ.೧೨೯, ಬೆಟ್ಟದ ಮೇಲೆ ಗಾರೆ ಬಸವಣ್ಣನ ಬಾಗಲಿಗೆ ದಕ್ಷಿಣ ಮೆಟ್ಟುಗಳ ಎಡಕ್ಕೆ. 

ನ ಎ ಕ-೯, ಅನುಬಂಧ, ನೆ.ತಾ.೧೩೬, ಮಾವಿನ ಮರದ ಬಳಿ ಕೆಂಪೇಗೌಡರ 

್‌ ಎಂ. ಎ. ಆರ್‌, ೧೯೩೫, ಮೈಸೂರು, ಶಿವಗಂಗೆ, ಪು.ಸಂ-೭೬. 

ನೌ ಎ .ಕ-€ ನೆ.ತಾ.೮೭, ಕ್ರಿ.ಶ.೧೩೬೬, ಕೆಂಪೇಗೌಡರ ಹಜಾರಕ್ಕೆ ಪಶ್ಚಿಮ ಭಾಗದಲ್ಲಿ. 

ನಿ ಎ.ಕ-€, ನೆ.ತಾ.೭೯, ಕ್ರಿ.ಶ.೧೭೭೦, ಗಂಗಾಧರೇಶ್ವರ ದೇವಸ್ಥಾನದ ಮುಂದೆ ಕಬ್ಬಿಣದ ಗರುಡ ಕಂಭದ ಮೇಲೆ. 

ಬೌ ಎ .ಕ-೯, ಅನುಬಂಧ, ನೆ.ತಾ೧೩೩, ಬೆಟ್ಟದ ಕುಂಬಿಯಲ್ಲಿ ತೀರ್ಥದ ಕಂಭದ ಬುಡದಲ್ಲಿ ಉತ್ತರಮುಖವಾಗಿ ಬರೆದಿರುವುದು. 

ನ ಎ.ಕ-€೯, ಅನುಬಂಧ, ನೆ.ತಾ.೧೨೮, ಬೆಟ್ಟದ ಮೇಲೆ ಒನಿಕೆಗಂಡಿಗೆ ದಕ್ಷಿಣ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಬಂಡೆಯ ಮೇಲೆ. 


೩೫೪ 


ಹೆಚ್ಚಿಗೆ ಭಕ್ತರು ಸೇರುವಾಗ ಆಹಾರದ ತಯಾರಿಕೆಗೆ ಬೇಕಾಗುವಂತಹ ಒರಳುಕಲ್ಲು 
ಅಗತ್ಯವಾಗಿದ್ದು. ಆಹಾರ ತಯಾರಿಕೆಗೆ ಮಾತ್ರವಲ್ಲದೆ ದೇವರ ಆರಾಧನೆಗೆ ಸಂಬಂಧಿಸಿದೆ. 
ಹೊನ್ನಾದೇವಿಗೆ ತಂಬಜ್ಟನ ಬೆಳಕು ಬೆಳಗಿಸುವ ಹರಕೆಯನ್ನು ಸಲ್ಲಸಲು ಬೇಕಾದ ಅಕ್ಕಿಯನ್ನು ಕುಟ್ಟಲು 
ಇತ್ಯಾದಿ ಸೇವೆಗಳಗಾಗಿ ಜಕಜ"””, ಕೆಂಪಯನು"””. ತಿಮಜಯು"”" ವರುಳುಗಳನ್ನು ಮಾಡಿಸಿದ್ದರು. 
ಗ್ರಾಮದಲ್ಪ್ಲ ಪಕ್ತಿಮ ಜಾಲಹಳ್ಳಯ ಬೋರೆ ಪಾದದ ಅರೆಯ ಮೇಲೆ ಕಂಗೂರ ಚೋಳ ಕೆಂಚನು"”** 


[ae 


ನಿರ್ಮಿಸಿದನು. 


[n) 


ದೇವರ ದರ್ಶನ ಮಾಡಿದವರ, ಪಾದ ಸೇವೆ ಮಾಡಿದವರ ಶಾಸನಗಳನ್ನು, ಭಕ್ತರ ಶಿಲ್ಪಗಳನ್ನು 
ಸಹ ಕಾಣಬಹುದು. ಅರಸೀಕೆರೆಯ ಸೂರಿ ಸೆಟ್ಣ್ಞಯರ ಮಗ ಮರಿಸೆಟ್ಣ್ಞಯು""” ಗೂಳೂರು ಜರಿಯ 
ತಮ್ಮಣ್ಣ ಪಂಡಿತರ ಮಗ ತಿಪಣನು"**” ವಿರೂಪಯ್ಯನ ಮಗ ಅಂಗನು"* ಗಂಗಾಧರ ದರ್ಶನ 
ಮಾಡಿದರು. ಗವಿ ಮಠದ ಚಿಕ್ಕ ನಂಜಯ್ಯನ ಮಗ ಭದ್ರಯ್ಯ" ಈ ಶಾಸನ ಬಲಗಡೆ ಭಕ್ತ ವಿರ್ರಹಗಳ 
ಪಕ್ಷದಲ್ಲ ಕೆಂಪಕ್ತ ತಂಗಮ ಕೊಂಪದ ಅಂಗಯ ಮಾಗುಡಿಯ ಅಂಗ ತಾಮರಮನು"*” ಈ ಶಾಸನದ 
ಮೇಲುಗಡೆ ಬೆಳ ಕೆಲಸದ ಭೋಜ ಅಂಗಯ್ಯನು"”” ಗಂಗಾಧರನ ಪಾದ ಸೇವೆಯನ್ನು ಮಾಡಿದರು. 


ಶಿವಗಂಗೆ ಕೊನೆಯ ಶಾಸನವು ಒನಕೆ ಗುಂಡಿ ಸಮೀಪದಲ್ಪರುವ ಇಂದ್ಲೀಷ್‌ ಭಾಷೆಯಲ್ಲನ 


ಶಾಸನವು ಕ್ರಿ.ಶ.೧೯೦೦ ರ ನವೆಂಬರ್‌ ನಲ್ಲ ಮಹಾರಾಜರು ಭೇಟ ನೀಡಿದ್ದನ್ನು ದಾಬಲಸಿದೆ. 


ಶಿವಗಂಗೆಯಲ್ಲ ಎರಡು ಜಾತ್ರೆಗಳು ನಡೆಯುತ್ತವೆ. ಒಂದು ಗಂಗಾಧರೇಶ್ವರನ ಜಾತ್ರೆ ಇದನ್ನು 
"ಗಂಗಪ್ಪನಧಾರೆ" ಎಂದು ಕರೆಯುತ್ತಾರೆ. ಇದು ಧನಗಳ ಜಾತ್ರೆಯಾಗಿದ್ದು, ಪ್ರತಿ ವರ್ಷ ಜನವರಿಯಲ್ಲ 
ಸಂಕ್ರಾತಿಯ ದಿನದಂದು ನಡೆಯುತ್ತದೆ. ಏಕೆಂದರೆ ಗಿರಿಯ ತುದಿಯಲ್ಲರುವ ತೀರ್ಥಕಂಬದಲ 
ಸಂಕ್ರಾಂತಿಯ ಕಾಲದಲ್ಲ ಗಂಗಾಧರೇಶ್ವರನ ಕಲ್ಯಾಣಕ್ಕೆ ಗಂಗೋಧಕ ಬರುವುದೆಂದು ಇಲ್ಲನ ಜನರ 
ನಂಬಕೆ. ಸಂಕ್ರಾಂತಿಯ ದಿನ ಈ ತೀರ್ಥ ಕಂಬಕ್ಕೆ ಕೈಲಾಸ ದೀವಟಗೆಯನ್ನು ಹಚ್ಚ ಜಾತ್ರೆಗೆ 
ಚಾಲನೆಯನ್ನು ನೀಡುವ ಸಂಪ್ರದಾಯವನ್ನು ಇಲ್ಲನ ಜನ ಸಾಂಸ್ಕೃತಿಕ ಪರಂಪರೆಯನ್ನು ಜಾತ್ರೆಗಳ 


“ನ್‌ ಎ.ಕ-೯, ಅನುಬಂಧ, ನೆ.ತಾ.೧೪೪, ಕುಂಭೀಶ್ವರ ದೇವಸ್ಥಾನಕ್ಕೆ ಉತ್ತರ ಬಂಡೆಯ ಮೇಲೆ. 

ನ ಎ.ಕ-೯, ಅನುಬಂಧ, ನೆ.ತಾ.೧೪೫, ಕುಂಭೀಶ್ವರ ದೇವಸ್ಥಾನಕ್ಕೆ ಉತ್ತರ ಬಂಡೆಯ ಮತ್ತೊಂದು ಕಡೆಯಲ್ಲಿ. 

 ಎ.ಕ-೯, ಅನುಬಂಧ, ನೆ.ತಾ.೧೪೬, ಕುಂಭೀಶ್ವರ ದೇವಸ್ಥಾನಕ್ಕೆ ಉತ್ತರ ಬಂಡೆಯ ಇನ್ನೋಂದು ಕಡೆಯಲ್ಲಿ. 

 ಎ.ಕ-೯, ಅನುಬಂಧ, ನೆ.ತಾ.೧೪೭, ಗ್ರಾಮದಲ್ಲಿ ಪಶ್ಚಿಮ ಚೌಲಹಳ್ಳದ ಬೋರೆಪಾದದ ಅರೆಯ ಮೇಲೆ. 

ನ್‌ ಎ.ಕ-೯, ಅನುಬಂಧ, ನೆ.ತಾ.೧೧೪, ಗಂಗಾಧರೇಶ್ವರ ದೇವಾಲಯದ ದಕ್ಷಿಣ ದ್ವಾರಕ್ಕೆ ಎದುರಾಗಿರುವ ಸರಣಿ ಬಂಡೆಯ ಮೇಲೆ. 

ನ ಎ.ಕ-೯, ಅನುಬಂಧ, ನೆ.ತಾ.೧೧೩, ಗಂಗಾಧರೇಶ್ವರ ದೇವಸ್ಥಾನದ ವಸಂತ ಮಂಟಪದ ಮಾಳಿಗೆ ಮೇಲೆ ನೈರುತ್ಯ ಬಂಡೆಯ ಮೇಲೆ. 

“ದ್‌ ಎ.ಕ-೯, ಅನುಬಂಧ, ನೆ.ತಾ.೧೧೫, ಹಳೇ ಪಾಕ ಶಾಲೆಯ ಬಂಡೆಯ ಹಿಂಭಾಗ ದೇವಸ್ಥಾನದ ಮೇಲಕ್ಕೆ ಹತ್ತುವ ದಾರಿಯಲ್ಲಿ. 

“ನ ಎ.ಕ-೯, ಅನುಬಂಧ, ನೆ.ತಾ.೧೧೭, ಗಂಗಾಧರೇಶ್ವರ ದೇವಸ್ಥಾನದ ಮಾಳಿಗೆ ಗುಂಡಿಯಲ್ಲಿ ದಕ್ಷಿಣಾಭಿಮುಖವಾಗಿರುವ ದೊಡ್ಡಕ್ಷರದ ಶಾಸನದ ಕೆಳಗೆ. 

೭೨ ಎ ಕ-೯, ಅನುಬಂಧ, ನೆ.ತಾ.೧೧೮, ಗಂಗಾಧರೇಶ್ವರ ದೇವಸ್ಥಾನದ ಮಾಳಿಗೆ ಗುಂಡಿನಲ್ಲಿ ದಕ್ಷಿಣಾಭಿಮುಖವಾಗಿರುವ ದೊಡ್ಡಕ್ಷರದ ಶಾಸನದ ಭಕ್ಷವಿಗ್ರಹಗಳ ಪಕ್ಕದಲ್ಲಿ. 
9 ಎ .ಕ-೯, ಅನುಬಂಧ, ನೆ.ತಾ.೧೧೯: ದೊಡ್ಡಕ್ಷರದ ಶಾಸನದ ಭಕ್ಷವಿಗ್ರಹಗಳ ಮೇಲುಗಡೆ. 


೩೫೫ 


ಮೂಲಕ ಇಂದಿಗೂ ಉಳಸಿಕೊಂಡು ಬರುತ್ತಿದ್ದಾರೆ. ಈ ಜಾತ್ರೆಯಲ್ಲ ಅತೀ ಹೆಚ್ಚು ದನ-ಕರುಗಳ 
ವಹಿವಾಟು ನಡೆಸುತ್ತಾರೆ. ಮತ್ತು ಅತ್ಯುತ್ತಮ ದನಗಳಗೆ ಬಹುಮಾನಗಳ ವಿತರಣೆಯನ್ನು ಇತ್ತೀಚಿನ 


ಜಾತ್ರೆಗಳ ಸಂದರ್ಭದಲ್ಲ ನೀಡುತ್ತಿದ್ದಾರೆ. 


ಆನಂತರದಲ್ಲ ವಸಂತರಾಯನ ಮತ್ತು ಹೊನ್ನಾದೇವಿಯ ಜಾತ್ರೆಯನ್ನು ಪ್ರತಿ ಚೈತ್ರ ಬಹುಳ 
ಕಾಲದಲ್ಲ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಸಂದರ್ಭದಲ್ಲ ಹೊನ್ಸಾದೇವಿಗೆ ಬೆನ್ನು ಪೂಜೆಯನ್ನು 
ನಡೆಸುತ್ತಾರೆ ಏಕೆಂದರೆ ಹೊನ್ನಾದೇವಿಗೆ ವಸಂತರಾಯನು ಕೊಟ್ಟ ಶಾಪದಿಂದ ಹೊನ್ನಾದೇವಿಗೆ ಬೆನ್ನು 
ಪೂಜೆ ಮಾಡುತ್ತಿದ್ದಾರೆ. ದೇವಿಯ ಮುಖಕ್ತೆ ಪೂಜೆ ಸಲ್ಪಸದರೆ ಈ ಭಾಗದ ಜನಕ್ಕೆ ಕೇಡು ಉಂಬಾಗುತ್ತದೆ 
ಎಂದು ಈಗಲೂ ಹೊನ್ನಾಡೇವಿಗೆ ಬೆನ್ನು ಪೂಜೆ ಮಾಡುತ್ತೇವೆ ಎ೦ದು ಅರ್ಚಕರು ಹೇಳುತ್ತಾರೆ. ಇಲ್ಲನ 
ಜನ ವಸಂತೋತ್ಸವನ್ನೇ ವಸಂತರಾಯನ ತೇರು ಎಂದು ಭಾವಿಸುತ್ತಾರೆ. ಗವಿಯಲ್ಪ್ಲನ ಹೊನ್ನಾದೇವಿಯ 
ವಿರ್ರಹದ ಶೀರೋ ಭಾಗದಲ್ಲನ ಶ್ರೀ ಚಕ್ರಕ್ಕೆ ಮಾಡುವ ಪೂಜೆಯನ್ನು ಬೆನ್ನು ಪೂಜೆ ಎಂದು ಜನ 
ಸಾಮಾನ್ಯರು ತಪ್ಪು ಕಲ್ತಸಿಕೊಂಡು ಇದಕ್ಕೆ ಕಥೆಯೊಂದನ್ನು ಕಛ್ಪದ್ದಾರೆ. 


ಹೀಗೆ ನಿಸರ್ಗದತ್ತವಾದ ಗುಹೆಗಳು ಪ್ರಾಚೀನ ಕಾಲದ ಮಾನವರ ನೆಲೆಯಾಗಿದ್ದು ಕಾಲಕ್ರಮೇಣ 
ದೇವಾಲಯಗಳಾಗಿ ಮಾರ್ಪಾಬಾಗಿರುವುದರಲ್ಲ ಅನುಮಾನವಿಲ್ಲ. ಗಂಗರು ಈ ಗುಹೆಗಳನ್ನು 
ನೈಸರ್ಗಿಕವಾಗಿಯೇ ಬಳಸಿಕೊಂಡಿರಬೇಕು. ಆದ್ದರಿಂದ ಬೇರೆ ರಚನೆಗಳನ್ನು ಅವರು ಇಲ್ಲ ಮಾಡಿಲ್ಲ. 
ಕಾಲಾನಂತರದಲ್ಲ ಹೊಯ್ದಕರು, ವಿಜಯನಗರದ ಅರಸರು, ನಾಡಪ್ರಭುಗಳು, ಅಧಿಕಾರಿಗಳ 


ಹೋಷಣಿಯಿಂದ ಹಂತ ಹಂತವಾಗಿ ವಿಸ್ಕತವಾಗಿ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದೆ. 


ಚನ್ನಾಪುರದ ವೆಂಕಟರಮಣ ಸ್ವಾಮಿ ದೇವಾಲಯ 

ತೂಬಗೆರೆ ಹೋಬಳಆಯ ಮೇಳೆಕೋಟಿ ಗ್ರಾಮ ಪಂಚಾಂ್ದು ವ್ಯಾಪ್ತಿಯ ಚನ್ನಾಪುರ ಗ್ರಾಮದಲ್ಲ 
ಆವತಿ ನಾಡಪ್ರಭು ಇಮ್ಮಡಿ ಹಾವಳ ಭೈರೇಗೌಡನ ಕಾಲದಲ್ಲ ನಿರ್ಮಾಣವಾಯುತೆಂದು ಹೇಳುವ 
ವಿಜಯನಗರ ಶೈೇಅಯ ವೆಂಕಟರಮಣ ಸ್ತಾಮಿ ದೇವಾಲಯವನ್ನು ಮೊಗಲ್‌ ಸೇನಾಧಿಪತಿ 
ಖಾಸಿಂಖಾನನು ನಂದಿ ದುರ್ಗವನ್ನು ಆಕ್ರಮಿಸುವ ಸಂದರ್ಭದಲ್ಲ ಗಿರಿ ಬುಡದಲ್ಲೇ ಇದ್ದ ಈ 
ದೇವಾಲಯವನ್ನು ನಾಶ ಮಾಡಿರಬೇಕು. ದೇವಾಲಯದ ಅವಶೇಷಗಳು ಉಊರಿನಲ್ಲೆಲ್ಲಾ ಹರಡಿದೆ. 
ದ್ಹಾರದ ಕಲ್ಲುಗಳು, ಲಲಾಟ ಪಟ್ಟಕೆ, ಸ್ರಂಭಗಳು. ಅಧೀಷ್ಟಾನದ ಪಟ್ಟಗಳು. ಪ್ರವೇಶ ದ್ದಾರದ ಕಲ್ಲುಗಳು, 
ಬೋದಿಗೆಗಳು, ಪದ್ಧ ಪೀಠಗಳು. ಭಗ್ನಗೊಂಡ ಮೂರ್ತಿಗಳು. ಗೋಡೆ ಶಿಲ್ಪಗಳು. ದನದ ಕೊಟ್ಟಗೆ. 
ಬಚ್ಚಲು ಮನೆಗೆ, ಕೆರೆಗೆ ಬೇರೆ ಎಸೆದಿದ್ದಾರೆ. ದ್ವಾರ ಪಾಲಕರ ವಿರ್ರಹಗಳ೦ಂದ ವೈಷ್ಣವ ದೇವಾಲಯ 


೩೨೫೬ 


ವಾಯುತೆಂದು ಊಹಿಸಬಹುದು. ಇದೇ ಆಧಾರದ ಮೇಲೆ ವೆಂಕಟರಮಣ ಸ್ತಾಮಿಯ ವಿಗ್ರಹವನ್ನು 
ಪ್ರತಿಷ್ಣಾಪಿಸಿದ್ದಾರೆ. 

ದೇವರಿಗೆ ಸಂಗೀತ, ನೃತ್ಯ ಸೇವೆಗಾಗಿ ನಿರ್ಮಿಸಿರುವ ನವರಂಗವು ವಿಶಾಲವಾಗಿ 
ಚೌಕಾಕಾರವಾಗಿದೆ. ಮಧ್ಯದಲ್ಲ ನಾಲ್ಲು ಮುಖ್ಯ ಕಂಬಗಳು ಮಾತ್ರ ಗೋಚರಿಸುತ್ತದೆ. ಇದರ ಮೇಲೆ 
ಭಾಗವತ ಪುರಾಣ, ರಾಮಾಯಣ, ನರಸಿಂಹಾವತಾರ. ವೈಷ್ಣವ ಧರ್ಮ. ಸಾಮಾಜಕ ದೃಶ್ಯಗಳು ಕಂಡು 
ಬಂದಿದೆ. 


ಭಾಗವತ ಪುರಾಣಕ್ಷೆ ಸಂಬಂಧಿಸಿದಂತೆ ಕೃಷ್ಣನ ಕಾಆಅಂ೦ಂಗ ಮರ್ದನ, ಬಾಲ್ಯ ಕೃಷ್ಣ ಕೈಯಲ್ಲ ಬೆಣ್ಣಿ 
ಮುದ್ದೆ ಹಿಡಿದಿರುವ ಕೃಷ್ಣ, ದೇವಕಿ ಬೆಣ್ಣಿ ಕಡೆಯುತ್ತಿರುವಾಗ ಹಿಂದಿನಿಂದ ಬಂದು ಕೀಟಲೆ ಮಾಡುವ 
ಕೃಷ್ಣ. ವೇಣು ಗೋಪಾಲ, ಗೋವರ್ಧನ ಗಿರಿ, ಸಂಹಾರದ ಶಿಲ್ಪಗಳು, ರಾಮಾಯಣದಲ್ಲ ಹನುಮಂತನು 
ಸಂಜೀವಿನಿ ಪರ್ವತ ಹಿಡಿದು ಹಾರಿ ಬರುತ್ತಿರುವುದು. ರಾಮನ ಪಾದ ಸೇವೆಯ ಹನುಮ, 
ಹನುಮಂತನಿಗೆ ಮುದ್ರೆಯುಂಗುರ ನೀಡುತ್ತಿರುವ ರಾಮ. ರಾಮ ಲಕ್ಷ್ಮಣರು. ರಾಮ-ಹನುಮ 
ಇತ್ಯಾದಿಗಳು. 


ನರಸಿಂಹಾವತಾರ  ಶಿಲ್ಪ್ಲದಲ್ಲ ಹಿರಣ್ಯ ಕಷ್ಯಪುವನ್ನು ಕೊಲ್ಲುತ್ತಿರುವ ನರಸಿಂಹ. 
ಯೋಗಾನರಸಿಂಹ, ಲಕ್ಷೀ ನರಸಿಂಹ, ನರಸಿಂಹ ಚೆಂಚುಲಕ್ಷ್ಮಿ. ಪ್ರಹ್ಲಾದ. ಕಂಬದಲ್ಲರುವ ನರಸಿಂಹ. 
ಪಕ್ಕದಲ್ಲ ಹಿರಣ್ಯ ಕಷ್ಯಪು ನಿಂತಿರುವುದು. ನರಸಿಂಹನು ಕಂಬದಿಂದ ಹೊರ ಬರುತ್ತಿರುವುದು. ವಿಷ್ಣು 
ಶಿಲ್ಪ್ಲಗಕಲ್ಲ ದಾಸ ವಿಷ್ಣು, ಚತುರ್ಭುಜ ವಿಷ್ಣು, ಗರುಡನ ಮೇಲೆ ಕುಳತಿರುವ ವಿಷ್ಣು. ತ್ರಿವಿಕ್ರಮ. ವಾಮನು 
ಬಅಚಕ್ರವರ್ತಿಯಿಂದ ದಾನ ಪಡೆಯುತ್ತಿರುವುದು ಮೊದಲಾದ ವೈಷ್ಣವ ಪಂಥಕ್ಕೆ ಸೇರಿದ ಶಿಲ್ಪಗಳು. 
ಸಾಮಾಜಕ ಶಿಲ್ಪ್ಲಗಳಲ್ಲ ನರ್ತಕ, ನರ್ತಕಿಯರು, ಮೃದಂಗ ಬಾರಿಸುತ್ತಿರುವ ವಾದ್ಯಗಾರ, ಗುರುಶಿಷ್ಯರು. 
ಯತಿಗಳು, ಆಳ್ತಾರರು, ವೀಣಿ ಮೀಟುತ್ತಿರುವ ಪುರಂದರದಾಸರು, ಐರಾವತ, ಜೋಡಿ ಜಂಕೆಗಳು, 
ನಾನಾ ಭಂಗಿಯಲ್ಲ ಕುಳತ ಸಿಂಹ ಇನ್ನೂ ಮೊದಲಾದ ಮೂರು ದ್ವಾರಗಕಲ್ಲ ಪ್ರಧಾನವಾದ ಪೂರ್ವ 
ದ್ಹಾರವನ್ನು ಜಟ್ಟು ಉಳದ ಉತ್ತರ. ದಕ್ಷಿಣ ದ್ವಾರಗಕಲ್ಲ ಕಿಟಕಿ ಇದೆ. ಪೂರ್ವ ದ್ವಾರದ ಪಟ್ಟಕೆಗಕಲ್ಲ ಪದ್ಧ. 
ಬಳ್ಳಗಳು, ಕೆಕಭಾಗದಲ್ಲ ತಿಭಂಗಿಯಲ್ಲರುವ ದ್ದಾರ ಪಾಲಕರು ಚತುರ್ಭುಜಗಳಲ್ಲ ಶಂ, ಚಕ್ರ, ಗದೆ, 
ಅಭಯ ಮುದ್ರೆಗಳನ್ನು ಹೊಂದಿದೆ. ಉದ್ದನೇಯ ಕಿರೀಟ, ಕಿವಿಯಲ್ಲ ದೊಡ್ಡದಾಗ ಹಲೆಗಳು, ಕೊರಕಲ್ಲ 
ಕಂಠೀಹಾರ, ಮೈಮೇಲೆ ಯಜ್ಞೋಪವೀತ, ಭುಜಬಂಧ, ಕೈಬಳೆ, ಉದರಬಂಧ, ಕಾಲ್ಲಡಗ ಇತ್ಯಾದಿ 
ಆಭರಣಾದಾರಿತ, ಪಾದದ ಬಳ ಮಕರ ಶಿಲ್ಪವನ್ನು. ಚಿಕ್ಷದಾಗಿ ಅವುಗಳ ಬಾಯುಂದ ಬಳ್ಳಯಾಕಾರದ 


ವಿನ್ಯಾಸ ಹೊರಬಂದು ಮೇಲಅನ ದ್ವಾರ ಶಾಖೆಯಲ್ಲ ಮಿಲನಗೊಂಡಿದೆ. ಉತ್ತರ ದ್ವಾರಪಾಲಕರ ಶಿಲ್ಪದ 
ಕೆಳಗೆ ಚಿಕ್ಕದಾಗಿ ಗಂಗಾ ಯಮುನೆಯರ ಶಿಲ್ಪವನ್ನು. ದ್ವಾರಪಾಲಕರ ಮೇಲೆ ಸಿಂಹದ, ನವರಂಗದ 
ಮುಚ್ಟಿಗೆಯ ಮಧ್ಯಭಾಗದಲ್ಲ ಮೂರು ಸುತ್ತಿನ ಪದ್ಮಾಲಂಕಾರವನ್ನು ತಾವರೆಯ ಸುತ್ತಲೂ ನಾಲ್ಲು 
ಮೂಲೆಗಕಲ್ಲ ತಲಾ ೨ ಗಿಆಯಂತೆ ೮ ಗಿಆಗಳದ್ದು, ಜೋಡಿ ಗಿಆಗಳು ವಿರುದ್ಧ ದಿಕ್ಕಿನತ್ತ ಮುಬ ಮಾಡಿದೆ. 
ಮಧ್ಯದಲ್ಲ ಅರಳದ ತಾವರೆಯ ಹೂವನ್ನು ಜಡಿಸಲಾಗಿದೆ. 


ರಾಮಾಯಣ ಮತ್ತು ಗಿರಿಜಾ ಕಲ್ಯಾಣದ ಕಥಾನಕಗಳನ್ನು ಆವತಿ ದೊರೆಗಳು ಹೊರಭತ್ತಿಯಲ್ಲ 
ಬಳಸುತ್ತಿದ್ದರು. ಪ್ರದಕ್ಷಿಣ ಪಥವೆಲ್ಲಾ ನಾಶವಾಗಿದ್ದ ಕಾರಣ ನಿರೂಪಣಾ ಶಿಲ್ಪಗಳು ಕ್ರಮ 
ಬದ್ದವಾಗಿರುವುದಿಲ್ಲ. ದೇವಾಲಯವನ್ನು ಮತ್ತೆ ಪುನರ್‌ ನಿರ್ಮಾಣ ಮಾಡುವಾಗ ಎಲ್ಲೆಂದರಲ್ಲ 
ಜೋಡಿಸಲಾಗಿದೆ. ವಿಶ್ವಾಮಿತ್ರನು ಯಾಗ ಮಾಡುವಾಗ ರಾಮ ಲಕ್ಷ್ಮಣರ ರಕ್ಷಣೆ. ಯಾಗದ ಸಮಯದಲ್ಲ 
ಉಪಟಳ ನೀಡುತ್ತಿದ್ದ ತಾಡಕಿಯ ವಧೆ. ಅಹಲ್ಯೆ ಶಾಪ ವಿಮೋಚನೆ. ಸೀತಾ ಪ್ರಯಂವರ, ರಾಮ 
ಸೀತೆಯರ ವಿವಾಹಕ್ಕೆ ಸಪ್ತ ಯಷಿಗಳು ಆಗಮನ, ವಾನರರು. ದೇವಾನು ದೇವತೆಗಳು, ರಾಮ- 
ಸುದ್ರೀವರ ಭೇಟ. ವಿಶ್ವ-ಮಿತ್ರನೊಂದಿಗೆ ರಾಮ ಲಕ್ಷ್ಮಣ. ಸೀತೆಯ ಪಲ್ಲಕ್ಕಿ ಮೆರವಣಿಗೆ. ದಶರಥನ 
ಪತ್ನಿಯರು ಮಕ್ಕಳೊಂದಿಗೆ ಮುಂತಾದ ಶಿಲ್ಪಗಳು. ದೇವಸ್ಥಾನದ ಅಕ್ಕಪಕ್ಕದ ಮನೆಯ 
ಒಳಗೋಡೆಗಳಲ್ಲ. ದನದ ಕೊಟ್ಟಗೆಗಕಲ್ಲು ಶಿಲ್ಪಗಳನ್ನು ಕಾಣಬಹುದು. ಈ ರೀತಿಯ ರಾಮಾಯಣದ 
ಶಿಲ್ಪಗಳನ್ನು ಶಿವಗಂಗೆ. ಯಂಬ್ರಹಳ್ಳಯ ತಿಮ್ಮರಾಯಸ್ತಾಮಿ ದೇವಾಲಯದ ಭತ್ತಿಯಲ್ಲ ಕಾಣಬಹುದು. 
ಬಹುಶಃ ಇವೆಲ್ಲವೂ ಪಾಳೇಗಾರರ ರಚನೆಯಾಗಿರಬೇಕು. 


ಎಡಗಡೆಯ ಪ್ರವೇಶ ದ್ವಾರ ಸಂಪೂರ್ಣ ಹಾಳಾಗಿದೆ. ಬಾಗಿಲುವಾಡ ಮಾತ್ರ ಇದ್ದು, ದ್ವಾರ 
ಪಾಲಕನು ದಿಭಂಗಿಯಲ್ಲ ನಿಂತಿದ್ದು, ಎಡಗ್ಯೆಯಲ್ಲ ಉದ್ದನೇಯ ಭರ್ಜಯಂತಹ ಆಯುಧವನ್ನು 
ಹಡಿದಿರುವನು. ಬಲಗ್ಯೆಯಲ್ಲ ಗದೆಯಂತಹ ಆಯುಧ. ಕುಂಡಲ, ತೋಳ್ಲಂದಿ, ಕಡಗ, ಕಾಅನ ಆಭರಣ 
ಬಲಗಡೆ ದ್ವಾರ ಪಾಲಕರಲ್ಲ ಇದೇ ತರಹ ಇದ್ದು, ಅಗಲವಾದ ಕಣ್ಣು. ಮೇಲೇರಿದ ಹುಬ್ಬು. ಅಗಲವಾದ 
ದಪ್ಪಮೂಗು, ಸಲ್ಪ ಉದ್ದನೇಯ ಕಿವಿಯುದ್ದು ಇಬ್ಬರು ದ್ಹಾರಪಾಲಕರಲ್ಲ ಕೆಲವೊಂದು ಭಾವ 
ಬದಲಾವಣಿಯಾಗಿದೆ. ಮಹಿಷಮರ್ದಿನಿ ಶಿಲ್ಪ 


ದೇವಾಲಯದ ಮುಖ್ಯ ಪ್ರವೇಶದ್ವಾರದ ಗೋಡೆಯೊಂದರಲ್ಲ ಸೇರಿಸಲಾಗಿದೆ. ಉಳುಮೆ 
ಮಾಡುವಾಗ ಹೊಲದಲ್ಲಿ ಸಿಕ್ಕಿರುವುದನ್ನು ದೇವಾಲಯದ ಬಳ ತಂದು ಇಡಲಾಗಿದೆ. 
ಮಹಿಷಮಧರ್ಥಿನಿಯು ಉರ್ರರೂಪವಾಗಿದ್ದು. ಮಹಿಷನ ಸಂಹಾರ ಕ್ರಿಯೆಯೇ ಮುಖ್ಯವಾಗಿ ಕಾಣುತ್ತೇವೆ. 


ಆದರೆ ಅಷ್ಟ ಭಜೆಯಾದ ದೇವಿಯು ತನ್ನು ಬಲ ಕಾಲನ್ನು ನೆಲದ ಮೇಲೆ ಊರಿ ನಿಂತು ಎಡಗಾಲನ್ನು 
ಕೋಣನ  ಮೇಲಅಟ್ಟು, ಎಡಮುಂಗ್ಯೆಯಲ್ಲ ಅದರ ಮೂತಿಯನ್ನು ಅದಮಿ ಹಿಡಿದಿದ್ದು, 
ಬಲಮುಂಗೈಯಲ್ಲನ ಶೂಲದಿಂದ ಕತ್ತನ್ನು ತಿವಿಯುತ್ತಿದ್ದಾಕೆ. ಎರಡು ಕೈಗಳು ಮಾತ್ರ ಕಾಣಿಸುತ್ತಿತ್ತು. 
ಉಳದೆರೆಡು ಕೈಗಳು ಕಾಣಿಸುತ್ತಿಲ್ಲ. ಇನ್ನೊಂದು ಕೈಯಲ್ಲ ಕೋಣದ ಬಾಲವನ್ನು ಹಿಡೆದೆತ್ತುತ್ತಿರುವಂತೆ 
ಕಾಣುತ್ತದೆ. ಕೋಣನ ರೂಪದ ಮಹಿಷನನ್ನು ದೇವಿ ಕೆಡವಿ ಕೊಂಡಿರುವಂತೆ ಎಡಕ್ಷೆ ಜಡಿಸಿದೆ. ಅನೇಕ 
ಕಡೆ ಯಜ್ಞೋಪವೀತ ಕಂಡು ಬರುವುದಿಲ್ಲ. ಆದರೆ ಇಲ್ಪ್ಲನ ದೇವಿಯ ಮೈಮೇಲೆ ಯಜ್ಞೋಪವೀತ ಇದ್ದು. 
ಎಡಭುಜದ ಮೇಲಅಂದ ಎರಡೂ ಸ್ತನಗಳ ನಡುವೆ ಹಾಯ್ದು ಕಿಬ್ಬೊಟ್ಟೆಯ ಮುಖಾಂತರ ಬಲ ತೊಡಯ 
ಮೂಲಕ ಬೆನ್ನ ಹಂದೆ ಹೋಗಿದೆ. ಪತ್ರ ಕುಂಡಲ, ಕೇಯೂರ, ಕೊರಕಸರ, ತೋಳ್ಷಂದಿ, ಸ್ಹನಬಂಧ, 
ಕೈಬಳೆ ಇತ್ಯಾದಿ ಆಭರಣಗಳವೆ. ಕಟಬಂಧ ನಡುವನ್ನು ಸುತ್ತುವರೆದಿದೆ. ದೇವಿಯ ದೃಷ್ಟಿಯು ಮಹಿಷನ 
ಮೇಲಅರದೆ ಎದುರುಗಡೆ ನೋಡುತ್ತಿರುವಂತಿದೆ. ಕರಿಯ ಕಲ್ಪನ ಮೇಲೆ ಕೆತ್ತಲಾಗಿದೆ. 


ಕಾಡನೂರು ಚನ್ನಕೇಶವ ದೇವಾಲಯ 


ಮಧುರೆ ಹೋಬಳಯ ಕಾಡನೂರು ಗ್ರಾಮವು ದೊಡ್ಡಬಳ್ಳಾಪುರದಿಂದ ೨೨ ಕಿ.ಮೀ. 
ದೂರದಲ್ಲದೆ. ವಿಜಯನಗರ ಅರಸರ ಸಾಮಂತರಾದ ಹುಲುಕಡಿ ನಾಡಪ್ರಭುಗಳು ಚನ್ನಕೇಶವ 
ದೇವಾಲಯವನ್ನು (ಚಿತ್ರ ಸಂಖ್ಯೆ-೭೯) ನಿರ್ಮಾಣ ಮಾಡಿದರು. ಕ್ರಿ.ಶ.೧೫೩೧ ರ ಕಾಲದಲ್ಲ ವಿಜಯನಗರ 
ಅರಸರಾದ ಅಚ್ಚುತರಾಯನ ಅಧೀನದಲ್ಲ ಹುಲುಕಡಿ ನಾಡ ಪಭುವಾಗಿದ್ದ ಗಂಡರಗೋಳ್ಲ ದಳವಾಲಯು 
ನಾಗಪ್ಪ ನಾಯಕನು ದೇವಾಲಯವನ್ನು ನಿರ್ಮಾಣ ಮಾಡಿ, ಅಮೃತಪಡಿ. ನೈವೇದ್ಯ, ಅಂಗರಂಗ 
ವೈಭವ, ರಥೋತ್ಸವಕ್ನಾಗಿ ಧಾರೆಯೆರೆದು ಕೊಟ್ಟ ಶಾಸನವಿದೆ. 

ಗರ್ಭಗೃಹ. ಅಂತರಾಳ, ನವರಂಗ, ಮುಖಮಂಟಪದಲ್ಲನ ಕೆಲವು ಕಂಬಗಳನ್ನು ಬಟ್ಟು 
ಉಳದೆಲ್ಲಾ ಭಾಗ ಜೀರ್ಣೋದ್ದಾರವಾಗಿದೆ. ಚೌಕಾಕಾರವಾಗಿರುವ ಗರ್ಭಗೃಹವು 
ಪೂರ್ವಾಭಿಮುಬವಾಗಿದ್ದು, ಐದು ಅಡಿ ಎತ್ತರದ ಚನ್ನಕೇಶವ ದೇವರು ಚತುರ್ಭುಜ ಮೂರ್ತಿಯಾಗಿ 
ಮೇಲಅನ ಕೈಯಲ್ಲ ಶಂ, ಚಕ್ರವನ್ನು, ಕೆಳಗಿನ ಬಲಗ್ಯೆ ಜ್ಞಾನ ಮುದ್ರೆಯನ್ನು, ಎಡಗ್ಯೆ ಕಟ್ಟವಲಂಭತ 
ಹಸ್ತ. ಬಾಗಿಲುವಾಡದಲ್ಲ ಗಜಲಕ್ಷಿಯುದ್ದು. ದ್ವಾರಬಂಧದ ಇಕ್ಷೆಲಗಳಲ್ಲ ಚಿಕ್ಕದಾದ ದ್ಹಾರಪಾಲಕರ ಇಬ್ಬರ 
ಕೈಗಕಲ್ಲ ತ್ರಿಶೂಲ, ಢಮರುಗ ಹಿಡಿದಿರುವುದನ್ನು ಗಮನಿಸಿದರೆ ಶೈವ ದ್ವಾರ ಪಾಲಕರಿರಬೇಕು. ಗಂಗರ 
ಕಾಲದ ಶಿವ, ಗಣಪತಿ, ಶಿಲ್ಪ್ಲಗಳವೆ. 


ನವರಂಗದ ನಾಲ್ಲು ಕಂಬಗಳ ಮೇಲೆ ವಿಷ್ಣುವಿನ ದಶಾವತಾರಗಳು, ಕೃಷ್ಣನ ಕಾಆಅ೦ಂಗ ಮರ್ಧನ. 
ಬಾಲಕೃಷ್ಣ. ಹನುಮಾನ್‌, ಗರುಡ, ರಾಮ-ಲಕ್ಷ್ಯಣ. ಆಳಾರರು. ಚತುರ್ಭುಜ ವಿಷ್ಣು. ಯೋಗಾ 
ನರಸಿಂಹ. ಬಹ್ಮನು ತ್ರಿವಿಕ್ಷಮ ಕುಚೇಲ. ಹಿರಣ್ಯ ಕಷ್ಯಪನನ್ನು ಸಿ೦ಹರಿಸುತ್ತಿರುವ ನರಸಿಂಹ. ವಿವಿಧ 
ಯತಿಗಳು. ನರ್ತಕಿಯರು ಮತ್ತು ಚಕ್ರ. ಕಲಶ, ಕಾಮಧೇನು. ಕಲ್ಪವೃಕ್ಷ ಮೊದಲಾದ ಶಿಲ್ಪಗಳವೆ. ಹಿರಣ್ಯ 
ಕಷ್ಯಪನನ್ನು ತನ್ನು ತೊಡೆಯ ಮೇಲೆ ಕೆಡವಿಕೊಂಡು ಹೊಟ್ಟೆ ಬಗೆಯುವುದು. 


ಕಂಬಗಳ ಮೇಲ್ಲಾಗದಲ್ಲ ನಾಲ್ಲು ಮುಖಗಳ ಪುಷ್ಟ ಬೋದಿಗೆಗಳು ಮೇಲ್ಲಾವಣಿಯ ಭಾರವನ್ನು 
ಹೊತ್ತಿದೆ. ನವರಂಗದಲ್ಲ ಬೆಳಕಿನ ಪ್ರವೇಶಕ್ಷೆ ಯಾವುದೇ ದಾರಿಗಅಲ್ಲದಿದ್ದರಿಂದ ಕತ್ತಆರುತ್ತದೆ. ಪ್ರವೇಶ 
ದ್ವಾರ ತೀೀರ ಸರಳವಾಗಿದ್ದು. ಐಕ್ಷೆಲಗಳಕಲ್ಲ ಶಂ, ಚಕ್ರ ಹಿಡಿದ ಚತುರ್ಭುಜ ವೈಷ್ಣವ ದ್ದಾರ ಪಾಲಕರಾದ 
ಜಯ, ವಿಜಯರು ತ್ರಿಭಂಗಿಯಲ್ಲ ನಿಂತಿದ್ದಾರೆ. 


ಮುಖ ಮಂಟಪಕ್ಕೆ ಪೂರ್ವದಲ್ಲ ಪ್ರವೇಶ ದ್ವಾರವಿದೆ. ಕಂಬಗಳ ಮೇಲೆ ರಾಮಾಯಣ, 
ಭಾಗವತ, ದಶಾವತಾರ ಘಟನೆಗಳ ಶಿಲ್ಪ್ಲಗಳವೆ. ರಾಮಾಯಣ ಶಿಲ್ಪಕ್ಕೆ ಸಂಬಂಧಿಸಿದಂತೆ ಭುಜದ ಮೇಲೆ 
ಬಲ್ಲನ್ನು ಇರಿಸಿಕೊಂಡ ಶ್ರೀರಾಮ. ಜಲ್ಲು ಬಾಣ ಒಡಿದಿರುವ ಲಕ್ಷ್ಮಣ. ಲಂಕೆಯಲ್ಲ ಚಿಂತ್ರಾಕಿತಳಾಗಿ 
ಮರದ ಕೆಳಗೆ ಕುಅತಿರುವ ಸೀತೆ, ಸೀತೆ ಕೈಯಲ್ಲ ಉಂಗುರ, ಸಂಜೀವಿನಿ ಪರ್ವತ ಹಿಡಿದು ಹಾರುತ್ತಿರುವ 
ಆಂಜನೇಯ, ರಾಕ್ಷಸಿಯರ ಕಣ್ಣಾವಅನಲ್ಲ ಸೀತೆ, 


ಭಾಗವತ ಶಿಲ್ಪದಲ್ಲ ನಗ್ನ ಬಾಲಕೃಷ್ಣ, ಕಾಅಂಗ ಮರ್ಧನ, ಬೆಣ್ಣಿ ಕಡೆಯುತ್ತಿರುವ ಯಶೋಧೆ, 
ಬೆಣ್ಣಿ ಕದಿಯುತ್ತಿರುವ ಕೃಷ್ಣ, ವೇಣುಗೋಪಾಲ, ಗೋಪಿಕಾ ಸ್ತ್ರೀಯರು ಮುಂತಾದ, ಮೀನಿನ ಮೇಲೆ 
ಕುಳತ ಮುನಿ. ಆಳ್ಟಾರರು. ಗಣಪತಿ, ಗರುಡ. ವಿಷ್ಣು. ಶಿವಅಂಗ, ಮತ್ಕ್ಯ್ಯಾವತಾರ. ಕುರ್ಮಾವತಾರ 
ಇತ್ಯಾದಿಯಾಗಿ ಚೆಂಚುಲಕ್ಷೀಯ ಪಾದಕ್ಕೆ ನಾಟರುವ ಮುಳ್ಳನ್ನು ಮಾನವ ರೂಪದಾರಿ ನರಸಿಂಹ 
ಕೀಳುತ್ತಿರುವುದು. ಇದೇ ರೀತಿಯ ಶಿಲ್ಪಗಳನ್ನು ನಲ್ಲೂರಿನ ತೋಪಿನಲ್ಲ ಪಾಳು ಜದ್ಗಿರುವ ದೇವಾಲಯದ 
ಭಿತ್ತಿಯಲ್ಲ ಕಾಣಬಹುದು. 


ಸಂಗೀತಗಾರ್ತಿ, ನೃತ್ಯಗಾರ್ತಿ, ಲತಾಂಗಿಯರು, ಸ್ತ್ರೀಯರು, ಕೈಯಲ್ಲ ಗಿಆ ಹಿಡಿದ ನಾರಿಯರು, 
ಕೋಲಾಟವಾಡುತ್ತಿರುವ, ವೀಣಿ ಹಡಿದು ನರ್ತನ ಮಾಡುತ್ತಿರುವ ಸ್ತ್ರೀಯರು, ಡೋಲು ಬಡಿಯುತ್ತಿರುವ 
ವಾದ್ಯಗಾರ, ಪುಂಗಿ ಊದುತ್ತಿರುವ ಹಾವಾಡಿಗ. ಪಿ್ಚಂಗೋಪವಿ ಊದುತ್ತಿರುವ, ಕಂಬಳ ಹೊದ್ದು. 
ಕೈಯಲ್ಲ ಕೋಲು ಹಿಡಿದಿರುವ ಗೊರವರು, ತಮಟಿ ಬಾರಿಸುತ್ತಿರುವವರು, ವಿವಿಧ ಆಯುಧಗಳನ್ನು 
ಹಿಡಿದಿರುವ ಜಟ್ಟಗಳು, ನಾಗಿಣಿ, ಕರುವಿಗೆ ಹಾಲು ಕುಡಿಸುತ್ತಿರುವ ಆಕಳು, ಸಿಂಹದ ದಾಳಗೆ ಸಿಲುಕಿದ 


೩೬೦ 


ಜಂಕೆ, ಆನೆಯ ದಾಳಅಗೆ ಮಹಿಳೆ, ದೊಂಬರಾಟಗಳು ಹೀಗೆ ಹಲವಾರು ಶಿಲ್ಪಗಳು ಸಾಮಾಜಕ 
ವ್ಯವಸ್ಥೆಯನ್ನು ನಿರೂಪಿಸುತ್ತದೆ. ಸ್ತ್ರೀಯರು ಧರಿಸಿರುವ ಸೀರೆಯಲ್ಲನ ನೆರಿಗೆಗಳು. ಕಚ್ಚೆಸೀರೆಗಳು, 
ನೃತ್ಯಗಾತ್ತಿೀಯರು ಮೊಣಕಾಲುವರೆಗಿನ ಲಂಗ, ತೊಟ್ಟಿರುವ ಆಭರಣಗಳು. ಕೇಶ ವಿನ್ಯಾಸ. ಕುಳತ 
ವಿವಿಧ ಭಂಗಿಗಳು. 


ವರಾಹ ಶಿಲ್ಪ (ವಿಜಯನಗರ ಲಾಂಛನ). ಕಂಬದ ಮೇಲೆ ನಮಸ್ಥಾರ ಮುದ್ರೆಯಲ್ಲ 
ಪಂಚೆಧೋತಿ. ಕಡಗ, ಕಿವಿಯೋಲೆ, ಉದ್ದನೇಯ ಕಿರೀಟ ಧರಿಸಿರುವ ಶಿಲ್ಪವನ್ನು ಕಂಡರೆ ಬಹುಶಃ 
ನಾಡಪ್ರಭು ನಾಗಪ್ಪ್ತನಾಯಕನ ಶಿಲ್ಪ್ಲವಾಗಿರುವ ಅವಕಾಶ ಹೆಚ್ಚಿದೆ. ಕಂಬದ ತಳಭಾಗದಲ್ಲ ಸಿಂಹ, 
ಯಾಳಆಯ ಕೆತ್ತನೆಗಳವೆ. ಹೊರಭಾಗದಲ್ಪ ಅಧಿಷ್ಠಾನ, ಅದರ ಮೇಲೆ ಕೋಷ್ಟಕ೦ಬ, ಅತ್ತಿ, ಕಪೋತ, 
ವೇದಿ, ಕಲಶವನ್ನು ಕಾಣಬಹುದು. ಬಲಅಪೀದ, ಧ್ವಜಸ್ತಂಭ. ದೀಪಸ್ತಂಭವಿದೆ. ಬಅಪೀಠದ ಮುಂದೆ 
ಶಿಲಾಶಾಸನವಿದೆ. ಗರ್ಭಗೃಹ ಶಿಖರ ಮತ್ತು ಪ್ರವೇಶದ್ವಾರದ ಮೇಲೆ ರಾಜಗೋಪುರವಿದೆ. 


ಕಾಡನೂರು ಚನ್ನಕೇಶವ ದೇವಸ್ಥಾನಕ್ಕೆ ಕ್ರಿ.ಶ.೧೫೩೧ ರ ಮಾರ್ಗಶಿರ ಶು ೧೨ 
ಸೋಮವಾರದಂದು ಅಚ್ಯುತರಾಯ ಮಹಾರಾಯರ ದಳವಾಂಖ ಗಂಡ್ರಗೊಳ್ಳಿಪುರದ ನಾಗಪ್ಪ 
ನಾಯಕರು ಹುಲುಕಡಿನಾಡಿಗೆ ಸೇರಿದ ಹಣಬೆಯ ಸೀಮೆಯ ಕಾಡನೂರು ಚತುಸ್ಲೀಮೆಯೊಳಗಣ 
ಎಲ್ಲವನ್ನು ಮನೆದೆರಿಗೆ, ಮಗ್ಗದೆರಿಗೆ. ಪಟ್ಟಡಿ ಪಡರಾಯ. ಗ್ರಾಮದೆರಿಗೆ. ಸಕಲ ಸುವರ್ಣದಾಯ. ಸಕಲ 
ವಸ್ತುದಾಯವನ್ನು ಸರ್ವಮಾನ್ಯವಾಗಿ ದೇವರ ಅಮ್ಯತಪಡಿ, ನೈವೇದ್ಯ, ಅಂಗರಂಗ ವೈಭವ. 
ರಥೋತ್ಸವವನ್ನು ನಡೆಸಿ ಎಂದು ತ್ರಿವಾಚವಾಗಿ ಧಾರೆಯೆನ್ಸೆರೆದು ಕೊಟ್ಟರು”. 


ಯಂಬಹಳಯ ತಿಮ್ಮರಾಯಸ್ವಾಮಿ 
ed 
ದೇವನಹಳ್ಳಯುಂದ ಚಿಕ್ಕಬಳ್ಳಾಪುರ, ಆನಂತಪುರ ರಾಷ್ಟೀಯ ಹೆದ್ದಾರಿಯಲ್ಲ a ಕಿ.ಮಿ. 
ದೂರದಲಿ ಎಡಭಾಗಕ್ಷೆ ಆವತಿ ಗ್ರಾಮದಿಂದ ಸುಮಾರು ೨ ಕ.ಮೀ. ದೂರದಲ್ಲನ ಯಂಬ್ರಹಳ್ಳಿ. 
ದಾಸರಹಳ್ಳ, ಕೋಡಗುರ್ಕಿ, ಆವತಿ ಈ ನಾಲ್ದು ಗ್ರಾಮಗಳ ಮದ್ಯದಲ್ಲನ ಬೆಟ್ಟವೇ ಗೌತಮಗಿರಿ ಅಥವಾ 
ತಿಮ್ಮರಾಯಸ್ವಾಮಿ ಬೆಟ್ಟವನ್ನು ಪೃಸುತ ಈಗ  ಯಂಬಹಜ ಬೆಟವೆಂದು ಕರೆಯಲಾಗುತದೆ. 
[xX] Re ry Ra ಅ [x1 bud 
ಸಪ್ತಗಿರಿಗಳಾದ ಬಹ್ಯಗಿರಿ. ಚನ್ನಗಿರಿ, ನಂದಿಗಿರಿ. ದಿಬ್ಬಗಿರಿ, ಗೋವರ್ಧನಗಿರಿ, ಕುಕ್ಷಟಗಿರಿ ಶ್ರೇಣಿಯಲ್ಪನ 
ಗೌತಮಗಿರಿಯು ಒಂದಾಗಿದ್ದು. ಬೆಟ್ಟದ ಮೇಲನ ತಿಮ್ಮರಾಯಸ್ತಾಮಿ।ಚಿತ್ರ ಸಂಚ್ಯೆ-೮) ಅಥವಾ ಶ್ರೀ 
ಚನ್ನಕೇಶವಸ್ತಾಮಿಯನ್ನು ಗೌತಮ ಯಖಷಗಳು ಪ್ರತಿಷ್ಣಾಪಿಸಿದರೆಂದು ಪ್ರತೀತವಿದೆ. ದೇವಾಲಯಕ್ಷೆ ದಾನ 


೧೭೪ 


ಎ.ಕ-೯, ದೊ.ತಾ.೫೦, ಕ್ರಿ.ಶ.೧೫೩೧, ಕಾಡನೂರು. 


೪ 
[Ca 
0) 


ನೀಡಿರುವ ಹೊಲದ ಶಾಸನವನ್ನು ಯಂಬ್ರಹಳ್ಳಯಲ್ಲ ಕಾಣಬಹುದು. ತಿಮ್ಮರಾಯ ಸ್ವಾಮಿಯ 
ಹೊಲದಲ್ಲ ವೈಶಾಬ ಬ ೧೫ ಯಲು ಶ್ರೀ ಮಕರ ತಿಮ್ಯರಾಯನಿಗೆ ಕೊಟ್ಟ ಮಾನ್ಯ”. ತಿಮ್ಮರಾಯ 
ದೇವಸ್ಥಾನಕ್ಕೆ ಒರ ಕಲ್ಲನು ಕಾವಚಿ ನಾಯಕನು ಮಾಡಿಸಿದನು""”. 

ಪ್ರಕೃತಿ ದತ್ತವಾದ ಏಕಶಿಲಾ ಹಾಸು ಬಂಡೆಯ ಮೇಲೆ ಪೂರ್ವಾಭಿಮುಖವಾಗಿ ಹಲವು 
ಹಂತಗಳಲ್ಲ ಜೀಣ್ಣೋಧ್ಹಾರವಾದ ದೇವಾಲಯದ ಒಳಾಂಗಣದ ಮೂರ್ತಿಶಿಲ್ಲವು ಸುಮಾರು ೬ ಅಡಿ 
ಎತ್ತರವಿದ್ದು, ಶಂ. ಚಕ್ರ. ಗದಾದಾರಿಯಾಗಿ, ಅಭಯ ಹಸ್ತನಾಗಿ, ಗರುಡ ಪೀಠದ ಮೇಲೆ 
ಪ್ರತಿಷ್ಣಾಪಿಸಲಾಗಿದೆ. ದೇವನಹಳ್ಳ ಕೋಟಿಯಲ್ಲ ಶ್ರೀ ವೇಣುಗೋಪಾಲಯ ವಿಗ್ರಹಕ್ಕೆ ಸೌಮ್ಯತೆಯುದೆ. 


ಗರ್ಭಗುಡಿಯ ಮೇಲ್ಲಾವಣಿಯಲ್ಲ ನಕ್ಷತ್ರಾಕಾರದ ಭುವನೇಶ್ವರಿ ವಿನ್ಯಾಸವನ್ನು ನಿರ್ಮಿಸಲಾಗಿದೆ. 
ಗರ್ಭಗುಡಿಯ ಮುಂಭಾಗ ಶಂಕನಾಡಿಯಲ್ಲ ನಾಲ್ದು ಜನ ಆಳ್ಪಾರರ ಪ್ರತಿಮೆಗಳವೆ. ಮುಖ ಮಂಟಪದ 
ದ್ದಾರದ ಎಡಬಲಗಳಕಲ್ಲ ಸಹಜವಾಗಿ ಜಯ ವಿಜಯರ ಸುಂದರವಾದ ದ್ವಾರಪಾಲಕರ ಮೂರ್ತಿಗಳವೆ. 
ದ್ದಾರದ ಮೇಲ್ಲಾಗದಲ್ಲ ಚತುರ್ಭಜ ಗಜಲಕ್ಷೀಯ ಶಿಲ್ಪವಿದ್ದರೆ. ಮುಖ ಮಂಟಪದ ಮುಂಭಾಗದ 
ಆಲಯದಲ್ಲಿ ಸ್ತಾಮಿಯ ಬಲಭಾಗಕ್ಕೆ ಬರುವಂತೆ ಚರ್ತುಭುಜ ಗಜಲಕ್ಷ್ಮಿ ಸುಂದರ ಪುಟ್ಟ 
ಮೂರ್ತಿಯನ್ನು ಇತ್ತೀಚೆಗೆ ಪ್ರತಿಷ್ಣಾಪಿಸಿದ್ದಾರೆ. ನವರಂಗವು ವಿಸ್ತಾರವಾಗಿದ್ದು, ಸುಂದರವಾದ ನಾಲ್ದು 
ಕಂಬಗಳ ಮೇಲೆ ಶ್ರೀ ಕೃಷ್ಣನ ಬಾಲಲೀಲೆ ಮತ್ತು ದಶಾವತಾರದ ಉಬ್ಬು ಶಿಲ್ಪವನ್ನು ಕಾಣ ಬಹುದು. 


ದೊಡ್ಡ ದೊಡ್ಡ ಆಯಾತಾಕಾರದ ಕಲ್ಲುಗಳ೦ಂದ ನಿರ್ಮಿಸಲಾದ ದೇವಾಲಯದ ಸುತ್ತಲೂ 
ಗೋಡೆಯ ಮದ್ಯಭಾಗದಲ್ಲ ವಿಷ್ಣುವಿನ ಅವತಾರ. ರಾಮಾಯಣದ ದೃಶ್ಯವಳಗಳನ್ನು ಕಾಣಬಹುದು. 
ದೇವಾಲಯದ ಮುಖ್ಯದ್ವಾರದ ಬಲಭಾಗದ ಗೋಡೆಯಲ್ಲಿ (ದೇವಾಲಯದ ಪೂರ್ವ ದಿಕ್ಕಿನ 
ಬಲಭಾಗದ) ಅಂಜನಾದೇವಿ ಅಂಜನೇಯನಿಗೆ ರಾಮನ ದರ್ಶನ. ಶ್ರೀರಾಮನು ಅಂಜನೇಯನ 
ಯಾರಿಗೂ ಕಾಣದ ಕರ್ಣ ಕುಂಡಲಗಳನ್ನು ವೀಕ್ಷಿಸಿದಾಗ, ಅಂಜನಾದೇವಿ ಅವನೇ ಶ್ರೀರಾಮ ಎಂದು 
ರಾಮಭಕ್ತನಾಗಿ ಹನುಮನನ್ನು ರಾಮನಿಗೆ ಒಪ್ಪಿಸುವ ದೃಶ್ಯ, ದೇವಾಲಯದ ದಕ್ಷಿಣ ತ್ತಿಗಳಲ್ಲ 
(ನವರಂಗದ ದಕ್ಷಿಣ) ಸುರ್ರೀವನಿಂದ ರಾಮನಿಗೆ ವಾಅಯ ಕಿರುಕುಳದ ಬದ್ವೆ ನಿವೇಧನೆ, ವಾಅಯನ್ನು 
ಸಂಹರಿಸಲು ಶ್ರೀರಾಮನು ಸುರ್ರೀವನಿಗೆ ಅಭಯ ನೀಡುವ ದೃಶ್ಯ. ಶ್ರೀರಾಮನು ತನ್ನ ಬಲ ಪರೀಕ್ಷೆಗಾಗಿ 
ವಾಆಯ ಸಂಹಾರಕ್ಷೆ ಮುನ್ನ ಸಪ್ಪ ತಾಳೆ ವೃಕ್ಷಗಳನ್ನು ಒಂದೇ ಬಾಣದಲ್ಲ ಭೇದಿಸಿರುವುದು, ನಂತರ 


pr 


ವಾಲಅ ಸಂಹಾರ ಶಿಲ್ಪ. 


ದ್‌ ಎ ಕ-€೯, ದೇ.ತಾ.೨೩, ಯಂಬ್ರಹಳ್ಳಿ. 
° ಎ.ಕ-€೯, ದೇ.ತಾ.೮೬, ಅನುಬಂಧ, ಯಂಬ್ರಹಳ್ಳಿ 


FY) 
( 
lb 


ಗರ್ಭಗುಡಿಯ ದಕ್ಷಿಣ ಪಾರ್ತ್ರದಲ್ಲ ಶ್ರೀ ಕೃಷ್ಣನ ಬಾಲಲೀಲೆಯನ್ನು ತುಂಬಾ ಸುಂದರವಾಗಿ 
ಮನಮೋಹಕವಾಗಿ ಕೆತ್ತಲಾಗಿದೆ. ಗೋಪಿಕೆಯರ ಜಲ ಕ್ರೀಡೆಯ ಸಂದರ್ಭದಲ್ಲ ಕೃಷ್ಣನು ಅವರ 
ವಸ್ತ್ರಗಳನ್ನು ಅಪಹರಿಸಿ ಮರವೇರಿ ಕುಳತಿರುವುದು. ನಗ್ಗರಾಗಿದ್ದ ಗೋಪಿಕೆಯರನ್ನು ಎದುರಿಗಿನ ಮರದ 
ಮೇಲೆ ಕುಅತಿರುವ ಕಪಿಯು ನೋಡಿ ಅಪಹಾಸ್ಯ ಮಾಡುತ್ತಿರುವುದು. ಗರ್ಭಗುಡಿಯ ಹಿಂಭಾಗದಲ್ಲ 
(ದೇವಾಲಯದ ಪಕ್ಲಿಮದ ಗೋಡೆಯ ಮೇಲೆ) ಶ್ರೀರಾಮ ಪಟ್ದಾಭಿಷೇಕವನ್ನು ಯಥಾವತ್ತಾಗಿ 
ಜಅಡಿಸಲಾಗಿದೆ. ಗರ್ಭಗುಡಿಯು ಉತ್ತರ ಭಾಗ (ದೇವಾಲಯ ಉತ್ತರ ಪಾರ್ತ್ರನ ಗೋಡೆ) 
ದಶಾವತಾರಗಳನ್ನು ಬಡಿಸಲಾಗಿದೆ. ಪ್ರಹ್ನಾದನನ್ನು ಹುಟ್ಟದ ತಕ್ಷಣ ಮೇಲಕ್ಕೆ ಎಸೆದು ಬಡ್ಡಗಳನ್ನು 
ಇಟ್ಟಿರುವುದು. ಕಂಬದಲ್ಲ ನರಸಿಂಹನು ಪ್ರತ್ಯಕ್ಷನಾಗಿ ಹಿರಣ್ಯ ಕಶ್ಯಪುನನ್ನು ಸೀಳುತ್ತಿರುವುದು. 
ದೇವಾಲಯದ ಮುಂಭಾಗ (ಬಾಗಿಲ ಎಡಭಾಗಕ್ಕೆ) ಸ್ತಾಮಿಯವರಿಗೆ ಸಂಗೀತ ಮತ್ತು ನರ್ತನ ಸೇವೆಯ 
ಕೆತ್ತನೆಗಳನ್ನು ಮೋಹಕವಾಗಿ ಕೆತ್ತಿರುವುದನ್ನು ಕಾಣಬಹುದು. 


ದೇವಾಲಯಯದ ಮಹಾದ್ವಾರದ ಮೇಲಾಗಲಆ, ಗರ್ಭಗುಡಿ ಮೇಲಾಗಲಆ ಎಲ್ಲಯೂ 
ಗೋಪುರಗಅಲ್ಲ. ದೇವಾಲಯ ಮುಂಭಾಗದಲ್ಲ ೧೫ ಅಡಿ ಎತ್ತರದ ಧ್ರಜಸ್ತಂಭ. ಬಲಅಪೀಠ ಹೊಸ 
ರೂಪದಲ್ಲದೆ. ಬಅಪೀಠದ ಮುಂದೆ ಪೂರ್ವಕ್ಕೆ ಒಂದು ಪ್ರಾಚೀನ ಬೃಂದಾವನ ಮಂಟಪವಿದ್ದು, ಅದರ 
ಮೇಲೆ ಐದು ಸಣ್ಣ ಸಣ್ಣ ಬೃಂದಾವನವನ್ನು ಇಟ್ಟಿಗೆ. ಗಾರೆಗಳ೦ಂದ ಕಟ್ಟದ್ದು ಶೇಗ ತೀರಾ ಪಿಥಿಲ 
ವ್ಯವಸ್ಥೆಯಲ್ಲದೆ. 
® [se 


ಶಂಕುತೀರ್ಥ :- ಶ್ರೀ ತಿಮ್ಮರಾಯಸ್ವಾಮಿ ಬೆಟ್ಟದ ಮೇಲನ ೩ ಪವಿತ್ರ ಪುಷ್ನರೀಣಿ ತೀರ್ಥಗಳಲ್ಲ 
ಶಂಕುತೀರ್ಥವು ತುಂಬಾ ಪವಿತ್ರವಾದದು. ದೇವಾಲಯದ ಪಶ್ಚಿಮ ಭಾಗಕ್ಕೆ ಬೆಟ್ಟದ ಇಳಆಜಾರಿನಲ್ಲ ೧೫ 
ಮೀಟರ್‌ ಇದರೆ ಪ್ರಕೃತ್ತಿ ದತ್ತವಾಗಿ ನಿರ್ಮಿತಿವಾಗಿರುವ ೧೦ ಅಡಿ ವ್ಯಾಸ ಹೊಂದಿರುವ ಶಂಕುವಿನಂತೆ 
ಸುರು ಸುತ್ತಿರುವಂತಹ ಶಂಕುದೋಣಿ ಸಿಗುತ್ತದೆ. ನೊಡಲು ಬಾವಿ, ಗುಹೆಯಂತೆ ಕಾಣಿಸುತ್ತಿದ್ದು. 
ಇದರ ತಕಳವು ದೇವಾಲಯದ ಕಡೆ ಇದ್ದು. ಇದರ ಆಳವನ್ನು ಕಂಡವರಿಲ್ಲ, ಸದಾ ಕಾಲ ನೀರಿದ್ದು, 
ಮಳೆಗಾಲದಲ್ಲ ತುಂಬ ಹೊರ ಹರಿಯುತ್ತದೆ. ಬತ್ತಿರುವುದನ್ನು ಸಹ ಯಾರು ಕಂಡಿಲ್ಲವಂತೆ, ಈ 
ದೋಣಿಯಲ್ಲ ಮುಳುಗಿದ್ದರೆ ಸರ್ವಪಾಪಗಳು ಪರಿಹಾರವಾಗುತ್ತದೆ ಎಂಬುದು ಭಕ್ತಾದಿಗಳ ನಂಬಕೆ. 
ಇದರ ಒಳಗೆ ಸಣ್ಣ ಸಣ್ಣ ಮೆಟ್ಟಲುಗಳಲ್ಲ ಎಚ್ಚರಿಕೆಯಿಂದ ಇಳದು ಸ್ಥಾನ ಮಾಡಲು ಅನೂಕೂಲವಿದೆ. 


p] 
(" (a 
p] 


ನೀರು ತುಂಬಾ ತಿಃಯಾಗಿದೆ. ಶಂಖುತೀರ್ಥದ ಪಕ್ಷದಲ್ಲ ಶ್ರೀ ತಿರುಮಲ ದೇವರ ತೀರ್ಥ ಐಎಂಡಧು್‌್‌ 
ಬರೆದ ಶಾಸನವಿದೆ. 


ಲಕ್ಷೀತೀರ್ಥ :- ಶಂಕುತೀರ್ಥದ ಪಕ್ತದಲ್ಲಯೇ ದಕ್ಷಿಣ ದಿಕ್ಕಿನ ಮೀ. ದೂರದಲ್ಲಿ 
ಪಶ್ಲಿಮಾಭಿಮುಬವಾಗಿರುವ, ಸುಮಾರು ಎರಡು ಅಡಿ ವ್ಯಾಸದ ಲಕ್ಷೀದೋಣೆಯುದ್ದು. ನೀರು 
ಕೈಗೆಟುಕುವಂತಿದೆ, ಆಗಾಗ ನೀರು ಹೋರ ಹೊಗುತ್ತದೆ. ಇದರ ತೀರ್ಥವನ್ನು ಸೇವಿಸಿದರೆ 


ಒಳ್ಳೆಯದಾಗುತ್ತದೆ ಎಂಬುವುದು ನಂಬಕೆ. 


ಚಕ್ರತೀರ್ಥ :- ಶಂಕತೀರ್ಥ ಮತ್ತು ಲಕ್ಷೀತೀರ್ಥದಿಂದ ದಕ್ಷಿಣ ದಿಕ್ಷಿಗೆ ೨೫೦-೨೮೦ ಅಡಿ 
ದೂರದಲ್ಲ ಚಕ್ರದೋಣಿ ಸಿಗುತ್ತದೆ. ಬೆಟ್ಟದ ಮೇಅನಿಂದ ನೋಡಿದ್ದರೆ ಚಕ್ರದಂತೆ ಕಾಣಿಸುವ ದೋಣಿಯು 
ಸಾಕಷ್ಟು ವಿಸ್ತಾರವಾಗಿದ್ದು ಕಲ್ಯಾಣಿ ಎನ್ನಬಹುದು. ಎರಡು ಬಂಡೆಗಳ ಮದ್ಯಯುದ್ದು. ಇತ್ತಿಚೆಗೆ 
ಜೀಣ್ಣೋದ್ದಾರವಾಗಿದೆ. ಇದರಲ್ಲ ಸ್ಥಾನ ಮಾಡಿದ್ದರೆ ಒಳ್ಳೆದಾಗುತ್ತದೆ. ಇದರ ಪಕ್ನದಲ್ಲೆ ಅಂದರೆ 
ಕಲ್ಯಾಣಿಯ ಉತ್ತರ ದಿಕ್ಕಿಗೆ ದಂಡೆ ಮೇಲೆ ಶ್ರೀ ಯಾಜ್ಞವಲ್ಯ ಮಂದಿರವಿದೆ (ಈಗ ಅಡುಗೆ ಮಾಡಲು 


ಬಳಸುತ್ತಾರೆ). 


ಈ ೩ ತೀರ್ಥಗಳು ಮತ್ತು ದೇವಾಲಯಕ್ಕೆ ನೇರ ಸಂಪರ್ಕ ಕಲ್ಪಸುವಂತೆ ಭಕ್ತರೊಬ್ಬರು ಬೆಟ್ಟದ 
ಪಶ್ಚಿಮ ಕಡೆಯಿಂದ ದೇವಾಲಯಕ್ಕೆ ಮೆಟ್ಟಲುಗಳನ್ನು ನಿರ್ಮಿಸಿದ್ದಾರೆ. ಈ ಮೆಟ್ಟಲುಗಳ ಪ್ರಾರಂಭದ 
ರಸ್ಟೆಯ ಬಲಬದಿಯಲ್ಲ ೧೦ ಮಿ. ದೂರದಲ್ಲ ಊರ ಬಾಗಿಲ ಕಮಾನು ಇದೆ. . 


ಬೆಟ್ಟದ ಪಶ್ಚಿಮದಲ್ಲಿರುವ ೩ ತೀರ್ಥಗಳು. ಊರಬಾಗಿಲು ಕಮಾನು, ಬೆಟ್ಟಕ್ಕೆ ಇರುವ ಪರ್ಯಾಯ 
ಹೆಸರಾದ ಯಂಬ್ರಹಳ್ಳಬೆಟ್ಟ ಯಂಬ್ರಹಳ್ಳಯು ಪ್ರಮುಖ ಗ್ರಾಮವಾಗಿದ್ದು, ಈ ಅಂಶಗಳಾಧರ ಮೇಲೆ 
ಬೆಟ್ಟಕ್ಕೆ ಪಶ್ಲಿಮ ದ್ವಾರವೇ ಪ್ರಮು ದ್ವಾರವಾಗಿತ್ತೆಂದೆನಿಸುತ್ತದೆ. 


ದೇವಾಲಯ ಹಿಂಭಾಗದಲ್ಲಿ ಶಂಕತೀರ್ಥಕ್ಷೆ ಇಆಯುವ ಇಳಜಾರಿನ ಎಡಕ್ಕೆ ಗೌತಮಾಶ್ರಮದ 
ಮೇಲಕ್ಕೆ ಮರ-ಪೊದರೆಗಳ ಮದ್ಯದಲ್ಲರುವ ಯಾವುದೇ ಕೆತ್ತನೆಗಳಲ್ಲದ. ದೇವಾಲಯದ ಮುಂದಿನ 
ಗರುಡ ಕಂಬವನ್ನು ಹೋಲುವ ರೀತಿಯಲ್ಲನ ಒಂದು ಪುರಾತನ  ಶಿಲಾಸ್ತಂಭವಿದೆ. ಬಹುಶಃ 
ದೇವಾಲಯ ಸುತ್ತ ದುರ್ಗಮವಾದ ಕಾಡು ಇರುವುದರಿಂದ ರಾತ್ರಿ ಕತ್ತಅನಲ್ಲ ಬೆಳಗಾಗಿ ಕಂಬದ 
ಮೇಲೆ ಎಣ್ಣೆ ದೀವಿಗೆಗಳನ್ನು ಇಡುತ್ತಿದ್ದರೆನಿಸುತ್ತದೆ. 


= ಎ.ಕ-€೯, ದೇ.ತಾ.೮೭, ಅನುಬಂಧ, ಯಂಬ್ರಹಳ್ಳಿ. 


FY) 
[Ca 
[ 


ಶಂಕುತೀರ್ಥ ಮತ್ತು ಚಕ್ರತೀರ್ಥಗಳ ಮದ್ಯ ಭಾಗದಲ್ಲ ಶಂಕುತೀರ್ಥದ ದಕ್ಷೀಣಕ್ಷೆ ಇಳಜಾರಿನಲ್ಲ 
ಗೌತಮಾಶ್ರಯ ದ್ವಾರವು ಪಶ್ಲಿಮಾಭಿಮುಬವಾಗಿದ್ದು, ಪೂರ್ವಕ್ಷೆ ಚಾಚಿ ಕೊಂಡಿದೆ. ಈ ಗುಹೆಯಲ್ಲಿ 
ಗೌತಮ ಮಹರ್ಷಿಗಳು ವಾಸಿಸುತ್ತ, ತಪಸ್ತು ಮಾಡುತ್ತಾ ಪ್ರತಿನಿತ್ಯ ತಿಮ್ಮರಾಯ ಸ್ವಾಮಿಗೆ ನಿತ್ಯ ಪೂಜೆ 
ಸಲ್ಲಸುತ್ತಿದ್ದರೆಂದು. ಈ ಆಶ್ರಮವು ದೊಡ್ಡ ಬಂಡೆಯ ತಳದಲ್ಲದ್ದು ಅಂತ್ಯವಿಲ್ಲದ ಗುಹೆಯು. ಗೌತಮರು 
ಯಜ್ಞಾ, ಯಾಗ, ಹೋಮಗಳನ್ನು ಮಾಡುತ್ತಿದ್ದರಿಂದ ಬೆಟ್ಟಕ್ಕೆ ಗೌತಮಗಿರಿ ಎಂದು ಹೆಸರು ಬರಲು ಕಾರಣ 
ಎ೦ದು ಸ್ಥಳೀಯರು ಹೇಳುತ್ತಿದ್ದಾರೆ. ಈ ಗುಹೆಯ ಪಕ್ಕದಲ್ಲೇ ಎಡಕ್ಕೆ ಉತ್ತರಕ್ಕೆ ೧೫ ಅಡಿ ಅಂತರದಲ್ಲ ೧ 
೧/೨ ಅಡಿ ಎತ್ತರ ೧ ಅಡಿ ಅಗಲದ ಶಿಲ್ಪಕ್ಕೆ ಬಣ್ಣಗಳನ್ನು ಬಳೆದು ಮನುಷ್ಯಾಕೃತಿ ಮಾಡಿ. ಅಹಲ್ಯೆ ಶಾಪ 
ವಿಮೋಚನ ಶಿಲೆ ಎಂದು ಹೇಳುತ್ತಾರೆ. ಚಕ್ರತೀರ್ಥದಿಂದ ದೇವಾಲಯಕ್ಷೆ ಹೋಗುವ ದಾರಿಯಲ್ಲ 
ಮೆಟ್ಟಲುಗಳನ್ನು ದಾಟದರೆ ಮರದ ಪೊಟರೆಯಲ್ಲ ಗ್ರಾನೈಟ್‌ ಕಲ್ಲನಿಂದ ಗೌತಮನ ಶಿಲ್ಪವನ್ನು ಇತ್ತಿಚೆಗೆ 


ಕೆತ್ತಲಾಗಿ ಈ ಸ್ಥಳಪುರಾಣ ಕತೆಗೆ ಬೆರೆಸಿದ್ದಾರೆ. 


ಈ ಗುಹೆಯು ತಿಮ್ಮರಾಯ ಸ್ವಾಮಿ ದೇವಾಲಯ ಕಡೆ ಹೊರಟದ್ದು ದಾರಿಯಲ್ಲ ತುಳಸಿ. ಬಲ್ತ. 
ಸಂಪಿಗೆ, ಕೇದಿಗೆಮಲ್ಲಗೆ ಮುಂತಾದ ಪುಷ್ರೋದ್ಯಾನ ಮಾತ್ರವಲ್ಲದೆ ಪವಿತ್ರವಾದ ಪುಷ್ಠರಿಣಿಯು ಇದ್ದು. 
ಈ ಗುಹೆಯ ಸತ್ಯ ಸಂಗತಿಗಳನ್ನು ಕಂಡವರು ಆವತಿ. ಕೋಡಗುರ್ಕಿ. ಯಂಬ್ರಹಳ್ಳ. ದಾಸರಹಳ್ಳಿ 
ಮುಂತಾದ ಗ್ರಾಮಗಳದ್ದಾರಂತೆ. ಆವತಿಗ್ರಾಮದಲ್ಲರುವ ಶ್ರೀ ಜೀಯಪ್ಪನವರ, ಬಚ್ಚಪುನವರ ತಾತರಾಗಿದ್ದ 
ದಿವಂಗತ ದ್ಯಾವರ ಬಚ್ಚಪ್ಪನವರು ತಿಮ್ಮರಾಯ ಸ್ಥಾಮಿಯ ಅನನ್ಯ ಭಕ್ತರಾಗಿದ್ದು, ಸ್ಥಾಮಿಯ 
ಅನುಗ್ರಹದಿಂದ ಭಕ್ತಾದಿಗಳಗೆ ಅನೇಕ ಪವಾಡಗಳನ್ನು ಮಾಡುತ್ತಿದ್ದರು. ಅವರು ಈ ಗುಹೆಯ 
ಮುಖಾಂತರ ಹೋಗಿ ಭಕ್ತಾದಿಗಳಗೆ ವಿಶಿಷ್ಠವಾದ ಪುಷ್ಪಗಳನ್ನು ತಂದು ಕೋಡುತ್ತಿದ್ದರಂತೆ ಹಾಗೂ 
ಅದೇ ಹೂಗಳಂದ ಪೂಜೆ ಸಲ್ಲಸುತ್ತಿದ್ದರಂತೆ, ತಿಮ್ಮರಾಯ ಸ್ವಾಮಿ ಬೆಟ್ಟದಿಂದ ಆವತಿಗೆ ಹೋಗುವ 
ಮಾರ್ಗದಲ್ಲ ಕೆರೆಯಂಚಿನಲ್ಲ ಆಶ್ರಮ ಮತ್ತು ಅವರ ಸಮಾಧಿ ಇದೆಯಂತೆ, ಆದರೆ ದಿವಗಂತ ದ್ಯಾವರ 
ಬಚ್ಚಪ್ಪ ತಾತನವರ ಪವಾಡ ಮತ್ತು ಗುಹೆಯಲ್ಲ ಹೂ ಬೆಳೆಯುವುದು ಇವೆಲ್ಲವು ವೈಜ್ಞಾನಿಕವಾಗಿ ಇರಲು 


ಆದರೆ ನೈಸರ್ಗಿಕವಾದ ಗುಹೆಯನ್ನು ಗೌತಮಾಶ್ರಮ ಎಂದು ಈಗ ಕರೆಯುತ್ತಿರುವ ಅದರ 
ಗೋಡೆಗಳನ್ನು ಯಾವುದೋ ದೇವಸ್ಥಾನ ಅವಶೇಷಗಳ೦ದ ನಿರ್ಮಿಸಿರುವುದನ್ನು ಕಾಣ ಬಹುದು, 
ಆಶ್ರಮ ಮುಂದೆ ಗೌತಮ ಖಯಷಿಯು ಯಜ್ಞ ಮಾಡುತ್ತಿದ್ದ ಹೋಮ ಕುಂಡವನ್ನು ಗಮನಿಸಿದರೆ ಅದು 
ಪಾಣಿಪೀಠ, ಪಾಣಿಪೀಠಕ್ಕೆ ಬಣ್ಣ ಬಳೆದು ಯಜ್ಞ ಕುಂಡವಾಗಿ ಮತ್ತು ಅಹಲ್ಯೆ ಅನ್ನೋ ಶಿಲ್ಪವು ಸಹ ಅದು 


೪ 
( 
MK 


ಯಾವುದೋ ಮಾಸ್ಟಿಕಲ್ಪ್ಲನ ರೂಪದಲ್ಲನ ಹಾಗೇ ಕಾಣಿಸುತ್ತ 
ಶಾಪ ವಿಮೋಚನ ಶಿಲೆಯಾಗಿ ಮಾಡಿ, ಅದಕ್ಷೆ ಕತೆ ಕಟ್ಟ ಸ್ಥಳ 


La) 


ದ್ದು ಅದಕ್ಕೆ ಆಧುನಿಕ ಬಣ್ಣದಿಂದ ಅಹಲ್ಮೆ 
ಪುರಾಣವಾಗಿಸಿದ್ದಾರೆ. 

ಗೌತಮ ಆಶ್ರಮದ ಗೋಡೆಯಲ್ಲನ ಅವಶೇಷಗಳನ್ನು, ಪಾಣಿಪೀಠವನ್ನು, ಆಶ್ರಮ ಮೇಲಅನ 
ಶಿಲಾಸ್ತಂಭವನ್ನು ಗಮನಿಸಿದರೆ ಈ ಪರಿಸರದಲ್ಲ ೧೦೦ ರಿಂದ ೨೦೦ ಅಡಿ ಅಂತರದಲ್ಲ ಪುರಾತನವಾದ 
ಶಿವನ ದೇವಾಲಯವಿದ್ದು, ಕಾಲಾಂತರದಲ್ಲ ಜದ್ದೊಗಿರಬೇಕು. ಶಂಕುದೋಣಿಯ ಮೇಲ್ಭಾಗದಲ್ಲ 
ದೇವಾಲಯದ ಪಶ್ತಿಮಕ್ಕೆ ದಕ್ಷಿಣಾಭಿಮುಬವಾಗಿ ಸುಮಾರು ಒಂದೂವರೆ ಅಡಿ ಉದ್ದದ ಸ್ತಾಮಿಯ 
"ಒಂದು ಪಾದ” ಎಂದು ಪ್ರಸಿದ್ಧಿ ಪಡೆದಿರುವ ಪಾದವು ತಿರುಪತಿ ವೆಂಕಟೇಶ್ರರನಾದ ತಿಮ್ಮಪ್ಪನ 
ಪಾದವೆಂದು, ಇಲ್ಲ ಒಂದು ಪಾದ, ನಂದಗಿರಿಯ ಮೇಲೊಂದು ಪಾದವೆಂದು. ಕೆಲವರು ಒಂದು ಪಾದ 
ಇಲ್ಲ. ಮತ್ತೊಂದು ಪಾದ ತಿರುಪತಿ ಬೆಟ್ಟದ ಮೇಲದೆ ಎಂದು ಹೇಳುತ್ತಾರೆ. 


ಗೌತಮಾಶ್ರಮನ ಪಶ್ಲಿಮಕ್ಷೆ ಬೆಟ್ಟದ ಬುಡದಲ್ಲ ಸುಮಾರು ೭ ಅಡಿ ಎತ್ತರದ ಶಿಲೆಯ 
ಅಂಜನೇಯ ಮೂರ್ತಿಯನ್ನು ಕೆತ್ತಲಾಗಿದ್ದು ಇಂದು ಪಾಳು ಜದಿದ್ದು, ಪೂಜಾಕಾರ್ಯಗಳರುವುದಿಲ್ಲ. 
ಹಾಗೇಯೇ ದೇವಾಲಯ ಪಶ್ಚಿಮ ಶಂಕುತೀರ್ಥದ ಮೇಲೆ ಇರುವ ಒಂದು ಕಲ್ಪನ ಗುಳಗೆ ಕುದುರೆ ಹೆಚ್ಚೆ 
ಎನ್ನುತ್ತಾರೆ. ಹಲವಾರು ಕತೆಗಳನ್ನು ಹೇಳುತ್ತಾರೆ. ಅವು ಕಲ್ಲನೆಬುಂದ ಕೂಡಿರುತ್ತದೆ. 


ದೇವನಹಳ್ಳಿಯ ವೇಣುಗೋಪಾಲ ದೇವಸ್ಥಾನ 
ನಾಡಪ್ರಭುಗಳ ಕಾಲದ ಅವಶೇಷವೆಂದು ಗುರುತಿಸಬಹುದಾದ ಸುಂದರವಾದ ವಾಸ್ತುಶಿಲ್ಪ 
ಕಲೆಯಲ್ಲರುವ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿರ್ಮಿಸಲಾಗಿರುವ, ವಿಶಾಲವಾದ ಪ್ರಕಾರದಿಂದ 
ಕೂಡಿರುವ ಗರ್ಭಗುಡಿ, ಅಂತರಾಳ, ಅರಧ್ಧಮಂಟಪ, ನವರಂಗ, ಚಿಕ್ಷ ಮುಖ ಮಂಟಪಗಳಂದ ಕೂಡಿದ 
ವೇಣುಗೋಪಾಲ (ಚಿತ್ರ ಸಂಖ್ಯೆ-೮೧) ದೇವಸ್ಥಾನವಿದೆ. 
ಗರ್ಭಗುಡಿಯು ಚೌಕಾಕಾರವಾಗಿದ್ದು, ಒಳಗಡೆ ಚಿಕ್ಷ ವೇದಿಕೆ ಮೇಲೆ ವೇಣುಗೋಪಾಲನ 
ವಿಗ್ರಹವಿದೆ. ಗರ್ಭಗುಡಿಗಳ ದ್ವಾರದಲ್ಲ ೩ ಪಟ್ಟಗಳ ಅಲಂಕೃತ ಬಾಗಿಲವಾಡವಿದೆ. ಇದರ ಲಲಾಟದಲ್ಲಿ 
ಗಜಲಕ್ಷ್ಮಿ ಉಬ್ಬು ಶಿಲ್ಪವಿದ್ದರೇ ಬಾಗಿಲವಾದ ದ್ದಾರ ಪಾಲಕರ ಶಿಲ್ಪಗಳು ಚಿಕ್ಸದಾಗಿದ್ದು. ಇವು ವೃಷ್ಣವ 
ಸಂಕೇತಗಳಕಾದ ಶಂಕ, ಚಕ್ರ, ಗಡೆಗಳನ್ನು ಜಡಿದು ಅಭಯ ಮುದ್ರೆಯಲ್ಲ ನಿಂತಿರುವಂತಿದೆ. 
ಅಂತರಾಳದಲ್ಲಯೂ ೩ ಪಟ್ಟಗಕಳ ಬಾಗಿಲವಾಡದಲ್ಲ ದ್ವಾರ ಪಾಲಕರ ಶಿಲ್ಪಗಳವೆ. 


p] 
( 
( 


ನವರಂಗದಲ್ಲನ ೬ ಮುಖ್ಯ ಕಂಬಗಳು ಬೌಕ-ಅಷ್ವ-ಚೌಕ ಶೈಅಯಲ್ಲದೆ. ಈ ಕಂಬಗಳನ್ನು 
ಚೌಕಾಕಾರವಾದ ಚಿಕ್ಕ ಪೀಠಗಳ ಮೇಲೆ ಜೋಡಿಸಲಾಗಿದೆ. ಚೌಕ ಭಾಗಗಳಲ್ಲ ಉಬ್ಬು ಶಿಲ್ಪಗಳನ್ನು 
ಕೆತ್ತಲಾಗಿದೆ. ಕಾಅ೦ಂಗ ಮರ್ದನ, ಲಕ್ಷ್ಮಿ ನರಸಿಂಹ, ನಾರಾಯಣ. ಹಯದ್ರೀವ, ಗಣೇಶ. ಬೆಂಚುಲಕ್ಷ್ಮಿ. 
ಯೋಗಾನರಸಿಂಹ, ಬಾಲಕೃಷ್ಣ, ಬಡ್ಡ ಇಡಿದು ನಿಂತಿರುವ ವೀರ ಬೃಂದಾವನದ ಪೂಜೆ ಗೈೈಯ್ಯುತ್ತಿರುವ 
ಶಿಲ್ಪಗಳು. ಈ ಕಂಬಗಳ ಮೇಲೆ ಬಾಗಿದ ಪುಷ್ಟ ಬೋಧಿಗಳವೆ. 


ನವರಂಗ. ಪೂರ್ವದ ದ್ವಾರವು ಸೂಕ್ಷ್ಮ ಕೆತ್ತನೆಗಳ ಐದು ಪಟ್ಟಕೆಗಳು ಬಾಗಿಲವಾಡದಿಂದ 
ಕೂಡಿದೆ. ಬಾಗಿಲವಾಡದ ಮೇಅನ ಲಲಾಟದಲ್ಲ ಗಜಲಕ್ಷೀಯ ಉಬ್ಬು ಶಿಲ್ಪವಿದೆ. ಇಲ್ಲನ ದ್ವಾರ ಪಾಲಕರ 
ಉಬ್ಬು ಶಿಲ್ಪಗಳು ನೀಕವಾಗಿದ್ದು ಇವರು ಉದ್ದನೆಯ ಕಿರೀಟ, ದೊಡ್ಡ ಕಿವಿಯೋಲೆ, ಯಜ್ಞೋಪವೀತ, 
ವಿವಿಧ ಆಯುಧಗಳನ್ನು ಧರಿಸಿದ ಚತುರ್ಭುಜ ಕೈಗಕಲ್ಲ ಶಂಕ, ಚಕ್ರ, ಗದೆಗಳನ್ನು ಹಿಡಿದು ಅಭಯ 
ಮುದ್ರೆಯಲ್ಲ. ತ್ರಿಭಂಗಿಯಲ್ಲ ನಿಂತಿರುವರು. ದ್ವಾರದ ಹೊಸ್ತಿಲು ಕೂಡ ಅಲಂಕಾರಿಕವಾಗಿದೆ. 


ನವರಂಗಕ್ಕೆ ಹೊಂದಿಕೊಂಡು ನಿರ್ಮಿಸಿಲಾದ ಆಯತಾಕಾರವಾದ ಮುಖ ಮಂಟಪವನ್ನು 
ವೇದಿಕೆಯಂತೆ ಎತ್ತರವಾಗಿ ನಿರ್ಮಿಸಲಾಗಿದೆ. ಈ ಮಂಟಪದ ಮುಂಭಾಗದ ಅಂಚಿನಲ್ಪ ಸಾಲಾಗಿ ೪ 
ಕಂಬಗಳನ್ನು ಜೋಡಿಸಲಾಗಿದೆ. ಈ ಕಂಬಗಳು ೨ ಮೀ. ಎತ್ತರ ಮತ್ತು ಒಂದು ಮೀ. ದಪ್ಪವಾಗಿ, ಏಕ 
ಶಿಲೆಯಲ್ಲ ರಚಿತವಾಗಿದೆ. ೪ ಕಂಬಗಕಲ್ಲ ಎರಡು ಕಂಬಗಳಲ್ಲ ಎತ್ತರವಾದ ಸಿಂಹದ ಶಿಲ್ಪಗಳವೆ. 
ಇನ್ನೆರಡು ಕಂಬಗಳನ್ನು ಉಪ-ಕಂಬಗಳಂದ ರಚಿಸಲಾಗಿದೆ. ಈ ೬ ಕಂಬಗಳು ಹೆಚ್ಚು 
ಆಕರ್ಷಣೀಯವಾಗಿದೆ. ಮಂಟಪಕ್ಷೆ ಪ್ರವೇಶಿಸುವ ಸೋಪಾನಗಳ ಇಕ್ಷೆಲಗಕಲ್ಲ ಜೋಡಿಸಲಾದ ಕಂಬಗಳ 
ಮುಂಭಾಗದಲ್ಲ ಸಿಂಹ ತನ್ನು ಹಿಂಬದಿಯ ಕಾಲುಗಳ ಮೇಲೆ ನಿಂತಿರುವಂತೆ ಎತ್ತರವಾಗಿ ರಚಿಸಲಾಗಿದೆ. 
ಈ ಸಿಂಹದ ಶಿಲ್ಪಗಳು ಆಕರ್ಷಣಿಯವಾಗಿದ್ದು, ಉದ್ದನೇಯ ಕೇಶ, ದೊಡ್ಡಗಾತ್ರದ ಕಣ್ಣು. ನೀಳದೇಹ 
ರಚನೆಯನ್ನು ಕಾಣುತ್ತೇವೆ. ಈ ಸಿಂಹಗಳ ಮೇಲೆ ಕಿರೀಟ, ವಿವಿಧ ಆಭರಣ ಧರಿಸಿಕೊಂಡು ಕೈಯಲ್ಲಿ 
ಬಡ್ಡವಿಡಿದು ಕುಅತಿರುವ ಸವಾರರ ಶಿಲ್ಪಗಳವೆ. ಇನ್ನುಳದ ೨ ಕಂಬಗಳಲ್ಲ ಸಿಂಹದ ಶಿಲ್ಪಗಳ ಬದಲಾಗಿ 
ಉದ್ದನೇಯ ಉಪ-ಕಂಬಗಳನ್ನು ರಚಿಸಲಾಗಿದೆ. 


ವೈಷ್ಣವ ಮತದ ದೇವ-ದೇವತೆಯರ ಹಾಗೂ ಮತ್ತಿತರ ಶಿಲ್ಪ್ಲಗಕಾದ ಕುರ್ಮಾವತಾರ, 
ಮತ್ಸಾವತಾರ, ಲಕ್ಷಿ ನರಸಿಂಹ, ಗಣೇಶ, ಯೋಗಾನರಸಿಂಹ, ಹಯರ್ರೀವ, ಸೀತೆ ದೂರದ 
ಜಂಕೆಯನ್ನು ರಾಮನಿಗೆ ತೋರಿಸುತ್ತಿರುವ ಶಿಲ್ಪ, ಬಾಲಕೃಷ್ಣ, ರಾಮ, ಹನುಮಾನ ಶಿಲ್ಪಗಳು. ಇಲ್ಲಯ 


p] 
( 
[2 


ಹನುಮಾನನ ಕೈಯಲ್ಲ ಉಂಗುರವಿದೆ. ಸೀತೆಯ ಅಪರಹರಣದ ನಂತರ ದೊರೆತ ಉಂಗುರವನ್ನು 
ರಾಮನಿಗೆ ತೋರಿಸುತ್ತಿರುವ ಆಂಜನೇಯನ ದೃಷ್ಯವಿದೆ. 


ಚೆಂಚುಲಕ್ಷಿ ಪಾದಕ್ಕೆ ನಾಟದ ಮುಳ್ಳನ್ನು ಮಾನವ ರೂಪದಲ್ಲ ಬಂದ ನರಸಿಂಹನು 
ತೆಗೆಯುತ್ತಿರುವ ಶಿಲ್ಪವಿದೆ. ಚೆಂಚು ಸಮುದಾಯದಲ್ಲ ಹುಟ್ತದ ಲಕ್ಷ್ಮೀಯನ್ನು ವರಿಸುವುದಕ್ಗಾಗಿ ಮಾನವ 
ರೂಪದಲ್ಲ ನರಸಿಂಹ ಬಂದು ಚೆಂಚುಲಕ್ಷೀಯನ್ನು ಮೋಹಿಸಿ ಮದುವೆಯಾಗುತ್ತಾನೆ ಎಂದು ಸ್ಥಳೀಯರು 
ಕಥೆಯನ್ನು ಹೇಳುತ್ತಾರೆ. ಹಂಸ, ಶಾಲಭಂಜಕಾ, ಮಿಥುನ ಶಿಲ್ಪಗಳು ಈ ಕಂಬಗಳಲ್ತವೆ. 


ಮುಖ ಮಂಟಪದ ಸಜ್ಜೆಯು ಸರಳವಾಗಿದ್ದು, ಬಾಗಿದಾಕಾರದಲ್ಲದೆ. ಮಂಟಪಕ್ಷೆ ಪ್ರವೇಶಿಸಲು 


ಸೋಪಾನಗಳ ವ್ಯವಸ್ಥೆ ಮಾಡಲಾಗಿದೆ. ಮಂಟಪ ಕಂಬ ಗೋಡೆಯಲ್ಪ್ಲ ಗಾರೆಯಲ್ಪ್ಲ ರಚಿಸಿದ ವೇಣು 


ಗೋಪಾಲ, ವಿಷ್ಣು. ರಾಮಪಟ್ದಾಭೀಷೆಕ ಇತ್ಯಾದಿ ಶಿಲ್ಪ್ಲಗಳವೆ. 


ದೇವಸ್ಥಾನದ ಹೊರ ಅತ್ತಿಯಲ್ಲ ಸುತ್ತಲೂ ರಾಮಾಯಣದ ಶಿಲ್ಪಗಳನ್ನು ರಚಿಸಲಾಗಿದೆ. 
ನವರಂಗ, ಅಧ್ಧಮಂಟಪ. ಅಂತರಾಳ, ಗರ್ಭಗೃಹ. ಹೊರಭತ್ತಿಯಲ್ಲ ಸಾಲಾಗಿ ೬ಂ ಸೆ.ಮೀ ಎತ್ತರದ 
ಸ್ಪಷ್ಟವಾದ ಉಬ್ಬು ಶಿಲ್ಪ್ಲಗಳಲ್ಲ ವಿಜಯನಗರ ಕಾಲದ ಉದ್ದನೇಯ ಕಿರೀಟಗಳು, ಓಲೆ, ಆಭರಣಗಳನ್ನು. 
ಧೋತಿ, ಅಂಗವಸ್ತಗಳನ್ನು ಕಾಣಬಹುದು. ನೀಕದೇಹ, ದುಂಡನೆಯ ಮುಖ, ಉದ್ದನೇಯ 
ಕೇಶಾಲಂಕಾರ, ಸ್ತೀಯರ ಶಿಲ್ಪಗಳು ಅತಿ ಸುಂದರವಾಗಿದೆ. ದಶರಥ ಮಹಾರಾಜನ ಪುತ್ರಕಾಮೇಷ್ಟಿ. 
ಬಾಲಕಾಂಡದ ವಿಶ್ವಾಮಿತ್ರ ನಡೆಸುವ ಯಾಗಕ್ಷೆ ತೊಂದರೆ ನೀಡುತ್ತಿದ್ದ ರಾಕ್ಷಸರ ಸಂಹಾರ, ಅಹಲ್ಕೇಯ 
ಶಾಪ ವಿಮೋಚನೆ. ಸೀತಾ ಸ್ಟಯಂವರ, ರಾಮ (ಖಷ್ಯಶ್ಫಂಗನನ್ನು) ಅಯೋಧ್ಯ ಕರೆದೊಯ್ಯುತ್ತಿರುವ. 
ವಿಶ್ವಾಮಿತ್ರರೊಂದಿಗೆ ರಾಮ-ಲಕ್ಷ್ಮಣ. ವಿಶ್ವಮಿತ್ರರ ಯಾಗಕ್ಕೆ ರಾಮ-ಲಕ್ಷ್ಯಣರಿಂದ ರಕ್ಷಣೆ. ತಾಟಕಿಯ 
ವಧೆ, ಪೀತಾ ಪ್ರಯಂವರ, ಅಹಲ್ಯ ಶಾಪ ವಿಮೋಚನೆ, ರಾಮ ಪಟ್ದಾಭಿಷೇಕ ಇತ್ಯಾದಿ ರಾಮಾಯಣ 
ಕತೆಯ ಶಿಲ್ಪ್ಲಗಕ ಸಾಲು, ರಾಮಾಯಣದ ಶಿಲ್ಪಗಳು ನವರಂಗದ ಎಡಗೋಡೆಯ ಪೂರ್ವದ 


ಅಂಚಿನಿಂದ ಪ್ರಾರಂಭವಾಗುತ್ತದೆ. 


ಖಷ್ಯಶ್ಫೃಂಗ ಮುನಿ ಅರಣ್ಯದಲ್ಲಿ ನಿಂತು ಕೊಂಡಿರುವುದು. ದೂತರು ಅರಸರ ಆಜ್ಞೆಯಂತೆ 
ಖಷ್ಯಶ್ಭಂಗನನ್ನು ಯಾಗ ನೆರವೇರಿಸಲು ಆಹ್ವಾನಿಸಿರುತ್ತಾರೆ. ಖಷ್ಯಶೃಂಗ ಖಷಿ ಯಾಗ ಕೈಗೊಳ್ಳಲು 
ಆಯೋಧ್ಯ ಪಟ್ಟಣಕ್ಕೆ ಸ್ತೀ ದೇಹದಿಂದ ನಿರ್ಮಿಸಿದ ಪಲ್ಲಕ್ಕಿಯಲ್ಲ ಕರೆಯುತ್ತಿರುವರು. ಒಡ್ಡೋಲಗದಲ್ಲಿ 
ದಶರಥ ಮತ್ತು ಖಷ್ಯಶ್ಸೃಂಗರು ಕುಳತಿರುವರು ಪುತ್ತಕಾಮೇಷ್ಟಿಯಾಗ ನೆರವೇರಿಸಲು ದಶರಥ 
ಕೇಆಕೊಳ್ಳೂತ್ತರುವಂತೆ. ಯಾಗದ ಸನ್ನಿವೇಶದಲ್ಲ ಯಜ್ಞ ಕುಂಡದ ಬಳ ಖಷ್ಯಶ್ಸೃಂಗ ಮತ್ತಿಬ್ಬರು 


೩೬೮ 


ಖಷಿಗಳು ಕುಳತಿರುವುದು. ಯಷ್ಯಶ್ಫಂಗ ದಶರಥನಿಗೆ ಯಾಗದಿಂದ ದೊರೆತ ಪಾಯಸ ಪಾತ್ರೆಯನ್ನು 
ನೀಡುತ್ತಿರುವುದು. ಪಾಯಸವನ್ನು ದಶರಥನು ತನ್ನ ಪತ್ನಿಗೆ ಹಂಚುತ್ತಿರುವುದು. ವಿಶ್ವಾಮಿತ್ರ ದಶರಥನ 
ಆಸ್ಥಾನಕ್ಕೆ ಭೇಟ ನೀಡುತ್ತಿರುವುದು ದಶರಥ ಸ್ವಾಗತಿಸಿರುವುದು. ದಶರಥ ಮತ್ತು ವಿಶ್ವಾಮಿತ್ರ 
ಒಡ್ಡೋಲಗದಲ್ಲ ಕುಳತು ಸಂವಾದಲ್ಲ ತೊಡಗಿರುವವರು. ನವರಂಗದ ಗೋಡೆಯಲ್ಲ ಶಿಲ್ಪ್ಲಗಳನು ಇಲ್ಲಗೆ 
ಕೊನೆಗೊಳಸಲಾಗಿದೆ. ರಾಮಯಣದ ಮುಂದಿನ ಶಿಲ್ಪಗಳು ನವರಂಗದ ಬಲಬದಿಯ ಗೋಡೆಯಲ 
ರಚಿಸಲಾಗಿದೆ. ಅರಣ್ಯದಲ್ಲ ವಿಶ್ವಮಿತ್ರ ಖುಷಿಯೊಡನೆ ರಾಮ-ಲಕ್ಷ್ಮಣರು ತೆರಳುತ್ತಿರುವರು. ವಿಶ್ವಾಮಿತ್ರ 
ಖಯಷಿಯು ಯಾಗ ಕೈಗೊಳ್ಳುತ್ತಿದ್ದ. ವಿಘ್ನಗೊಳಸುತ್ತಿರುವ ರಾಕ್ಷಸರನ್ನು ರಾಮ-ಲಕ್ಷ್ಮಣರು 
ಸಂಹರಿಸುತ್ತಿರುವರು. ರಾಕ್ಷಸರನ್ನು ಬಾಣದಿಂದ ರಾಮನು ಸಂಹಾರಿಸುತ್ತಿರುವನು. ಅಹಲ್ಕೆಯ ಶಾಪ 
ವಿಮೋಚನೆ ಸನ್ನಿವೇಶ, ಶಾಪ ಗ್ರಸ್ತಾಳಾದ ಅಹಲ್ಯೆ ರಾಮನ ಪಾದ ಸ್ಪರ್ಶದಿಂದ ಬಂಡೆಯಿಂದ ಮಾನವ 
ರೂಪ ತಾಆ ರಾಮನಿಗೆ ನಮಸ್ಥರಿಸುತ್ತಾ ಅಹಲ್ಕೆ ಹೊರಬರುತ್ತಿರುವುದು. ರಾಮನ ಪಟ್ಲಾಭಿಷೇಕ ದೃಶ್ಯದ 
ಶಿಲ್ಲಗಕಳನ್ನು ಈ ಗರ್ಭಗುಡಿಯ ಹಿಂಬದಿಯ ಹೊರಭತ್ತಿಯಲ್ಲ ರಚಿಸಲಾಗಿದೆ. ಸೀತೆಯ ಪ್ರಯಂವರ 
ಸನ್ನಿವೇಶದ ಶಿಲ್ಪಗಳನ್ನು ನವರಂಗದ ಪೂರ್ವ ಹೊರಭತ್ತಿಯಲ್ಲ ರಚಿಸಲಾಗಿದೆ. 


ಗರ್ಭಗುಡಿ, ಅಂತರಾಳ, ಅರ್ಧಮಂಟಪಗಳ ಹೊರಭತ್ತಿಯಲ್ಲ ರಾಮಯಣದ ಶಿಲ್ಪಗಳಾಲ್ಲದೆ 
ಭಾಗವತ ಪುರಾಣದ ಅಯ್ದ ಶಿಲ್ಪಗಳನ್ನು ಕಾಣಬಹುದು. ವಾಮನ ಬಲಅಚಕ್ರವರ್ತಿ ಯಂದ ದಾನ 
ಪಡೆಯುತ್ತಿರುವುದು. ಶ್ರೀ ವಿಷ್ಣು ತ್ರಿವಿಕ್ರಮನಾಗಿ, ಕಾಅಂಗ ಮರ್ದನ, ಗರುಡ ವಾಹನ ವಿಷ್ಣು. ಯೋಗ 
ನರಸಿಂಹ, ಗೋಪಿಕಾ ವಸ್ತಾಪಹರನ ದೃಶ್ಯ, ಬೆಣ್ಣಿ ಕೃಷ್ಣ ಇತ್ಯಾದಿ ಶಿಲ್ಪಗಳು. 


ದೇವಾಲಯದ ಪ್ರಕಾರವು ಆಯತಾಕಾರದಲ್ಲದ್ದು, ಮುಖಮಂಟಪದ ಮುಂಭಾಗದಲ್ಲಿ) 
ಧ್ವಜಸ್ತಂಭ, ಬಅಪೀಠ, ವಾಹನ ಮಂಟಪದಲ್ಲ ಗರುಡ ವಿಗ್ರಹವಿದೆ. ಪ್ರಕಾರದ ಎಡಬದಿಯಲ್ಲ ಒಂದು ಚಿಕ್ಷ 
ತೆರೆದ ಕೈಸಾಲೆಯ ಗೋಡೆಯಲ್ಲ ಕ್ರಿ.ಶ.೧೭೯೮ ರ ಶಿಲಾಶಾಸನದಲ್ಲ ದೇವಾಲಯಕ್ಷೆ ನೀಡಿರುವ ದಾನ 
ದತ್ತಿಯ ವಿವರವಿದೆ. (ಇದೇ ಶಾಸನದ ತಾಮ್ರ ಪ್ರತಿ ಅರ್ಚಕರ ಬಳ ಇದೆ) ಹಿಂಬದಿಯ ಕೈಸಾಲೆಯನ್ನು 
ಇತ್ತೀಚೆಗೆ ವಾಪದ ಮನೆಗಳನ್ನಾಗಿ ಮಾಡಿ ಕೊಳ್ಳಲಾಗಿದೆ. 


ದೇವಾಲಯದ ಪ್ರವೇಶದಲ್ಲ ೩ ಅಂತಸ್ಸಿನ ಗೋಪುರವಿದೆ, ಬಾಗಿಲವಾಡ ಎತ್ತರವಾಗಿದೆ. 
ಬಾಗಿಲವಾಡ ಬಳ ಲತಾಸ್ತೀ ಶಿಲ್ಪ (ಇಕ್ಷೆಲಗಕಲ್ಲ) ಒಂದು ಲತಾಸ್ತೀ ಮೇಲೆ ಶುಭ ಸೂಚಕ ಕೂಡ ಇಡೆ. 
ದಾರದ ಹೊರಬದಿಗಳಲ್ಲ ಒಂದುವರೆ ಮೀಟರ್‌ ಎತ್ತರದ ವಿಷ್ಣುವಿನ ೨ ಶಿಲ್ಪಗಳು ಗಂಗರ ಕಾಲದ ಶಿಲ್ಪ 
ಶೈಲಯಲ್ಲದ್ದು., ಗಂಗಾವರ ಗ್ರಾಮದ ಸೋಮೇಶ್ವರ ದೇವಾಲಯದಿಂದ ತಂದು ಇಡಲಾಗಿದೆ. 


p] 
( 
KA] 


ದ್ವಾರದ ಮುಂಭಾಗದ ೬ ಮೀ ಎತ್ತರದ ೨ ಕಂಬಗಳಂದ ಉಯ್ಯಾಲೆ ಮಂಟಪವನ್ನು 
ರಚಿಸಿದ್ದು, ದ್ರಾವಿಡ ಶೈಅಯ ಶಿಖರವಿದೆ. ಹೆಚ್ಚನ ಅಲಂಕಾರವಿಲ್ಲದಿದ್ದರೂ, ಇದೇ ಶಲಯ ಒಂದು 
ಮಂಟಪವು ಆವತಿಯ ಚನ್ನಕೇಶವ ದೇವಸ್ಥಾನದ ಆವರಣದಲ್ಲಯೂ ಇದೆ. 


ಕೋಟಿಯ ಹೊರಗೆ ಪಶ್ಚಿಮ ದಿಕ್ಕಿನಲ್ಲ ದೊಡ್ಡ ಕಲ್ಯಾಣಿ ಇದೆ. ೩೦ ಮೀ ಚೌಕಾಕಾರದ 
ವಿಸ್ತೀರ್ಣದಿಂದ ಕೂಡಿದ ಕಲ್ಯಾಣಿಯನ್ನು ಅನೇಕ ಮೆಟ್ಟಲುಗಳ೦ದ ನಿರ್ಮಿಸಲಾಗಿದೆ. ಕಲ್ಯಾಣಿಯ 
ಪಶ್ಲಿಮ ದಕ್ಷಿಣದಲ್ಲ ಕಿರು ಗಾತ್ರದ ಗುಡಿಯುದ್ದು, ಚಿಕ್ಕ ಗರ್ಭಗುಡಿ, ಶಿವಅಂಗ, ತೆರೆದ ಮು 
ಮಂಟಪಗಳಂದ ಕೂಡಿದೆ. ಗರ್ಭಗುಡಿಯ ದ್ಹಾರಬಂದಗಳು ಸರಳವಾಗಿದ್ದು. ಗಜಲಕ್ಷೀಯ ಶಿಲ್ಪಗಳವೆ. 
ಗುಡಿಗಳ ಶಿಖರಗಳು ಸರಳವಾಗಿದ್ದು ಶಿಥಿಲಾವಸ್ಥೆಯಲ್ಲದೆ. 


ಕಲ್ಯಾಣಿಯ ಹಾಗೂ ಗುಡಿಗಳ ನಿರ್ಮಾಣ ರಚನಾಶೈಅ ನಾಡಪ್ರಭುಗಳ ವಾಸ್ತು ಶೈಲಯಲ್ಲ 
ನಿರ್ಮಿತವಾಗಿರುವುದು. ಕೋಟಿಯ ಹೊರಗಡೆ ಪಶ್ಲಿಮ ದಿಕ್ಕನಲ್ಲ ನೆಲೆಸಿರುವ ಅನೂಕೂಲಕ್ಷಾಗಿ 
ಕಲ್ಯಾಣಿಯನ್ನು ನಿರ್ಮಿಸಿರಬೇಕು. ಈ ಪ್ರದೇಶದಲ್ಲ ಗಣ್ಯರು ಅಥವಾ ದಂಡನಾಯಕರು ನೆಲೆಸಿದ್ದರೆಂದು 


ವಾಸಸ್ಟಳವನ್ನು ನಿರ್ಮಿಸಿರಬೇಕು. 


ಸಿದ್ದಅ೦ಗೇಶ್ವರ :- ಹದಿನೈದನೇಯ ಶತಮಾನದಲ್ಲ ಶ್ರೀ ಎಡೆಯೂರ ಸಿದ್ದಅಂಗೇಶ್ವರರು ದೇಶ 
ಸಂಚಾರಮಾಡುತ್ತಾ ಇಲ್ಲ ಕೆಲಕಾಲ ಇದ್ದುದರ ನೆನಪಿಗಾಗಿ ಒಂದು ಸುಂದರವಾದ ಶ್ರೀ ಸಿದ್ದೇಶ್ವರ ಸ್ವಾಮಿ 
ದೇವಾಲಯವನ್ನು ನಿರ್ಮಿಸಿದರು. ತಮ್ಮ ಸಂಪ್ರದಾಯದ ದೇವತಾ ಕಾರ್ಯಗಳನ್ನು ನಡೆಸಲು ಒಂದು 


ಸಂಘ ಸಂಸ್ಥೆಯುದೆ. 


ಶ್ರೀ ನಂಜುಂಡೇಶ್ವರ ದೇವಸ್ಥಾನದ ಗರುಡ ಕಂಬದ ಬುಡದಲ್ಲ ಶ್ರೀ ಹೇವಿಳಕಂಬ ಸಂವತ್ಸರದ 
ಶ್ರಾವಣ ಸುದ್ದತ್ರಯೇ ದೆಸೆಯಲು ನಲುರ ನಾರಾಣಪ್ಪ, ಕಂಬನು ನಿಲ್ಲಸಿದನು"””. ಗೋಪಾಲಸ್ವಾಮಿಯ 
ದೇವಸ್ಥಾನದ ರಥದ ಮಂಟಪದಲ್ಲ ಶ್ರೀ ಗೋಪಾಲಸ್ತಾಮಿಗೆ ಸೇವೆಯಾಗಿ ರಥವನ್ನು ಸೀಮೆ 
ಮೂಲದವರು ಮಾಡಿಸಿದರು". ಗೋಪಾಲಸ್ವಾಮಿ ಅರ್ಚಕ ರಂಗಾಚಾರ್ಯ, ನಾಗಾಕ್ಷರದ 
ತಾಮ್ರಶಾಸನದಲ್ಲ ವಿಜಯನಗರ ೧ನೇ ರಂಗರಾಯನ ಅಧಿಕಾರಾವಧಿಯಾದ ಕ್ರಿ.ಶ.೧೫೮೮೬ರಲ್ಲ ಭೈರವ 
ಅಗ್ರಹಾರವನ್ನು ದಾನ ನೀಡಿದನು". 


“ದ್‌ ಎ ಕ-€೯, ದೇ.ತಾ,೧೭, ದೇವನಹಳ್ಳಿ. 
ಎ ಕ-€೯, ದೇ.ತಾ,೧೮, ದೇವನಹಳ್ಳಿ. 
ನ ಎಕ, ದೇ.ತಾ,೧೬, ಕ್ರಿ.ಶ.೧೫೮೪, ದೇವನಹಳ್ಳಿ. 


೩೭೦ 


ಮುದ್ದುಬಲುರೆಗೌಡನ ಪೌತ್ರ, ಸೊಣ್ಣಭ್ಯರೇಗೌಡನ ಪುತ್ರನಾದ ಗೋಪಾಲಗ”ೌ್‌ಡನು ಕ್ರಿ.ಶ.೧೬೯೭ 
ರಲ್ಲ ದೇವಣಾಪುರ ರಾಜ್ಯದ ನಲ್ಲೂರು ಹೋಬಳಆಯ ಬೇಗೂರಿಗೆ ಪ್ರತಿನಾಮ ಗೋಪಾಲ ಸಾಗರವೆಂಬ 
ಸರ್ವಮಾನ್ಯದ ಅಗ್ರಹಾರದಲ್ಲನ ೨೫ ವೃತ್ತಿಯನ್ನು ಶ್ರೀಮದನ ಗೋಪಾಲಸ್ವಾಮಿಗೆ ಬಟ್ಟು ಕೊಟ್ಟರು". 
ವೇಣುಗೋಪಾಲ ಸ್ಥಾಮಿಯ ದೇವಸ್ಥಾನದ ಕೈಸಾಲೆಯಲ್ಲನ ಶಾಸನದಲ್ಲ ಕ್ರಿ. ಶ.೧೬೯೯೮ರಲ್ಲ ಶ್ರೀ 
ಮದಲ್ಕೇಲು ಮಂಗಾ ಸಮೇತಾ ಶ್ರೀ ವೆಂಕಟೀಶ್ವರ ಪಾದಾರವಿಂದ ಪರಿ ಪಾಅತ ದೇವಣಪುರದಲು ಶ್ರೀ 
ರುಕ್ಕಿಣಿ ಸತ್ಯಭಾಮ ಸಮೇತ ಶ್ರೀಮದನಗೋಪಾಲ ಸ್ತಾಮಿ ಸೇವಾರ್ಥವಾಗಿ ಶ್ರೀ ಆವತಿ ನಾಡಪ್ರಭು 
ಮುದ್ದುಭ್ಯೈರೇಗೌಡರ ಪೌತ್ರರಾದ ಇಮ್ಮಡಿಸೋಂಣಭ್ಯರೇಗೌಡರ ಧರ್ಮಪತ್ನಿ ಕೆಂಪಮ್ಮನವರ ಪುತ್ರರಾದ 
ಗೋಪಾಲಗೌಡರು ಸ್ವಾಮಿಗೆ ದಾನ ನೀಡಿದರು". 


ಕ್ರಿ.ಶ.೧೬೭೯೮ರಲ್ಲ ಶ್ರೀ ರುಕ್ಕೀಣಿ, ಸತ್ಯಭಾಮ ಸಮೇತ ಶ್ರೀ ಮದನಗೋಪಾಲ ಸ್ಥಾಮಿಯ ಪಡಿತರ 
ದೀಪಾರಾಧನೆ, ನಿತ್ಯೋತ್ಸವ. ಪಕ್ಷೋತ್ಸವ, ಮಾಸೋತ್ಸವ, ರಥೋತ್ಸವ, ವಿನಿಯೋಗ ಪಯುಕ 
ಸಹಿತವಾದ ಸೇವಾರ್ಥಕ್ಷೆ ನಲ್ಲೂರು ಹೋಬಳಯ ಚಿಕ್ಲೋಹಳ್ಳಗ್ರಾಮ. ಸಾವಕನಹಳ್ಳ, ಸೋಮತಹಳ್ಳ. 
ಸಿಂಗೋಹಳ್ಳ ಗ್ರಾಮಗಳು. ವಡಿಗೇನಹಳ್ಳ (ವಿಜಯಪುರ) ಹೋಬಳಯ ಮಡ್ಡೂರ ಗ್ರಾಮ, ಮೆಲೂರ 
ಗ್ರಾಮ ಹಾಗೂ ಹೊಸಕೆರೆ. ಹೊಸತೋಟ. ಹರಾಜ ಬಳಯ ತೋಟ. ಪಲ್ಲಕ್ಕಿ ಜೀಸಣಿಯರಿಗೆ 
ಪಾದಸೇವೆಗಾಗಿ ಬಲುಚಾಪುರ ಗ್ರಾಮ, ಬಂಖರಾಪುರಗಳನ್ನು, ಅರ್ಚಕರಿಗೆ ಉಪರಹಳ್ಜ ಗ್ರಾಮಗಳನ್ನು 
ದಾನ ನೀಡಿದ್ದನು". ಇದೇ ವಿಷಯವನ್ನು ತಿಅಸುವ ಶಾಸನಗಳು (ಬಹುಶಃ ಈ ಶಾಸನದ ಪ್ರತಿಗಳು 
ಇರಬೇಕು) ದೇವನಹಳ್ಳ"””, ಸಿಂಗರಹಳ್ನ"””, ಶಿಡ್ಲಘಟ್ಟ ತಾಲ್ಲೂಕಿನ ಮಳ್ಳೂರು”, ಮೇಲೂರು"””ಗಳಲ್ತ 
ದೊರೆತಿದ್ದು, ಈ ಶಾಸನದಲ್ಲ ದಾನ ನೀಡಿರುವ ಪ್ರತಿ ಗ್ರಾಮದಲ್ಲ ಶಾಸನದ ಒಂದು ಪ್ರತಿಯನ್ನು 
ಹಾಕಿಸಿರಬೇಕು. 


ಗೋಪಾಲಸ್ವಾಮಿ ದೇವಸ್ಥಾನದಲ್ಲರುವ ಬೆಜ್ಳಯ ಬಟ್ಟಲನ್ನು ನವಾಬ ಹೈದರಾಅಖಾನ್‌ 
ಬಹದೂರರ ಸೇವೆಯಾಗಿ”””. ಜಾಗಟಿಯ ಸುತ್ತಲೂ ಶ್ರೀವೇಣು ಗೋಪಾಲಯ್ಯನವರಿಗೆ ಶ್ರಿಮನ್ಯಹಾ 


೧೮೧ 


ಎ.ಕ-೯,ದೆ.ತಾ.೫೧, ಕ್ರಿ.ಶ.೧೬೯೭, ಬೇಗೂರು. 

ಎ.ಕ-೯, ದೇ.ತಾ.೧೬, ಕ್ರಿ.ಶ.೧೬೯೮, ದೇವನಹಳ್ಳಿ. 

ಎ.ಕ-೯,ದೆ.ತಾ.೩೭, ಕ್ರಿ.ಶ.೧೬೯೮, ಸೋಮನಹಳ್ಳಿ. 

ಎ.ಕ-೯, ದೇ.ತಾ.೧೫ ಹಿ ೧೬, ಕ್ರಿ.ಶ.೧೬೯೮, ತಾಮ್ರ ಶಾಸನ, ದೇವನಹಳ್ಳಿ. 
ಎ.ಕ-೯,ದೇ.ತಾ ೭೦, ಕ್ರಿ.ಶ.೧೬೯೮, ಸಿಂಗರಹಳ್ಳಿ. 

ಎ.ಕ-೧೦, ಶಿ.ತಾ, ೫೩ ಕ್ರಿ.ಶ.೧೬೯೮, ಮಳ್ಳೂರು, 

ಎ.ಕ-೧೦, ಶಿ.ತಾ.೫೬ & ೫೭, ಕ್ರಿ.ಶ.೧೬೯೮, ಮೇಲೂರು. 

ನ ಎ ಕ-೯, ಅನುಬಂಧ, ದೇ.ತಾ,೮೩, ದೇವನಹಳ್ಳಿ. 


೧೮೨ 


೧೮೩ 


೧೮೪ 


೧೮೫ 


೧೮೬ 


೧೮೭ 


ಪ್ರಧಾನ ಬಾಲಾಜರಾವು ಹರುಷ ನಿಧಾನ ಮುಕುಂದರಾವು ಸುಬೇದಾರ್‌ ಕಲೆದಾರ್‌ ರ್ದೊೋಡು ರಘುನಾಥ 


ಸ್ಥಾನಿಕನ ಸೇವೆಯಾಗಿ” ದಾನಗಳನ್ನು ನೀಡಿದ್ದಾರೆ. 


ಅ.ಅಗ್ರಹಾರದ ವೇಣುಗೋಪಾಲ ದೇವಾಲಯ 

ದೇವನಹಳ್ಳ ತಾಲ್ಲೂಕಿನ ಚನ್ನರಾಯಪಟ್ಟಣ ಹೋಬಳಯ ತಲ್ಲೋಹಳ್ಳ ಅಗ್ರಹಾರ ಎಂಬ 
ಗ್ರಾಮವನ್ನು ೫೦ ವರ್ಷಗಳ ಹಿಂದೆ ಕತ್ತಾಳೆ ಅಗ್ರಹಾರ ಎಂದು ಕರೆಯಲು ಗ್ರಾಮದ ಸುತ್ತಲೂ 
ರಕ್ಷಣೆಯಂತೆ ಕತ್ತಾಳೆ ಗಿಡಗಳ೦ದ ಹೆಸರು ಬಂದಿತ್ತಂತೆ. ಮೊದಲು ಪ್ರಾಚೀನ ಕಾಲದಲ್ಲದ್ದ ಗ್ರಾಮಕೆ 
ಉತ್ತರಕ್ಕೆ ಒ೦ದು ಕಿ.ಮೀ. ದೂರದಲ್ಲ ಅಗ್ರಹಾರ ವರ್ಗಾವಣಿಯಾಗಲು ಕಾರಣ ಹಾಗೂ ಸಂಸ್ಥಾಪಕರಾದ 
ತಿಮ್ಮಯ್ಯ ಭಟ್ಟರು. ಈ ಅಗ್ರಹಾರ ಟ.ಅಗ್ರಹಾರವಾಗಿದ್ದು, ಊರಿನ ಒಳಗೆ ಇರುವ ಗೋಕಲ್ಲನ್ನು 
ಸಂಕ್ರಾಂತಿ, ನವರಾತ್ರಿ ಸಮಯದಲ್ಲ ವಿಶೇಷ ಪೂಜೆಯನ್ನು ಮಾಡುತ್ತಾರೆ. 

ಊರಿನ ಹೊರಗೆ ಅಂದರೆ ಹಳೇ ಗ್ರಾಮದ ಹೊಲದಲ್ಲ ವೇಣುಗೋಪಾಲ ಸ್ತಾಮಿ ಎನ್ನುವ 
ಬೃಂದಾವನವಿದ್ದು, ಅದರ ಎದುರು ಆಂಜನೇಯ ಶಿಲ್ಪವಿರುವ ಗರುಡ ಗಂಬವಿದೆ. ಸರಕವಾದ ಚಿಕ್ಕದಾದ 
ಗುಡಿಗೆ ನಾಲ್ಲು ಕಂಬಗಳ ಸುತ್ತಲೂ ಮಣ್ಣಿನ ಗೋಡೆಯನ್ನು ಕಲಟ್ಟದಂತಹ ಗುಡಿಯಲ್ಲ ಮುಖ ಮಂಟಪ, 
ಚಿಕ್ಕದಾದ ಅಂತರಾಳವಿದ್ದು. ದೀಪಾರಾಧನೆಗೆ ಕೋಷ್ಟಗಳನ್ನು ಅಂತರಾಳದ ಬಾಗಿಲಲ್ಲ ನಿರ್ಮಿಸಿದ್ದಾರೆ. 
ಚಾಕಾಕಾರದ ಬೃಂದಾವನದ ಮುಂದುಗಡೆಯಲ್ಲ ವೇಣುಗೋಪಾಲ, ರುಕ್ಕೀಣಿ, ಸತ್ಯಭಾಮೆಯರ ಉಬ್ಬು 
ಶಿಲ್ಲಗಳವೆ. ಗೋಪಾಲನಿಗೆ ನಾಲ್ಲು ಕೈಗಳದ್ದು. ಮುಂಗ್ಯಯಲ್ಲ ಕೊಳಲು, ಹಂಗ್ಯೈಯಲ್ಲ ಚಕ್ರ, ಶಂ. 
ಹಿಡಿದಿದ್ದಾರೆ. ಬಲ ಬದಿಗೆ ರುಕ್ಕೀಣಿ, ಎಡಬದಿಯಲ್ಲ ಸತ್ಯಭಾಮ ನಿಂತಿರುವುದನ್ನು ಕಾಣಬಹುದು. 
ಮಲ್ಲಶೆಟ್ಟಪರ, ಕುರಿಜಾಲ, ಹಳೇನಿಜಗಲ್ಲು, ಮಾರಕಲಘಟ್ಟ. ಬೇಗೂರು ಇತ್ಯಾದಿ ಕಡೆ ಚೆನ್ನಕೇಶವ } 
ವೇಣುಗೋಪಾಲ ಎನ್ನವ ದೇವಾಲಯದಲ್ಲ ಬೃಂದಾವನಗಳಗೆ (ಚಿತ್ರ ಸಂಖ್ಯೆ-೮೨) ಪೂಜೆ ಮಾಡುತ್ತಿದ್ದಾರೆ. 
ಸಾಮನ್ಯವಾಗಿ ಅಗ್ರಹಾರಕ್ಕೆ ಯಾರೊಬ್ಬರಾದರು ಯತಿಗಳು ಇದ್ದಿರಬೇಕು ಅಂತಹ ಯತಿಗಳು 
ಮರಣಿಸಿದಾಗ ಅವರಿಗೆ ಬೃಂಆದಾವನ ನಿರ್ಮಿಸಿರಬೇಕು. ಶ್ರೀ ವೈಷ್ಣವರಲ್ಲ ಯತಿಗಳಗೆ ಬೃಂದಾವನ 
ನಿರ್ಮಿಸುವ ಸಂಪ್ರದಾಯವು ಈಗಲೂ ಸಹ ಜಾರಿಯಲ್ಲರುವುದನ್ನು ದಿನಾಂಕ ೨೯/೧೨/೨೦೧೯ ರಂದು 
ಪೇಜಾವಾರಮಠದ ವಿಶ್ವತೀರ್ಥರು ಮರಣಿಸಿದಾಗ ಅವರಿಗೆ ಬೃಂದಾವನ ನಿರ್ಮಿಸುವುದಕ್ಕೆ ಸಿದ್ಧತೆಯನ್ನು 
ಮಾಡಿಕೊಂಡಿದ್ದಾರೆ. ಹಾಗೇಯೇ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕನ್‌ ಸ್ತಾಮೀಜಗೆ ಬೃಂದಾವನವನ್ನು 
ನಿರ್ಮಿಸಿದ್ದಾರೆ. ಗುರುವಾರ ದಿನ ಪೂಜೆ ಮಾಡುವ ರಾಘವೇಂದ್ರರಾಯರಿಗಣೂ ಬೃಂದಾವನವನ್ನು 


3 ಎ.ಕ-೯, ಅನುಬಂಧ, ದೇ.ತಾ,೮೪, ದೇವನಹಳ್ಳಿ. 


ನಿರ್ಮಿಸಿರುವುದನ್ನ ಕಾಣಬಹುದು. ಆನೆಗುಂದಯಲ್ಲ ಹಲವಾರು ಬೃಂದಾವನಗಳದ್ದು ಅದರಲ್ಲ ಇತ್ತೀಚೆಗೆ 
ಒಡೆದು ಹಾಕಿದ ಬೃಂದಾವನವನ್ನು ಮರು ಸ್ಥಾಪಿಸಿದ್ದಾರೆ. 


ಕಂಸನ ಪರಿವಾರದ ರಾಕ್ಷಸರಲ್ಲ ಒಬ್ಬನಾದ ಕೇಶಿಯು ಕುದುರೆಯಾಕಾರದವನಾಗಿ 
ಗೊಕುಲವನ್ನು ಪೀಡಿಸುತ್ತಿರಲು ಶ್ರೀಕೃಷ್ಣನು ಕೊಂದ ಕಾರಣದಿಂದಾಗಿ ಶ್ರೀ ಕೃಷ್ಣನಿಗೆ ಕೇಶವ ಎಂಬ 
ಹೆಸರು ಬಂದಿದೆ. ಕೇಶವ, ಚನ್ನಕೇಶವ, ಚನ್ನರಾಯರು ಮುಂತಾದ ಹೆಸರುಗಳಂ೦ದ ಸಹ ಕರೆಯುತ್ತಾರೆ. 
ಪತ್ನಿಯರಾದ ಶ್ರೀದೇವಿ. ಭೂದೇವಿಯರ ಸಮೇತ ಕೇಶವ ಇರುತ್ತಾನೆ. ಆವತಿ ಪ್ರಭು ಮೂಲ 
ಪುರುಷನಾದ ರಣ ಭೈರೇಗೌಡನು ಆವತಿಯಲ್ಲ ಶ್ರೀದೇವಿ-ಭೂದೇವಿ ಸಮೇತ ಚನ್ನಕೇಶವ 
ದೇವಾಲಯವನ್ನು ಪ್ರತಿಷ್ಠಾಪಿಸಿದನು. ನಂತರ ಇವರ ವಂಶೀಯರ ಆಡಳತವಿರುವ ಪ್ರದೇಶಗಳಲ್ಲ 
ಚನ್ನಕೇಶವ ದೇವಾಲಯಗಳು ನಿರ್ಮಾಣವಾದವು. ಮಾರೇಗೌಡನು ಚನ್ನಕೇಶವ ದೇವಾಲಯವನ್ನು 
ಅಭಿವೃದ್ಧಿ ಪಡಿಸಿದನು. ಮಾರ್ಗಾನಹಳ್ಳನ ಚನ್ನಕೇಶವ ಸ್ವಾಮಿ ದೇವಾಲಯದ ರಚನೆಯ ಹಿಂದೆ 
ರಣಭ್ಯರೇಗೌಡನು ಪರಿವಾರ ಸಮೇತ ಯಣಮಂಜೆಯಿಂದ ಎತ್ತಿನ ಬಂಡಿಯಲ್ಲಟ್ಟು ತರುತ್ತಿದ್ದ 
ಚನ್ನಕೇಶವ ಸ್ತಾಮಿ ಮೂರ್ತಿಯನ್ನು ಮಾರ್ಗದ ಮಧ್ಯದಲ್ಲಯೇ ಪ್ರತಿಷ್ಠಾಪಿಸಬೇಕಾದ ಸಂಕಲ್ಲದಿಂದಾಗಿ 


ಇಲ್ಲ ನಿರ್ಮಿಸಲಾಗಿದೆ. ಎಂಬ ಪ್ರತೀತವಿದೆ. 


ಚಿಕ್ಕಹಾಲದ ಶ್ರೀ ಚನ್ನಕೇಶವ ದೇವಸ್ಥಾನ 

ದೇವನಹಳ್ಣ —- ಯಲಹಂಕ ಹೆದ್ದಾರಿಯಲ್ಲರುವ ಹೊಯ್ದಕ ಕಾಲದಲ್ಲಿ ಶ್ರೀವಿಷ್ಣುವರ್ಧನ 
ಚತುರ್ವೇದಿ ಮಂಗಲವೆಂದು, ವಿಜಯನಗರ ಅರಸರ ಕಾಲದಲ್ಲ ಜಾಲ ವೆಂದು ಈಗ ಚಿಕ್ಕಜಾಲವಾಗಿದೆ. 
ಹೊಯ್ದಳರ ಕಾಲದಲ್ಲ ಹಲವಾರು ಅಗ್ರಹಾರಗಳು ನಿಮಾಣವಾಗಿದ್ದವು. ಊರಿನ ಮಧ್ಯದಲ್ಲರುವ ಈ 
ದೇವಾಲಯದ ಪ್ರದೇಶವು ಅಗ್ರಹಾರವಾಗಿ ಹೊೋಯ್ದಕರ ಕಾಲದಿಂದಲೇ ಉನ್ನತವಾದ ಧರ್ಮ- 
ಸಂಸ್ಕೃತಿಗಳ ಪರಂಪರೆಯನ್ನು ಹೊಂದಿರಬೇಕು. ದೇವಾಲಯದಲ್ಲನ ನವರಂಗದ ಕಂಬಗಳನ್ನು 
ಕ್ರಿ.ಶ.೧೨೭೫ ರ ಅಸುಪಾಸಿನಲ್ಲ ರಚನೆಯಾಗಿರ ಬೇಕು. ಅದಕ್ಕೆ ಪೂರಕವಾಗಿ ಕಂಬಗಳಲ್ಲ ತಮಿಳು 
ಶಾಸನಗಳು ಹಾಗೂ ಅಲ್ಲಾಳ. ಪೆಮ್ಮಾಂಡೈ, ಪಟ್ಟಣಸ್ತಾಮಿ. ಪೆರಿಯದೇವ ಮುಂತಾದ ಕಂಬಗಳನ್ನು 
ರಚನೆ ಮಾಡಿದವರ ಶಿಲ್ಪಗಳ ಹೆಸರುಗಳನ್ನು ಜೊತೆಗೆ ಧರ್ಮಾಡಳತ ವ್ಯವಸ್ಥೆ, ವರ್ತಕ ಜನಾಂಗದವರು 
ಕೇಶವ ದೇವನ ಬಗ್ಗೆ ಹೊಂದಿದ್ದ ಭಕ್ತಿಯನ್ನು ಸಹ ಕಾಣಬಹುದು. 

ಶಾಸನೋಕ್ತವಾಗಿರುವ ಶ್ರೀ ಚನ್ನಕೇಶವ ದೇವಾಲಯವನ್ನು (ಚಿತ್ರ ಸಂಖ್ಯೆ-೭.೨) ಮೂಲರಚನೆಯನ್ನು 
ಕಲ್ಪಸಲು ಸಾಧ್ಯವಾದಷ್ಟು ನವನವೀನವಾಗಿ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯವನ್ನು 


ಹೊಯ್ದಕ ದೊರೆ ವಿಷ್ಣುವರ್ಧನನ ಕಾಲದಲ್ಲ ನಿರ್ಮಾಣವಾಗಿರಖೇಕು. ಮೂರು ಮೀಟರ್‌ ಎತ್ತರದ 
ದಿಬ್ಬದ ಮೇಲೆ ಪೂವಾಭಿಮುಖವಾಗಿರುವ ದೇವಾಲಯದಲ್ಲಿ ಗರ್ಭಗೃಹ, ಅಂತರಾಳ, ನವರಂಗ, 
ಮುಖಮಂಟಪಗಳದ್ದು, ಗರ್ಭಗುಡಿಯಲ್ಲ ೨೦೦೬ ರ ಜೂನ್‌ ೪ ರಂದು ಭೂಡೇವಿ ಶ್ರೀದೇವಿ ಸಮೇತ 
ಕೇಶವಸ್ವ್ತಾಮಿಯನ್ನು ಪ್ರತಿಸ್ಥಾಪಿಸಲಾಗಿದೆ. ಹೊಯ್ದಕರ ಕಾಲದಲ್ಲ ಪ್ರತಿಸ್ಥಾಪಿಸಿದ ಕೇಶವ, ಶ್ರೀದೇವಿ 
ಶಿಲ್ಪಗಳನ್ನು ದೇವಾಲಯದ ನೈಖುತ್ಯ ಮೂಲೆಯಲ್ಲ ಗಾಜನ ಪೆಟ್ಟಗೆಯಲ್ಲಸಲಾಗಿದೆ. ಈ ಕೇಶವನು 
ಪಾದವಲಯ,  ಉದರಬಂಧ, ಯಜ್ಞೋಪವೀತ. ಕಂಠಹಾರ, ಭುಜಕೀರ್ತಿಗಳನ್ನು ಧರಿಸಿದ್ದು 
ಚತುರ್ಭುಜಗಳಲ್ಲ ಮೇಲಅನ ಬಲಗ್ಯೆಯಲ್ಲ ಅಭಯ, ಕೆಳಗಿನ ಬಲಗ್ಯೆಯಲ್ಲ ಚಕ್ರ, ಮೇಲಅನ ಎಡಗ್ಯೆಯಲ್ಲ 
ಶಂ, ಕೆಳಗಿನ ಎಡಗ್ಯೆಯಲ್ಲ ಕೆಳಮುಖ ಮಾಡಿದ ಗದೆಯನ್ನು ಇಡಿದಿದ್ದರೇ, ಶ್ರೀದೇವಿಯು 
ಪಾದವಲಯ, ಕಂಠಹಾರ, ಭುಜಕೀರ್ತಿ, ಕೈಬಳೆ. ಬೆರಳುಂಗುರ, ಬಲಗ್ಯೆಯಲ್ಲ ಮೊಗ್ಗುಹಿಡಿದು ಭುಜಕ್ಕೆ 
ಇಟ್ಟುಕೊಂಡಿದ್ದಾಳೆ. ಎಡಗ್ಯೆಯನ್ನು ಕೆಳಗೆ ಅಬಡಲಾಗಿದೆ. ಕೇಶವನ ಬಲಕ್ಕೆ ಇರಬೇಕಾದ ಭೂದೇವಿಯ 
ಶಿಲ್ಪವಿಲ್ಲ. ಗರ್ಭಗುಡಿಯ ಪ್ರವೇಶದ್ಧಾರದ ಲಲಾಟದಲ್ಲ ಗಜಲಕ್ಷೀಯ ಶಿಲ್ಪಕ್ಕೆ ಹಿತ್ತಾಳೆ ಹೊದಿಕೆ 
ಹೊದಿಸಿದ್ದಾರೆ. ನವರಂಗದ ಪ್ರವೇಶದ್ವಾರದಲ್ಲ ಜಯ ವಿಜಯರ ಶಿಲ್ಪಗಳನ್ನು. ಮುಖಮಂಟಪದಲ್ಲಿ 
ಪ್ರಾಚೀನವಾದ ೧೨ ಶಿಲಾಕಂಬಗಳನ್ನು ತೂಗು ಉಯ್ಯಾಲೆಯಲ್ಲ ಶ್ರೀದೇವಿ. ಚೆನ್ನಕೇಶವಸ್ವ್ತಾಮಿ. 
ಭೂದೇವಿಯರ ಕಂಚಿನ ಉತ್ಸವ ಮೂರ್ತಿಗಳನ್ನು ಕಾಣಬಹುದು. 


ಕ್ರಿ.ಶ.೧೩೨೮ ರ ಕಾಲದಲ್ಲ ಶ್ರೀ ವೀರ ಬಲ್ಲಾಕ ದೇವರಸರು ಉಣಾಮಲೆ ಪಟ್ಟಣದಲ್ಲಿ 
(ತಿರುವಣ್ಣಾಮಲೆ) ಇರುವಾಗ ಮಹಾಪ್ರಧಾನ ಪೊನ್ನಯ್ಯನವರ ಮಕ್ಕಳಾದ ಹೋಯ ದಣ್ಣಾನಾಯಕರು 
ಎಲಹಕ್ಷನಾಡಿನ  ಮಲುಲಗವುಡ, ಮಾರಗವುಡ, ಮಲಯಗವುಡ, ತಾಂ ಮಿಯಪ್ಪ ಗೌಡ. 
ಸೇನಭೋವ ಅಲ್ಲಾಳ ಎಲ್ಲರೂ ಸೇರಿ ಜಾಲದ ಚನ್ನಕೇಶವ ದೇವರಿಗೆ ಜಾಲ (ಅನೂಡಳ) ಮತ್ತು 
ತರಬನಹಳ್ಳಯನ್ನು ಶ್ರೀ ಲಕ್ಷಿ ನರಸಿಂಹ ದೇವರ ಸನ್ನಿಧಿಯಲ್ಲ ಧಾರೆಯೆರೆದು ಕೊಟ್ಟರು". 
ಕ್ರಿ.ಶ.೧೫೩೨ ರ ಅಚ್ಯುತರಾಯರ ಕಾಲದ ಹೆಸರುಘಟ್ಟದ ಶಾಸನದಲ್ಲ ಲಕ್ಷಿನರಸಿಂಹದೇವರ ಗುಡಿಯ 


ಪಸ್ತಾಪವಿದ್ದು. ಎಲ್ಲದೆ ಈ ಗುಡಿ ಎಂಬುದು ನಿಖರವಾಗಿ ತಿಆದುಬಂದಿಲ್ಲ. 


ಕ್ರಿ.ಶ.೧೩೮೨ ರಲ್ಲ ಮೊರಸನಾಡ ಸುಂಕದ ಅಧಿಕಾರಿ ಕಾಮರಸರ ಮಕ್ಕಳು ದೇವರಸರು ಎರಡು 
ನಾಡುಗಳ ಅನೇಕ ತೆರನಾದ ಸುಂಕವಾದ ಅಗಸ, ಕುಂಬಾರ, ಗಾಣಯೆತ್ತು. ಮಥ್ದದೆರಿಗೆ, ಬಡಗಿ ತೆರಿಗೆ, 
ಕ್ಲ್‌ರಿಕ ಮುಂತಾದ ತೆರಿಗೆಗಳನ್ನು ಶ್ರೀ ಚನ್ನಕೇಶವ ನಾಥ ದೇವರ ಕೈಂಕರ್ಯಗಳಗೆ ಸಲ್ಲಬೇಕಾದ 


೧೯೦ 


ಎ.ಕ-೯, ದೇ.ತಾ.೬ರ, ಕ್ರಿ.ಶ.೧೩೨೮, ಹೊರ ಪ್ರಕಾರದಲ್ಲಿ, ಚಿಕ್ಕಜಾಲ. 


೩೭೪ 


ಪಾಲನ್ನು ಅರ್ಪಿಸಿದನು"””. ಕ್ರಿ.ಶ.೧೩೮೨ರಲ್ಲ ಎಲಹಂಕನಾಡ ಸುಂಕದ ಅಧಿಕಾರಿ ರಾಮರಸರ ಮಕ್ಕಳು 
ದೇವರಸ್ಸರು ಗ್ರಾಮದೆರಿಗೆಯ ಸುಂಕದ ಮಾಯು ಹೊನ್ನನು ನಂದಾದೀವಿಗೆ ಧಾರಾಪೂರ್ವಕವಾಗಿ”್‌* 
ದಾನ ಸೀಡಿದ್ದರು. 


ಪ್ರವೇಶ ದ್ವಾರದಲ್ಲರುವ ಗರುಡ ಕಂಬದ ಮೇಲೆ ಕ್ರಿ.ಶ.೧೬೦೯ ರಲ್ಲ ಮಹಾಸಾಮಂತಾಧಿಪತಿ 
ಸೊಂಣಿಯ ನಾಯಕರ ಕುಮಾರ ಭೈರೆಯ ನಾಯಕರು ಮಾಡಿಸಿದ ಕಂಬ. ದೇವಾಲಯವನ್ನು ಪುನಃ 
ನಿರ್ಮಾಣ ಮಾಡುವಾಗ ಲಭ್ಯವಿದ್ದ ೨ ಶಾಸನಗಳನ್ನು ಪ್ರಾಂಗಣದೊಳಗೆ ನಿಲ್ಲಸಿರುತ್ತಾರೆ. 


ದೇವಾಲಯದ ಆವರಣದಲ್ಲ ಗೋಡೆಗೆ ಒರಗಿಸಿರುವ ೨ ಕಡೆಯಲ್ಲ ಕ್ರಿ.ಶ.೧೬೧೨ ರ ಕಾಲದಲ್ಲ 
ಗರುಡ ಗಂಬ ಶಾಸನದ ನಂತರ ೩ ವರ್ಷಗಳ ನಂತರದಲ್ಲ ಮಹಾಸಾಮಂತಾಧಿಪತಿ ಚಲವಲಕದ 
ಚವುಂಡಿನಾಯಕರ ಕುವರ ಚವುಂಡೆಯ ನಾಯಕರು ನಲ್ಲೂರನಾಡಿನ ಮುತ್ತುಕದಹಳ್ಳಯಲ್ಲಿ 
ಕ್ಲೇತ್ರಪಾಲನೆ ಮಾಡುವಾಗ ಶ್ರೀ ವಿಷ್ಣುವರ್ಧನ ಚತುರೇದಿ ಮಂಗಲವೆಂಬ ಹೆಸರನ್ನು ಹೊಂದಿರುವ 
ಚಿಕ್ಕ್ಷಜಾಲದ ಶ್ರೀ ಚನ್ನಕೇಶವ ದೇವರ ವಿಷ ಕಾಲದ ಪೂಜಾದಿಗಳಗೆ ಮುತ್ತುಕದಹಳ್ಳಯ ಕೆರೆಯ 
ಕೆಳಗಿನ ಜಮೀನಿನ ಧಾರೆಯೆರೆದಿದ್ದಾರೆ"”. 


ನಿಜಗಲ್ಲು 

ಹೊಯ್ದಕ ವಿಜಯನಗರ, ಮರಾಠ, ಮೈಸೂರು ಒಡೆಯರ ಆಳ್ವಕೆ ಒಳಪಟ್ಟ ನಿಜಗಲ್ಪನಲ್ಲ (ಚಿತ್ರ 
ಸಂಖ್ಯೆ-೮೩) ಲಕ್ಷ್ಮಿನರಸಿಂಹ. ವೀರಭದ್ರ, ಮಲ್ಲಕಾರ್ಜುನ, ಗಣಪತಿ ದೇವಾಲಯಗಳವೆ. ಸದಾಶಿವರಾಯ 
ದಳವಾಯುಗಳಾದ ಕೆಂಪರಾಜಯ್ಯ, ಚಿಕ್ಕದೇವರಾಜ ಒಡೆಯರ ಸೇವಕನಾಗಿ ದಾಸರಾಜಯ್ಯರು ಆಡಳತ 
ನಡೆಸಿ ದೇವಾಲಯಗಳಗೆ ದಾನ ನೀಡಿದ್ದಾರೆ. ಕ್ರಿ.ಶ.೧೬೯೮ ರಲ್ಲ ಚಿಕ್ಕದೇವರಾಜ ಒಡೆಯರ ಸೇವಕನಾದ 
ಬಳುಗಿಲ ದಾಸರಾಜಯ್ಯನು ನಿಜಗಲ್ಲನಲ್ಲ ರಕ್ಷಣೆಗಾಗಿ ಕೋಟಿಯನ್ನು ಕಣ್ಪಸಿ. ದಕ್ಷಿಣ ದಿಕ್ಕಿನ ಬಾಗಿಲ 
ಬಳಯ ವಿಘ್ನೇಶ್ವರ ಗುಡಿಯನ್ನು ನಿರ್ಮಿಸುತ್ತಾನೆ"””. ಈ ಹಳೆಯ ಗಣೇಶನ ಗುಡಿ ಪೂರ್ಣ ಜದ್ದು 
ಹೋಗಿದ್ದು, ಹೊಸದಾಗಿ ಚಿಕ್ಕ ಗುಡಿಯನ್ನು ಕಣ್ಣ ಹಳೇಯ ಗಣೀಶನ ವಿರ್ರಹವನ್ನು ಮರು 


ಪತಿಸ್ಲಾಪನೆಯನ್ನು ೨೦೧೯ ರಲ್ಲ ಮಾಡಲಾಗಿದೆ. 


 ಎ.ಕ-€೯, ದೇ.ತಾ.೫೭, ಕ್ರಿ.ಶ.೧೩೮೨, ದೇವಸ್ಥಾನದ ಬಾಗಿಲ ಬಳಿ, ಚಿಕ್ಕಜಾಲ. 


್‌ ಎ.ಕ-೯, ದೇ.ತಾ.೫ಲ, ಕ್ರಿ.ಶ.೧೩೮೨, ದೇವಸ್ಥಾನದ ಉತ್ತರ ಕಡೆ ಗೋಡೆಯಲ್ಲಿ, ಚಿಕ್ಕಜಾಲ. 
 ಎ.ಕ-€೯, ದೇ.ತಾ.ರ೯, ಕ್ರಿ.ಶ.೧೪೧೨, ಹೊರ ಪ್ರಕಾರದ ಆಗ್ನೇಯ ದಿಕ್ಕಿನಲ್ಲಿ, ಚಿಕ್ಕಜಾಲ. 
ನ್‌ ಎ.ಕ-೯,ನೆ.ತಾ.೬೬, ಕ್ರಿ.ಶ.೧೬೯೮, ಬೆಟ್ಟದ ಮೇಲೆ ಶ್ರೀ ಪರಮೇಶ್ವರ ದೇವರ ಗವಿಯ ಬಲಭಾಗದ ಗೋಡೆ ಬಂಡೇ ಮೇಲೆ, ನೀಜಗಲ್ಲು. 


೩೭೫ 


ಕ್ರಿ.ಶ.೧೬೯೮ ರಲ್ಲ ಕೋಟೆಯು ಪೂರ್ಣವಾದ ವಿವರದ ಶಾಸನದಲ್ಲ ಲಕ್ಷ್ಮಿನರಸಿಂಹ ಮತ್ತು ಲಕ್ಷ್ಮಿ 
ದೇವಾಲಯವನ್ನು ನಿರ್ಮಿಸಿದ್ದ ಉಲ್ಲೇಖವಿದೆ. ಪೂರ್ವಾಭಿಮುಖವಾಗಿ ಗರ್ಭಗೃಹ. ಸುಖನಾಸಿ. 
ನವರಂಗಗಳನ್ನು ಹೊಂದಿರುವ ದೇವಾಲಯದ ಗರ್ಭಗುಡಿಯಲ್ಲ ೩ ಅಡಿ ಎತ್ತರದ ಲಕ್ಷಿಸಮೇತನಾದ 
ನರಸಿಂಹನ ವಿಗ್ರಹವಿದ್ದು, ಪ್ರವೇಶದ್ವಾರ ಮತ್ತು ಸುಬನಾಸಿ ದ್ವಾರಬಂಧವು ಒಂದೇ ಆಕಾರದಲ್ಲದ್ದು. 
ಎರಡು ದ್ವಾರದಲ್ಲೂ ಜಯ ವಿಜಯರ ಶಿಲ್ಪಗಳನ್ನು ಕಾಣಬಹುದು. ತೆರೆದ ನವರಂಗದಲ್ಲ ಒಟ್ಟು ೧೬ 
ಕಂಬಗಳದ್ದು, ಮದ್ಯಭಾಗದಲ್ಲ ಭುವನೇಶ್ವರಿಯನ್ನು ಕಂಡು ಬರುತ್ತದೆ. ಈ ದೇವಾಲಯದ 
ಎಡಭಾಗದಲ್ಲ ಗರ್ಭಗೃಹ ಮತ್ತು ತೆರೆದ ನವರಂಗಗಳನ್ನು ಹೊಂದಿರುವ ಲಕ್ಷ್ಮಿದೇವಿಯ 
ದೇವಾಲಯವಿದ್ದು, ಗರ್ಭಗುಡಿಯ ಯಾವೇದೇ ರೀತಿಯ ವಿಗ್ರಹವಾಗಲ, ಶಿಲ್ಲವಾಗಆಅ ಕಂಡು 
ಬರುವುದಿಲ್ಲ. 


ಈ ಲಕ್ಷ್ಮಿನರಸಿಂಹ ಸ್ವಾಮಿಯವರ ಪಡಿತರ ದೀಪಾರಾಧನೆ ಮುಂತಾದ ಸಕಲ ಸೇವೆಗೆ 
ಕ್ರಿ.ಶ.೧೭೨೦ ರಲ್ಲ ಕಾರ್ತಿಕ ಶುದ್ಧ ೧೫ ಗುರುವಾರ ಪುಣ್ಯಕಾಲದಲ್ಲ ಮಹಿಶೂರ ಕೃಷ್ಣರಾಜ 
ಒಡೆಯರೈೈಯ್ಯವವರು ಗೊಟಗೆರೆಗೆ ಪ್ರತಿನಾಮವಾದ ನರಸಿಂಗಪುರ ಗ್ರಾಮ ಉಪಗ್ರಾಮವನ್ನು”*”, 
ಕ್ರಿ.ಶ.೧೭೧೯ ರಲ್ಲ ಲಕ್ಷಿ ನರಸಿಂಹಸ್ತಾಮಿಯವರ ಸಕಲ ಸೇವೆ ನಿಮಿತ್ತ ಶ್ರೀ ಭಂಡಾರಕ್ಷೆ ಪುಡಿವಬ್ಬಾಗಿ 
ಸಮರ್ಪಣಿ ಮಾಡಿದ ದವ್ಯದಲ್ಲ ದೇವಸ್ಥಾನಕ್ಕೆ ಕ್ರಯ ಬದ್ದವಾಗಿ ಸಂಪಾದಿಸಿದ ವೃತ್ತಿಗಳ ವಿವರಣೆ" 
ಇದ್ದರೇ, ಮುಂದಿನ ವರ್ಷದಲ್ಲ (ಕ್ರಿ.ಶ.೧೭೨೦) ಅದೇ ದೇವರ ಸೇವೆಗಾಗಿ ದಾಸರಾಜಯ್ಯನೇ 
ಸೋಮಸಾಗರ ಅಗ್ರಹಾರವನ್ನು ಕ್ರಮಬದ್ದವಾಗಿ ಸಂಪಾದಿಸಿದ ವೃತ್ತಿಗಕ ವಿವರಗಳನ್ನು ದಾನ ಕೊಟ್ಟದ್ದರ 
ಬಣ್ಣೆ ದೇವರಾಯನ ದುರ್ಗದ ಮತ್ತೊಂದು ತಾಮ್ರಶಾಸನದಲ್ಲ ಕಾಣಬಹುದು". 


ಹೀಗೆ ಒಡೆಯರ ಕಾಲದಲ್ಲ ವಿಜೃಂಮಣೆಯಂದ ಪೂಜೆ ಪುನಸ್ಥಾರಗನ್ನು ಪಡೆಯುತ್ತಿದ್ದ ಈ 
ಲಕ್ಷ್ಮಿನರಸಿಂಹ ದೇವಾಲಯವು ಈಗ ಹಾಳಾಗಿದ್ದು, ಮೂಲ ದೇವರನ್ನು ಊರಿನ ಹತ್ತಿರ 
ದೇವಾಲಯವನ್ನು ನಿರ್ಮಿಸಿರಬೇಕು. ಕ್ರಿ.ಶ.೧೭೭೦ ರಲ್ಲ ಮರಾಠರ ಅಧೀನದಲ್ಪದ್ದ ನಿಜಗಲ್ಪನಲ್ಲ 
ಮರಾಠರು ಮತ್ತು ಹೈದರಾಅ ನಡುವಿನ ಯುದ್ಧದಿಂದಾಗಿ ಕೋಟಿಯೊಳಗಿನ ದೇವಾಲಯಗಳು 
ಹಾಳಾಗಿರಬೇಕು. ಕೋಟಿಯಿಂದ ಹೊರಗಿದ್ದುದರಿಂದಾಗಿ ಬಹುಶಃ ವೀರಭದ್ರ, ಮಲ್ತಕಾರ್ಜುನ 


ದೇವಾಲಯ ಸುಸರ್ಟ್ಯತವಾಗಿದೆ. ಬೆಟ್ಟದ ಮೇಲ್ಲಾಗದಲ್ಲನ ಲಕ್ಷ್ಮಿನರಸಿಂಹ ದೇವಾಲಯ ಜನಸಂಪರ್ಕ 


೧೯೫ 


ಎ.ಕ-೯,ನೆ.ತಾ.೭೦, ಕ್ರಿ.ಶ.೧೭೨೦, ನರಸಿಂಹಪುರ. 
೬ ಎ.ಕ.೧೨, ತುಮಕೂರು ೪೭, ಕ್ರಿ.ಶ.೧೭೧೯, ದೇವರಾಯನದುರ್ಗ. 
9೭ ಎ.ಕ.೧.೨, ತುಮಕೂರು ೪೭, ಕ್ರಿ.ಶ.೧೭೨೦, ದೇವರಾಯನದುರ್ಗ. 


ಕಡಿಮೆಯಾಗಿ ರಕ್ಷಣೆಯುಲ್ಲದೆ ಹಾಳಾಗಿದ್ದು, ನಂತರದ ದಿನಗಳಲ್ಲ ಜನಸಂಪಕಕ್ಕೆ ಅನುಕೂಲವಾಗುವಂತೆ 
ಊರಿಗೆ ಸ್ಥಳಾಂತರಗೊಂಡಿರಬೇಕು. ಇಲ್ಲದೇ ನಿಧಿಯ ಆಸೆಯಿಂದ ನಿಧಿಗಳ್ಳರು ಹಾಳು ಮಾಡಿರಬೇಕು. 


ನೈಸರ್ಗಿಕ ಗುಹಾಂತರ ಮಲ್ಲಕಾರ್ಜುನ ದೇವಾಲಯವು ಪ್ರಾಚೀನ ದೇವಾಲಯವಾಗಿತ್ತು. 
ಪೂರ್ವಾಭಿಮುಬವಾಗಿರುವ ದೇವಾಲಯದ ಪ್ರವೇಶದ್ವಾರವು ಕಿರೀದಾಗಿದ್ದು ಸುಮಾರು ೬ ಅಡಿ 
ಎತ್ತರವನ್ನು ಹೊಂದಿದೆ. ಒಳಗೆ ಪ್ರವೇಶಿಸಿದರೆ ಸುಮಾರು ೮೦ ಅಡಿ ವಿಸ್ತಾರವಾದ ಪ್ರಾಗಂಣವಿದೆ. 
ಗರ್ಭಗೃಹದಲ್ಲ ೧೨ ಅಡಿ ಎತ್ತರದ ಬಾಣಲಂಗವಿದ್ದು. ಕ್ರಿ.ಶ.೧೨೮೮ ರಲ್ಲ ಹೊೋಯ್ದಕ ಮಂತ್ರಿ ರಾಜ 
ನಿಚಯನ ಆದೇಶದಂತೆ ಮಹಾಪ್ರಧಾನಿ ಕಂಬಯ್ಯ ದಣ್ಣಾಯಕನು ಕೆರೆಯನ್ನು ಕಣ್ಟನಿ ದಾನ 
ನೀಡಿದ್ದರು”. ಈ ಕೆರೆಯನ್ನು ಸಂಬವನ ಕೆರೆ ಎಂದು ಈಗಲೂ ಕರೆಯುತ್ತಾರೆ. ಸುಮಾರು ೨೦ 
ವರ್ಷಗಳ ನಿಧಿಕಕ್ಟರ ಆವಳಂಯುಂದ ಬಾಣಲಅಂ೦ಗವು ಮಣ್ಣಲ್ಲ ಮುಚ್ಚು ಹೊಗಿದೆ. ಗರ್ಭಗುಡಿಯ ಮುಂದೆ 
ದೇವಾಲಯದ ಬಲಕ್ಕೆ ಭತ್ತಿಯಾದ ಬಂಡೆಯ ಮೇಲೆ ಹಲವು ಉಬ್ಬು ಶಿಲ್ಪ್ಲಗಳವೆ. ನವಿಲಂನ ಮೇಲೆ 
ಆಸೀನಾಗಿರುವು ಷಣ್ಮುಗ ಅಥವಾ ಕುಮಾರಸ್ವಾಮಿ, ವೀರಭದ. ನಾಗರಾಜ ಹಾಗೂ ಕಂಕಾಳಾ ಶಿವನ 
ಶಿಲ್ಪಗಳನ್ನು ಕಾಣಬಹುದು. ಈ ಪರಮೇಶ್ವರ ಗಪಿ ಬಾಗಅನ ಎಡಗಡೆ ಗಣಪತಿ ವಿಗ್ರಹದ ಕೆಳಗೆ 
ಬಂಡೆಯ ಮೇಲೆ ದಂಧಪಡಿ ನಾಯಕರ ಮಕ್ಕಳು ಇಮ್ಮಡಿ ನಾಯ್ದರು"”” ಈ ಗಣಪತಿ ವಿಗ್ರಹವನ್ನು 
ಪ್ರತಿಷ್ತಾಪಿಸಿರಬೇಕು. ಈ ಶಾಸನದ ಮೇಲೆ ಮಣಿಸ್ತಾನ ಎಂದು ಇರುವುದು”. ಈ ಭಾಗದಲಿ 
ಕೊಳವಿದ್ದಿರಬೇಕು. ಹೊತ್ತ ಹರಕೆಯನ್ನು ತೀರಿಸಲು ಈ ಕೊಳದಲ್ಲ ಮಡಿಸ್ತಾನ ನಡೆಯುತ್ತಿರಬೇಕು. ಆ 
ಸಂದರ್ಭದಲ್ಲ ಈ ಶಾಸನ ಹಾಕಿಸಿರಬೇಕು. ಈ ಗಣಪತಿ ವಿಗ್ರಹದ ಎಡಕ್ಕೆ ಪಾರ್ವತಿ ದೇವಿಯ ಚಕ್ಷ 
ಗುಡಿ ಮಾತ್ರ ಇದ್ದು ಒಳಗೆ ಯಾವುದೇ ರೀತಿಯ ಮೂರ್ತಿಶಿಲ್ಪವಿಲ್ಲ. 


ಈ ಪರಮೇಶ್ವರ ದೇವಾಲಯದ ಪಕ್ಷದಲ್ಲ ನೈಸರ್ಗಿಕ ಶಿಲಾನೆಲೆಯಲ್ಲನ ವೀರಭದ್ರ 


> 
ದೇವಾಲಯವು ವಾಸ್ತುಶಿಲ್ಪ ಶೈಅಯಿಂದ ೧೩ನೇ ಶತಮಾನ ಕಾಲದಲ್ಲ ರಚನೆಯಾಗಿರಬೇಕು. ೧೨ ಅಡಿ 
ಎತ್ತರ ವೀರಭದ್ರ ಶಿಲ್ಲದ ಬಲಕ್ಕೆ ಭದ್ರಕಾಅ, ಎಡಕ್ಕೆ ದಕ್ಷನ ಶಿಲ್ಪಗಳವೆ. ಇದರಲ್ಲ ಹಾವುಗಳು ವಿಶಿಷ್ಟವಾಗಿ 
ಎದ್ದು ಕಾಣಿಸುತ್ತದೆ. ಕ್ರಿ.ಶ.೧೫೭೨ ರಲ್ಲ ನವೀಕರಿಸಲಾಗಿದೆ. ಮುಸ್ಲಿಂ ರಾಜರು ದಂಡೆತ್ತಿ ಬಂದು ಅನೇಕ 
ವಿಗ್ರಹಗಳನ್ನು ಒಡೆದು ನಾಶ ಮಾಡಿದರು. ಆಗ ಉದ್ದಾನ ವೀರಭದ್ರೇಶ್ವರ ಮೂರ್ತಿಯು ಸಹ ಪ್ವಲ್ಲ 
ಭಿನ್ನವಾದ ನಂತರ ಹಕೇನಿಜಗಲ್‌ನ ಭಾಗದ ಬೆಟ್ಟದಲ್ಲ ತಂದು ಪ್ರತಿಷ್ಠಾಪಿಸುತ್ತಾರೆ. ಈ ವೀರಭದ್ರ 


© pr) 


೧೯೮ 


ಎ.ಕ-೯,ನೆ.ತಾ.೬೩, ಕ್ರಿ.ಶ.೧೨೩೮, ನಿಜಗಲ್ಲು ಗ್ರಾಮದ ಕಣಿವೆಯಲ್ಲಿ ಸಂಬವನಕೆರೆ ಹಿಂದೆ ರಸ್ತೆ ಬಳಿ ಇರುವ ಕಲ್ಲು. 
 ಎ.ಕ-೯, ನೆ.ತಾ.೧೬೧, ನಿಜಗಲ್ಲು ಬೆಟ್ಟದ ಮೇಲೆ ಪರಮೇಶ್ವರ ಗವಿಬಾಗಲಿಗೆ ಎಡಗಡೆ ಗಣಪತಿ ವಿಗ್ರಹದ ಕೆಳೆಗೆ ಬಂಡೆಯ ಮೇಲೆ. 
5 ಎ ಕ-೯, ನೆ.ತಾ.೧೬.೨, ನಿಜಗಲ್ಲು ಬೆಟ್ಟದ ಮೇಲೆ ಪರಮೇಶ್ವರ ಗವಿಬಾಗಲಿಗೆ ಎಡಗಡೆ ಗಣಪತಿ ವಿಗ್ರಹದ ಕೆಳಗಿನ ಅದೇ ಬಂಡೆಯ ಮೇಲೆ. 


೩೭೭ 


(ಉದ್ದಂಡಯ್ಯ) ದೇವಸ್ಥಾನದ ಬಲಕ್ಕೆ ಮಠದ ಬುಡದಲ್ಲರುವ ಬಂಡೆಯ ಮೇಲೆ ಸೋಮನಾಥ 
ಒಡೆಯರು ನಮ್ಮ ಆರಾಧ್ಯರಾದ ಬೊಮ್ಮಿದೇವರ ಒಡೆಯರಿಗೆ ನಿಜಗಲ್ಲಯ ಹಿರಿಯ ಕೆರೆಯ ಕೆಳಗಣ 
೧೦ ಬಂಡುಗ ಗಡ್ಡೆಯನ್ನು ದಾನ ನೀಡಿದರು”. ಬಹುಶ: ಬೊಮ್ಮದೇವ ಒಡೆಯರು ಎಂಬುವರು 
ಮಠಾಧಿಪತಿಗಳಾಗಿರ ಬೇಕು. ಮಠವಿದ್ದ ಪ್ರದೇಶವವೀಗ ಪ್ರಸಾದ ಹಂಚುವ ಕೇಂದವಾಗಿದೆ. 


ಕೋಟಿಯ ಮೇಲ್ಕಾಗಕ್ಕೆ ಹೋದಂತೆ ಸಿದ್ದರ ಗುಡಿಯುದೆ. ಅಲ್ಲ ಇನ್ನು ಮೇಲ್ಲುದಿಯಲ್ಲ 
ಕುದುರೆಲಾಯ, ಗರುಡಿ ಮನೆ, ರಾಜನ ವಾಸಗೃಹದ ಜೊತೆಗೆ ಯಾಣವನ್ನು ನೆನಪಿಸುವಂತಹ 
ಬೃಹತ್ತಾದ ಏಕ ಶಿಲ ಬಂಡೆಗಳವೆ. ಕೋಟಿಯು ಪಶಿಥಿಲವ್ಯವಸ್ಥೆ ತಲುಪಿದೆ. ಕ್ರಿ.ಶ.೧೮೩೧ ರಲ್ಲ ಮುಮ್ಮಡಿ 
ಕೃಷ್ಣರಾಜ ಒಡೆಯರಿಂದ ಅಧಿಕಾರ ವಹಿಸಿಕೊಂಡ ಜಬ್ರಟೀಷ್‌ ಕಾಲದಲ್ಲ ನಿಜಗಲ್ಲು ತಾಲ್ಲೂಕು 
ಕೇಂದವಾಗಿ, ನಂತರ ಕೆಲವು ವರ್ಷಗಳ ಕಾಲ ನಿಜಗಲ್ಲು ಹೋಬಳ ಕೇಂದ್ರವಾಗಿ ಸೋಂಪುರ 
ಹೋಬಳಯಾದ ಮೇಲೆ ನಿಜಗಲ್ಲು ಅದಕ್ಷೆ ಸೇರಿತು. ೧೯೫೯ ರ ವರೆಗೆ ನಿಜಗಲ್ಲು ಗ್ರಾಮ 
ಪಂಚಾಯುತಿಯ ಕೇಂದ್ರವಾಗಿತ್ತು. ಬಟೀಷರು ನಿಜಗಲ್ಪ್ಲನ ಕೋಟಿಯನ್ನು ನಾಶ ಮಾಡಿದ ನಂತರ 
ನಿಜಗಲ್ಲು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಹಳೇನಿಜಗಲ್‌ ಎಂಬ ಗ್ರಾಮವಾಗಿ 
ಉಳದುಕೊಂಡಿದೆ. 


ಹಕೇನಿಜಗಲ್ಲುವಿನ ಬಸವಣ್ಣನ ಗುಡಿಯಲ್ಲ ಬಸವಣ್ಣ ಕೂತಿರುವ ಕಲ್ಲು ಕಂಭದ ಮೇಲೆ 
ಹೊಯ್ದಕ ವೀರನಾರಸಿಂಹ ದೇವರಸರು ದಾನ ನೀಡಿದ ಶಾಸನವಿದೆ್‌”. ಆಲದಮರದ ಕೆಳಗೆ 
ನಂದಿಗಡವನು ಲಕೂರ ಯೆಲಜನವೆಯನ್ನು ನಿಜಗಲ್‌. ಹಳೇನಿಜಗಲ್‌ ಕಟನಗಜ””” ಎಂದು ಈ 
ಶಾಸನದ ಕಾಲಕ್ಲಾಗಅೀ ನಿಜಗಲ್‌., ಹಳೇನಿಜಗಲ್ಲು ಎಂದು ೨ ಗ್ರಾಮಗಳು ಪ್ರತ್ಯೇಕವಾಗಿ ಇರುವುದನ್ನು 
ಕಾಣಬಹುದು. ಆಶಾಡದ ಬ ೧೩ರಲ್ತ್ಪ ಕೆಂಚ ಸೋಮನು ದಾನ ನೀಡಿದನು*””. ಕ್ರಿ.ಶ.೧೨೨೮ ರ 
ಶಾಸನದ ನಿಜಗಅಯ ಪುರವೇ ಈಗಿನ ಹಳೇಯ ನಿಜಗಲ್ಲು ಗ್ರಾಮವಾಗಿದ್ದು. ಗ್ರಾಮದ ಶಿವಾಲಯವು 
ಈಗ ಪಾಳು ಬದ್ದಿದ್ದೆ. 


ಕ್ರಿ.ಶ.೧೭೧೯ ರ ವಿಕಾರಿ ಸಂವತ್ಸರದ ಮಾಘ ಶು ೧೦ ಭಾನುವಾರ ಶುಭ ತಿಥಿಯಲ್ಲ ತೆಪ್ಪದ 
ಬೇಗೂರಿನಲ್ಲ ತಾಯುರ ಪ್ರಭುಗಳಾದ ಕೆಂಪರಾಜೆಯ ಕುಮಾರ ದಾಸರಾಜಯ್ಯನ ಅರಸಿನವರು ಮುದ್ದು 


ನ ಎ.ಕ-೯, ನೆ.ತಾ.೧೫೮, ಹಳೇ ನಿಜಗಲ್ಲು ಬೆಟ್ಟದಲ್ಲಿ ವೀರಭದ(ಉದ್ದಂಡಯ್ಯ) ದೇವಸ್ಥಾನದ ಬಲಕ್ಕೆ ನಿಜಗಲ್ಲು ಮಠದ ಬುಡದಲ್ಲಿರುವ ಬಂಡೆಯ ಮೇಲೆ. 
5 ಎ .ಕ-೯, ಅನುಬಂಧ, ನೆ.ತಾ,೧೫೭, ಕ್ರಿ.ಶ.೧೨೮೦, ನಿಜಗಲ್ಲು. 

ಎ.ಕ-೯, ಅನುಬಂಧ, ನೆ.ತಾ.೧೬೦, ಹಳೇ ನಿಜಗಲ್ಲು. 

ಎ.ಕ-೯, ನೆ.ತಾ.೧೫೯, ಹಳೇನಿಜಗಲ್ಲು. 


೨೦೩ 


೨೦೪ 


ಬಸವ್ಯಯ  ಮುಖಾಂತ್ರವಾಗಿ ದೇವಾಲಯ ನಿರ್ಮಿಸಿ, ಗಂಗಾಧರ ಸ್ವಾಮಿಯವರು ಪ್ರತಿಷ್ಠೆ 
ಮಾಡಿಸಿದರು”””. ತೆಪ್ಲದ ಬೇಗೂರು ನಿಜಗಲ್ಲನ ವ್ಯಾಪ್ತಿಗೆ ಒಳಪಟಣ್ಪತ್ತು ಎನ್ನಬಹುದು. ಕ್ರಿ.ಶ.೧೭೬೩ ರಲ್ಲ 
ಆಷಾಡ ಶುದ್ಧ ೩ ರಲ್ಲ ಮಹಿಶೂರ ಶ್ರೀ ಕೃಷ್ಣರಾಜ ಒಡೆಯರ್ಯೈೇಯ್ಯನವರು ಅಳ್ವಕೆಯಲ್ಲ ಚಾವಾಡಿ 
ವಳತವಾದ ಶೂರಗಿರಿ ಸ್ಥಳದ ಕಂಬಾಳು ಹೋಬಳಯ ಮಾಚನಹಳ್ಳ, ಗೊಲ್ಬೆಗೆರೆಪಾಳ್ಯ, ಕೆರೆಯಹುರ, 
ಹೆಗ್ಗುಂದ ವಳತದ ಅಪ್ಪುಕೊಂಡನಹಳ್ಳಯ ಹುಟ್ದಾವಳಯನ್ನು ಶಾನುಭೋಗ ನರಸ್ಯೆಯನ ಲೆಕ್ಟದಲ್ಲ 


ಸಂರಹಿಸುತ್ತಿಧನು””*. 
2ಬಿ 


ಹೀಗೆ ಕ್ರಿ.ಶ.೧೨೮೮ ರಿಂದ ಸ್ವಾತಂತ್ಯ ಪೂರ್ವದವರೆಗೆ ಹಲವಾರು ಏಳು-ಜೀಳುಗಳನ್ನು 
ಕಂಡಿರುವ ಸ್ಥಳವಾದ ನಿಜಗಲ್ಲು ಸುಮಾರು ೧೭-೧೮ ನೇ ಶತಮಾನದಲ್ಲ ಧಾರ್ಮಿಕವಾಗಿ, 
ರಾಜಕೀಯವಾಗಿ ಬೆಳೆದ ಪ್ರದೇಶವು ಇಂದಿಗೆ ಒಂದು ಕುಗ್ರಾಮವಾಗಿ ಮಾತ್ರ ಅಸ್ತಿತ್ತದಲ್ಲದೆ. 


ವೆಂಕಟರಮಣ ಸ್ವಾಮಿ ದೇವಾಲಯ 

ಹೈದರಾಲಅ ಅಳ್ವಕೆಯಲ್ಲ ದೊಡ್ಡಬಳ್ಞಾಪುರದಲ್ಲ ಅರುಣಾಚಲ ಪಂತರು ವೆಂಕಟರಮಣ ಸ್ವಾಮಿ 
ದೇವಾಲಯ ಚಿತ್ರ ಸಂಖ್ಯೆ-೮೪) ನಿರ್ಮಿಸಿದರು. ದೂರದಿಂದ ನೋಡಿದರೆ ಮಸೀದಿಯಂತೆ ಕಾಣುವ 
ಇಸ್ಲಾಮಿಕ್‌ ಶೈಲಯ ದೇವಾಲಯದ ಒಳ, ಹೊರ ಪ್ರಕಾರದಲ್ಲ ಪಡಸಾಲೆಯನ್ನು ನಿರ್ಮಿಸಲಾಗಿದೆ. 

ದೇವಾಲಯಕ್ಕೆ ಬೇಕಾದ ವಿಗ್ರಹವನ್ನು ಮೈಸೂರಿನಲ್ಲ ಲಕ್ಷಿ ಪದ್ಮಾವತಿ ಸಮೇತ ವೆಂಕಟರಮಣ 
ಸ್ತಾಮಿ ಶಿಲಾ ಮೂರ್ತಿಯನ್ನು ಮತ್ತು ಮೂರಡಿ ಎತ್ತರದ ತಾಮ್ರದ ಉತ್ಸವ ಮೂರ್ತಿಗಳನ್ನು 
ತಯಾರಿಸಲಾಗಿತ್ತು. ಆದರೆ ಹೈದರಾಅ ಕಣ್ಣು ತಪ್ಪಿಸಿ ಮೈಸೂರಿನಿಂದ ದೊಡ್ಡಬಳ್ಳಾಪುರಕ್ಕೆ ತರುವುದು 
ಅಸಾಧ್ಯವಾದ ಕಾರ್ಯವಾಗಿತ್ತು. ಕ್ರಿ.ಶ.೧೭೮೨ ರಲ್ಲ ಹೈದರಾಅ ಎರಡನೇ ಮೈಸೂರು ಯದ್ದದಲ್ಲ 
ಆತನಾದಾಗ ಆನೇಕಲ್ಪ್ಲನಲ್ಲ ಭನ್ನವಾಗದೆ ಇದ್ದ ವೆಂಕಟರಮಣ ಸ್ತಾಮಿಯ ಮೂರ್ತಿಯನ್ನು (ಹಳೇ 
ದೇಗುಲದ) ತಂದು ಪ್ರತಿಷ್ಠಾಪಿಸಲಾಯುತು. ಈ ದೇಗುಲಕ್ಷೆ ತಯಾರಿಸಿದ ಮೂರ್ತಿಗಳನ್ನು ಮೈಸೂರಿನ 


ಶ್ರೀಕೃಷ್ಣಸ್ತಾಮಿ ದೇವಾಲಯದಲ್ಲ ಇಡಲಾಗಿದೆ. 


ನವರಂಗದ ವಿನಾಯಕ, ಪದ್ಮಾವತಿಯ ಗುಡಿಗಳವೆ. ನವರಂಗ ಮುಂಭಾಗದ ಮುಖ 
ಮಂಟಪದ ಕಂಬಗಳಲ್ಲ ದಶಾವತಾರ, ಭಾಗವತಪುರಾಣ ಮೊದಲಾದ ಶಿಲ್ಪಗಳವೆ. ದೇವಾಲಯ 
ನಿರ್ಮಾತೃವಾದ ಅರುಣಾಚಲ ಪಂಥ ದಂಪತಿಗಳ ವಿಗ್ರಹ ಇದೆ. ಭೈರವ. ವೀರಭದ್ರ, ಕಣ್ಣಪ್ಪ ಶಿಲ್ಪಗಳವೆ. 


೨೦೫ 


ಎ.ಕ-೯,ನೆ.ತಾ.೪೧, ಕ್ರಿ.ಶ.೧೭೨೦, ಬೇಗೂರು. 
ಎ.ಕ-೯,ನೆ.ತಾ.೫೧,ಕ್ರಿ.ಶ.೧೭೬೩, ತ್ಯಾಮಗೊಂಡ್ಲು. 


೨೦೬ 


ವೆಂಕಟರಮಣ ಸ್ಥಾಮಿಯನ್ನು ಸೇವೆಯಾಗಿ ಎರಡು ಬೆಜ್ಳ ಚಾಮರಗಳನ್ನು ನೀಡಿದನು”. 
ದೊಡ್ಡಬಳ್ಳಾಪುರದ ನಾಗರಕೆರೆಯ ಕೋಡಿಕಟ್ಟೆ, ಮೆಟ್ಟಲುಗಳಗೆ ಆದಿನಾರಾಯಣ ಸ್ವಾಮಿ ದೇವಾಲಯದ 
ಕಲ್ಲುಗಳನ್ನು ಬಳನಿರಬೇಕು. ಅಲಂಕರಣ ಕಂಬದ ತುಂಡುಗಳು. ಮೂಲೆಗಲ್ಲುಗಳು. ಪದ್ಯಪೀಠ. 
ಬೋದಿಗೆ ಕಲ್ಲುಗಳು. ದಶಾವತಾರದ ಭಛಗ್ಗಗೊಂಡ ಶಿಲ್ಪ ಇತ್ಯಾದಿಗಳು ಕಾಣಿಸುತ್ತದೆ. ಕೆರೆ ಏರಿ 
ಮೇಲರುವ ಸ್ಪಂಭವು ಆದಿನಾರಾಯಣ ದೇವಾಲಯದ ಸ್ಪಂಭವೇ ಕೃಷ್ಣ ದೇವರಾಯನ ಕಾಲದಲ್ಲ 
ನಿರ್ಮಾಣವಾಗಿರಬೇಕು. 


ಕೆರೆಯ ಮೆಟ್ಟಲುಗಳಲ್ಲ ಸೀತೆಯನ್ನು ಪಲ್ಲಕ್ಕಿಯಲ್ಲ ಕೂರಿಸಿಕೊಂಡು ಮೆರೆವಣಿಗೆ ಹೋಗುತ್ತಿರುವ 
ರಾಮಾಯಣಕ್ಕೆ ಸಂಬಂಧಿಸಿದಂತೆ, ಕುಳತ ಭಂಗಿಯ ಸಿಂಹ, ಗಣೇಶನಿಗೆ ಕೈ ಮುಗಿಯುತ್ತಿರುವ 
ಪುರೋಹಿತ, ಗಣೇಶ, ಶಿವಅಂಗವಿಗೆ, ಶಿವಅಂಗದ ಮೇಲೆ ಆದಿಶೇಷನು ಹೆಡೆ ಬಚ್ಚಿರುವನು. ಎರಡು 
ಕಲಶಗಳ ನಡುವೆ ಶಿವಅಂಗದ ಜೊತೆಗೆ ಕಂಬಗಕಲ್ಲ. ಬೋದಿಗೆಗಳು, ದ್ವಾರಪಾಲಕರಿರುವ ಕಂಬಗಳು. 


ಲಲಾಟ ಜಂಬಗಳು ಒಡೆದ ಶಿಲ್ಪಗಳು ಅನಾಥವಾಗಿ ಬದ್ದಿದೆ. 


ನಾಗನಕೆರೆ ಏರಿಯ ಮೇಲೆ ನೂತನವಾಗಿ ನಿರ್ಮಾಣವಾಗಿರುವ ಆಂಜನೇಯ 
ದೇವಾಲಯದಲ್ಪ್ಲನ ಕಂಬಗಳು ಬಹುಶಃ ಆದಿನಾರಾಯಣ ದೇವಾಲಯದ ನವರಂಗದಲ್ಪ್ಲನ ಕಂಬಗಳೇ 
ಆಗಿರಬೇಕು. ಇಲ್ಲರುವ ೧೦ ಕಂಬಗಳು ಚೌಕಾಕಾರದ ಪೀಠ, ಪುಷ್ಟ ಬೋದಿಗಳಗೆ ಕ್ರಮ ಬದ್ದವಾಗಿ 
ಚೌಕ, ಅಷ್ಟ, ಚೌಕ, ಅಷ್ಟ, ಚೌಕ ಶೈಅಯಲ್ತದೆ. ಚೌಕಾಕಾರವಾದ ಪೀಠದ ನಾಲ್ಲು ಮುಖಗಳಲ್ಲಿ 
ಶಿಲ್ಪ್ಲಗಳವೆ. ಪಾದದ ಮೇಲನ ಅಷ್ಟ ಭುಜಾಕೃತಿಯ ಮಧ್ಯ ಪಟ್ಟದಲ್ಲಿ ಶಿಲ್ಪ್ಲಗಳದ್ದು, ಬೋದಿಗೆಯ 
ಮೇಲ್ಭಾಗವು ಕಮಲದಳಗಳಂತೆ, ತುದಿಯಲ್ಲ ಕಮಲದ ಮೊದ್ಗಿನ ಅಲಂಕರಣಿಗಳರುವ ಈ ಕಂಬವನ್ನು 
ಪುಷ್ಟ ಹೋತಿಕಾ ಎಂದು ಕರೆಯುವರು. ಕಂಬದ ಚತುರ್ಮಗಳಲ್ಲ ಧಾರ್ಮಿಕ, ಸಾಮಾಜಕ, 
ವಸ್ತುಗಳನ್ನೊಕಳಗೊಂಡ ಕಿರು ಗಾತ್ರದ ಉಬ್ಬು ಶಿಲ್ಪಗಳವೆ. ಕಂಬಗಳಲ್ಲನ ಬಹಳಷ್ಟು ಶಿಲ್ಪಗಳು ವೈಷ್ಣವ. 
ಶೈವ ಪರಂಪರೆಗೆ ಸಂಬಂಧಿಸಿದಾಗಿದೆ. ನಾಗಬಂಧ, ಪೂರ್ಣಬಂಧ, ನಾನಾ ಬಗೆಯ ಅರಳದ 
ಹೂವುಗಳು, ಹನುಮಂತ ಬಾಯಲ್ಲ ಲತೆಯನ್ನು ಜಒಡಿದಿರುವ ಹಂಸ, ನಂದಿ ಸಿಂಹ, ಶಿವಅಂಗ, 
ನರ್ತಕ-ನರ್ತಕಯರು, ವಾದ್ಯಗಾರರು. ಅರ್ಧಚಂದ್ರ ವೇಣುಗೋಪಾಲ, ಗಣೀಶ, ರಾಮ. ಭೈರವ. 
ಆಳ್ತಾರರು. ಶ್ರೀ ವೈಷ್ಣವ ಸಂಕೇತಗಳಾದ ಶಂ, ಚಕ್ರ, ಪೌರಾಣಿಕ ಪ್ರಾಣಿಗಳಾದ ಅರೆಸಿಂಹ, ಯಾ, 
ಅರೆಮಾನವ, ಕಿನ್ನರ, ಕಿನ್ನರಿಯರು. ಒಬ್ಬ ವ್ಯಕ್ತಿಯು ತಮಟೆ ಬಾರಿಸುತ್ತಿರುವ ಶೈಅ. ಜಟ್ಟರುವ 


 ಎ.ಕ-೯, ಅನುಬಂಧ, ದೊ.ತಾ.೭೩, ದೊಡ್ಡ ಬಳ್ಳಾಪುರ ಗ್ರಾಮದಲ್ಲಿ ಶ್ರೀವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಎರಡು ಬೆಳ್ಳಿ ಚಾಮರಗಳ ಹಿಡಿಗಳ ಮೇಲೆ. 


೩೮೦ 


ಉದ್ದನೆಯ ಗಡ್ಡ. ಟೋಪಿ ವಿನ್ಯಾಸಗಳು. ನರ್ತಕನೊಬ್ಬನು ವಿಶ್ರಾಂತಿಯಲ್ಲ ಕುಳತಿರುವ ಶಿಲ್ಪ. ಕೇಶ 
ವಿನ್ಯಾಸ. ಯೋಗಾಸನ ಹಲವು ಭಂಗಿಗಳನ್ನು ಕಾಣಬಹುದು. 


ದೊಡ್ಡಬಳ್ಳಾಪುರದ ಆಂಜನೇಯ 

ಕಛೇರಿ ಆವರಣದಲ್ಲರುವ ಆಂಜನೇಯ ಗುಡಿಯ ಅಷ್ಟಭುಜಿಯ ಮಹಿಷಮರ್ಧಿನಿ, 
ಚತುರ್ಭುಜಿಯಾದ ದುರ್ಗಶಿಲ್ಲ ಚಾಮುಂಡಿ, ಭೈರವ, ಗಣಪತಿ, ಬಸವ, ಆನೆಯ ಸೊಂಡಿಲುಳ್ಳ ಹಂಸ. 
ಕುಳತ ಸಿಂಹ, ಕಮಲದ ಹೂ, ಮದಗಜ, ಗಿಆಗಳು.ು ಯತಿ ಮುಂತಾದ ಉಬ್ಬು ಶಿಲ್ಪಗಳನ್ನು 
ಕಾಣಬಹುದು. ನಾಲ್ಲು ಕಂಬಗಳು, ಗಣಪತಿ ಮೂರ್ತಿಯು ಗಂಗರ ಕಾಲಕ್ಕೆ ಸೇರಿದ್ದಾಗಿದೆ. ಶಿಲ್ಪಗಳಗೆ 
ಬಣ್ಣ ಬಳದಿರುವುದರಿಂದ ಗುರುತಿಸಲು ಕಷ್ಟ ಸಾಧ್ಯ ಬಹುಶಃ ಇವುಗಳೆಲ್ಲಾ ಬೇರೆ ಯಾವುದೇ 
ದೇವಾಲಯದಲ್ಲನ ಶಿಲ್ಪಗಳಾಗಿದ್ದು ಇಲ್ಲಗೆ ತಂದು ಇಡಲಾಗಿದೆ. 

ನಂದಗುಡಿಯ ಅಮೃತಮಲ್ಲಕಾರ್ಜುನ ದೇವಾಲಯ 

ಪೂರ್ವಾಭಿಮುಬಖವಾಗಿರುವ ಅಮೃತಮಲ್ಲಕಾರ್ಜುನ ದೇವಾಲಯವನ್ನು ಹೊಸದಾಗಿ 
ಜೀಣ್ಣೋದ್ದ್ಧಾರ ಮಾಡಿದ ಮೇಲೆ ಪ್ರಾಚೀನ ಲಕ್ಷಣಗಳೇನು ಕಂಡು ಬರುವುದಿಲ್ಲ. ವೀರ ಸದಾಶಿವ 
ಮಹಾರಾಯರು ಪೃಥ್ಲೀ ರಾಜ್ಯಗೆಯುತ್ತಿರಲು ಮಹಾಮಂಡಳಕೇಶ್ವರ ರಾಮರಾಯ ತಿರುಮಲ ರಾಜ 
ಮಹಾ ಆರಸುಗಳ ಕಾರ್ಯಕ್ಕೆ ಕರ್ತರಾದ ಸುಗುಟೂರು ತಮ್ಮಪ್ಪ ಗೌಡ ಅಯ್ಯನು ತಮ್ಮ ತಂದೆ, 
ತಾಂ ಗುರು ದೈವಕ್ಕೆ ಪುಣ್ಯವಾಗಬೇಕೆಂದು ಸುವರ್ಣಾದಾಯ. ಭತ್ತಾದಾಯವನ್ನು ನಂಜಗುಳಯ 
ಅಮೃತ ಮಲ್ಲಕಾರ್ಜುನ ಅಂಗದ ಅಮೃತಪಡಿ. ನೈವೇದ್ಯಕ್ಕೆ ಸ್ಥಾನಿಕ ಅಪ್ಪಾಜಗೆ ಪೂಜೆಯನ್ನು 
ಸಮರ್ಪಿಸಿಕೊಂಡು ಇರಲು ಕೊಟ್ಟ ದಾನವನ್ನು ದೇವಾಲಯದ ಮುಂದಿನ ಕಲ್ಪನ ಮೇಲೆ 
ಕಾಣಬಹುದು”. ಕ್ರಿ.ಶ.೧೫೫೯ ನೇಯ ಸಿಧಾರ್ತಿ ಸಂವತ್ಸರದ ಶ್ರಾವಣ ಶು ೫ ಲೂ ಸದಾಶಿವರಾಯ 
ಮಹಾರಾಯರ ಅಜ್ವಕೆಯಲ್ಲ ತಮ್ಮ ತಂದೆ, ತಾಯಿಗೆ ಪುಣ್ಯವಾಗ ಬೇಕೆಂದು ಅಮೃತ ಮಲ್ಲಕಾರ್ಜುನ 
ದೇವಾಲಯಕ್ಷೆ ನಂಜಗುಳಯ ವಿಟ್ಟಸಂದ್ರ ಗ್ರಾಮವನ್ನು” ನೀಡಿದ್ದರು. 

ಖಬೊಮ್ಮವಾರದ ಸುಂದರೇಶ್ವರ ದೇವಾಲಯ 

ಪಾಳೇಯಗಾರರ ವಂಶಸ್ಥರಲೊಬ್ಬರಾದ ದಯಾಳು ಬಚ್ಚೇಗೌಡ ಎಂಬುವರು ಒಂದು ದೊಡ್ಡ 
ಶಿವಾಲಯವನ್ನು ನಿರ್ಮಿಸಿದನು. ಕಾರಣಾಂತರಗಳಂದ ಶಿವಅಂಗ ಪ್ರತಿಷ್ಠೆಯಾಗದೇ ಹಾಗೆಯೇ 
ಉಳದಿದ್ದು, ಭೂ ಸಂಶೋಧನೆ ಮಾಡುವಾಗ ೧೦ ಅಡಿ ಎತ್ತರ ಶಿವಅಂಗವು ದೇವನಹಳ್ಣ ಸಿಹಿ ನೀರಿನ 


ನ್‌ ಎ.ಕ-೯, ಹೊ.ತಾ,೧, ಕ್ರಿ.ಶ.೧೫೫೯, ನಂದಗುಡಿಗೆ ಪಶ್ಚಿಮ ಮಲ್ಲೇಶ್ವರ ದೇವಾಲಯದ ಮುಂದೆ ನೆಟ್ಟ ಕಲ್ಲು. 
೨ ಎ.ಕ-೯, ಹೊ.ತಾ.೨, ಕ್ರಿ.ಶ.೧೫೫೯, ನಂದಗುಡಿಗೆ ಪಶ್ಚಿಮ ಮಲ್ಲೇಶ್ವರ ದೇವಾಲಯದ ಆಗ್ನೇಯದಲ್ಲಿ ನೆಟ್ಟ ಕಲ್ಲು. 


೩೮೧ 


ಕೆರೆಯ ಒಂದು ಭಾಗದಲ್ಲ ಸಿಕ್ಕಿದ್ದವು ಭಕ್ತರು ತಂದು ಈ ಶಿವ ದೇವಾಲಯದಲ್ಲ ಪ್ರತಿಷ್ಠಾಪಿಸಿದರು. ಈ 
ಶಿವಅಂಗವು ತುಂಬ ಹೊಳಪಾಗಿ ಸುಂದರವಾಗಿದ್ದರಿಂದ ಸುಂದರೇಶ್ವರನೆಂದು ಕರೆಯುತ್ತಾರೆ. 
ನಲ್ಲೂರಿನ ಶ್ರೀ ಚನ್ನಕೇಶವ ದೇವಾಲಯ 

ದೇವನಹಳ್ಳಯುಂದ ಸೂಲಬೆಲೆ ಮಾರ್ಗದಲ್ಲ ಸುಮಾರು ೧೦ ಕಿ.ಮಿ. ಅಂತರದಲ್ಲ ಸಿಗುವ 
ನಲ್ಲೂರು ಗ್ರಾಮದ ೫೮ ಎಕರೆಗಳ ವಿಸ್ತೀರ್ಣದಲ್ಲ ಹುಣಸೇತೋಪು ವ್ಯಾಪಿಸಿದ್ದು, ಈ ಪಾರಂಪರಿಕ ವೃಕ್ಷ 
ಸಮೂಹ ದೇವಬನ ಎಂದೇ ಜನಮಾನಸದಲ್ಲ ಈಗಲೂ ಉಳದುಕೊಂಡಿದೆ. ಈ ನಂಜಕೆಗೆ 
ಪೂರಕವಾಗಿಯೇ ಶ್ರೀ ಗಂಗಾದೇವಿ ಮತ್ತು ಶ್ರೀ ಚನ್ನಕೇಶವ ದೇವಾಲಯಗಳನ್ನು ಇಲ್ಲ 
ನಿರ್ಮಿಸಲಾಗಿದ್ದು, ಈ ಪಾರಂಪರಿಕ ಕ್ಷೇತ್ರವು ಕಾಲಾನಂತರ ನಿರ್ವಹಣಿಯ ಲೋಪದಿಂದಾಗಿ 
ಕಿಥಿಲಾವಸ್ಥೆಗೆ ಒಳಗಾಗಿದ್ದ ಈ ದೇವಾಲಯಗಳ ಪೈಕಿ ಕ್ರೀ ಗಂಗಾದೇವಿ ದೇವಾಲಯವನ್ನು ಇತ್ತೀಚೆಗಷ್ಟೆ 
ದಿನಾಂಕ ೩೦.೫.೨೦೦೬ ರಂದು ಜೀರ್ಣೋದ್ದಾರಗೊಳಸಲಾತಿತ್ತು. ಆದರೆ ಶಿಲ್ಪಗಳ 
ಕಲಾನ್ಯಪೇಣ್ಯತೆಯುಂದಾಗಿ ಅದ್ಧೂತವಾಗಿ ಸಿಂಗರಿಸಿಕೊಂಡು ಒಂದು ಕಾಲದಲ್ಲ ಭಕ್ತರ ಕಣ್ಣನನ್ನು 
ತಣಿಸುತ್ತಿದ್ದ ಶ್ರೀ ಚನ್ನಕೇಶವ ದೇವಾಲಯ ಮಾತ್ರ ಪಾಳು ಬದ್ದಿದ್ದು ನಮ್ಮ ವ್ಯವಸ್ಥೆಯ ದಿವ್ಯ ನಿರ್ಲಕ್ಷದ 
ಮೂಕ ಸಾಕ್ಷಿಯಾಗಿ ಉಳದುಕೊಂಡಿದೆ. ದುರಂತವೆಂದರೆ, ನಿಧಿಗಳ್ಳರ ಆಸೆ ಬುರುಕತನದಿಂದಾಗಿ 
ಚನ್ನಕೇಶವ ಮೂರ್ತಿಯೇ ಮಂಗಮಾಯವಾಗಿದ್ದು, ಜೊತೆಗೆ ದೇವಾಲಯದ ಛಾವಣಿ ಮತ್ತು 
ಮುಂಭಾಗದ ಗೋಡೆ ಕೂಡ ಕುಸಿದು ಜದ್ದಿದೆ. ಆಯತಾಕಾರದಲ್ಲ ನಿರ್ಮಿಸಲಾಗಿರುವ ನೋಡಲು 
ಕಿರಿದಾಗಿದ್ದರೂ ಶ್ರೀ ಚನ್ನಕೇಶವ ದೇವಾಲಯದ ನಿರ್ಮಾಣ ಕೈಂಕರ್ಯದಲ್ಲ ಶಿಲ್ಪಗಳು ಹೆಚ್ಚು ಶ್ರದ್ದೆ 
ಮತ್ತು ನೈಪುಣ್ಯತೆಯನ್ನು ಮೆರೆದಿರುವುದು ಮೊದಲ ನೋಟದಲ್ಲೇ ಗಮನ ಸೆಳೆಯುತ್ತದೆ. ನಾಜೂಕಾಗಿ 
ಕಡೆದು ಹಾಸಿರುವ ೨ ಅಡಿ ಎತ್ತರದ ಕಲ್ಪನ ಮೇಲೆ ದೇವಾಲಯವನ್ನು ನಿರ್ಮಿಸಲಾಗಿದ್ದು. 
ಹೊರಭತ್ತಿಯಲ್ಲ ರೂಪಿಸಲಾಗಿರುವ ಅರೆಗಂಬಗಳು ಮತ್ತು ಅವುಗಳ ಜೋಡಿ ಬೋದಿಗೆಗಳ ಜೋಡಣೆ 
ದೇವಾಲಯದ ಸೊಬಗನ್ನು ಇಮ್ಮಡಿ ಗೊಳಸಲು ಕಾರಣವಾಗಿದೆ. ಅಲ್ಲದೆ ಈ ದೇಲಾಯದ 
ಹೊರಭತ್ತಿಯ ಇಕ್ಷೆಲಗಳಲ್ಲ ತಲಾ ಎರಡು ಮತ್ತು ಹಿಂಭಾಗದಲ್ಲ ಒಂದು ಸೇರಿದಂತೆ, ಐದು 
ದೇವಕೋಷ್ಟಕಗಳನ್ನು ನಿರ್ಮಿಸಲಾಗಿದೆ. 

ಈ ದೇವಾಲಯದ ಮತ್ತೊಂದು ವಿಶೇಷ ಆಕರ್ಷಣಿಯೆಂದರೆ ಹೊರಭತ್ತಿಯ ಮೇಲಅನ 
ಉಬ್ಬುಪಿಲ್ಪಗಳು. ದೇವನಹಳ್ಳಯ ಕೋಟಿ ವೇಣುಗೋಪಾಲಸ್ತಾಮಿ, ಶಿವಗಂಗೆಯ ಕಲ್ಯಾಣಿಯ ಅತ್ತಿ 
ಮೇಲೆ ಮತ್ತು ಆವತಿಯ ತಿಮ್ಮರಾಯಸ್ವಾಮಿ ದೇವಾಲಯಗಳ ಹೊರಭತ್ತಿಗಳ ಮೇಲೆ ಮೂಡಿಸಿರುವ 
ರಾಮಾಯಣ ಮತ್ತು ಬಾಲಕೃಷ್ಣನ ವಿವಿಧ ಅಲೆಗಳಂತೆ ಇಲ್ಲಯೂ ನಂದಗೋಪನ ವಿವಿಧ ಅಲೆಗಳು 


ನಮ್ಮ ಕಣ್ಯನಗಳನ್ನು ಸೆಳೆಯುತ್ತದೆ. ಗೋಪಿಕೆಯರ ಹಓಕುಆಯೂಟ. ಮುರಳೀಕೃಷ್ಣನ ನಾಟ್ಯಭಂಗಿ. 
ಗೋಪಿಕೆಯರ ವಸ್ತಾಪಹರಣ, ಕಾಆ೦ಗ ಮರ್ಥನ, ಧೇನುಕಾಸುರ ಸಂಹಾರ, ಯಶೋಧೆ ಕೃಷ್ಣನನ್ನು 
ಒರಳು ಕಲ್ತಗೆ ಕಟ್ಟ ಹಾಕಿರುವುದು. ನವನೀತ ಸವಿಯುತ್ತಿರುವುದು, ಸಂತಸದಿಂದ ನಾಟ್ಕ 
ಪರವಶನಾಗಿರುವುದು ಮುಂತಾದ ಉಬ್ಬು ಶಿಲ್ಪಗಳು ಭಾಗವತ ಕಥನವನ್ನು ನೆನಪಿಸುವ ಮೂಲಕ 
ಗಮನ ಸೆಳೆಯುತ್ತವೆ. ಈ ಉಬ್ಬು ಶಿಲ್ಪ್ಲಗಕ ಪರಿಪೂರ್ಣತೆ ಮತ್ತು ಅಲಂಕಾರ ನೋಡುಗರನ್ನು ಮಂತ್ರ 
ಮುದ್ದಗೊಳಸುತ್ತವೆ. ನಲ್ಲೂರು ನಾಡಲ್ಲ ಹಂದೆ ಹಲವಾರು ಪಾಳೇಗಾರರು ಆಡಳತ ನಡೆಸಿದ್ದಾರೆ. ಈ 
ಪರಂಪರೆಯ ಕೊನೆಯ ಪಾಜೆಯಗಾರನಾದ ಚೌೌಡರಾಯನ ಕಾಲದಲ್ಲ ದೇವನಹಳ್ಳ ಪ್ರಾಂತದ 
ಪಾಳೇಗಾರನ ಜೊತೆ ಮನಸ್ಸಾಪವಾಗಿ ದೇವನಹಳ್ಳ ಕೆರೆಯಿಂದ ಸರಬರಾಜು ಆಗುತ್ತಿದ್ದ ಕುಡಿಯುವ 
ನೀರನ್ನು ಸ್ಥಗಿತಗೊಳಸಿದ್ದರಿಂದ ನಲ್ಲೂರು ಪಾಕೆಗಾರಿಕೆಯ ಅವನತಿಗೆ ಕಾರಣವಾಲಯುತು ಎಂಬ 
ಪ್ರತೀತವಿದೆ. ನಲ್ಲೂರು ಪಟ್ಟಣದ ಮಧ್ಯಭಾಗದಲ್ಲ ಅಂದರೆ ಈಗ ಹುಣಸೇ ತೋಪು ಇರುವ ಕಡೆಯಲ್ಲ 
ಶ್ರೀ ಚನ್ನರಾಯಸ್ತಾಮಿ, ಶ್ರೀ ಗೋಪಾಲಕೃಷ್ಣ ಮತ್ತು ಶ್ರೀ ವೆಂಕಟೀಶ್ವರಸ್ವಾಮಿ ದೇವಾಲಯಗಳನ್ನು 
ಕ್ರಿ.ಶ.೧೩೮೭ರಲ್ಲ ಸಣ್ಣನಾಯಕರ ಮಗ ಚಿಕ್ಕಂಕಯ್ಯ ನಾಯಕ ಕಣ್ಪಸಲಾಗಿದ್ದು, ತದ ನಂತರ 
ಕ್ರಿ.ಶ.೧೪೦೧ ರಲ್ಲ ಮಾರಪ್ಪನಾಯಕ ದೇವಾಲಯದ ಸುತ್ತಲು ಸುಂದರವಾದ ಇತ್ತಿ ನಿರ್ಮಾಣಕ್ಷೆ 


ಕಾರಣನಾದ ಎಂಬ ಪ್ರತೀತಿಯೂ ಚಾಲ್ರಯಲ್ಲದೆ. 


ಮತ್ತೊಂದು ಐತಿಹ್ಯದ ಪ್ರಕಾರ ಈ ಗುಡಿಯನ್ನು ಚೋಳರ ಕಾಲದಲ್ಲ ನಿರ್ಮಾಣ ಮಾಡಲಾಗಿದೆ 
ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗುತ್ತಿದೆ. ಆದರೆ ಶೈವಭಕ್ತರಾದ ಚೋಳರ ಅಳ್ವಕೆಯು ಕ್ರಿ.ಶ£ಲ೫ 
ರಿಂದ ಕ್ರಿ. ಶ೧೧೭೩ ರವರೆಗೆ ಮಾತ್ರ ನಡೆದಿದ್ದಿತು ಹೀಗಾಗಿ ಅವರ ಅಆಜ್ವಕೆ ಕಾಲದಲ್ಲ ಈ ವೈಷ್ಣವ 
ದೇವಾಲಯ ನಿರ್ಮಾಣವಾಗಿರುವ ಸಾಧ್ಯತೆ ತೀರ ಕಡಿಮೆ. ಇದರ ರಚನಾ ಶ್ಯೈಅ ಮತ್ತು ಗಾತ್ರವನ್ನು 
ಗಮನಿಸಿದಾಗ ಈ ಭಾಗದಲ್ಲ ಆಡಳತ ನಡೆಸಿದ ಪಾಳೆಯಗಾರರೇ ಇದರ ನಿರ್ಮಾಪಕರ್ತರು ಎಂದು 
ನಿರ್ಧರಿಸ ಬಹುದಾಗಿರುತ್ತದೆ. ಈ ಬಗ್ಗೆ ಲಭ್ಯ ಶಾಸನಗಳ ಪಾಠವನ್ನು ಪರಿಪೀಲಅಸಿ ಬುಚಿತ ನಿಲುವನ್ನು 
ತಾಳುವುದು ಮುಖ್ಯ. ಆದರೆ ದೇವಾಲಯ ನಿರ್ಮಾಣಕ್ಷೆ ಸಂಬಂಧಿಸಿದಂತೆ ಯಾವುದೇ ಶಾಸನಗಳು 
ಇನ್ನು ಲಭ್ಯವಾಗಿಲ್ಲ ಎಂಬುದೇ ಬೇಸರದ ಸಂಗತಿ. ಇಂಥ ಸುಂದರ ದೇವಾಲಯಪೊಂದು ಹುಣಸೇ 
ತೋಪಿನ ಒಡಲಲ್ಲ ಪಾಳು ಜದ್ದಿರುವುದು ನಮ್ಮ ಪರಂಪರೆಯತ್ತ ನಾವು ತಳೆದಿರುವ ಧಿವ್ಯ ನಿರ್ಲಕ್ಷತೆಗೆ 
ಮೂಕ ಸಾಕ್ಷಿಯಾಗಿದೆ. 


ಬ 
[61 
pS) 


ನಲ್ಲೂರ ರಾಮಸ್ವಾಮಿ ದೇವಸ್ಥಾನದ ಗರುಡ ಕಂಬದ ಬಳ ೧ನೇ ಕಲ್ಪನಲ್ಲ ಕಲಯುಗ 
ಸಂವತ್ಸರದೊಳಗಣ ಶ್ರಾವಣ ಶು ೧ ಗುರುವಾರದಲ್ಲ ತಿರುಮಲೆನಾಥನ ಶ್ರೀ ಪಾದಕ್ಕೆ ಪೆರುಮಾಳ 
ಸೆಟ್ಟಯರ ಮಗ ಮಾರಪನು ಮಾಡಿಸಿದ ತೊತ್ತು ಕೆಲಸ, ಪ್ರತಿಷ್ಠೆಯನ್ನು ಮಾಡಿದ ಆಚಾರಿ ಓಜನು”. 
೨ನೇ ಕಲ್ಪನ ದತಿಯ ಆಷಾಢ ಶು ೧ ಗುರುವಾರ ಸಾಮಂತಾಧಿಪತಿ ಸೊಂಣಯನಾಯಕರ 
ಕುಮಾರ ಚಿಕ್ಕ ಅಂಕಿಯ ನಾಯಕರು ತಿರುಮಲೆ ನಾಡ ದೇವರಿಗೆ ಪ್ರತ್ಯರ್ಥವಾಗಿ ದೀಪಮಾಲೆಯ 
ಕಂಬವನ್ನು ಹೊನ್ನಕೆಯ ಮಗ ಒಡೆಯಪ್ಪನ ಕೈಯಲ್ಲ ಮಾಡಿಸಿದನು”. 


ಸೂಅಬೆಲೆಯ ಕಾಶಿವಿಶ್ವೇಶ್ವರ ದೇವಾಲಯ 

ಸೂಲಬೆಲೆಯ ಕಾಶಿ ವಿಶ್ವೇಶ್ವರ ಮತ್ತು ಪ್ರಸನ್ನ ಪರಮೇಶ್ವರ ದೇವಾಲಯಗಳು ಸುಗಟೂರು 
ವಂಶಸ್ಥರ ಕಾಲದಲ್ಲ ನಿರ್ಮಾಣಗೊಂಡು ಈ ಗ್ರಾಮವು ಶಿವಕ್ಷೇತ್ರವಾಗಿತ್ತು. ಸೂಲಬೆಲೆ ಎಂಬುದಕ್ಕೆ 
ಶಿವನ-ಬೇಆ ಎಂಬುದಾಗಿ ವಿವರಣೆ ನೀಡುತ್ತಾರೆ, ಶೂಲ-ಶಿವ, ಬೇಲಅ-ಬೆಲೆ ಎಂಬುದು ನಿಂತರದಲ್ಲ 
ಸೂಲಬೆಲೆಯಾಗಿ ಪರಿವರ್ತನೆಗೊಂಡಿದೆ ಎನ್ನುವರು. ಇಲ್ಲನ ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲನ ಶಿವ 
ಅಂಗವನ್ನು ಕಾಪಿ ಸುಬ್ಬ್ಣನವರು ವಾರಣಾಸಿಯಿಂದ ತಂದು ಪ್ರತಿಷ್ಠಾಪಿಸಿದ್ದರಿಂದ ಕಾಶಿ ವಿಶ್ವೇಶ್ವರ 
ಎಂಬುದಾಗಿ ಕರೆಯುತ್ತಾರೆ. ಕಾಲ್ದನಿಕವಾಗಿಯು ಇಂತಹ ಕಥೆಗಳನ್ನು ಪೂರ್ಪಿಕರು ಪಿವಶರಣರಾದ 
ಮರಿಸ್ಥಾಮಿ ಎಂಬುವರ ಗದ್ದುಗೆಯು ಇದ್ದುದಾಗಿ ತಿಆದು ಬರುತ್ತದೆ. ಆದರೆ ಈಗ ಆ ಸ್ಥಳದಲ್ಲ ಅದರ 
ಅವಶೇಷಗಳೂ ಕಂಡು ಬರುವುಲ್ಲ. ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಬಹುಶಃ ಸೂಲಬೆಲೆಯು 
ಶೈವಭಕ್ತರ. ಶರಣರ ತಾಣವಾಗಿದ್ದಿರಬಹುದು ಎಂದು ಊಹಿಸಿಲಕ್ಷೆ ಸಾಧ್ಯವಿದೆ. 

ಹೊಸಕೋಟೆಯ ಅವಿಮುಕ್ತೇಶ್ವರ ಸ್ವಾಮಿ 

ಪೂರ್ವಾಭಿಮುಖವಾಗಿರುವ ದೇವಾಲಯದಲ್ಲ ೩ ಗರ್ಭಗೃಹಗಳದ್ದು. ಶಿವ. ಸುಬ್ರಮಣ್ಯ. 
ಪಾರ್ವತಿಯರ ವಿಗ್ರಹಗಳನ್ನು ೩ ಪ್ರತ್ಯೇಕ ಗರ್ಭಗುಡಿಯಲ್ಲ ಕಾಣಬಹುದು. ಶಿವನನ್ನೇ ಅವಿಮುಕ್ತೇಶ್ವರ 
ಎಂದು ಕರೆಯಲಾಗುವುದು. ಗರ್ಭಗುಡಿಯ ಎದುರಿನ ಆಲಯವು ೧೬೭ ಕಂಬಗಳಂದ ಕೂಡಿದ್ದು 
ಪ್ರತಿಯೊಂದು ಕಂಬದ ಮೇಲೆ ಶಿವನಿಗೆ ಸಂಬಂಧಿಸಿದ ಉಬ್ಬುಶಿಲ್ಪಗಳನ್ನು ಕಾಣಬಹುದು. 
ಮುಖಬಮಂಟಪದಲ್ಲ ೧೨ ಕಂಬಗಳವೆ. 


೨೧೦ 


ಎ.ಕ-೯,ದೇ.ತಾ.೩೯, ಕ್ರಿ.ಶ.೧೪೦೧, ನಲ್ಲೂರು. 
ಎಕ, ದೇ.ತಾ.೪೦,ಕ್ರಿ.ಶ.೧೩೮೬, ನಲ್ಲೂರು. 


೨೧೧ 


ಈ ಅವಿಮುಕ್ತೇಶ್ವರ ಸ್ವಾಮಿ ಉತ್ಸವ ವಿಗ್ರಹದ ಮೇಲೆ"””, ಅಮ್ಮನವರ ಪೀಠದಲ್ಲ”, 
ಕ್ರಿ.ಶ.೧೭೭೧ ರಲ್ಲ ಫಾಲ್ಲುಣ ಬಹುಕ ೧೦ ರಲ್ತ್ಪ ಬಾರಾಮಾರ್ಗದ ವೀರತ್ವೈಯ ಶೆಟ್ಟರು, ಹನಿಕೆ 
ಚೆನ್ನದೇವರು. ಜಗದೇವನಹಳ್ಳ ನಿರಂಜನಯ್ಯ ಮೊದಲಾದ ೫೬ ದೇಶದ ಬಾರಾಮಾರ್ಗದವರು 
ದೇವತಾ ಶ್ಯಾವೆ. ಪಡಿತರ ದೀಪಾರಾಧನೆ ಮುಂತಾದ ವಿನಿಯೋಗದ ನಿಮಿತ್ಯವಾಗಿ ಹೊಸಕೋಟೆ 
ಪೇಟಿಗೆ ಬರುವ ಪದಾರ್ಥಗಳ ಮೇಲಅನ ತೆರಿಗೆಯನ್ನು ನೀಡುವ ವಿವರವನ್ನು ವಿಠಲ ದೇವಸ್ಥಾನದ 
ಅರ್ಚಕರ ಬಳ ಇದ್ದು”. ಬಹುಶಃ ವಿಠಲ ದೇವಸ್ಥಾನಕ್ಕೆ ಕೊಟ್ಟರುವ ದಾನ ಇರಬೇಕು. ನಂತರದ 
ವರ್ಷದಲ್ಲ ಪಾಂಡುರಂಗ ವಿಠಲೇಶ್ವರ ಸ್ವಾಮಿ. ಶ್ರೀ ವೇಣುಗೋಪಾಲ ಸ್ವಾಮಿಗೆ ನಂದನ ನಾಮ 
ಸಂವತ್ಸರದ ಚೈತ್ರ ಶುದ್ಧ ಕ್ಥಿರವಾರ ದಿವಸ ಹೊಸಕೋಟಿಯ ವ್ಯಾಪಾರಿಗಳು. ವರ್ತಕರು, ಶೆಟ್ಟಯರು, 
ಕುಲಕರ್ಣಿ ಮುಂತಾದವರು ಶ್ರೀಮಂತ ಸುಖೇಧಾರ ರಘುನಾಥಬಾವಾಜಯವರು ಹೊಸಕೋಟಿ 
ಕಿಲ್ಲೆಯೊಳಗೆ ನೂತನವಾಗಿ ದೇವಸ್ಥಾನ ಕಣ್ಣಸಿ ಪಡಿತರ, ದೀಪಾರಾಧನೆಗಳಗೆ ಗಾಣ, ದನ, ಕುರಿ, 
ಕುದುರೆ ತೆರಿಗೆಗಳನ್ನು ನೀಡುವುದಕ್ಕೆ ಎಲ್ಲಾರು ಒಪ್ಪಿ ಬರೆಸಿ ಕೊಟ್ಟ ದಾನ ಪತ್ರದ ಶಾಸನ”. ವೈಶಾಖ 
ಶುದ್ಧ ಪೌರ್ಣಮಿಯ ದಿನದಂದು ಅಮೃತೇಶ್ವರ ದ್ಲೌಪದಿ ಅಮ್ಮನ ಕರಗದ ಉತ್ಸವಗಳು. ಪ್ರತಿ ವರ್ಷ 
ಚೈತ್ರ ಮಾಸದಲ್ಲ ವಾಗಟ ಗ್ರಾಮದ ವರದರಾಜ ಸ್ತಾಮಿಯ ರಥೋತ್ಸವ, ಕಲ್ಲುಂಟಿ ಅಗ್ರಹಾರದ 
ರಂಗನಾಥ ಸ್ತಾಮಿಯ ರಥೋತ್ಸವ, ಉಪ್ಪಾರಹಳ್ಳಯ ಮದ್ದೂರಮ್ಮನ ಜಾತ್ರೆ. ತಾವರೆಕೆರೆ. 
ಶಿವನಾಪುರಗಕಲ್ಪ್ಲ ಕರಗದ ಉತ್ಸವಗಳು ನಡೆಯುತ್ತಿರುತ್ತವೆ. 


ಎತ್ತಿನ ವಡೇಪುರದಲ್ಲ ಪಾಳು ದೇವಸ್ಥಾನದ ಬಳ ಮರದ ಕೆಳಗೆ ಸುಗುಟೂರ ತಮ್ಮಯ ಗೌಡರು 
ದೇವಾಪುರದ ಹಿರಿಯರಾಯ ಒಡೆಯರು ದೇವರಿಗೂ, ಎತ್ತಿನ ಒಡೆಯ ದೇವರಿಗೂ, ದೇವಖುರಕ್ಕೆ 
ಓರೆಗಾಣೀಕೆ ಮೊದಲಾದ ಎಲ್ಲವನ್ನು ಜಪ ಶಿವಪೂಜೆ ಮಾಡಲೆಂದು ಕೊಟ್ಟ ಧರ್ಮಶಾಸನ”". 
ಎತ್ತಿನಒಡೆಯ ದೇವರಿಗೆ ದಾನ ನೀಡುವ ಈ ಶಾಸನದ ಕಾಲ ಕ್ರಿ.ಶ.೧೫೮೬ ರ ವೇಳೆಗೆ ಎತ್ತಿನ ಒಡೆಯ 
ಶಿವಅ೦ಂಗ ದೇವಾಲಯವಾಗಿದ್ದು, ದೇವಾಲಯದಿಂದ ಊರಿಗೆ ಅದೇ ಹೆಸರು ಬರಲು ಕಾರಣವಾದಷ್ಟು 
ಪ್ರಸಿದ್ದಿಯಾಗಿರಬೇಕು. ಆದರೆ ದೂರಾವಷ್‌ ಎಂಬಂತೆ ೧೨೦ ವರ್ಷಗಳ ಹಿಂದೆ ಊರು ಯಾವುದೋ 


ಕಾಯುಲೆಯಿಂದಲೋ,  ಜಲಪ್ರಕಯದಿಂದಾಗಿ ಬೇಚಿರಾಜ್‌ ಇಲ್ಲನ ಗ್ರಾಮಸ್ಥರು ದೂರದ 


ನನ ಕ-೯, ಅನುಬಂಧ, ಹೊ.ತಾ.೧೬೩, ಹೊಸಕೋಟೆ. 
೨ ಎ ಕ-೯, ಅನುಬಂಧ, ಹೊ .ತಾ.೧೬೪, ಹೊಸಕೋಟೆ. 
೨ ಎ ಕ-೯, ಅನುಬಂಧ, ಹೊ .ತಾ.೧೬೬, ಕ್ರಿ.ಶ.೧೭೭೧, ಹೊಸಕೋಟೆ. 
೨ ಎ ಕ-೯, ಅನುಬಂಧ, ಹೊ .ತಾ.೧೬೭, ಕ್ರಿ.ಶ.೧೭೭೨, ಹೊಸಕೋಟೆ. 
೨ ಎ ಕ, ಹೊ.ತಾ ೪, ಕ್ರಿ.ಶ.೧೫೮೧, ಬೇಜಿರಾಖ್‌ ಎತ್ತಿನ ವಡೇಪುರ. 


ಜ್ಯೋತಿಪುರದಲ್ಲನ ' ಸೋಮೇಶ್ವರ ದೇವಾಲಯವನ್ನು ಹೊಸದಾಗಿ ಜೀಣ್ಣೋದ್ದಾರ 
ಮಾಡಿರುವುದರಿಂದ ಮೂಲ ದೇವಾಲಯದ ರಚನೆ ತಿಆಯದಂತಾಗಿದೆ. ಕ್ರಿ.ಶ.೧೫೦೬ ರಲ್ಲ ಸಾಳುವ 
ಇಮ್ಮಡಿ ನರಸಿಂಹರಾಯರ ಕಾಲದಲ್ಲ ಕೋಳಾಲಾ ಚಾವಡಿಯ ಸೋಮೇಶ್ವರ ದೇವರಿಗೆ ಮುಂದೂರ 
ಸ್ಥಳದ ಹನ್ನೆರಡು ಹಳ್ಳವೊಳಗಾದ ನಮ್ಮ ತಂದೆ ತಾಯ. ನಮ್ಮ ಮುಂದೇಆಪ್ಪತ್ತೊಂದು ಮಾತಾ 
ಪಿತೃಗಳಗೆ ಪುಣ್ಯಲೋಕ ಪ್ರಾಪ್ತಿ ಆಗಬೇಕೆಂದು ತ್ರಿವಾಚವಾಗಿ ಧಾರೆಯೆರೆದು ಕೊಟ್ಟ” ಶಾಸನವನ್ನು 
ದೇವಸ್ಥಾನವನ್ನು ಹೊಸದಾಗಿ ನಿರ್ಮಿಸುವಾಗ ಒಡೆದು ಗೋಡೆಗೆ ಸೇರಿಸಲಾಗಿದೆ. 


ಸಣ್ಣೈೆನಾಡಿನ ದಕ್ಷಿಣದಲ್ಲನ ದೊಮ್ಮಲೂರಿನ ಸೊಕ್ಕ ಪೆರುಮಾಳು ಮತ್ತು ಕಿತ್ತಗನೂರಿನ ....ತೇವ 
ಪೆರುಮಾಳು ದೇವಾಲಯಗಳು ಪ್ರಸಿದ್ದವಾದ ವೈಷ್ಣವ ಕೇಂದ್ರಗಳಾಗಿರಬೇಕು. ದೇವಾಲಯಕ್ಕೆ 
ಚೋಳರಿಂದ ವಿಜಯನಗರ ಅರಸರವರೆಗೂ ದಾನಗಳನ್ನು ನೀಡಿರುವ ಹಲವಾರು ಶಾಸನಗಳನ್ನು 
ಕಾಣಬಹುದು. ದೊಮ್ಮಲೂರು ಸೊಕ್ಕ ಪೆರುಮಾಳಕು ದೇವರಿಗೆ ರಾಜೇಂದ್ರ ಚೋಳರ ಕ್ರಿ.ಶ.೧೦೬೦ ರಲ್ಲ 
ಶ್ರೀ ಕಾಮದೇವ ಇತರರು ಸೇರಿ ಗ್ರಾಮದ ಚತುಸ್ಲೀಮೆಯೊಲಗಿನ ಒಣ ಭೂಮಿ, ಗದ್ದೆ ಭೂಮಿ, 
ಮರಗಳು. ಬಾವಿಗಳು ಎಲ್ಲಾ ರೀತಿಯ ತೆರಿಗೆಗಳನ್ನು ಸರ್ವಮಾನ್ಯವಾಗಿ”””, ಕ್ರಿ.ಶ.೧೬೦೮ ರಲ್ಲ ನಾಗಣ್ಣ 
ದಣ್ಣಾಯಕರು ಕರಡಿಹಳ್ಳಯ ಚತುಸ್ಲೀಮೆಯೊಳಗಿನ ಮಧ್ದದೆರೆ. ಬಡಗಿ. ಕಂಬಾರ, ಅಸಗ, ನಾವಿಂದ, 
ಕುಂಬಾರ, ಮಾದೆಗ, ಗಾಣ, ಎತ್ತು. ಕುದುರೆ ಮುಂತಾದವುಗಳ ಮೇಲಅನ ತೆರಿಗೆಗಳನ್ನು”. ....ತೇವ 
ಪೆರುಮಾಳುಗೆ ಕ್ರಿ.ಶ.೧೩೩೦ ರಲ್ಲ ಸೋಮನಾಥನು ವೀರ ವಲ್ಲಾಳ ದೇವರ ತೋಳನ ಬಡ್ಡದ ಜಯಕ್ಕೆ 
ನಾರಸಿಂಗ ನಾರಾಯಣಸ್ವಾಮಿಗೆ ಸಂಪ್ರದಾಯುಕ ಸೇವೆಯಾಗಿ ...ತೇವ ಪೆರುಮಾಳ್‌, ಸೊಕ್ಕ 
ಪೆರುಮಾಳ್‌ ದೇವರಿಗೆ ಕೆರೆ ಕೆಳಗಿನ ಬಂಡುಗ ಕಳನಿಯನ್ನು”””. ಕಿತ್ಟೇಯನೂರ್‌ .....ತೇವ ಪೆರುಮಾಳ್‌ 
ದೇವಸ್ಥಾನಕ್ಕೆ ರಸ್ತೆಯನ್ನು ಶ್ರೀ ವೀರ ಹರಿಹರರಾಯರ ಅಳ್ವಕೆಯ ಅವಧಿಯಾದ ಕ್ರಿ.ಶ.೧೬೦೧ oS 
ನಿರ್ಮಿಸಿದನು.  ಶಾಸನೋಕ್ತವಾಗಿರುವ ...ತೇವ ಪೆರುಮಾಳು ದೇವಾಲಯವು ಚನ್ನಕೇಶವ 
ದೇವಾಲಯವಾಗಿ ಈಗ ಗೋಪಾಲಸ್ವಾಮಿ ದೇವಾಲಯವಾಗಿದೆ. 


೨೧೭ 


ಎ.ಕ-೯, ಹೊ.ತಾ.೧೨೧, ಕ್ರಿ.ಶ.೧೫೦೬, ಜ್ಯೋತಿಪುರ. 

ಎ.ಕ-೯, ನೆ.ತಾ.೬ ೨ಎ, ಕ್ರಿ.ಶ.೧೦೪೦ ತಮಿಳು, ಕೋಡಿಪಾಳ್ಯ. 

ಎ೯, ಬೆಂ.೧೬೨, ಕ್ರಿ.ಶ.೧೪೦೮, ದೊಮ್ಮಲೂರು. 

ಎ.ಕ-೯, ಹೊ.ತಾ.೧೦೦, ಕ್ರಿ.ಶ.೧೩೩೦, ತಮಿಳು, ಜೋಡಿ ದಾಸರಹಳ್ಳಿ. 
೨೨9 ಎ.ಕ-೯,ಹೊ.ತಾ.೧೧ಲ೮, ಕ್ರಿ.ಶ.೧೪೦೧, ತಮಿಳು, ಕಿತಗನೂರು. 


೨೧೮ 


೨೧೯ 


೨೨೦ 


ಕ್ಷಯ ಸಂವತ್ಸರದ ಪುಷ್ಯ ಸು ಲು ಕಂಬದ ಆಂಜನೇಯ ಪ್ರತಿಮೆಯನ್ನು ನಿರ್ಮಿಸಿರುವುದನ್ನು 
ಪ್ರತಿಮೆಯ ಕೆಳಗಿನ*”” ಹಾಗೆಯೇ ರಾಮೋಜನ ಮಗ ಸಿಗಪನು ಗರುಡ ಪ್ರತಿಮೆಯನ್ನು ಮಾಡಿಸಿದ್ದನ್ನು 
ಪ್ರತಿಮೆಯ ಕೆಳಗಿನ ಶಾಸನದಲ್ಲ””” ಕಾಣಬಹುದು. 


ರಂಗಸ್ತಾಮಿಗೆ ಪುರವನ್ನು*””, ಮಲ್ಲಸಂದ್ರದ ವೀರಭದ್ರ (ಸೊಂಡೆಕೊಪ್ಪದುಸಿಗೆ*””, ವೀರಭದ್ರ 
ದೇವರು ಮುಖ್ಯವಾದ ಸಜನ ಸುಧ ಶಿವಾಚಾರ ಸಂಪನ್ನರು ಆದ ಸಿದ್ದರಾಮೇಶ್ವರ ದೇವರಿಗೆ ಕೆಂಚ 
ಸೋಮಣ ನಾಯಕರು ಪ್ರಭವ ಸಂವತ್ಸರದ ಕಾರ್ತಿಕ ಶುದ್ಧ ೧೧ ಲೂ ದೇವಗೊಂಡನಹಳ್ಳಯನ್ನು 
ಪುರವಾಗಿ””, ಸಿದ್ದನಹಳ್ಳಯ ಆಂಜನೇಯ ದೇವಸ್ಥಾನಕ್ಕೆ ವಾರಣಾಸಿಗಳಾದ ಹಓಬುಳಯನ ಸೇವೆಯನ್ನು 
ಹುಟ್ಟು ಬಂಡೆಯ ಮೇಲೆ”, ಸುಭಕೃತು ಸಂವತ್ಸರದ ಕಾರ್ತಿಕ ಬ ೫ ಲು ಶಿವಪುರದಲ್ಲ ಮಾಡಿಸಿದ 
ಸೇವೆಯ ವಿವರವನ್ನು ಲಕ್ಷಿರಮಣ ಸ್ಥಾಮಿಯ ದೇವಸ್ಥಾನದಲ್ಲ”””, ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಗೆ 
ಪ್ರಭವ ನಾಮ ಸಂವತ್ಸರದ ವೈಶಾಖ ಶು ೭ ಲು ನಂದುಗುಆ ಹೋಬಳಯ ಸಿದ್ದನಹಳ್ನ ಕೆರೆ ಕೆಳಗೆ”, 
ರಾಮದೇವನ ಗುಡಿಯಲ್ಲ ಊರಬಾಗಿಅನ ಬಳ ಶ್ರೀ ಚಾಮುಂಡಿ ಮಹೇಶ್ವರಿ ಅಮ್ಮನವರು ಎಂದು” 
ಇರುವುದು ಹಾಗೂ ಆಂಜನೇಯ ದೇವಸ್ಥಾನದೊಳಗೆ ಬಸವನ ವಿಗ್ರಹದ ಕೊಠಡಿಯಲ್ಲ ಶ್ರೀ 
ಚಾಮುಂಡೇಶ್ವರಿ ಅಮ್ಮನವರಿಗೆ ಜಾಅಗೆ & ರಾಮೇನಹಳ್ಳ ಗ್ರಾಮದ ಹುಟ್ಟುವಳಯ ಸಕಲ ಆದಾಯವು 
ದೇವಸ್ಥಾನಕ್ಕೆ ಸಲುವುದು"*”. ಎಂದು ಉಕ್ತವಾಗಿದ್ದು, ಪ್ರಸ್ತುತ ಈಗ ಆಂಜನೇಯ ದೇವಾಲಯವು 
ಚಾಮುಂಡೇಶ್ವರಿ ದೇವಾಲಯವಾಗಿದೆ. ಮೇಡೂರು ಗ್ರಾಮದ ಮೃಗೇಶ್ವರ ದೇವಾಲಯಕ್ಷೆ ವಿಖಾರಿ 
ಸಂವತ್ಸರದ ಕಾರ್ತಿಕ ಶು ೧೨ ಲು ಅಂಗೇಗೌಡರ ಮಕ್ಕಳು ವೀರಯ್ಯ ಗೌಡನು ಪುಣ್ಯವಾಗಬೇಕೆಂದು 
ದಾನ ನೀಡಿರುವುದನ್ನು ದೇವಾಲಯಕ್ಕೆ ದಕ್ಷಿಣ ಬಂಡೆ ಮೇಲೆ”, ಬಂಖರ ದೇವರಿಗೆ ಉಪಾರಕ್ಷೆ ೧೭ 


೨೨೨ 


ಎ.ಕ-೯, ನೆ.ತಾ.೧೫೪, ಗೌರಾಪುರ. 

೨೨ ಎ ಕ-€೯,ನೆ.ತಾ.೧೫೫, ಗೌರಾಪುರ. 

೨ ಎ.ಕ-€, ನೆ.ತಾ.೫, ಬಸವನಹಳ್ಳಿ. 

ಎ.ಕ-೯, ನೆ.ತಾ.೧೮, ಮಲ್ಲಸಂದ್ರ. 

ಎ.ಕ-೯, ನೆ.ತಾ.೧೫೬, ಕೆಂಗಲ್‌ ದಾಖಲೆ ದೇವಗಾನಹಳ್ಳಿ. 
ಎ.ಕ-೯, ಹೊ.ತಾ.೨೦೨, ಸಿದ್ದನಹಳ್ಳಿ. 

೨55 ಕ, ದೊ.ತಾ.೩೩, ಶಿವಪುರ. 

೨ ಎಕ, ಹೊ.ತಾ.೧೬, ಸಿದ್ದನಹಳ್ಳಿ. 

೨ನ ಕ, ದೇ.ತಾ.೪, ಜಾಲಿ. 

ನೌ ಎ .ಕ-€೯, ದೇ.ತಾ.೯೦, ಅನುಬಂಧ, ಜೋಡಿಕಾಮೇನಹಳ್ಳಿ. 
5 ಎ ಕ-೯,ಹೊ.ತಾ.೩೨, ಮೇಡೂರು. 


೨೨೫ 


೨೨೬ 


೨೨೭ 


ಕೊಳಗ ಗದ್ದೆಯನ್ನು ಓಂ ನಮ ಸಿವಾಯ ಚಜೊಕಸೆಟ್ಟಯ ಮಗ ದಂಡಿಸೆಟ್ಟಯು*, ಬೇಗೂರು 
ಗ್ರಾಮದ ತಿರುಮಲ ದೇವರ ದೇವರ ಗುಡಿಗೆ”, 


ಮುಲುದಂ ಒಡೆಯ ದೇವನಿಗೆ ಕ್ರಿ.ಶ.೧೨೧೯ ರಲ್ಲ ನಿಲತ್ತೂರ ಮಾಂಡಳೀಕನಾದ ವೈಯಪ್ಪನ 
ಮಗನು ಹೊನ್ನನ್ನು” ಕೊಟ್ಟನು. ಮುಲುದಂ ದೇವರು ಠಗ ಬಸವನ ಗುಡಿಯಾಗಿದೆ. 
ಮಂಡಳೇಶ್ವರನಾದ ನಂದಿಗಿರಿನಾಥ ವೆಂಬದೇವ ಎಂಬುವ ನಂದಿ ದೇವರು ನಿಗಿರಿಆಂ ಚೋಳಮಂಡಲದ 
ಸಣ್ಣಿನಾಡಿಗೆ ಸೇರಿದ ಕುಡುವತ್ತಿಯಲ್ಲಯನ ನಂದೀಶ್ವರ ದೇವರಿಗೆ ಸಂಕ್ರಾಂತಿಯ ಉತ್ಸವ ದಿವಸ, 
ಅಧ್ಯಾಯನ ಮಾಡಿ ಸೇವೆ ಮಾಡಲೆಂದು ಸೇವೆಗಾಗಿ ಹಾಗೂ ದೇವಸ್ಥಾನಕ್ಕೆ ಒಳ್ಳೆದಾಗಲ ಎಂದು ಪೂಜೆ, 
ಪುನಸ್ಥಾರ, ನೈವೇದ್ಯ ಮಾಡಿಕೊಂಡು ಬರುವಂತೆ ೩೨ ಬ್ರಾಹ್ಮಣರಿಗೆ ಕ್ರಾಯ ವಿಕ್ರಾಯವಾಗಿ””, 
ಕ್ರಿ.ಶ.೧೩೦೦ ರಲ್ತ್ಲ ಮುದನೈನಾಡಿನ ತಟನುರಿನ ಮುದಲಯರು ಪೂರ್ವದ ರಾಯರು ಕುನ್ನನಿಯ ತಿರು 
ಅತ್ತಿಯಾರು ಪೆರುಮಾಳು ದೇವರಿಗೆ ಎಲ್ಲಾ ರೀತಿಯ ತೆರಿಗೆಗಳನ್ನು ಕುದುರೈೆ, ಅದಿಮ್ಯೆ, ಪಟ್ಟಣ ಇತ್ಯಾದಿ 
ತೆರಿಗೆಗಳನ್ನು”*”. ಶ್ರಾವಣ ಮಾಸ ಶು ೧೫ ರಲು ಕ್ರಿ.ಶ.೧೩೨೮ ರಲ್ಲ ವೀರಗಂಗ ಪ್ರತಾಪ ಚಕ್ರವರ್ತಿ 
ಅಧೀನದಲ್ಲ ಯಲಳಪತ್ನ್ಸರು ಪುಣ್ಣಾಡ-೭೦ ನಾಡು ಆಳೂತ್ತಿರುವ ವರಹರೇಶ್ವರ ದೇವರಿಗೆ”, 
ಕ್ರಿ.ಶ.೧೩೬೩ ರಲ್ತ್ಪ ವೀರಬಲ್ಲಾಳ ದೇವರು ಪ್ರಧಾನಿರಾದ ವಲ್ಲಪ್ಪ್ತ ದಣ್ನಾಯಕರು. ಸೇನಾ ಪ್ರಥಾನನಾದ 
ಮಹಾ ಸಾಮಂತಾಧಿಪತಿ ಗಂಡರಗುಆ ಮಂಜಯ ನಾಯಕರ ಕುಮಾರ ಅಂಕಯ ನಾಯಕರು, ಮಹಾ 
ಸಾಮಂತಾಧಿಪತಿ ....ನಾಯಕರು ಪುಅಆಯೂರುನಾಡಿನ್ಲ ಪೂಜೆ ಮಾಡಲು*” ದಾನ ನೀಡಿದ್ದರು. 
ಆದರೆ ಯಾವ ದೇವಾಲಯಕ್ಕೆ ಅನ್ನೊದೆ ಅಸ್ಪಷ್ಟವಾಗಿದೆ. 


ಕ್ರಿ.ಶ.೧೩೫೨ ರ ನಂದನ ಸಂವತ್ಸರದ ಭಾದ್ರಪದ ಬ ೫ ಶುಕ್ರವಾರದಲ್ಲು ತಂಮೆಯನಾಯ್ದರ 
ಅಂಜುಡನಾಡ ವಡಿಗೇಯಹಳ್ಳಯ ಗವಿರೇಶ್ವರ ದೇವರ ದಿವ್ಯ ಪಾದಗಳಗೆ ಐವತ್ತೂರು ದೇಶದ 
ವ್ಯವಹಾರಿಗಳು”””, ಕ್ರಿ.ಶ.೧೩೬೯ ರ ವೀರಕಂಪಣ್ಣ ಒಡೆಯರ ಅಧೀನದಲ್ಲ ಸಿರುನಲ್ಲಲರನು ಇತರೆ 
ಜಾತಿಯವರು ಒಂದು ಹಣವನ್ನು ಪ್ರತಿಯೊಂದು ಊರಿನಲ್ಲ ಕೊಡುವಂತೆ ಯಾರು ಕೊಡುವುದಿಲ್ಲವೂ 


ಎ .ಕ-೯, ಹೊ.ತಾ.೧೯೭, ಚಿಕ್ಕೊಡಹಳ್ಳಿ. 
ಕ, ಹೊ.ತಾ.೭೫, ತಮಿಳು, ಬೇಗೂರು. 
ಸ ಎ ಕ, ಹೊ.ತಾ ೪೫, ಕ್ರಿ.ಶ.೧೨೧೯, ತಮಿಳು, ಕೊರಟ. 
ಎ.ಕ-೯, ದೇ.ತಾ.೨೮, ಕ್ರಿ.ಶ.೧೨೮೩, ತಮಿಳು, ಕಾರಹಳ್ಳಿ. 

ಎ .ಕ-೯, ಹೊ.ತಾ. ೧೬೨, ಕ್ರಿ.ಶ. ೧೩೦೦ ತಮಿಳು, ತಟ್ಟಿನೂರು. 
ನ ಎ ಕ, ದೊ.ತಾ ೩೮, ಕ್ರಿ.ಶ.೧೩೨೮, ಶಿವಪುರ. 

ಎ.ಕ-೯, ಹೊ.ತಾ.೭೫, ಕ್ರಿ.ಶ.೧೩೪೩, ನಿಡುಫಟ್ಟ 
ಎ.ಕ-೯,ದೇ.ತಾ.೨೯, ಕ್ರಿ.ಶ.೧೩೫೨, ವಡಿಗೇನಹಳ್ಳಿ. 


೨೩೬ 


೨೩೯ 


೨೪೦ 


ಅವರು ಈ ನಾಡಿನ ಜಾತಿಯ ಹೊರಗೆ ಎಂದು ಪಂಚಾಯುತಿ ನಿರ್ಧರಿಸಿತು. ಪುಅಯೂರುನಾಡಿನಲ್ಲ 
ತಮರ್ಯೈೆಕೆರೈೈಯ ತೊಟ್ಪವ್ಯಯನ್‌, ಕಂದಿಕ್ಯಯನ್‌ ಸಲ್ಪ ದಾನವನ್ನು, ಭೈರವ ದೇವರಿಗೆ", 


ಕ್ರಿ.ಶ.೧೫೦೩ ರಲ್ಲ ಬುಳೆನಾಯ್ಗರು ತಮ್ಮ ನಾಯ್ದತನಕೆ ಸಲುವ ಕುಕ್ಕಲನಾಡಿಗೆ ಸೇರುವ 
ನಾಗಸಮುದ್ರದ ಗ್ರಾಮವನ್ನು ಪ್ರರಭೇಶ್ವರ ದೇವರಿಗೆ”, (ಈ ಪ್ರರಭೇಶ್ವರ ದೇವಾಲಯ ಎಲ್ತದೆ 
ಎಂಬುದು ತಿಆದು ಬಂದಿಲ್ಲ.) ಕೃಷ್ಣ ದೇವರಾಯರ ಆಳ್ವಕೆಯಲ್ಲ ಖರ ಸಂವತ್ಸರದ ಭಾದ ಶುದ್ಧ ೧೧ ಲೂ 
ಕೊಮನಾಯಕರು ತಮ್ಮ ನಾಯಕತನಕ್ಷೆ ಪಾಅಸಿದ ಕುಕ್ಕಲನಾಡೊಳಗಣ ತಿರುವೆಂಥನಾಥ ದೇವರಿಗೆ 
ದಾಸನಪುರದಲ್ತ”””, ಮಾರ್ಗಶಿರ ಶು ೫ ಲು ಕೃಷ್ಣರಾಯ ಮಹಾರಾಯರ ಕ್ರಿ.ಶ.೧೫೨೬ ರಲ್ಲ ಅಣ್ಣಜ 
ಅಲುನವರ ಕಾರ್ಯಕ್ಷೆ ಕರ್ತರಾದ ಮಂಲರಸಯನು ಸೋಲೂರ ದೇವರಸ ಮಗ ಸೋಮೇದೇವರು, 
ತಿಮ್ಮಲ ದೇವರ, ಅಂ೦ಗೇಶ್ವರ ದೇವರ, ವೀರಭದ್ರ ದೇವರುಗಳ ಅಂಗರಂಗ ಭೋಗಗಳಗೆ ಕೊ೦ಂಯ 
ಸೀಮೆಗೆ ಸಲುವ ಚಿಕ್ಕ ಮಾರಹಳ್ಳಯನ್ನು”””. ಅಚ್ಛುತರಾಯ ಮಹಾರಾಯರ ಆಳ್ವಕೆಯ ಕ್ರಿ.ಶ.೧೫೩೮ 
ರಲ್ತ್ಲ ಏಕಾದಶಿಯ ದಿನ ಚನ್ನಕೇಶವ ದೇವರ ಅಮೃತಪಡಿಗೆ”್‌”. ಕ್ರಿ.ಶ.೧೫೩೦ ರಲ್ಮ್ಲ ಮುಳುವಾಗಲು 
ಕೆಂಚಂಣ ನಾಯಕರ ಕುಮಾರ ವೀರಪ್ಪ ನಾಯಕರು, ದಾಸಪ್ಪ ನಾಯಕರು ಚತುರ್ಮೇದಿ ಮಂಗಲದ 
ಸೋಮನಾಥ ದೀಕ್ಷಿತರಿಗೆ ನಲ್ಲೂರು ರಾಜ್ಯಕ್ಕೆ ಸಲುವ ನಂದಗುಳಯ ಸ್ಥಳದ ಪೊಡ್ಡರಹಳ್ಳಯನ್ನು”””. 
ಕ್ರಿ.ಶ.೧೫೩೩ ರಲ್ಲ ನಂದನ ಸಂವತ್ಸರದ ಮಾಘ ಬ ೧೬ ಲು ಶಿವರಾತ್ರಿ ಪುಣ್ಯಕಾಲದಲು ಮಲ್ಲಪ್ಪ 


ಅಣ್ಣನವರು ಮಲ್ಲಕಾರ್ಜುನ ದೇವರಿಗೆ ಸೊಂಟೀಕೊಪ್ಪದ ಹಾರೋಕೇತನಹಳ್ಳ ಗ್ರಾಮವನ್ನು”, 


ಮಂಡಲೇಶ್ವರನಾದ ವಿಠಲೇಶ್ವರದೇವ ಮಹಾ ಅರಸುಗಳ ಆಯುರಾರೋಗ್ಯಕ್ಕಾಗಿ ಕಾಮಗೌಡ. 
ವೀರಣ ನಾಯಕರು ಮಾರಕ ದೇವರ ಅಮ್ಯತಪಡಿಗೆ, ಸಿವನಸಮುದ್ರದ ಸೀಮೆಯ ಬೇಡನಾಥ ಸ್ಥಳದ 
ದಾಸಗೊಂಡನಹಳ್ಲ ಗ್ರಾಮವನ್ನು”, ಕ್ರಿ.ಶ.೧೫೫೦ ರಲ್ಲ ನಮಃ ಶಿವಾಯ ದೇವರಿಗೆ ಅತ್ತಿಬೆಲೆಯ ಸ್ಥಳಕ್ಕೆ 
ಸಲುವ ಕದುಮನಪುರ ಮತ್ತು ಸೂಲಅಬೆಲೆಯ ಅಷ್ಟ ಭೋಗ ಸ್ಥಾಮ್ಯವನ್ನು ನಮ್ಮ ತಾಯುಯಮ್ಮನವರಿಗೆ 
ಪುಣ್ಯವಾಗಬೇಕೆಂದು ಸುತ್ತೂರ ಚೆನ್ನಯ್ಯ ಶಿಷ್ಯರಾದ ಸಿವನಯಗೌಡ ಮಕ್ಕಳು ದೇವಯಗೌಡರು**”, 


೨೪೧ 


ಎ.ಕ-೯, ಹೊ.ತಾ.೧೦೩, ಕ್ರಿ.ಶ.೧೩೬೯ ಚಿಕ್ಕನಲ್ಲಾಲ. 
ಎ.ಕ-೯,ನೆ.ತಾ.೨೦, ಕ್ರಿ.ಶ.೧೫೦೩, ನಾಗಸಂದ್ರ 

ಎ.ಕ-೯, ನೆ.ತಾ.೧೮೬, ಕ್ರಿ.ಶ.೧೫೨೩, ದಾಸನಪುರ, ಕಸಬಾ. 
ಎ.ಕ-೯, ಅನುಬಂಧ, ನೆ.ತಾ.೧೦೨, ಕ್ರಿ.ಶ.೧೫೨೪, ಚಿಕ್ಕಮಾರನಹಳ್ಳಿ. 
ಎ.ಕ-೯, ಹೊ.ತಾ.೮೦, ಕ್ರಿ.ಶ.೧೫೩೮, ಚಿಕ್ಕನಲ್ಲೂರು. 

ಎ.ಕ-೯, ಹೊ.ತಾ.೨೮, ಕ್ರಿ.ಶ.೧೫೩೦, ವಡ್ಡರಹಳ್ಳಿ. 

ಎ.ಕ-೯, ನೆ.ತಾ.೧೦, ಕ್ರಿ.ಶ.೧೫೩೩, ಹಾರೋಕೇತನಹಳ್ಳಿ. 
ದೊ.ತಾ.೭೩, ಕ್ರಿ.ಶ.೧೫೪೪, ದೊಡ್ಡಬಳ್ಳಾಪುರ. 

9 ಹೊ.ತಾರ೯, ಕ್ರಿ.ಶ.೧೫೫೦, ಕದಮನಪುರ. 


೨೪೨ 


೨೪೩ 


೨೪೪ 


೨೪೫ 


೨೪೬ 


೨೪೭ 


೨೪೮ 


ಕ್ರಿ.ಶ.೧೬೩೦ ರಲ್ತ ಸೊರಕುಂಟಿಯ ಶಾಂತದೇವರ ದೇವಾಲಯಕ್ಕೆ ಮೂಲೆಗಾಸನ್ನು”””. ಕಾತಿಕ ಶು ೫ 
ಲು ಉಭನಾನಾದೇಶ ಆಯಾಮ ಸಮಸ್ಸರು ಸೊರ್ರೆಕುಂಟಿಯ ಸಾತ್ತದೇವರಿಗೆ ಮೂಲೆಗಾಪಿನ 
ಧರ್ಮವಾಗಿ ತೆರಿಗೆಗಳನ್ನು” ಕ್ರಿ.ಶ.೧೭೯೯ ರಲ್ಲ ಬಹುಧಾನ್ಯ ಸಂವತ್ಸರ ಪಾಲ್ಗುಣ ೧೫ ಲು 
ಬೆಂಗಳೂರು ವೆಂಕಟರಾಯರ ಮಗ ಬಾಳಾ ಸೆಟ್ಟಯರು ನಗರೇನಹಳ್ಳ ಗ್ರಾಮವನ್ನು ತಿರುಮಲ ದೇವರ 
ಗುಡಿಗೆ” ಕೊಟ್ಟರುವುದನ್ನು ಕಾಣಬಹುದು. ಕ್ರಿ.ಶ.೧೬೧೦ ರಲ್ತ ಇಮ್ಮಡಿ ಹಾವಳ ಬಲುರೆ ಗೌಡರು 
ಆಯಾ ಡೇವರಿಗೆ** ದಾನ ನೀಡಿದರು ಎಂದಿದೆ. ಆದರೆ ಈ ಆಯಾ ದೇವರು ಯಾರು ಎಂದು 
ನಿಖರವಾದ ಮಾಹಿತಿ ಇಲ್ಲ. ಕ್ರ. ಶ.೧೫೭೫ರಲ್ಲ ಪುಣ್ಯವಾಗ ಬೇಕೆಂದು ದೇವಪ್ಪನು ರಾಜಗುಟ್ಟ ಸೀಮೆಗೆ 
ಸಲುವ ಹಕೇವೂರ ಗ್ರಾಮವನ್ನು ದೇವರ ಅಮೃತಪಡಿ, ನೈವೇದ್ಯ ಧೀಪಾರಾಧನೆಗಾಗಿ ದಾನ ನೀಡಿದರೆ, 
ಶಾಸನ ತುಡಿತವಾಗಿದ್ದರಿಂದ ಯಾವ ದೇವಸ್ಥಾನ ಎಂದು ತಿಆದು ಬಂದಿಲ್ಲ”””. 


ಶಾಸನೋಕ್ಷವಾಗಿ ದಾನ ನೀಡಿರುವ ಹಲವಾರು ದೇವಾಲಯಗಕಲ್ಲ ಕೆಲವು ದೇವಾಲಯಗಳು 
ಉಳದು ಕೊಂಡಿದ್ದರೆ. ಶಿಥಿಲವಾಗಿರುವ ದೇವಾಲಯಗಳೇ ಹೆಚ್ಚಾಗಿ ಕಂಡು ಬರುತ್ತದೆ. ಪ್ರಸ್ತುತ ಆ 
ಗ್ರಾಮಗಕಲ್ಲ ಇಲ್ಲದಂತಾಗಿರುತ್ತದೆ, ಇಲ್ಲವೇ. ಹಾಳು ಮಂಟಪವಾಗಿ, ಇಲ್ಲವೇ ತಿಪ್ಪೆಗುಂಡಿಯಾಗಿ, 
ಇಲ್ಲವೇ ಜುಜೂಕೋರರ ಜಾಗವಾಗಿ, ಇಲ್ಲವೇ ದನ-ಕರುಗಳ ಸ್ಥಳವಾಗಿರುವುದನ್ನು ಕಾಣ ಬಹುದು. 


ಪ್ರಾಚೀನ ಕಾಲದಲ್ಲ ದೇವಾಲಯಗಳಗೆ ಭೂಮಿ ಮತ್ತು ಅದರಿಂದ ಬರುವ ಉತ್ಪನ್ನಗಳ 
ಆಧಾಯದಿಂದ ನಡೆಸಲಾಗುತ್ತಿತ್ತು. ಈಗ ದೇವಾಲಯಗಳನ್ನು ಮುಜುರಾಯ ಇಲಾಖೆಗಳಂದ 
ನಡೆಸುತ್ತಾರೆ. ಕಾಲದಿಂದ ಕಾಲಕ್ಷೆ ಭನ್ನವಾಗಿ ಬದಲಾಗುತ್ತಾ ಇರುವ ಪದ್ಧತಿಗಳನ್ನು ಕಾಣಬಹುದು. ಹೀಗೆ 
ದೇವಾಲಯಗಳು ಧಾರ್ಮಿಕ ಕೇಂದ್ರಗಳಾಗಿ ಸ್ಥಳೀಯವಾಗಿ ಜನರ ಸಾಮಾಜಕ ಬದುಕನ್ನು 
ನಿಯಂತ್ರಿಸುವ ನೆಲೆಗಳಾಗಿದ್ದು ಜನರಿಗೆ ಉದ್ಯೋಗವನ್ನು. ದೇವಾಲಯಗಳು ಕೇವಲ ಧಾರ್ಮಿಕ 
ಕೇಂದ್ರಗಳಾಗಿರದೇ ಸ್ಥಳೀಯವಾಗಿ ಜನರ ಸಾಮಾಜಕ ಬದುಕನ್ನು ನಿಯಂತ್ರಿಸುವ ನೆಲೆಗಳಾಗಿದ್ದವು. 
ದೇವಾಲಯಗಕಲ್ಲ ನಡೆಯುತ್ತಿದ್ದ ನೃತ್ಯ, ಸೇವೆ. ಜಾತ್ರೆಗಳು ಜನರಿಗೆ ಮನೋರಂಜನೆಯನ್ನು 
ನೀಡುತ್ತಿದ್ದವು. ಹೀಗೆ ಲೌಕಿಕ ಮತ್ತು ಅಲೌಕಿಕ ಬದುಕೆರಡು ಶ್ರೀಮಂತರಾಗಲು ದೇಗುಲಗಳು 


ಕಾರಣವಾಗಿದ್ದವು. 


೨೫೦ 


ನೆ.ತಾ.೯೧, ಅನುಬಂಧ, ಖಜಾನೆ 
ಎ.ಕ-೯, ನೆ.ತಾ€೧, ಅನುಬಂಧ, ಕ್ರಿ.ಶ.೧೬೩೦, ನೆ.ಖಜಾನೆ 
ಎ.ಕ-೯, ಹೊ.ತಾ.೬೪, ಕ್ರಿ.ಶ. ೧೬೯೯, ನಗರೇನಹಳ್ಳಿ. 
ಎ.ಕ.-೯, ಅನುಬಂಧ, ದೊ.ತಾ.೭೦, ಕ್ರಿಶ ೧೬೧೦, ದೊಡ್ಡಬಳ್ಳಾಪುರ. 
ಎ.ಕ-೯, ಹೊ.ತಾ.೮ಲ, ಕ್ರಿ.ಶ.೧೫೬೫, ಅಟ್ಟೂರು. 


೨೫೧ 
೨೫೨ 
೨೫೩ 


೨೫೪ 


೩೯೦ 


ಅಧ್ಯಾಯ - ೬ ಸ್ಕಾರಕಶಿಲೆಗಳು 


ಅ) ವೀರಗಲ್ಲುಗಳು 
ಆ) ಮಾಸ್ತಿಗಲ್ಲುಗಳು 
ಇ) ಇತರೆ ಸ್ಕಾರಕಶಿಲೆಗಳು 
ನಮ್ಮ ಪೂರ್ವಜರು ನಮಗೆ ನೀಡಿರುವ ಸಾಂಸ್ಕೃತಿಕ ಕೊಡುಗೆಗಳಾದ ಸ್ಥಾರಕಗಳು ಆಗಿನ 
ಕಾಲದ ಜನರ ಆಚರಣೆಗಳು ಮತ್ತು ನಂಬಕೆಗಳ ಪ್ರತಿರೂಪಗಳಾಗಿವೆ. ಈ ಸಾರಕಗಳು ಕೇವಲ 
ದೇವಾಲಯಗಳು ಹಾಗೂ ಇತರೆ ಪಾರಂಪರಿಕ ಕಟ್ಟಡಗಳಗೆ ಮಾತ್ರವೇ ಸೀಮಿತವಾಗಿರದೆ 
ವೀರಗಲ್ಲುಗಳು. ಮಾಸ್ತಿಗಲ್ಲುಗಕು ಹಾಗೂ ಇತರೆ ಸ್ಕಾರಕ ಶಿಲೆಗಳಾದ ಆತ್ಮಬಲಅದಾನ. ನಿಪಿದಿಕಲ್ಲುಗಳು 
ನಮ್ಮ ಪೂರ್ವಜರೊಂದಿಗೆ ಸಂಪರ್ಕಿಸುವ ಮೆಟ್ಟಲುಗಳು ಎನ್ನಬಹುದು. 
ಶಾಸನಗಳು ಯಾವುದೋ ಒಂದು ಕಾಲದ ರಾಜಕೀಯ ವಿಷಯವನ್ನೋ ಒಂದು 
ಘಟನೆಯನ್ನೋ ಅಥವಾ ಯಾರದೋ ಬಲಅದಾನವನ್ನು ಕುರಿತೋ ಹೇಳುತ್ತಿದ್ದಿರಬಹುದು. ಆದರೆ ಅವು 
ಇಂದಿಗೂ ನಮ್ಮ ಗ್ರಾಮ್ಯ ಸಮಾಜದಲ್ಲ ಜನರಲ್ಲ ಏನಿದೆಯೆಂಬ ತಿಳುವಳಕೆಯುಲ್ಲದಿದ್ದರೂ. ಅವುಗಳ 
ಬಗೆಗೆ ತಮ್ಮದೇ ಆದ ಕಥೆಗಳು. ಐತಿಹ್ಯಗಳು ಮತ್ತು ಅನೇಕ ಕಲ್ಪನೆಯನ್ನು ಹೊಂದಿರುತ್ತಾರೆ. ಎಷ್ಟೋ 
ಶಾಸನಗಳು. ವೀರಗಲ್ಲು. ಮಾಸ್ತಿಕಲ್ಲುಗಳು (ಚಿತ್ರ ಸಂಖ್ಯೆ-೬ಲ) ಗ್ರಾಮದೇವತೆಗಳಾಗಿ ಕುಲದ್ಯವಗಳಾಗಿ 
ಮಾರ್ಪಾಬಾಗಿವೆ. ಅವುಗಕ ಬಗ್ಗೆ ಜನರಿಗೆ ಭಯಭಕ್ಷಿಯೊಂದಿಗೆ ಆಯಾ ಜನರುಗಳ 
ತಿಆಅವಳಕೆಗಳಗನುಗುಣವಾಗಿ ಅವುಗಳೊಡನೆ ವ್ಯವಹರಿಸುತ್ತಾರೆ. ವೀರ ಮಾಸ್ತಿಕಲ್ಲುಗಳು ಜನರನ್ನು 
ಕಾಪಾಡುವ ಡೈವಗಳಾಗಿ ಆಧುನಿಕ ಸಮಾಜಕ್ಷೆ ಒಗ್ಗಿಕೊಂಡು ಪುರೋಹಿತಶಾಹಿ ದೈವಗಳಾಗಿ 
ಮಾರ್ಪಾಬಾಗುತ್ತಿರುವುದನ್ನು ಸಹ ನಾವು ಇಂದು ಕಾಣಬಹುದು. ಪ್ರತಿನಿತ್ಯ ಪೂಜೆ ಪುನಸ್ಥಾರಗಳ 
ಜೊತೆಗೆ ವರ್ಷಕ್ಕೊಮ್ಮೆ ಜಾತ್ರೆಗಳ ಮೂಲಕ ಬಅಗಳನ್ನೂ ಕೊಡುತ್ತಿರುತ್ತಾರೆ. 


"ತುಉಗೋಳೊಳ್‌ ಪೇಬ್ಣುಯ್ಯಲೊ 

ಕೆಂ ವೆಸದೊಳ್‌ ನಂಟನೆಡಣಅೂಳೂರಣ ವಿನೊಳಂ 

ತಣಚಿಸಂದು ಗಂಡು ತನಮನೆ 

ನೆಣ ಪದವಂ ಗಂಡನಲ್ಲನೆಂತು೦ಂ ಷಂಡಂ” ಎಂದು ರನ್ನನು” ತನ್ನ ಕಾವ್ಯವಾದ ಗದಾಯುದ್ದ 
ಕೃತಿಯಲ್ಲನ ಒಂದು ಪ್ರಸಂಗದಲ್ಲ ಅಭಿಪ್ರಾಯ ಪಡುತ್ತಾನೆ. ಈ ಅಭಪ್ರಾಯವು ಸತ್ಯವೂ ಹೌದು. 


 ಸಂ.ಹಂಪನಾ :- ಸಾಹಸ ಭೀಮ ವಿಜಯಂ, ರನ್ನ ಸಂಪುಟ, ಕನ್ನಡ ವಿ.ವಿ.೨೦೦೬, ಪು.ಸ೦.೨-೨೪. 


೩೯೧ 


ತುರುಗಾಳಗದಲ್ಲ ಭಾಗವಹಿಸದೆ ಮೌನವಾಗಿದ್ದ ವೀರರಿಗೆ ಸಮಾಜ ಯಾವ ರೀತಿಯಲ್ಲ ತನ್ನು 
ಪ್ರತಿಕ್ರಿಯೆಯನ್ನು ತೋರಿಸುತ್ತಿತ್ತು ಎ೦ಬ ಅಂಶಕ್ಷೆ ತೆಲುಗಿನ ಜಾನಪದ ಗೀತೆಯೊಂದರಲ್ಲ ಸೊಗಸಾಗಿ 
ಚಿತ್ರಿತವಾಗಿದೆ. ತನ್ನ ರಾಜ್ಯದ ತುರುಗಳನ್ನು ಶತ್ರುಗಳು ಹೊಡೆದುಕೊಂಡು ಹೋದಾಗ ಆ ರಾಜ್ಯದ 
ಮಂತ್ರಿ ಅದಕ್ಕೆ ಯಾವ ರೀತಿಯ ಪ್ರತಿಭಟನೆಯನ್ನು ತೋರಿಸುವುದಿಲ್ಲ. ನಂತರ ಅವನು ಮನೆಗೆ 
ಬಂದಾಗ ಕೈಕಾಲುಗಳಗೆ ನೀರು ಕೊಡುವುದರ ಬದಲು ಅವನ ಹೆಂಡತಿ ಅರಿಶಿನ, ಕುಂಕುಮ. 
ಬಳೆಗಳನ್ನು ನೀಡುತ್ತಾಳೆ. ಊಟಕ್ಕೆ ಕುಳತಾಗ ಅವನ ತಾಲು ಒಡೆದ ಹಾಲನ್ನು ಬಡಿಸುತ್ತಾಳೆ. ಈ 
ರೀತಿಯ ವಿಚಿತ್ರ ವರ್ತನೆಗಳು ತನ್ನ ಷಂಡತನಕ್ಕೆ ಹಾಕಿದ ಪುರಸ್ಥಾರವೆಂದು ತಿಆದ ಅವನು ತನ್ನ 
ಗಂಡಸುತನವನ್ನು ಮೆರೆಯಲು ನೇರವಾಗಿ ಹೋಗಿ ಶತ್ರುಗಕೊಡನೆ ಹೋರಾಡಿ ಹಸುಗಳನ್ನು 
ಹಿಂತಿರುಗಿಸುವ ಪ್ರಯತ್ನ ಮಾಡುತ್ತಾನೆ”. ತುರುಗೋಳ್‌. ಪೆಣ್ಣುಯ್ಯಲ್‌. ಊರಳವು ಪ್ರಸಂಗಗಳಕಲ್ಲ 
ಹೋರಾಡದವನನ್ನು ಷಂಡನೆ೦ಂಬ ಮಾತು ಆ ಕಾಲದಲ್ಲ ಸಮಾಜದ ಮೇಲೆ ಭೀಕರವಾಗಿ ಜರಿದ 
ಪರಿಣಾಮವಾಗಿತ್ತೆಂದು ತೋರಿಸುತ್ತದೆ. ವೀರತನವು ಹುಟ್ಟುಗುಣವಾಗಿ ತನ್ನ ಪ್ರಾಣ ರಕ್ಷಣೆಗಾಗಿ ಅಥವಾ 
ಸ್ರೀ, ತುರುಗೋಳ್‌, ಕಳ್ಳರು. ಶತ್ರುಗಕೊಡನೆ ಹೋರಾಟ ಮಾಡಿ ಮಡಿದ ವೀರರ ನೆನಪಿಗಾಗಿಯೇ 
ಅಥವಾ ತಾನು ನಂಜದ ತನಗೆ ಆಶ್ರಯ ನೀಡಿದ ರಾಜರ ಪರವಾಗಿ ಯುದ್ದದಲ್ಲ ಮಡಿದ ಅಥವಾ 
ಗೆದ್ದಂತಹ ವೀರರಿಗೆ ಸ್ಕಾರಕಗಳನ್ನು ನಿರ್ಮಿಸುತ್ತಿದ್ದರು. 

ಎಲ್ಲಾ ಸ್ಕಾರಕಗಳು ಸತ್ತ ವ್ಯಕ್ತಿಯ ನೆನಪಿಗಾಗಿ ನೆಡುತ್ತಿದ್ದ ಸಂಕೇತಗಳು, ನೆಡುವುದು 
ಮುಖ್ಯವಾಗಿ ಆಚರಣೆಯಲ್ಲಿದ್ದ ಅಂತ್ಯ ಸಂಸ್ಥಾರದ ವಿಧಿಯ ನಿಯಮವಾಗಿ ಜನಾಂಗದಲ್ಲ ಬೆಳೆದು 
ಬಂದಿದೆ. ಮರಣ ಹೊಂದಿದ ಮಾನವನ ದೇಹವನ್ನು ಸಮಾಧಿ ಮಾಡಿದ ನಿರ್ದಿಷ್ಟ ಸ್ಥಳದ ಗುರುತಿಗಾಗಿ, 
ಕೆಲವಾರು ಸಂಕೇತಗಳನ್ನೋ ಅಥವಾ ವಸ್ತುಗಳನ್ನೋ ಒಂದು ನಿಗಧಿಯಾದ ಸ್ಥಳದಲ್ಲ ಅಥವಾ 
ಸಮಾಧಿ ಮಾಡಿದ ಸ್ಥಳದಲ್ಲ ನೆಡುತ್ತಿದ್ದರು. ಈ ರೀತಿಯ ಸಮಾಧಿಯ ನಿರ್ಮಾಣ ಕಲ್ಲನೆಯು ಬೃಹತ್‌ 
ಶಿಲಾಯುಗದಿಂದ ಬಂದಿದೆ ಎನ್ನಬಹುದು. ಹೇಗೆ ಇಂದಿಗೂ ಜಾರಿಯಲ್ಲರುವ ಸತ್ತ ವ್ಯಕ್ತಿಯನ್ನು 
ಸಮಾಧಿ ಮಾಡಿದ ನಿರ್ಧಿಷ್ಟ ಸ್ಥಳದಲ್ಲ ಗುರುತಿಗಾಗಿ ಅಥವಾ ನೆನಪಿಗಾಗಿ ಆ ಸ್ಥಳದಲ್ಲ ಒಂದು ಕಲ್ಲನ್ನು 
ನಿಲ್ತಸಿ ಅದಕ್ಕೆ ಅರಿಪಿನ-ಕು೦ಕುಮ ಬಳದು ಪೂಜ್ಯಾದಿಗಳನ್ನು ಮಾಡಿ, ಅನಂತರ ವರ್ಷಕ್ಕೆ ಸಮಾಧಿಯ 
ಕಟ್ಟ. ಮರಣ ಹೊಂದಿದ ವ್ಯಕ್ತಿಯ ಹೆಸರು. ಜನ್ಯ. ಮರಣ ದಿನಾಂಕವನ್ನು ಕಲ್ಲನ ಮೇಲೆ ಕೊರೆಸಿ 
ನೆಡುತ್ತಾರೆ. ಹಾಗೇಯೇ ವೀರರ ನೆನಪನ್ನು ಘನೀಕರಿಸಿ ಅವನ ಸಾಧನೆಗಳನ್ನು ಅಭವ್ಯಕ್ತಿಗೊಳಸುವ 


> ಆರ್‌ ಶೇಷಶಾಸ್ತಿ. :- ಕರ್ನಾಟಕ ವೀರಕಲ್ಲುಗಳು , ಪು.ಸ೦-೧೮೬. 


೩೯೨ 


ಸಾಧನಗಳನ್ನು ವೀರಗಲ್ಲು ರೂಪದಲ್ಲ ಸಮಾಧಿ ಮಾಡಿದ ಸ್ಥಕದಲ್ಲ ವಿಶೇಷವಾಗಿ ಸೂರ್ಯಗ್ರಹಣದ 
ಅಥವಾ ಚಂದ್ರರ್ರಹಣದ, ಹಬ್ಬ ಹರಿದಿನಗಳಲ್ಲ ನೆಡುತ್ತಿದ್ದರು. 


ವೀರಗಲ್ಲುಗಳ ಪಿರೋಭಾಗದಲ್ಲ ಸ್ರರ್ಗದ ಪರಿಕಲ್ಪನೆ ಇರುತ್ತದೆ. ಇದನ್ನು ಅಪಿಕಾರ ಮೊದಲು 
ಬಳಪದ ಕಲ್ಪನಿಂದ ರೇಖಾಚಿತ್ರದ ಮೂಲಕ ಜಡಿಸುತ್ತಾನೆ. ಆ ಮೇಲೆ ರೂವಾರಿ ಇದನ್ನು ಉಬ್ಬು 
ಶಿಲ್ಪ್ಲವನ್ನಾಗಿ ಕಂಡರಿಸುತ್ತಾನೆ. ಇದೇ ರೀತಿ ವೀರಗಲ್ಲು, ಮಾಸ್ತಿಕಲ್ಲು. ನಿಷಧಿಕಲ್ಲು. ಬಅದಾನ ಮರಣ 
ಸ್ಕಾರಕಗಳಲ್ಲಯು ಉಬ್ಬು ಶಿಲ್ಪ್ಲಗಳಗೂ ಮೂಲವಾದುದು ರೇಖಾ ಚಿತ್ರವೆನ್ನುವುದನ್ನು ಮರೆಯಬಾರದು. 
ವೀರಗಲ್ಲುಗಳಲ್ಲಯ ಯುದ್ಧದ ಸನ್ನಿವೇಶ, ವೀರಮರಣ ಹೊಂದಿದ ವೀರನನ್ನು ವೀರ ಪ್ರರ್ಗಕ್ಷೆ 
ಕರೆದೊಯ್ಯುವ ದೃಶ್ಯ, ವೀರನಾದವ ವೀರಸ್ಪರ್ಗ ಪಡೆದ ಸನ್ನಿವೇಶಗಳನ್ನು ಅಪಿಕಾರ ಕಲಾತ್ಯಕವಾಗಿ 
ಚಿತ್ರಿಸಿದ ಮೇಲೆಯೇ ರೂವರಿ ಇವುಗಳನ್ನು ಶಿಲ್ಪ್ಲಗಕಾಗಿ ಕಂಡರಿಸುತ್ತಾನೆ. ಇದರಂತೆ ಪತಿಯ 
ಮರಣಾನಂತರ ಸಹಗಮನ/ಅನುಗಮಾನ ಹೊಂದಿದ ಸ್ತ್ರೀಯ ಸ್ಮಾರಕವಾದ ಮಾಸ್ತಿಕಲ್ಲು. ಸಲ್ಲೇಖನ 
ಪತದ ಮೂಲಕ ದೇದತ್ಕಾಗ ಮಾಡಿದ ಜೈನ ಧಾರ್ಮಿಕ ವ್ಯಕ್ತಿಗಳ ಹೆಸರಿನಲ್ಲರುವ ನಿಷಿಧಿಕಲ್ಲು. ದೇವರ 
ಹೆಸರಿನಲ್ಲ, ವ್ಯಕ್ತಿಯ ಹೆಸರಿನಲ್ಲ ಪ್ರಾನೋತ್ಸ್ಸಮಣ ಮಾಡಿದವರ ಸ್ಕರಣಿಗಾಗಿ ನಿಲ್ಲಸಿದ ಬಲದಾನ 
ಮರಣವೇ ಸ್ಕಾರಕಗಳಾಗಿದೆ. 


ಪ್ರಾಗೈತಿಹಾಸಿಕ ಕಾಲದಿಂದ ಜನಾಂಗದವರ ನಂಜಕೆ, ಆಚರಣೆಗಳಗಾಗಿ, ಸತ್ತ ವ್ಯಕ್ತಿ ತನ್ನ 
ಮಕ್ಕಳಗೆ ಕಷ್ಟಕಾಲದಲ್ಲ ಸಹಾಯ ಮತ್ತು ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾಪಾಡಲು 
ಗುಂಡಿ ಪೂಜೆ ಮಾಡುತ್ತಾರೆ. ಮಹಾನವಮಿಯ ಸಮಯದಲ್ಲ ಅಮಾವಾಸ್ಯೆಯ ಒಳಗೆ (ಪಿತೃ ಪಕ್ಷದಲ್ಲ) 
ಆ ಪಿತೃಗೆ ಇಷ್ಟವಾಗುವ ಎಲ್ಲಾ ವಸ್ತುಗಳ ಜೊತೆಗೆ ಎಲ್ಲಾ ರೀತಿಯ ಸಸ್ಯಹಾರ ಅಥವಾ 
ಮಾಂಸಹಾರಗಳನ್ನು ಎಡೆ ಇಡುವ ಪದ್ಧತಿಯನ್ನು ಮತ್ತು ಯುಗಾದಿಯ ದಿನ ಹೋಳಗೆಯನ್ನು ಇಟ್ಟು 
ಪೂಜೆ ಮಾಡುವ ಪದ್ಧತಿಯೂ ಈಗಲೂ ಜಾರಿಯಲ್ಲದೆ. 


ಹಾಗೇಯೇ ಇಂದು ಹಲವಾರು ವೀರಗಲ್ಲುಗಳು ಗುಡಿಗಳಾಗಿ ಮಾರ್ಪಟ್ಟು ಆಧುನಿಕ ಪೂಜಾ 
ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಶಾಸನಕಲ್ಲುಗಳು ಸಾಸಿವೆಕಲ್ಲುಗಳಾಗಿ, ವೀರಗಲ್ಲುಗಳು ಕರ್ಲಗುಡಿಗಳಾಗಿ 
ಅಥವಾ ಈಧ್ಲಕಲ್ಲುಗಳಾಗಿ. ವೀರಪ್ಪ, ವೀರಣ್ಣನಾಗಿ, ಮಾಸ್ತಿಕಲ್ಲುಗಳು ಮಾಸ್ತಿಯಮ್ಮ, ವೀರಮಾಸ್ತಿ. 
ಗಂಗಮ್ಮನಾಗಿ (ಕೆಲವು ಕಡೆ) ಪೂಜನೀಯ ಸ್ಥಾನವನ್ನು ಪಡೆದುಕೊಂಡಿವೆ. ಇವುಗಳ ಜೊತೆಯಲ್ಲ 
ಯಂತ್ರದಕಲ್ಲುಗಕು ಸಹ ಸೇರಿದ್ದು ಜನರಿಗೆ, ಧನಗಳಗೆ, ಗ್ರಾಮಕ್ಕೆ ಏನಾದರೂ ರೋಗ ರುಜನೆಗಳು 
ಆವರಿಸಿದಾಗ ಈ ಸಾಸಿವೆಕಲ್ಲುಗಳು., ಈರ್ದಗುಡಿಗಳು, ಯಂತ್ರದಕಲ್ಲುಗಳಗೆ ಹರಕೆ ಕಟ್ಟಕೊಂಡು 


೩೯೩ 


ಪೂಜೆಯನ್ನ ನೆರವೇರಿಸುತ್ತಾರೆ. ಇದರಿಂದ ತಮಗೆ ಒದಗಿರುವ ರೋಗ ರುಜನೆಗಳು ದೂರವಾಗಿ 
ಕಷ್ಟಗಳು ಇಲ್ಲವಾಗುತ್ತವೆ ಎಂಬುದು ಸ್ಥಳೀಯರ ನಂಜಕೆಗಳಾಗಿದೆ. ಇಂತಹ ಸಂಪ್ರದಾಯಗಳನ್ನು 
ಹೊಂದಿರುವ ಹಲವಾರು ಗ್ರಾಮಗಳನ್ನು ನಾವು ಇಂದಿಗೂ ಕಾಣಬಹುದಾಗಿದೆ. ಗ್ರಾಮಗಳಲ್ಲ. ಮನೆಗಕಲ್ಲ 
ನಡೆಯುವ ಹಬ್ಬ, ಹರಿದಿನಗಳಲ್ಲ ಮಾಡಿದ ಅಡುಗೆಯನ್ನು ಬಾಳೆ ಎಲೆಯಲ್ಲ ಎಡೆ ಇಡುತ್ತಾರೆ. ಮನೆ 
ಮಕ್ಕಳೆಲ್ಲಾ ಆ ಸ್ಥಳಕ್ಕೆ ಹೋಗಿ ಪೂಜೆ ಸಲ್ಲಸುತ್ತಾರೆ. ನಮ್ಮ ಊರನ್ನು, ಕುಟುಂಬವನ್ನು ರಕ್ಷಿಸುವ 
ದೇವರುಗಳವು ಎಂದು ಭಕ್ತಿಯಿಂದ ಎಲ್ಲ ವೀರಗಲ್ಲು. ಮಾಸ್ತಿಕಲ್ಲುಗಳನ್ನು ಕೇವಲ ಸ್ಥಾರಕ 
ಶಿಲೆಗಳಾಗಿರದೆ, ಜನರ ನಂಬಕೆ, ಆಚರಣೆಗಳ ಹಿನ್ನೆಲೆಯಲ್ಲ ಪ್ರತ್ಯೇಕವಾದ ಪ್ರಾಮುಖ್ಯತೆ ಇರುವುದನ್ನು 
ಕಾಣಬಹುದು. ಹಿಂದುಳದ ವರ್ಗದ ಜನರಲ್ಲಯೂ ವೀರಗಲ್ಲುಗಳು, ತುರುಗೋಳ್‌ಗಳು, ಮಹಾಸತಿ 
ಕಲ್ಲುಗಳ ಬಗೆಗೆ ಅತೀಯಾದ ಭಕ್ತಿಬುರುತ್ತದೆ. 


ಕುರುಬರು, ಬೇಡ ಜನಾಂಗದವರು ತಮ್ಮ ವಂಶದ ಪೂರ್ವಜರನ್ನು ಎಂದು ಆರಾಧಿಸು 
ಸಂಪ್ರದಾಯವು ಇಂದಿಗೂ ಉಳದುಕೊಂಡು ಬಂದಿದೆ. ವರ್ಷಕ್ಕೊಮ್ಮೆ ಅಥವಾ ೧೨ ವರ್ಷಗಳಗೊಮ್ಮೆ 
ಜಾತ್ರೆಯನ್ನು ನಡೆಸುತ್ತಾರೆ. ಇಂಥ ಗುಡಿಗಳು ಸಾಮಾನ್ಯವಾಗಿ ಕುರುಬರು. ಬೇಡ ಹೆಚ್ಚಾಗಿ ವಾಸವಿರುವ 
ಪ್ರದೇಶಗಕಲ್ಪ ಕಂಡುಬರುತ್ತದೆ. ಕೆಲವು ಕಡೆ ಪಾಂಡವರ ಗುಡಿಗಳೆಂದು ಸಹ ಕರೆಯುತ್ತಾರೆ. ಕುರುಬರ 
ಕುಲದೇವತೆಯಾದ ಜೀರಪ್ಪನ ಗುಡಿಗಳನ್ನು ದೊಡ್ಡಹುಲ್ಲೂರು, ವಡ್ಡಹಳ್ಳ. ವಾಗಟ, ಗೋವಿಂದಪುರ, 
ಕುರುಬರಹಳ್ಳ, ಕೋಡಿಹಳ್ಳ. ನಂದಗುಡಿ, ಸೂಲಅಬೆಲೆಯ ಬೆಟ್ಡಹಳ್ಳಗಕಲ್ಲ ಕಾಣಬಹುದು. ಬೆಟ್ಟಹಳ್ಳಯ 
ನಿಧಿಯ ಆಸೆಯಿಂದ ಕೆಲವು ನಿಧಿಗಳ್ಳರು ಚೋಳರ ಕಾಲದ ಸುಂದರವಾದ ವೀರಗಲ್ಲುಗಳ 
ಸಮೂಹವನ್ನು ಕೆಡವಿ ಕೆಲವು ವೀರಗಲ್ಲುಗಳನ್ನು ಒಡೆದು ಹಾಕಿದ್ದಾರೆ. ಆಧುನಿಕ ಯುಗದಲ್ಲೂ ಜನರು 
ಎಷ್ಟು ಅಜ್ಞಾನಿಗಳಾಗಿ ಮೂಢವಂತರಾಗಿದ್ದಾರೆ. ದೈವತ್ವವನ್ನು ಪಡೆದಿರುವ ವೀರಗಲ್ಲುಗಳ ಪಮಾಣದಷ್ಟೇ 
ಸರಿ ಸಮನಾಗಿ ಸಮಾಜದ ಅಲಸ್ಯಕ್ಲೂ ಒಳಗಾಗಿದೆ. ಕೆಲವೊಂದು ಶಾಸನಗಳನ್ನು. ವೀರಗಲ್ಲುಗಳನ್ನು 
ಅವು ಇರುವ ಸ್ಥಳಗಳ, ಜಮೀನುಗಳ ಮಾಲೀಕರು ಭದ್ರ ಪಡಿಸಿದ್ದರೆ ಇನ್ನೂ ಕೆಲವು ಶಾಸನಗಳನ್ನು 
ವೀರಕಲ್ಲುಗಳನ್ನು ಹೋಡೆದು ತೋಟದ ಬದುಗಳಗೆ, ಮನೆಯ ಪಾಯಗಳಗೆ, ಶಿವಗಂಗೆಯ 
ಸೋಪಾನಕ್ಷೆ ದೊಡ್ಡ ವೀರಗಲ್ಲನೇ ಒಡೆದು ಹಾಕಿಕೊಂಡಿದ್ದಾರೆ. ಬಟ್ಟೆ ಒಣಗಿಸಲು ಹೀಗೆ ಹಲವಾರು 
ರೀತಿಯಲ್ಲ ನಾಶವಾಗಿರುವುದನ್ನು ಗಮನಿಸಬಹುದು. ಸಂಸ್ಕೃತಿಯ ಪ್ರತಿಜಂಬಗಳಂತಿರುವ 
ಶಾಸನಕಲ್ಲುಗಳಗೆ ಇಂದು ಇಂತಹ ದುಃತ್ಥಿತಿ ಒದಗಿರುವುದು ಸಮಾಜಕ್ಷಂಟರುವ ಶಾಪವೇ ಸರಿ. 


೩೯೪ 


ಕ್ಷೇತ್ರಕಾರ್ಯ ಮಾಡುವಾಗ ಸಾಧ್ಯವಾದಷ್ಟು ಜಲ್ಲಾದ್ಯಂತ ಸಂಚಾರಿಸಿ ಮುನ್ನೂರಕ್ಕು ಹೆಚ್ಚು ಶಿಲ್ಪ 
ಸ್ಮಾರಕ ಶಿಲೆಗಳನ್ನು ಶೋಧಿಸಿದ್ದು, ಅವುಗಳಲ್ಲಿ ಕೆಲವು ಶಿಲ್ಪಗಲ್ಲುಗಳು ಶಾಸನ ಕಲ್ಲುಗಳಗಿಂತ 
ವಿಭಿನ್ನವಾಗಿರುತ್ತದೆ. ಎಲ್ಲಾ ಸ್ಮಾರಕ ಶಿಲೆಗಳ ವಿವರಣೆಯನ್ನು ನೀಡುವ ಬದಲು ಅವುಗಳಲ್ಲ ಭನ್ನವಾದ. 
ವಿಶೇಷವಾದ, ಅದ್ಭುತವಾದ ಸ್ಕಾರಕ ಶಿಲೆಗಳ ವಿವರಣಿಯನ್ನು ಹಾಗೂ ಶಾಸನೋಕ್ತವಾಗಿರುವ ಎಲ್ಲಾ 
ಸ್ಮಾರಕ ಶಿಲೆಗಳ ಪಠ್ಯವನ್ನು ಮತ್ತು ದೊರಕಿರುವ ಕೆಲವು ಸ್ಕಾರಕ ಶಿಲೆಗಳ ವಿವರಣಿಯನ್ನು ಜೊತೆಗೆ 


ಛಾಯಾಚಿತ್ರಗಳನ್ನು ಸಹ ಈ ಅಧ್ಯಾಯನದಲ್ಲ ನೀಡಲಾಗಿದೆ. 


ಸ್ಮಾರಕ ಶಿಲೆಗಳ ಬಗ್ಗೆ ಜನ ಸಾಮಾನ್ಯರು ಹೊಂದಿರುವ ನಂಬಟಕೆಗಳು., ಆಚರಣೆಗಳು ಅವುಗಳಗೆ 
ಸಂಬಂಧಿಸಿದ ಪ್ರಮುಖ ಐತಿಹ್ಯಗಳನ್ನು ಅಧ್ಯಾಯ 2 ರ ಎರಡನೇ ಭಾಗದಲ್ತ್ಪ ವಿವರಿಸಲಾಗಿದೆ. 
ಆದ್ದರಿಂದ ಈ ಅಧ್ಯಾಯದಲ್ಲ ಐತಿಹ್ಯ ಬಗ್ಗೆ ಮಾಹಿತಿಗಳು ಇರುವುದಿಲ್ಲ. 


ಜಲ್ಲೆಯಲ್ಲಯೂ ಗಂಗ, ನೊಳಂಬ, ಹೊಯ್ದಕ, ವಿಜಯನಗರ, ವಿಜಯನಗರೋತ್ತರವಾದ 
ಹಲವು ಸಾರಕ ಶಿಲೆಗಳದ್ದು. ಅವುಗಳನ್ನು ವೀರಗಲ್ಲುಗಳು. ಮಾಸ್ತಿಕಲ್ಲುಗಳು ಹಾಗೂ ಇತರೆ ಸ್ಮಾರಕ 
ಶಿಲೆಗಳಲ್ಲ ಆತ್ಮಬಅದಾನದ ಕಲ್ಲುಗಳು. ನಿಷಿದಿಕಲ್ಲುಗಳು ಎಂದು ವಿಂಗಡಿಸಬಹುದು. ಶಾಸನರಹಿತವಾದ 
ಶಿಲ್ಪಗಳು ಹೆಚ್ಚನ ಸಂಖ್ಯೆಯಲ್ಲ ಜಲ್ಲಾದ್ಯಂತ ಕಂಡು ಬರುತ್ತದೆ. 


ಅ) ವೀರಗಲ್ಲುಗಳು 


ಯುದ್ದದಲ್ಲ ಮಾತ್ರವಲ್ಲದೆ, ತುರುಕಾಳಗದಲ್ಲ. ಪೇಬ್ಣುಯ್ಯಲ್‌. ಊರಳವು. ಪೀಮಾ ಸಂಬಂಧಿ 
ಕದನ, ಬೇಟಿ ಮುಂತಾದ ಸಂದರ್ಭಗಳೂ ವೀರನು ಮಡಿದಾಗ ಆತನ ನೆನಪಿಗಾಗಿ ನಿರ್ಮಿಸಿರುವ 
ಸ್ಮಾರಕ ಶಿಲೆಗಳನ್ನು ವೀರಗಲ್ಲು ಎಂದು. ವೀರಗಲ್ಲು ಮಾಸ್ತಿಯ ಸ್ಕಾರಕವಾಗಿದ್ದರೆ ಆ ವೀರನ 
ಹಿಂಭಾಗದಲ್ಲಿ ಸ್ತ್ರೀಯರ ಶಿಲ್ಪವಿರುತ್ತದೆ. ತುರುಗೋಳ್‌ ಸ್ಕಾರಕವಾಗಿದ್ದರೆ ವೀರನ ಹಿಂಭಾಗದಲ್ಲಿ 
ತುರುಗಳ ಶಿಲ್ಲವಿರುತ್ತದೆ. 


ಜಲ್ಲೆಯಲ್ಲ ದೊರೆತಿರುವ ವೀರಗಲ್ಲುಗಳನ್ನು ಅಧ್ಯಯನದ ಅನುಕೂಲಕ್ಸಾಗಿ ಹಲವು ಭಾಗಗಳಾಗಿ 
ವಿಂಗಡಿಸಿಕೊಳ್ಳಲಾಗಿದೆ. ಅವುಗಳೆಂದರೆ 


೧. ವೀರಗಲ್ಲುಗಳು ಮತ್ತು ಯುದ್ಧ ವೀರಗಲ್ಲುಗಳು. 
೨. ತುರುಗೋಕಳ್‌ ವೀರಗಲ್ಲುಗಳು. 
೩. ಬೇಟಿಯ (ಪ್ರಾಣಿ) ವೀರಗಲ್ಲುಗಳು. 


೩೯೫ 


ಲ. ಪೇಬ್ಣುಯಲ್‌ ವೀರಗಲ್ಲುಗಳು. 
೫. ಊರಳವಿನ ವೀರಗಲ್ಲುಗಳು 


೧. ವೀರಗಲ್ಲುಗಳು ಮತ್ತು ಯುದ್ಧ ವೀರಗಲ್ಲುಗಳು. 


ಕರ್ನಾಟಕದಲ್ಲ ದಾನಶಾಸನಗಳ ನಂತರ ವೀರಗಲ್ಲುಗಳು ೨ನೇ ಸ್ಥಾನದಲ್ಲದೆ. ರಾಜಕೀಯ 
ವ್ಯವಹಾರಗಳಲ್ಲ ಯುದ್ಧವೂ ಒಂದಾಗಿದ್ದು. ರಾಜನ ರಾಜ್ಯದ ಆಸೆಗಳನ್ನು ಪೂರೈಸುವ ಸಲುವಾಗಿ 
ಜನರು ಯುದ್ದಗಳಲ್ಲ ಭಾಗವಹಿಸಬೇಕಾಗುತ್ತಿತ್ತು. ವೀರಗಲ್ಲುಗಳು ಅಂದಿನ ವೀರ ಜೀವನದ ಅಥವಾ 
ಹೋರಾಟದ ಸಮಗ್ರ ಚಿತ್ರಣವನ್ನು ಕಾಣಬಹುದು. ತಾವು ನಂಬದ ಮೌಲ್ಯಗಳಗೆ ಧಕ್ಕೆ ಬರುವಂತಹ 


ಸಮಯದಲ್ಲ ತಮ್ಮ ಪ್ರಾಣವನ್ನಾದರೂ ಒತ್ತೆಯುಟ್ಟು ಕಾಪಾಡಲು ಪ್ರಯತ್ನಿಸುತ್ತಿದ್ದರು. 


ವೀರಗಲ್ಲುಗಳು ಕೇವಲ ಮಡಿದವರ ಜ್ಞಾಪಕಾರ್ಥ ಹಾಕಿಸಿರುವ ಕಲ್ಲುಗಳಲ್ಲ. ಅವುಗಳು ಅವರ 
ಶೌರ್ಯ, ಸಾಹಸ, ಸ್ವಾಮಿನಿಷ್ಠೆಯನ್ನು ತಿಆಸುವ ಶಿಕ್ಷಣ ಮಾಧ್ಯಮವಾಗಿವೆ. ಅಷ್ಟೆ ಅಲ್ಲದೆ ಇವುಗಳು 
ಕರ್ನಾಟಕದ ವೀರ ಪರಂಪರೆಯ ಪ್ರತೀಕಗಳಾಗಿವೆ. ಕರ್ನಾಟಕದಲ್ಲ ದೊರೆಯುವಷ್ಟು ವೈವಿಧ್ಯಮಯ. 
ವೈಶಿಷ್ಟ್ಯಪೂರ್ಣ ವೀರಗಲ್ಲುಗಳು ಬೇರೆಲ್ಲೂ ದೊರೆಯುವುದಿಲ್ಲ. ಈ ವೀರಗಲ್ಲುಗಳೇ ಸಂಸ್ಕೃತಿಯ 


ಅವಿಭಾಜ್ಯ ಅಂಗವಾಗಿದೆ. 


ಪ್ರಾರಂಭದಲ್ಲ ವೀರರನ್ನು ಸ್ಕರಿಸುವ ಹಾಗೂ ಅವರ ಶೌರ್ಯ. ಸಾಹಸವನ್ನು ವರ್ಣಿಸುವ 
ಕೆಲಸಗಳು ಕೇವಲ ಮೌಬಕ ಮತ್ತು ಸಾಹಿತ್ಯ ಗ್ರಂಥಗಳಗೆ ಮಾತ್ರವೇ ಸೀಮಿತವಾಗಿತ್ತು. ನಂತರ 
ಇವುಗಳ ಪ್ರೇರಣಿಯೆ ಶಿಲೆಗಳ ಮೇಲೆ ಮೂಡಲು ಪ್ರಾರಂಭಸಿತು. ಶಾಸನಗಳು ಇಲ್ಲದೆ ಇರುವ ಎಷ್ಟೋ 
ಸ್ಮಾರಕ ಶಿಲೆಗಳು ಕೇವಲ ಶಿಲ್ಪ್ಲಗಳ೦ದಲೆ ಸಾಹಿತ್ಯವು ಸಹ ತೋರದ ವರ್ಣನೆಯನ್ನು ತೋರುತ್ತವೆ. 
ಸ್ಕಾರಕ ಶಿಲೆಗಳಲ್ತ ಬಹಳಷ್ಟು ವೈವಿಧ್ಯತೆ ಇದ್ದರೂ ಅವುಗಳನ್ನು ಸ್ಥಾಪಿಸುವ ಉದ್ದೇಶ ಒಂದೇ 


ಆಗಿರುತ್ತದೆ. 


ದ್ವಾವಿಮೌ ಪುರುಷ್‌ ಲೋಕೇ ಸೂರ್ಯ ಮಂಡಲ ಛೇದಿಸೌ ಪರಿದ್ರಾಡ್ಕೋಗ ಯುಕ್ತಾಶ್ಚರಣೇ 
ಚೌಿಅಮುಖೇಹತಃ ಎಂದರೆ ಸೂರ್ಯ ಮಂಡಲವನ್ನು ಇಬ್ಬರು ಮಾತ್ರ ಭೇದಿಸಬಲ್ಲರು. ಒಬ್ಬ ಯೋಗ 
ಸಾಧನೆ ಮಾಡಿದ ಪರಿವ್ರಾಜಕ, ಮತ್ತೊಬ್ಬ ರಣರಂಗದ ಮೂಲಕ ಸಾಧನೆ ಮಾಡಿದ ಯೋಧ, ವೀರ 
ಮರಣವನ್ನು ಪಡೆಯುವುದು ವೀರನಿಗೆ ಮಾತ್ರವಲ್ಲ. ಆತನ ತಾಯಿಗೂ ಹೆಮ್ಮೆಯ ಸಂಗತಿಯಾಗಿತ್ತು. 


೩೯೬ 


ವೀರನು ಹೋರಾಟದಲ್ಲ ಸತ್ತು ಇಪ್ಪತ್ತು ತಲೆಮಾರುಗಕವರೆಗೂ, ಆತನ ಪರಾಕ್ರಮದ ಕೀರ್ತಿ 


ಶಾಶ್ವತವಾಗಿ ನಿಲ್ಲುವುದೆಂಬ ಒಂದು ನಂಚಕೆಂುತ್ತು". 


ಜತೇನ ಲಭ್ಯತೇ ಲಕ್ಷ್ಮೀ ಮೃತೇನಾಡಿ ಸುರಾಂಗನಾ ಕ್ಷಣ ವಿಧದ್ವಂಸನೀ ಕಾಯೇಕಾ 
ಚಿಂತಾಮರಣೀರಣೇ ಎಂಬ ಆಮಿಷವನ್ನು ಮುಂದೊಡ್ಡಲಾಯುತು. ಹೋರಾಟದಲ್ಲ ಜಯುಸಿ ಬಂದರೆ 
ಜಯಲಕ್ಷ್ಮಿ ಲಅಭಸುತ್ತಾಕೆ. ಸತ್ತರೆ ಸುರಾಂಗನೆಯರು ಸಿಗುತ್ತಾರೆ. ಕ್ರಿ.ಶ.೭೨೦ ರಲ್ಲ ತುರುಗಳನ್ನು ಕಾಪಾಡಿ 
ಸುರಲೋಕದ ಭೋಗಿ ಅದಾನು*್‌ ಎಂದು ಇರುವುದನ್ನು ಕಂಡರೆ ವೀರನನ್ನು ವರ್ಣಿಸುವುದರೊಂದಿಗೆ 
ಬೇರೆಯವರನ್ನ ಉರಿದುಂಜಸುವುದಕ್ಷೆ ಈ ರೀತಿಯ ಸಾಲುಗಳನ್ನು ಹಾಕಿಸುತ್ತಿದ್ದರೆನಿಸುತ್ತದೆ. 
ಯುದ್ಧರಂಗದಲ್ಲಿ ಫಲಾಯನ ಮಾಡುವುದು. ಸೋಲುವುದು ಎಲ್ಲಕ್ತಿಂತ ಹೆಚ್ಚನ ಅವಮಾನ ಎಂದು 
ನಂಜಸಲಾಗುತ್ತಿತ್ತು. ಯುದ್ದವೆಂದ ಮೇಲೆ ಸಾವೂ ಅನಿವಾರ್ಯವಾದುದರಿಂದ ಪ್ರರ್ಣದ ಆಮಿಷವನ್ನು. 
ಯುಧದ್ದದಿಂದಾಗುವ ಗಾಯಗಳು ಪುರುಷರಿಗೆ ಛೂಷಯಪ್ರಾಯ ಎಂದು ನಂಬಸಲಾಲುತು. 


ಅರಸನ ದಿದ್ಧಿಜಯ. ಸಾಮ್ರಾಜ್ಯದಾಹ. ಆಕ್ರಮಣಗಳು ಹೀಗೆ ನಾನಾ ಕಾರಣಗಳಂದಾಗಿ 
ಮೇಲಅಂದ ಮೇಲೆ ಜರುಗುವ ಪ್ರಸಂಗಗಳಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೀರತ್ವವನ್ನು 
ಪ್ರದರ್ಶಿಸಬೇಕಿತ್ತು. ಶೂರರಾದವರಿಗೆ ಯುಧದ್ಧವೆಂದರೆ ಹಬ. ಮರಣವೇ ಮಹಾ ನವಮಿ, ಗೆದ್ದರೆ 
ಜಯಲಕ್ಷ್ಮಿ. ಮಡಿದರೇ ಮುಕ್ತಿಲಕ್ಷಿ ಒಅಯುವಳೆಂಬ ನಂಜಕೆಯು ಜನರಲ್ಲ ಬೇರೂರಿತ್ತು. 


ಇವೇ ಮೊದಲಾದ ಘೋಷಣೆಗಳು ಹುಟ್ಟಕೊಂಡು 'ಧರ್ಮವೀರ'ನಿಗೆ ಸಮಾನವಾದ ಸ್ಥಾನ 
'ಯುದ್ಧವೀರ'ನಿಗೂ ಲಭಿಸಿತು. ಅವನಿಗಾಗಿ ವೀರಪ್ತರ್ಗದ ಕಲ್ಲನೆ ಆಕಾರ ಪಡೆಯುತು. ವೀರಪ್ಪರ್ಗಗಳ 
ಮೌಲ್ಯ ಪ್ರಸಾರಕ್ಸಾಗಿ ಪ್ರಾಚೀನರು ಕಾವ್ಯಗಳನ್ನು. ಶಾಸನಗಳನ್ನು ಮಾಧ್ಯಮವನ್ನಾಗಿ ಬಳಸಿಕೊಂಡರು. 
ಇದರ ಫಲವೇ ವೀರಕಾವ್ಯಗಳು, ವೀರಶಾಸನಗಳು. ಯುದ್ಧವೆಂಬುದು ಸಾವಿನೊಂದಿಗೆ ಮಾಡುವ 
ಹೋರಾಟದಲ್ಲ ವೀರನ ಸಾವು. ಬದುಕು ಯಾವುದೂ ನಿಶ್ಲಿತವಲ್ಲ. ಇಂತಹ ಸಂದರ್ಭಗಳಲ್ಲ ಯೋಧರು 
ತಮ್ಮ ಸಂಸಾರದ ಬಣ್ಣೆ ಯೋಜಿಸುವಂತಾಗಬಾರದೆಂದು ಅವರ ಸಂಸಾರದ ನಿರ್ವಹಣಿಯ ಭಾರವನ್ನು 
ಹೊತ್ತುಕೊಳ್ಳುವುದರ ಜೊತೆಗೆ ವಿಶೇಷವಾದ ಉಡುಗೊರೆಗಳನ್ನು ಘೋಷಿಸುತ್ತಿದ್ದರು. 


ಒಂದು ರಾಜ್ಯದ/ಪ್ರಾಂತ್ಯದ ಸೋಲು ಗೆಲುವುಗಳು ಸೈನ್ಯದಲ್ಲನ ಸೈನಿಕ ಬಲವನ್ನೆ ಮುಖ್ಯವಾಗಿ 
ಅವಲಂಭಿಸಿರುತ್ತದೆ. ಉಂಡ ಅನ್ನದ ಖುಣವನ್ನು ತೀರಿಸಲು ತಮ್ಮ ಒಡಯನಿಗಾಗಿ ಪ್ರಾಣವನ್ನು ಲೆಕ್ಕಿಸದೆ 


* ಅರ್‌. ಶೇಷಶಾಸ್ತಿ :- ಕರ್ನಾಟಕ ವೀರಕಲ್ಲುಗಳು, ಪು.ಸಂ-೪೩ ಹಿ ೪೪. 
" ಎ.ಕ-೯, ಹೊ.ತಾ.೮೪, ಕ್ರಿ.ಶ.೭.೨೦, ಚಿಕ್ಕನಹಳ್ಳಿ. 


ಹೋರಾಡುವ ಸ್ಥಾಮಿನಿಷ್ಠೆ. ಕೆಲವು ಸಂದರ್ಭದಲ್ಲ ಅರಸರು ತಾವು ಯುದ್ಧ ಮಾಡದೇ ತಮ್ಮ ಕಡೆಯ 
ಸೈನಿಕರಿಂದ ಶತ್ರು ಪಕ್ಷವನ್ನು ಗೆಲ್ಲುತ್ತಿದ್ದರು. ಯುದ್ಧ ವ್ಯವಸ್ಥೆಯಲ್ಲ ವೀರತನದಿಂದ ಹೋರಾಡುವುದು, 
ಪ್ರಾಣವನ್ನು ಲೆಕ್ಕಿಸದೆ ತಮ್ಮವರನ್ನು ರಕ್ಷಿಸುವುದು ಸಾಮಾಜಕ ವ್ಯವಸ್ಥೆಯಲ್ಲ ಅನಿವಾರ್ಯ 
ಮೌಲ್ಯವಾಗಿದ್ದ ಪರಿಣಾಮವಾಗಿ ಹೋರಾಟಗಳಲ್ಲ ಗೆದ್ದ ಸಂಭ್ರಮಕ್ಕಿಂತ ಸೋತು ಸತ್ತವರ ಕುಟುಂಬದ 
ರೋಧನೆಯೇ ಹೆಚ್ಚಾಗಿರುತ್ತಿತ್ತು. ಆದರೆ ಆಳುವವರ ಪರವಿದ್ಧ ರಾಜಕೀಯ ವ್ಯವಸ್ಥೆಯಲ್ಲ ರೋಧನವನ್ನು 
ಕೇಆ ಸಾಂತ್ಸ್ಯನಗೊಳಸುವರಿಲ್ಲ. ಒಂದು ಯುದ್ಧ ನಡೆದರೆ ಕೆಲವರಾದರೂ ವಿಧವೆಯರಾಗುತ್ತಿದ್ದರು. ರಾಜ್ಯ 
ದಾಹ. ಭೂ ಕಲಹಗಳ ಪರಿಣಾಮವಾಗಿ ಲಕ್ಷಾಂತರ ಅಮಾಯಕ ಜನರ ಪ್ರಾಣತೆತ್ತ. ಬಅಯಾದ 
ಪ್ರಸಂಗಗಳಗೆ ಸಾಕ್ಷಿಯೆಂಬಂತೆ ಸಾವಿರಾರು ಶಾಸನಗಳು. ವೀರಗಲ್ಲುಗಳು ನಮ್ಮ ಕಣ್ಣ ಮುಂದೆ 
ಕಾಣಿಸುತ್ತದೆ. 


ಯುದ್ಧದಲ್ಲ ಒಬ್ಬ ವೀರ ಮಡಿದರೆ ಸಾಕು ಅವನ ಬಗ್ಗೆ ಕಥೆಗಳು, ಗೀತೆಗಳು, ರಾಜ್ಯಾಮಟ್ಟದ 
ಯೋಧನಾಗಿದ್ದರೆ ಕಾವ್ಯಗಳು. ಶಿಷ್ಠಪದ ಮತ್ತು ಜನಪದಗಳಕಲ್ಲ ಹುಟ್ಟುತ್ತಅದ್ದವು. ಒಂದು ವೇಳೆ 
ಮರೆಯಲಾಗದ ರೀತಿಯಲ್ಲ ಸಾವನ್ನಪ್ರಿದರೆ ಆತನು ತಕ್ಷಣ ರಾಜ್ಯಮಟ್ಟದ ನಾಯಕನ ಅಂತಸ್ತಿಗೆ ಏರಿ 
ಪ್ರಜೆಗಳ ಭಕ್ತಿ ಅನುಕಂಪೆಗಳಗೆ ಪಾತ್ರವಾಗಿ ಅನೇಕ ಕಡೆಗಕಲ್ಲ ಪೂಜೆಗೊಳ್ಳುತ್ತಿದ್ದನು. ಈ ರೀತಿಯಲ್ಲ 
ಒಂದು ಊರಿನ ಜನರ ಆರಾಧನೆಗೆ ಪಾತ್ರನಾಗಿರುವ ವೀರರೆಂದರೆ ಕಾಟಮರಾಯ, ಕೋಡಿರ್ಲಪ್ಪ. 


ವೀರಗಲ್ಲನ್ನು ನಿಲ್ಲಸುವಲ್ಲ ಲೌಕಿಕ ಮತ್ತು ಪಾರಮಾರ್ಥಿಕ ದೃಷ್ಟಿಗಳೆರಡಡೂ ಇತ್ತೆಂದು 
ತೋರುತ್ತದೆ. ವೀರನ ಪರಾಕ್ರಮವನ್ನು ಮೆಚ್ಚ ವೀರಗಲ್ಲನ್ನು ನೆಡುವುದು, ಇವು ಲೌಕಿಕ ಉದ್ದೇಶಗಳು, 
ಮಡಿದ ವೀರನಿಗೆ ವೀರಗಲ್ಲನ್ನು ನಿಲ್ಲಿಸುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿ. ಹಾಗೇ ವೀರಗಲ್ಲು 
ನಿಲ್ಲಸುವುದರ ಮೂಲಕ ಅವನಿಗೆ ಪ್ರರ್ಣವೋ. ಕೈಲಾಸಪವೋ. ವೈಕುಂಠವಪೋ ಪ್ರಾಪ್ತವಾಗುತ್ತದೆಯೆಂದು 
ನಂಜ ವೀರಗಲ್ಲುಗಳನ್ನು ನೆಡುವುದು ಪಾರಮಾರ್ಥಿಕ ಉದ್ದೇಶಗಳಾಲುತ್ತು. ವೀರನು ಬದುಕಿದ 
ವೀರೋಚಿತ ಜೀವನವನ್ನು ಯಥಾವತ್ತಾಗಿ ವರ್ಣಿಸುವುದರಿಂದ ಅದು ಸಹಜವಾಗಿ ವೀರ 
ಶಾಸನವಾಗುತ್ತದೆ. ವೀರನ ಪರಾಕ್ರಮ ಲೋಕಕ್ಕೆ ತಿಳಯುವಂತೆ, ಅದರಿಂದ ಮುಂದಿನ ತಲೆಮಾರಿನ 
ವೀರರು ಉತ್ತೇಜನಗೊಳ್ಳುವಂತೆ. ಆ ವೀರನನ್ನು ತಮ್ಮ ಆದರ್ಶ ಪುರುಷನನ್ನಾಗಿ ಮಾಡಿಕೊಳ್ಳುವಂತೆ 


ಮಾಡುವುದೇ ಆಗಿತ್ತೆಂಬುದು ಸ್ಪಷ್ಟವಾಗುತ್ತದೆ. 


ಕೆಲವೊಂದು ವೀರಗಲ್ಲು ಶಾಸನಗಳ ಯಾವ ಉದ್ದೇಶಕ್ಷಾಗಿ ನಿಲ್ಲಸಲಾಗಿದೆ ಎಂಬುದನ್ನು 
ತಿಆಸಿದರೆ ಶಿಲ್ಪದ ವೀರಗಲ್ಲನ್ನು ಯಾವ ಉದ್ದೇಶ ಎಂಬುದಕ್ಷೆ ಶಾಸನವಿರುವುದಿಲ್ಲ. ಶಿಲ್ಪದ 


೩೯೮ 


ರಚನೆಯಾಧಾರದ ಮೇಲೆ ಅವನ ಪರಾಕ್ರಮ, ಹೋರಾಟದ ಚಿತ್ರಣ, ಅವನ ಸ್ಥಾನಮಾನ, ಪ್ಟರ್ಗ, 
ಕೈಲಾಸ, ವೈಕುಂಠಕ್ಕೂ ಪ್ರಾಪ್ತಿಯಾಗುತ್ತದೆ ಎಂಬ ಲೌಕಿಕ ನಂಜಕೆ. 


ಶಿಲ್ಪದ ವೀರಗಲ್ಲುಗಕಲ್ಲ ಸಾಧಾರಣವಾಗಿ ಒಂದು ಹಂತದಿಂದ, ಎರಡು. ಮೂರು 
ಹಂತಗಳವರೆಗೂ ಕೆಲವೊಮ್ಮೆ ನಾಲು. ಐದು ಹಂತಗಳವರೆಗೂ ವೀರಗಲ್ಲುಗಳರುತ್ತವೆ. ವೀರನ 
ಮೆರವಣಿಗೆ, ಯುದ್ಧಕ್ಕೆ ಹೋಗುವ ಚಿತ್ರಣ. ಹೋರಾಟದ ಹಂತಗಳು, ಹೋರಾಟದಲ್ಲ ಕುದುರೆಗಳನ್ನು, 
ಕಾಲಾಳುಗಳನ್ನು ಎರಡನೇಯ ಹಂತದಲ್ಪ ಅಪ್ಪರೆಯರು ಪ್ರರ್ಗಕ್ಕೆ ವೀರನನ್ನು 
ಕೊಂಡೋೊಯ್ಯುತ್ತಿರುವುದು. ಮೂರನೇಯ ಹಂತದಲ್ಲ ವೀರನು ಪ್ರರ್ಗದಲ್ಲ ತನ್ನ ಇಷ್ಟ ದೈವದ 
ಸಾನಿಧ್ಯದಲ್ಲ ಪದ್ಯಾಸನದಲ್ಲ ಕುಳತ್ತಿರುವಂತೆ, ತನ್ನ ಇಷ್ಟ ದೈವದ ಸನ್ನಿಧಿಯಲ್ಲ ಶೈವನಾದರೆ ಕೈಲಾಸದಲ್ಲ 
ಶಿವಅಂಗದ ಮುಂದೆ, ವೈಷ್ಣವನಾದರೆ ವೈಕುಂಠದಲ್ಲ ವಿಷ್ಣು ಸನ್ನಿಧಿಯಲ್ಲ. ಜೈನನಾದರೆ ಜನನ 


ಸನ್ನಿಧಿಯಲ್ಲಿ ಅಂ೦ಜಲ ಬದ್ಧನಾಗಿ ಕುಳತಿರುವ ಉಬ್ಬು ಶಿಲ್ಪವಿರುತ್ತದೆ. 


ಕೆಲವೊಮ್ಮೆ ಒಂದೇ ಹಂತದ್ದಾಗಿರುವ ವೀರಗಲ್ಲುಗಕೂ ವೀರನ ಶಿಲ್ಪವನ್ನು ದೊಡ್ಡದಾಗಿ 
ಕೆತ್ತಿರುತ್ತಾರೆ. ವೀರಗಲ್ಲುಗಳ ಪಾಠ ಮತ್ತು ಶಿಲ್ಪವನ್ನು ಗುರುತಿಸಿ ಅದರ ಬಗ್ಗೆ ಮಹತ್ವದ ಅಂಶಗಳನ್ನು 
ತಿಕಯಪಡಿಸಲು ಆ ನಾಡಿನ ಪರಂಪರಾನುಗತ ಸಾಂಪ್ರದಾಯಿಕ ಕತೆಯನ್ನು. ಜನರ 
ಮನೋಧರ್ಮಗಳನ್ನು. ವೀರನ ಸಾವಿಗೆ ಕಾರಣವಾದ ಹೋರಾಟವನ್ನು. ಮಡಿದವನ ಜೀವನದ 
ಮೌಲ್ಯ, ಸಾಹಸ, ಶೌರ್ಯ ಅವನು ಬಳಸುತ್ತಿದ್ದ ಆಯುಧಗಳು. ಧರಿಸುತ್ತಿದ್ದ ಆಭರಣ. ವಸ್ತ್ರ, 
ಅಲಂಕಾರಗಳನ್ನು ವೀರಗಲ್ಲನಿಂದ ತಿಆಯಬಹುದು. 


ಕೆಲವೊಂದು ಪೀರಗಲ್ಲುಗಕಲ್ಲ ವೀರ ಒಬ್ಬನೇ ಅಥವಾ ಸತಿಯೊಡನೆ ವೀರನು ಇರುವ 
ಚಿತ್ರಗಳನ್ನು ಸಹ ಕಾಣಬಹುದು. ವೀರನು ವೀರಗಲ್ಲನ ಬಲಭಾಗದಿಂದ ಹೋರಾಡುತ್ತಿರುವಂತೆ 
ಜಡಿಸಲಾಗಿರುತ್ತದೆ. ವೀರಗಲ್ಲನ ರಚನೆಗಳ ಆರಂಭ ಕಾಲದಿಂದಲೂ ಕಂಡುಬರುವ ಪರಂಪರೆ, 


ಸಂಪ್ರದಾಯವಾಗಿದೆ. 


ಮಡಿದ ವೀರನ ಪರಾಕ್ರಮವನ್ನು ಲೋಕಕ್ಷೆ ತಿಆಯಪಡಿಸುವಲ್ಲ ವೀರಗಲ್ಲನ ಪಾಠವನ್ನು 
ತಯಾರಿಸಿದ ಶಾಸನಕಾರನ ಪ್ರತಿಭೆಯಷ್ಟೇ ಮುಖ್ಯ ಪಾತ್ರ ವೀರಗಲ್ಲನ ಶಿ್ತಯ ಪ್ರತಿಭೆಯು. ಕೆಲವು ಕಡೆ 
ವೀರಗಲ್ಪನ ಶಾಸನಕಾರನಿಗಿಂತಲೂ ಮಹತ್ತರವಾದ ಪಾತ್ರವನ್ನು ಶಿಲ್ರ ವಹಿಸಿದ್ದಾನೆ. ವೀರಗಲ್ಲುಗಳ 
ಶಿಲ್ರಗಳ ಬಣ್ಣೆ ಹೇಳುವುದಾದರೆ ವೀರಗಲ್ಲುಗಳನ್ನು ಮಾಡಿದ ಶಿಅ್ರಯ ಹೆಸರು ಮಾತ್ರ ದೊರೆಯುತ್ತದೆ. 
ಉಳದ ವಿವರಗಳು ಅಂದರೆ ಶಿ್ತಯ ಜರುದು ಮುಂತಾದ ಕೆಲವು ಅಂಶಗಳು ತಿಆಯುತ್ತವೆಯೇ ವಿನಾ 


೩೯೯ 


ಅವನ ವೈಯಕ್ತಿಕ ವಿವರಗಳು ದೊರೆಯುವುದಿಲ್ಲ. ಸತ್ತ ವೀರನಿಗೆ ಅಂತ್ಯ ಸಂಸ್ಥಾರಗಳನ್ನು 
ಮಾಡುತ್ತಿದ್ದವರೇ ಅವರ ಮಕ್ಕಳು ಹಾಕ್ತಿರುವುದಕ್ಕೆ ಹಲವಾರು ಶಾಸನಗಳು ಸಿಗುತ್ತದೆ. ಹೊಸಕೋಟೆ 
ತಾಲ್ಲೂಕಿನ ಅಟ್ಟೂರು ಎಂಬ ಗ್ರಾಮದಲ್ಪನ ಪೊನ್ನಾಚಾರಿ ಮಾಡಿದ ವೀರಗಲ್ಲು (ಚತ್ರ ಸಂಖ್ಯೆ - ೧೨) 


ಪ್ರಾಚೀನವಾದ ವೀರಗ್ಗ್ಲಾಗಿದೆ”. 


ಜಲ್ಲಾದ್ಯಂತ ಗಂಗರ ಕಾಲಕ್ಕೆ ಸೇರಿದ ಹಲವಾರು ವೀರಗಲ್ಲುಗಳಂದ ಮೊದಲುಗೊಂಡು 
ವಿಜಯನಗರೋತ್ತರದವರೆಗೆ ಸುಮಾರು ೧೩ ಶತಮಾನಗಳ ಕಾಲ ವಿಭಿನ್ನ ಶೈಅಯ ವೀರಗಲ್ಲುಗಳನ್ನು 
ಕಾಣಬಹುದು. ಅದು ಅಲ್ಲದೆ ಈ ಪ್ರದೇಶವು ಗಂಗರ ಉಪ ರಾಜಧಾನಿಗಳನ್ನು ಒಳಗೊಂಡಿದ್ದರೂ ಹೆಚ್ಚನ 
ಸಾಂಸ್ಕೃತಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಳು ಕಂಡುಬಂದಿಲ್ಲ. ಸದಾ ಯುದ್ದದ ನೆರಳನಲ್ಲೇ ಸಾಗುತ್ತಿತ್ಪಾ 
ಸಾಮ್ರಾಜ್ಯದ  ಉಳವಿಗಾಗಿ, ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುತ್ತಿದ್ದ ಗಂಗರು. ನೊಳಂಬರು 
ಬಹುಕಾಲದವರೆವಿಗೂ ಚಾಲುಕ್ಯರು. ಪಲ್ಲವರು. ರಾಷ್ಟ್ರಕೂಟರು, ಚೋಳರ ನಡುವೆ ನಡೆದ ಅನೇಕ 
ಯುದ್ಧಗಳ ಯುದ್ಧ ಭೂಮಿಯೆ ಆಗಿತ್ತು. ಆದುದ್ದರಿಂದಲೇ ಇವರ ಕಾಲದ ಹೆಚ್ಚು ವೀರಗಲ್ಲುಗಳು 
ದೊರೆಯುತ್ತದೆ. ಇಲ್ಲನ ವೀರಗಲ್ಲುಗಳು ವೀರನ ಶೌರ್ಯವನ್ನು ತೋರಿಸುವುದರ ಜೊತೆಗೆ ಯುದ್ಧದ 
ಭೀಕರತೆಯನ್ನು ಸಹ ತೋರಿಸಲಾಗಿದೆ. ಗಂಗರ ಮತ್ತು ನೊಕಂಬರ ಕಾಲದ ವೀರಗಲ್ಲುಗಳ 
ಲಕ್ಷಣಗಳನ್ನು ಈ ಕೆಳಕಂಡಂತೆ ಪಟ್ಟ ಮಾಡಬಹುದು. 


ವಿಶಾಲವಾದ ಕಲ್ಲು ಚಪ್ಪಡಿಗಕ ಬಳಕೆ. ಯಾವುದೇ ಅಳತೆ ಅಥವಾ ಇನ್ನಿತರ ಮಾನದಂಡ 
ಬಳಸಿಲ್ಲ. ವೀರನಿಗೆ ಹೆಚ್ಚನ ಪ್ರಾಶಸ್ತ್ಯ. ವೀರನನ್ನು ಪ್ರಧಾನವಾಗಿ ತೋರಿಸಿದ್ದರೂ ಕೆಲವೊಂದು ಕಡೆ 
ಚಿಕ್ಕದಾಗಿ ಶತ್ರು ಹಾಗೂ ಪ್ರಾಣಿಗಳನ್ನು ತೋರಿಸಲಾಗಿರುತ್ತದೆ. ಶತ್ರು ಹಾಗೂ ಶತ್ರು ಸೈನ್ಯವನ್ನು 
ವಿರಳವಾಗಿ ಅಡಿಸಲಾಗಿರುತ್ತದೆ, ಬಹುತೇಕವಾಗಿ ವೀರನನ್ನು ಆಲಅೀಢಥಾಸನದಲ್ಲರುವಂತೆ 
ಚಿತ್ರಿಸಲಾಗಿರುತ್ತದೆ. ಇವನು ಬಡ್ಡ ಹಾಗೂ ಜಲ್ಲನ್ನು ಹಿಡಿದಿರುತ್ತಾನೆ. ಎಲ್ಲಾ ಶಿಲ್ಪ್ಲಗಕಲ್ಪ್ಲಯೂ ವೀರನ 
ಎಡಗಾಲು ಮುಂಚೆ ಇರುತ್ತದೆ, ಪಟ್ಟಕೆಗಳು ಅಥವಾ ಹಂತಗಳು ಇವರ ಪಟ್ಟಕೆಗಳಲ್ಲ ತೀರಾ ವಿರಳ. 
ಶಾಸನೋಕ್ತ ವೀರಗಲ್ಲುಗಳು ಸಹ ವಿರಳವಾಗಿವೆ, ಧರ್ಮಗಳ ಚಿಹ್ನೆ ಇರುವುದಿಲ್ಲ. ಗಂಗ, ನೊಳ೦ಬರ 
ಕಾಲದಲ್ಲ ಶಿ್ರ್ತಗಳು ವೀರಗಲ್ಲುಗಳನ್ನು ಮಾಡುವುದಕ್ಕೆ ಜಳಯ ಹಸಿಕಲ್ಲನ್ನು ಮತ್ತು ಕೆಲವೊಮ್ಮೆ ಸುಟ್ಟ 
ಕಲ್ಲು ಚಪುಡಿಯನ್ನೂ ಆಯ್ದೆ ಮಾಡಿದ್ದಾರೆ. ಇವರು ವೀರಗಲ್ಲುಗಳಗೆ ಒಂದು ಆಕಾರವನ್ನು ಕೊಡುವುದರ 
ಬದಲು ಕಲ್ಪನ ಮೂಲ ಆಕಾರಕ್ಕೆ ಹೊಂದುವ ಹಾಗೆ ಶಿಲ್ಪವನ್ನು ಜಡಿಸುವ ಪ್ರಯತ್ನ ಮಾಡಿದ್ದಾರೆ. ಈ 


” ಎರ, ಹೊ.ತಾಲಿ೭ಿ, ಕ್ರಿಶ.೭೫೦, ಅಟ್ಟೂರು. 


೪೦೦ 


ಕಾಲದಲ್ಲ ರಚಿತವಾದ ವೀರಗಲ್ಲುಗಳು ಬಹುತೇಕ ಏಕ ವ್ಯಕ್ತಿ ಪ್ರಧಾನವಾದವು. ಸಾಮಾನ್ಯವಾಗಿ 
ಒಂದೆಡೆಯಲ್ಲೇ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಐದು-ಆರು ಸಂಖ್ಯೆಯಲ್ಲರುತ್ತವೆ. ಊರಿನ 
ಹೊರಭಾಗದಲ್ಲ. ಕೆರೆಯ ಬಳಯಲ್ಲ. ಹೊಲಗದ್ದೆಯ ಬಳಯಲ್ಲ. ದೇವಾಲಯದ ಬಳಯಲ 
ಸಾಮಾನ್ಯವಾಗಿ ಇವು ಪೂರ್ವಾಭಿಮುಬವಾಗಿರುತ್ತವೆ. ವೀರಗಲ್ಪನ ವಿನ್ಯಾಸದಲ್ಲಿ ವೀರಗಲ್ಲು 
ಪ್ರತಿನಿಧಿಸುವ ವೀರನ ಹೋರಾಟದ ಚಿತ್ರಣಕ್ಕೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ವೀರಗಲ್ಲುಗಳ 
ಶಿಲ್ಪದಲ್ಪ ವೀರನ ಚಿತ್ರಕ್ಕೆ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ. ವೀರಗಲ್ಪನ ಮಧ್ಯಭಾಗವೆಲ್ಲ ವೀರನ 
ಶಿಲ್ಪದಿಂದಲೆ ಆವರಿಸುತ್ತದೆ. ಸಾಮಾನ್ಯವಾಗಿ ವೀರನು ಆಅೀಢಾಸನದಲ್ಲ ನಿಂತಿರುತ್ತಾನೆ. ವೀರನು 
ವೀರಗಲ್ಪ್ಲನ ಬಲಭಾಗದಿಂದಲೂ ಶತ್ತು ಪಕ್ಷದವರು ಎಡ ಭಾಗದಿಂದಲೂ ಬಂದು ಹೋರಾಡುತ್ತಿರುವಂತೆ 
ಜಡಿಸಲಾಗಿರುತ್ತದೆ. ವೀರನನ್ನು ಪುಷ್ಪಕ ವಿಮಾನದಲ್ಲ ಕೂರಿಸಿಕೊಂಡು, ಪ್ರರ್ಗಕ್ಷೆ ಹೋಗುವ ಪರಿಕಲ್ಪನೆ 
ಪುಷ್ಟಕ ವಿಮಾನದ ಮೇಲೆ ಪದ್ಮಾಸನದಲ್ಲ ಅಥವಾ ಸುಖಾಸನದಲ್ಲ ಕುಳತಿರುತ್ತಾನೆ. ಇದು ಎಲ್ಲಾ 
ವೀರಗಲ್ಲುಗಕ್ಲ ಆರಂಭ ಕಾಲದಿಂದಲೂ ಗಮನಿಸಬಹುದಾದ ಒಂದು ಸಂಪ್ರದಾಯ. ಯುದ್ದದ 
ಚಿತ್ರಣವನ್ನು ನೀಡುವಲ್ಲ ಹಲವು ಶ್ರೀಗಳು ತಮ್ಮ ಅಸಾಧಾರಣವಾದ ಪತಿಭೆಯನ್ನು ತೋರಿದ್ದಾರೆ. 
ಶಿಲ್ಪ್ಲದಲ್ಲ ಚಲನೆ(ಮೂವ್‌ಮೆಂಟ್‌) ಮತ್ತು ಕ್ರಿಯೆ(ಆಕ್ಷನ್‌)ಯನ್ನು ಬಹಳ ಸಮರ್ಥವಾಗಿ ಹಿಡಿದಿಲ್ಪದ್ದಾರೆ. 
ವೀರಗಲ್ಲನಲ್ಲ ಪಾಠವನ್ನು ಇಂತಲ್ಲಯೇ ಬರೆಯಬೇಕೆಂಬ ನಿಯಮವನ್ನು ಅನುಸರಿಸುತ್ತಿರಅಲ್ಲ. ಸ್ಟಳವಿದ್ದ 
ಕಡೆಯಲ್ಲಾ ಅಕ್ಷರಗಳನ್ನು ಕೆತ್ತುತ್ತಿದ್ದರು. ಬಹುಪಾಲು ವೀರಗಲ್ಲುಗಳ ಮೇಲೆ ಶಾಸನವಿರುವುದಿಲ್ಲ. ಒಂದು 


“ಎಮು [ae] 


ವೇಳೆ ಇದ್ದರೂ ತುಂಬಾ ಚಿಕ್ಕದಾಗಿರುವುದರಿಂದ ಯುದ್ದದ ವಿವರಗಳು ನಿಖರವಾಗಿ ತಿಆಯುವುದಿಲ್ಲ. 


ವಿಜಯನಗರ ಕಾಲದ ವೀರಗಲ್ಲುಗಳು ತಮ್ಮದೆ ಆದ ಕೆಲವು ಗುಣಲಕ್ಷಣಗಳಂ೦ದ ಕೂಡಿರುತ್ತದೆ. 
ವೀರಗಲ್ಲುಗಕಲ್ಲ ವಾಸ್ತು ಮತ್ತು ಮೂರ್ತಿಶಿಲ್ಲಗಕಲ್ಲ ಕಾಣುವ ಹಠಾತ್ತನೆಯ ಬದಲಾವಣೆಯನ್ನು 
ವೀರಗಲ್ಲುಗಳಕಲ್ಪ್ಲಯೂ ಕಾಣಬಹುದಾಗಿದೆ. ಶಿಲ್ಪವನ್ನು ಸೂಕ್ಷ್ಮವಾಗಿ ಚಿತ್ರಿಸುವ ಬದಲು ಕಲೆಗಾರಿಕೆ 
ಗೌಣವಾಗಿ ಶಿಲ್ಪಕ್ಕಿಂತ ವಿಷಯವನ್ನು ತಿಆಸುವುದೇ ಮುಖ್ಯವಾಗಿ ಕಂಡುಬರುತ್ತಿತ್ತು. ವೀರಗಲ್ಲುಗಳೂ 
ತಮ್ಮ ಸಮಕಾಲೀನ ವಸ್ತು ಮತ್ತು ಮೂರ್ತಿ ಶಿಲ್ಪದ ರೀತಿಯನ್ನೇ ಅನುಸರಿಸಿದವೆಂದು ಹೇಳಬೇಕು. 
ಏಕೆಂದರೆ ಇಂಥ ಬದಲಾವಣೆಯನ್ನು ಶಿಲೆಯ ಆಯ್ದೆಯಲ್ಲ ಮಾತ್ರವಲ್ಲದೆ. ಶಿಲ್ಲದ ವಿವರಗಕಲ್ಪ್ಲಯೂ 
ಗಮನಿಸಬಹುದು. ಹಿಂದಿನ ಸಂಪ್ರದಾಯದಂತೆ ಘಟನೆಗಳನ್ನು ಹಂತ ಹಂತಗಳಕಲ್ಲ ನಿರೂಪಿಸುವ 


ತಂತ್ರವನ್ನು ಅಷ್ಟು ಕಟ್ಟುನಿಟ್ದಾಗಿ ಪಾಅಸಿಲ್ಲ ಎನ್ನಬಹುದು. 


೪೦೧ 


ಗಂಗರ ಕಾಲದ ಕೆಲವು ವೀರಗಲ್ಲುಗಳ ಹಾಗೆ ಯುದ್ಧ ಸನ್ನದ್ದ್ಧನಾಗಿರುವಂತೆ ವೀರನೊಬ್ಜನ 
ಚಿತ್ರವನ್ನು ಮಾತ್ರ ಬಡಿಸಲಾಗಿರುತ್ತದೆ ಮತ್ತು ಅಲ್ಪನ ಹಾಗೆಯೇ ವೀರನ ಚಿತ್ರಕ್ಕೆ ಪ್ರಾಮುಖ್ಯವನ್ನು 
ನೀಡಲಾಗಿರುತ್ತದೆ. ಗಂಗರ ಕಾಲದ ಹಾಗೆ ದೊಡ್ಡದಾಗಿರದೆ, ಸಾಧಾರಣ ಗಾತ್ರ ಅಥವಾ ಚಿಕ್ಷದಾಗಿರುತ್ತದೆ. 
ಕೆಲವೊಮ್ಮೆ ದೊಡ್ಡದಾಗಿರುತ್ತದೆ. ಈ ಕಾಲದ ಒಂದೇ ವೀರಗಲ್ಲು ಇಬ್ಬರು ಅಥವಾ ಮೂವರ 
ಸ್ಕಾರಕವಾಗಿರುವುದುಂ೦ಟೂ. ಮತ್ತೆ ಕೆಲವು ಕಡೆ ವೀರಗಲ್ಲು ಯಾವ ವ್ಯಕ್ತಿಯ ಸ್ಕಾರಕವಾಗಿರುತ್ತದೆಯೋ 
ಆ ವ್ಯಕ್ತಿಯ ಹೆಸರು ಮಾತ್ರ ಇರುತ್ತದೆ. ಒಂದೇ ಯುದ್ಧದಲ್ಲ ಮಡಿದ ವೀರರ ವೀರಗಲ್ಲುಗಳ ಪಾಠ 
ಕೆಲವೊಮ್ಮೆ ಒಂದೇ ರೀತಿಯಲ್ಲರುತ್ತದೆ. ವ್ಯಕ್ತಿಯ ಹೆಸರನ್ನು ಬಟ್ಟರೆ ಉಳದಂತೆ ದೊರೆಯುವ ಎಲ್ಲಾ 
ವಿವರಗಳು ಒಂದೇ ಆಗಿರುತ್ತದೆ. ಶಿಲ್ಪದ ಮೇಲಾಗದಲ್ಲ ಸೂರ್ಯ, ಚಂದ್ರ, ಶಂಖ. ಚಕ್ರ. ಪದ್ಯ, 
ಶಿವಅ೦ಗ, ಬಸವನನ್ನು ಸಾಮಾನ್ಯವಾಗಿ ಬಡಿಸಿರುತ್ತಾರೆ. 


ಗಂಗ ಮತ್ತು ನೊಕಂಬರ ಕಾಲದ ಕೆಲವು ವೀರಗಲ್ಲುಗಕ ಪಾಠದ ವಿಷಯ ನಿರೂಪಣಾ 
ಕ್ರಮವನ್ನು ಹೀಗೆ ಗುರುತಿಸಬಹುದೆಂದು ತೋರುತ್ತದೆ. ಆರಂಭದಲ್ಲ ಶುಭಸೂಚಕ ಪದ ಇರುತ್ತದೆ. 
ಅನಂತರ ಶಕ ಸಂವತ್ಸರದ ವಿವರ, ಅರಸನ ವಿವರ, ಯಾರು ಯಾರಿಗೆ ನಡೆದ ಹೋರಾಟ, ಆ 
ಹೋರಾಟದಲ್ಲ ಸತ್ತ ವ್ಯಕ್ತಿಯ ಹೆಸರು. ಅವನ ಮನೆಯವರಿಗೆ ದತ್ತಿಯನ್ನು ಕೊಟ್ಟವರ ಮತ್ತು ದತ್ತಿಯ 
ವಿವರ, ಆ ನಂತರ ಶಾಪಾಶಯದ ಭಾಗ. ವೀರನು ಹೋರಾಟದಲ್ಲ ಮಡಿದ ಎಂಬುದನ್ನು ತಿಆಸಲು 
'ಸರ್ಗಿ'ಯಾದ, 'ಸುರಲೋಕಂ ಪೊಕ್ಕಂ' ಎಂಬ ವಾಕ್ಕಗಳನ್ನಷ್ಟೆ ಪದೇ ಪದೇ ಪ್ರಯೋಗ ಮಾಡಿರುವುದು 
ಕಂಡು ಬರುತ್ತದೆ. 


ನಂತರ ಶತಮಾನಗಳ ವೀರಗಲ್ಲುಗಕಲ್ಲ ದೊರೆಯುವಂತೆ ವೀರನು ಪ್ರರ್ಣವಾಸಿಯಾದ ಬಗ್ಗೆ 
ಸುದೀರ್ವ೯ವಾದ ವಿವರಣಿ ದೊರೆಯುವುದಿಲ್ಲ. ಹದಿನಾಲ್ಲನೇಯ ಶತಮಾನದಿಂದ ವೀರಗಲ್ಲುಗಳ ಭಾಷೆ 
ಮತ್ತೆ ಗದ್ಯದ ಕಡೆಗೆ ಒಅಯುತು. ಚಂಪೂ ಶೈ ಹಿಂದುಳಯುತು. ಹದಿನೈದು. ಹದಿನಾರನೇ 
ಶತಮಾನಗಳ ವೀರಗಲ್ಲುಗಳ ಪಾಠವಂತೂ ಸಂಪೂರ್ಣ ಗದ್ಯದಲ್ಲಯೇ ಇದೆ. ಈ ಗದ್ಯವೂ 
ಕೆಲವೊಮ್ಮೆ ಗ್ರಾಮ್ಯ ಮಾತುಗಳಂದಲೇ ತುಂಜದೆ. ಶಾಸನ ಪಾಠದಲ್ಲ ಅಕ್ಷರಗಳು ಬಹಳವಾಗಿ 
ಕಾಣಿಸಿಕೊಂಡಿವೆ. 


ಶಾಸನೋಕ್ತ ವೀರಗಲ್ಲುಗಳ ಅಧ್ಯಯನದಿಂದ ಶಾಸನ ಯಾವ ಕಾಲಘಟ್ಟದ್ದು ಮತ್ತು ಯಾವ 
ರಾಜ ವಂಪಶದ್ದು ಎಂದು ಸುಲಭವಾಗಿ ಗುರ್ತಿಸಬಹುದು. ಆದರೆ ಶಾಸನ ರಹಿತ ವೀರಗಲ್ಲು (ಶಿಲ್ಪ 


೪೦೨ 


ವೀರಗಲ್ಲುಗಳು) ಗಳನ್ನು ಗುರ್ತಿಸುವುದು ಪ್ರಲ್ಪ ಕಷ್ಟಸಾಧ್ಯವಾಗುತ್ತದೆ. ಆದರೂ ಕೆಲಪೊಂದು ಶಿಲ್ಪ 
ಲಕ್ಷಣಗಳು, ಕಲ್ಪನ ಬಳಕೆಯ ಆಧಾರದ ಮೇಲೆ ಯಾವ ಕಾಲಫಘಟ್ಟದೆಂದು ಊಹಿಸಬಹುದಾಗಿದೆ. 


ಅಪರೂಪಕ್ಕೆ ಕೆಲವು ವೀರಗಲ್ಲುಗಳ ರಣರಂಗದ ಇಡೀ ದೃಶ್ಯದ ಶಿಲ್ಪವು ದೊರೆಯುತ್ತದೆ. 
ಇಂತಹ ಅಪರೂಪದ ವೀರಗಲ್ಲುಗಳಗೆ ಅತ್ಯುತ್ತಮ ಉದಾಹರಣೆಯೆಂದರೆ ಇತ್ತೀಚೆಗೆ 
ಶೋಧಿತವಾಗಿರುವ ದೇವನಹಳ್ಣ ತಾಲ್ಲೂಕಿನ ವೆಂಕಟಗಿರಿ ಕೋಟಿಯ ವೀರಗಲ್ಲುಗಳ ಜೊತೆಗೆ 
ಬೇಗೂರಿನ ವೀರಗಲ್ಲು. ಕೋಲಾರದ ಕೋಲಾರಮ್ಮನ ದೇವಾಲಯದ ಬಳಲಯುರುವ ವೀರಗಲ್ಲುಗಳನ್ನು 
ಹೋಲಕೆ ಮಾಡಬಹುದು. ಇವುಗಳನ್ನು ವೀರಗಲ್ಲುಗಳು ಎನ್ನುವುದಕ್ಕಿಂತ ರಣಸಂಗ್ರಾಮದಶಿಲೆ 
ಎನ್ನಬಹುದು. 


ಒಬ್ಬ ರಾಜನು ತನ್ನ ನೆರೆಯ ರಾಜ್ಯವನ್ನು ಗೆದ್ದರೆ. ಸೋತ ರಾಜನ ಕುಟುಂಬಕ್ಕೆ ಸೇರಿದ 
ವ್ಯಕ್ತಿಯೊಬ್ಬನನ್ನು ರಾಜನನ್ನಾಗಿ ನೇಮಿಸಿ ಗೆದ್ದವನ ಹೆಸರಿನಲ್ಲ ಆಡಳತವನ್ನು ನಡೆಸುತ್ತಾನೆ. ಎಂಬುದಕ್ಕೆ 
ರಾಷ್ಟಕೂಟರ ೧ನೇಯ ಕೃಷ್ಣನು ಗಂಗರ ಮೇಲೆ ಆಕ್ರಮಣವೆಸಗಿದಾಗ ಶ್ರೀ ಪುರುಷನು ಬಲವಾಗಿ 
ಪತಿಭಟಸಿದನು. ಕೃಷ್ಣನು ತನ್ನ ಮಗ ೨ನೇ ಗೋವಿಂದನ ನೆರೆವಿನಿಂದ ಮಣ್ಣೆಯವರೆಗೂ ಮುನ್ನಡೆದನು. 
ಗಂಗರಾಜ್ಯದ ಸ್ವಲ್ಪಭಾಗವನ್ನು ಗೆದ್ದುಕೊಂಡು. ಉಳದ ಪ್ರಾಂತ್ಯಗಳನ್ನು ಶ್ರೀ ಪುರುಷಸಿಗೆ 
ಬಟ್ಟುಕೊಟ್ಟರು". ರಾಷ್ಟ್ರಕೂಟರ ಧೃವನು ಪಶಿವಮಾರನನ್ನು ಸೋಲಸಿ, ತನ್ನಮಗನಾದ ಕಂಬಾರಸನನ್ನು 
ಆಡಳತಾಧಿಕಾರಿಯಾಗಿ, ಶಿವಮಾರನ ಮಗ ಮಾರಸಿಂಹನನ್ನು ಯುವರಾಜನಾಗಿ ನೇಮಿಸುತ್ತಾನೆ. 


ವೀರಗಲ್ಲುಗಳನ್ನು ಎರಡು ರೀತಿ ವಿಂಗಡಿಸಿಕೊಳ್ಳಬಹುದು ೧. ಶಾಸನೋಕ್ತ ವೀರಗಲ್ಲು ೨. 
ಶಾಸನ ರಹಿತ (ಶಿಲ್ಪ) ವೀರಗಲ್ಲು. ಹೀಗೆ ವಿಭಾಗ ಮಾಡಿಕೊಳ್ಳುವುದರಲ್ಲಯೂ ಕೆಲವು ಸಮಸ್ಯೆ 
ಎದುರಿಸಬೇಕಾಗುತ್ತದೆ. ಕೆಲವು ಶಾಸನಗಳು ವೀರಗಲ್ಲುಗಳಾಗಿದ್ದರೂ ಶಿಲ್ಲ ಇರುವುದಿಲ್ಲ ಇಂತಹ 
ಶಾಸನಗಳು ಯಾವ ವಿಭಾಗದಲ್ಲ ಸೇರಿಸಬೇಕು ಎಂಬ ಸಮಸ್ಯೆ ಕಾಡುತ್ತದೆ. ಜಲ್ಲೆಯಲ್ಲ ಬಹುತೇಕ ಕಡೆ 
ಕೇವಲ ಒಬ್ಬನೆ ವೀರ ಅಥವಾ ರಾಜನಿರುವಂತಹ ವೀರಗಲ್ಲುಗಳು ದೊರೆತರೆ, ಕೆಲವೆಡೆ ಒಂದೇ ಗ್ರಾಮದ 
ಇಬ್ಬರು ಯುದ್ಧದಲ್ಲ ಅಥವಾ ಇನ್ನಿತರೆ ಕಾರಣಗಳಂ೦ದ ವೀರಮರಣವನ್ಮಪ್ಪಿರುವುದಕ್ಲೂ ಸಹ 
ನಿದರ್ಶನಗಳವೆ. 


“ ತಮಿಳ್‌ ಸೆಲ್ಪಿ :- ಗಂಗರ ಶಾಸನಗಳು ಒಂದು ಸಾಂಸ್ಕೃತಿಕ ಅಧ್ಯಯನ, ಪು.ಸ೦-೧೬೦. 


೪೦೩ 


ಗಂಗರು ತಮ್ಮ ವೀರಗಲ್ಲುಗಳಲ್ಲ ವೀರ ಅಥವಾ ರಾಜನಿಗೆ ಹೆಚ್ಚನ ಪ್ರಾಶಸ್ತ್ಯ ನೀಡಿರುವುದನ್ನು 
ಗಮನಿಸಬಹುದು. ಇಲ್ಲ ಶಿ್ತಯ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ. ವೀರನ ಸ್ವಾಮಿನಿಷ್ಠೆ. ಶೌರ್ಯ. 
ಪರಾಕ್ರಮಗಳು ಮಾತ್ರವೇ ಶಿ್ತಯ ಕಣ್ಣಿನಲ್ಲ ಇರುತ್ತದೆ. ಆದ್ದರಿಂದ ಅವನು ಉಳದ ವಿಷಯಗಳ ಬಗ್ಗೆ 
ಹೆಚ್ಚನ ಗಮನವನ್ನು ನೀಡದೆ ಕೇವಲ ವೀರನ ಅಥವಾ ರಾಜನ ಶಿಲ್ಪವನ್ನು ರಚಿಸಲು ಮಾತ್ರ ಹೆಚ್ಚಿನ 
ಗಮನವನ್ನು ನೀಡುತ್ತಾನೆ. ಈ ರೀತಿಯ ವೀರಗಲ್ಲುಗಳು ಬಹಳಷ್ಟು ಜಲ್ಲೆಯಲ್ಲದ್ದು ಬಹುಪಾಲು ಶಾಸನ 
ರಹಿತವಾಗಿವೆ. ವೀರಗಲ್ಲುಗಳನ್ನು ರಚಿಸಲು ಬಳಸಿರುವ ಮಾಧ್ಯಮ. ವೀರನ ಬಟ್ಟೆ. ಆಯುಧಗಳ 
ಆಧಾರದ ಮೇಲೆ ಇವುಗಳನ್ನು ಗಂಗರ ಕಾಲದವು ಎಂದು ಹೇಳಬಹುದಷ್ಟೆ. ಈ ವೀರ ಅಥವಾ ರಾಜ 
ಯಾರು? ಯಾವ ಉದ್ದೇಶಕ್ಲಾಗಿ ಯುದ್ಧಮಾಡಿ ವೀರಮರಣವನ್ನಪ್ಪಿದ ಎಂಬ ವಿಷಯಗಳನ್ನು 
ತಿಆಯಲು ಶಾಸನಗಳು ಇಲ್ಲದೆ ಇರುವುದರಿಂದ ವೀರನ ಮರಣದೊಂದಿಗೆ ಅವನ ಶೌರ್ಯ, 
ಪರಾಕ್ರಮಗಳು ಸಹ ಅವನೊಡನೆಯೆ ಪ್ರರ್ಗಸ್ತವಾಗಿವೆ ಎಂದು ಹೇಳಬೇಕಾಗುತ್ತದೆ. ಕೇವಲ ಅವನ 
ಹೆಸರನ್ನು ಕೂಡ ಉಲ್ಲೇಖಸದೆ ಇರುವುದು ಬೇಸರದ ಸಂಗತಿ. ಬಹುಶಃ ಜಾತಿ ಧರ್ಮಗಳಂದಾಚೆಗೆ 
ವೀರನು ನಿಲ್ಲುತ್ತಿದ್ದವರಿಂದ ಅವನನ್ನು ಕೇವಲ ಶಿಲ್ಲದ ರೂಪದಲ್ಲಯೇ ಅವನನ್ನು ಸರಿಸಲು 
ಬಯಸುತ್ತಿದ್ದರೇನೋ? 


ಆವತಿ ಗ್ರಾಮದಲ್ಪನ ನಾಲ್ಲು ಅಡಿ ಉದ್ದಗಲದ ಚೌಕಾಕಾರದ ವೀರಗಲ್ಪನಲ್ಲ (ಚಿತ್ರ ಸಂಖ್ಯೆ-೬) 
ವೀರನು ಎಡಗಾಲನ್ನು ಮುಂಚಾಚಿ ಹೋರಾಟದ ಭಂಗಿಯಲ್ಲ ನಿಂತಿದ್ದು, ಎಡಗ್ಯೆಅ ಅಲ್ಲನ್ನು, 
ಬಲಗ್ಯೆಯಲ್ಲ ಚಿಕ್ಕ ಕಿರುಗತ್ತಿಯುದೆ. ಕೈ, ಕಾಲು, ಕಿವಿ, ಕುತ್ತಿಗೆಯಲ್ಲ ಆಭರಣಗಳನ್ನು ಕಾಣಬಹುದು. 
ಕಚ್ಚೆಯನ್ನು ಕಟ್ಪದ್ದು. ಸೊಂಟಕ್ಷೆ ಕಿರುವಸ್ತವೊಂದನ್ನು ಸುತ್ತಿಕೊಂಡಿರುವುದು. ಅಗಲವಾದ ಕಣ್ಣುಗಳನ್ನು, 
ವೀರನಿಗೆ ಚಾಮರ ಸೇವೆ ಸಲ್ಲಸುತ್ತಿರುವ ಕೈಯೊಂದನ್ನು ರಚಿಸಲಾಗಿದೆ. 


ಹೊಸಕೋಟಿ ತಾಲ್ಲೂಕಿನ ಅಟ್ಟೂರುನಲ್ಲ ಸುಮಾರು ನಾಲ್ಲೈದು ಅಡಿ ಎತ್ತರ ೨ ವೀರಗಲ್ಲನಲ್ಲಿ 
(ಚಿತ್ರ ಸಂಖ್ಯೆ-೭) ಒಂದು ನಿಂತಿದ್ದರೆ, ಇನ್ನೊಂದು ವೀರಗಲ್ಪನ ಮುಂದೆ ಬೇವಿನ ಮರ ಬೆಳೆದಿದೆ. ವೀರನು 
ಆಲಅೀಡಾಸನ ಭಂಗಿಯಲಿ ನಿಂತಿದ್ದು, ಎಡಗ್ಯೆಯಲ್ಲ ಬಲ್ಲನ್ನು, ಬಲಗ್ಯೆಯಲ್ಲಿ ಬಡ್ತವನ್ನು ಹಿಡಿದಿದ್ದಾನೆ. 
ತೊಡೆಯ ಮೇಲೆ ಬಾಣವನ್ನು ನಾಟರುವುದನ್ನು ಕಾಣಬಹುದು. ಸೊಂಟಕ್ಕೆ ಸುತ್ತಿದ ಬಲ್ಲೆಯಲ್ಲ 
ಚಾಕುವನ್ನು ಸಿಕ್ಕಿಸಲಾಗಿದೆ. ಕೈಯಲ್ಲಿ, ಕಾಅನಲ್ಲ ಕಡುಗ, ತೊಆನಲ್ಲ ತೋಳಬಂಧ, ಕೊರಳನಲ್ಲ 
ಹಾರವಿದ್ದು, ತಲೆ ಗೂದಲನ್ನು ನಂಬೂದಿ ಬ್ರಾಹ್ಮಣರು ಜುಟ್ಟು ಕಟ್ಟುವ ಹಾಗೆ ಮುಡಿ ಕಟ್ಟಲಾಗಿದೆ. ವೀರನ 


ತಲೆಯ ಮೇಲೆ ಚಿಕ್ಕದಾಗಿ ಇಬ್ಬರು ಅಪ್ಪರೆಯರು ಪುಷ್ಟಕ ವಿಮಾನದಲ್ಲ ಸುಖಾಸನದಲ್ಲ ಕುಅತಿರುವ 


ಅಂ೪ 


ವೀರನನ್ನು ಪ್ಪರ್ಗಕ್ಕೆ ಕರೆದೊಯ್ಯಲು ಸಿದ್ದರಾಗಿ ನಿಂತಿರುವಂತೆ ಕೈಯಲ್ಲ ಚಾಮರ ಹಿಡಿದಿದ್ದಾರೆ. ಮರದ 
ಬಳಯ ಶಿಲ್ಪದಲ್ಲ ವೀರನು ನಿಂತ ದಾಟಯಲ್ಲ ಎಡಗೈಯಲ್ಲ ಕಠಾರಿ, ಬಲಗ್ಯೆಯಲ್ಲ ಬಡ್ಡವನ್ನು ಹಡಿದು 
ಮುನ್ನುಗ್ಗುತ್ತಿರುವಂತೆ, ಅವನ ಸೊಂಟದಲ್ಲ ಎದುರಾಆಯ ಬಾಣ ನಾಟದೆ. ಕಚ್ಚೆಯನ್ನು ತೊಟ್ಬದ್ದು 
ಮೈಮೇಲೆ ಆಭರಣಗಳದ್ದರೆ, ಕಾಲನಲ್ಪ ಕಾಲ್ಲಡಗ, ಕಾಲರ ಎರಡೂ ಇವೆ. ತಲೆಗೂದಲು ಮುಡಿಗಟ್ಟದ್ದು 
ಅದಕ್ಕೆ ಜಗಿದಿರುವ ಬಲೆ ಕುಚ್ಚಿನಂತೆ ಕಾಣುತ್ತದೆ. 


ದೊಡ್ಡಬೆಕವಂಗಲದ ಚನ್ನರಾಯಸ್ತಾಮಿ ದೇವಾಲಯದ ಆವರಣದಲ್ಲನ ಪೂರ್ವಾಭಿಮುಖವಾಗಿ 
ಕ್ರಿ.ಶ.೮೮೦ ರ ಕಾಲದ ನೊಳಂಬರಾಜ ಮಹೇಂದ್ರನು ಆಜ್ವಕೆ ಮಾಡುತ್ತಿದ್ದಾಗ ಗಂಗರಸನ ಸೇವಕನಾದ 
ಅರದರ ಒಡೆಯ ಚಿಕ್ಕಕಾಕ ಮೋಸೆ ಎಂಬುವನು ಮಹೇಂದ್ರನ ವಿರುದ್ಧ ಹೋರಾಡುತ್ತಾ ಪ್ರಾಣ ತೆತ್ತು, 
ವೀರ ಸ್ರರ್ಗವನ್ನೇರಿದನು (ಚತ್ರ ಸಂಖ್ಯೆ). ಈ ವೀರಗಲ್ಲು ಪಕ್ಷದಲ್ಲ ನಾಲ್ಲು (ಚಿತ್ರ ಸಂಖ್ಯೆ-೧೦) 
ಶಿಲ್ಪವೀರಗಲ್ಲುಗಳವೆ. ಈ ಎಲ್ಲಾ ವೀರಗಲ್ಲುಗಳು ಗಂಗ ನೊಕಂಬರ ನಡುವಿನ ಯುದ್ದದಲ್ಲ ಮಡಿದ 
ವೀರರ ಶಿಲ್ಪಗಳಾಗಿವೆ. ಇವುಗಳು ಸುಮಾರು ಮೂರು ಅಡಿಯಷ್ಟು ಎತ್ತರವಾಗಿವೆ. ಬಡ್ಡ, ಕತ್ತಿ. ಕಠಾರಿ, 
ಗುರಾಣಿ ಆಯುಧಗಳು ಕೈಯಲ್ಲಿವೆ. ಇಲ್ಲ ವೀರರು ಆಲೀಢಭಂಗಿಯಲ್ಪದ್ದಾರೆ. 


ಮುಪ್ತಡಿಘಟ್ಟದ ವೀರಗಲ್ಲುವಿನಲ್ಲ (ಚತ್ರ ಸಂಖ್ಯೆ-ಲ) ವೀರನೊಬ್ಬನು ತನ್ನು ಎಡಗ್ಯೆಯಲ್ಲ 
ಗುರಾಣಿಯನ್ನು, ಬಲಗ್ಯೆಯಲ್ಲ ಬಡ್ತವನ್ನು ಹಿಡಿದು ಆಲೀಥಾಸನದಲ್ಲ ವೀರಾವೇಶದಿಂದ 
ಎದುರಾಆಯನ್ನು ಎದುರಿಸಲು ಸಿದ್ದವಾಗಿರುವಂತೆ ನಿಂತಿರುವುದು. ಅವನ ಎದುರಿಗೆ ಆನೆಯುದ್ದು. 
ಬಹುಶಃ ವೀರನು ಆನೆಯನ್ನು ಕೊಂದಿರಬೇಕು. ವೀರನ ಕಾಲ ಕೆಳಗೆ ಇಬ್ಬರು ಶತ್ರುಗಳ ಶವಗಳವೆ. 
ವೀರನ ಜೊತೆಗೆ ಸಹಾಯಕರಾಗಿ ಮತ್ತಿಬ್ಧ ವೀರರು ಹೋರಾಡುತ್ತಿದ್ದಾರೆ. ವೀರನ ಕುದುರೆ ಮತ್ತು 
ಸಹಾಯಕರನ್ನ ಕಂಡರೆ ವೀರನು ರಾಜಮನೆತನದವನಾಗಿರಬೇಕು. ವೀರನಿಗೆ ೬ ಬಾಣಗಳು ನಾಟದೆ. 
ಮೇಲ್ಲಾಗದಲ್ಲ ವೀರನನ್ನು ದೇವಕನ್ಯರಾದ ಅಪ್ಪರೆಯರು ಪ್ಪರ್ಗಕ್ಷೆ ಕರೆದೊಯ್ಯುತ್ತಿರುವುದು. ಇಲ್ಲ 
ಯಾವುದೋ ದೊಡ್ಡ ಯುದ್ಧನೇ ನಡೆದಿರಬೇಕು. ಈ ಕಲ್ಲನ್ನು ೧೦ನೇ ಶತಮಾನಕ್ಕೆ ಸೇರಿರಬಹುದು. 


ಅಶ್ವರೋಹಿಯಾದ ವೀರನು ಬಲಗ್ಯೆಯಲ್ಲ ಕತ್ತಿ ಹಡಿದು ಮೇಲೆತ್ತಿದ್ದರೆ ಕುದುರೆಯ ಹಿಂದೆ ನಾಲ್ದು 
ಜನ ಸತಿಯರಿದ್ದಾರೆ. ವೀರನನ್ನು ಸ್ವರ್ಗಕ್ಕೆ ಕರೆದೊಯ್ಯಲಯ ಪಲ್ಲಕಿಯನ್ನು ಚಿತ್ರವನ್ನು ಕಾಣಬಹುದು. 
ಕುದುರೆ ಮತ್ತು ವೀರನ ಅಲಂಕಾರಗಳನ್ನು (ಚಿತ್ರ ಸಂಖ್ಯೆ-೧೧) ಗಮನಿಸಿದರೆ ವೀರನು ಅರಸು 
ಮನೆತನದವನಾಗಿರಬೇಕು. ಎಲ್ಲರೂ ತಲೆ ಪಕ್ಷಕ್ನೆ ಮುಡಿ ಕಣ್ಟಕೊಂಡಿದ್ದಾರೆ. 


ಅಂಜಿ 


ಹೊಸಕೋಟಿ ತಾಲೂಕಿನ ಬೇಚಿರಾಖ್‌ ಮಾರೇನಹಳ್ಳಯ ಭೀಮಲಅಂ೦ಗೇಶ್ವರ ದೇವಾಲಯದ 
ಹಿಂಭಾಗದ ತೋಟಗಳಕಲ್ಲರುವ ಹಲವು ವೀರಗಲ್ಲುಗಳು ಗಂಗರ ಕಾಲಕ್ಷೆ ಸಂಬಂಧಿಸಿದ್ದು, ಅವುಗಳು 
ನಿರ್ಲಕ್ಷ್ಯಕ್ಕೆ ಒಳಗಾಗಿ ಕಸದ ರಾಪಶಿಯಂತೆ ಒಂದರ ಮೇಲೊಂದು ಹಾಕಲಾಗಿದೆ (ಚಿತ್ರ ಸಂಖ್ಯೆ-೧೨). 
ಸ್ಥಳೀಯ ಜನರಿಗೆ ಇದರ ಮಹತ್ತ್ವ ಹಾಗೂ ಇವುಗಳ ಬದ್ದೆ ಅರಿವು ಇಲ್ಲದೆ ಇರುವುದು ಪ್ರಮುಖ 
ಕಾರಣವಾಗಿರುವುದರ ಜೊತೆಗೆ ಇವುಗಳು ವ್ಯವಸಾಯ ಭೂಮಿಯ ಮಧ್ಯಭಾಗದಲ್ಲ ಇದ್ದುದ್ದರಿಂದ 
ಅವುಗಳನ್ನು ಜೆಸಿಬ ಯಂತ್ರದ ಮೂಲಕ ತೆಗೆಸಿ ಒಂದು ಮೂಲೆಯಲ್ಲ ತಂದು ಹಾಕಲಾಗಿದೆ. ಇಲ್ಲ 
ಹತ್ತಕ್ಲೂ ಹೆಚ್ಚು ವೀರಗಲ್ಲುಗಳವೆ. ಇಲ್ಲಯೇ ಇರುವ ಬಸಪ್ಪನ ಹೊಲದಲ್ಲ ಎರಡು ವೀರಗಲ್ಲುಗಳದ್ದು 
ಅವುಗಳು ಸಹ ಹೊಲದ ಬದುವಿನ ಮೇಲೆ ನಿರ್ವಹಣೆಯಲ್ಲದೆ ಬದ್ರಿವೆ. ಇಲ್ಪ್ಲನ ಒಂದು ವೀರಗಲ್ಲು ೫ 
ಅಡಿಯಷ್ಟು ವಿಸ್ತಾರವಾಗಿದೆ. ಈ ವೀರಗಲ್ಲು ಕಿಲ್ಲದಲ್ಲ (ಚಿತ್ರ ಸಂಖ್ಯೆ-೧೩) ರಾಜನು ಯುದ್ಧ ಮಾಡುತ್ತಾ 
ವೀರಮರಣವನ್ಮಪಿರುವುದನ್ನು ಚಿತ್ರಿಸಲಾಗಿದೆ. ವೀರನ ಬಲಭಾಗದಲ್ಲ ಪಟ್ಟದ ಕುದುರೆ ಇದ್ದು. 
ಛತ್ರಿಯನ್ನು ಹಿಡಿದು ನಿಂತಿರುವ ವ್ಯಕ್ತಿ ಚಿತ್ರ ಕಂಡುಬರುತ್ತದೆ. ವೀರಗಚ್ಛೆಯೊಂದಿಗೆ 
ಆಲಅೀಥಾಸನದಲ್ಲರುವ ರಾಜನು ಎಡಗ್ಯೆಯಲ್ಲ ಅಲ್ಲನ್ನು ಹಿಡಿದು ಬಲಗ್ಯೆಯಲ್ಲ ದೊಡ್ಡದಾದ ಕುಡಗೋಲು 
ರೀತಿಯ ಖಡ್ತವನ್ನು ಮೇಲಕೆ ಎತ್ತಿದ್ದಾನೆ. ಕೂದಲನ್ನು ತುರುಬನ (ಜಲಾಜೂಟ) ರೀತಿ ಕಟ್ಟಲಾಗಿದೆ. 
ಕತ್ತಿನಲ್ಲ ಕಂಠಿಕೆಯನ್ನು ಧರಿಸಲಾಗಿದೆ. ವೀರನನ್ನು ಇಬ್ಬರು ಅಪ್ಪರೆಯರು ಚಾಮರ ಸೇವೆಯೊಂದಿಗೆ ಕೈ 
ಹಿಡಿದುಕೊಂಡು ಪ್ರರ್ಗಕ್ಕೆ ಕರೆದುಕೊಂಡು ಹೋಗುತ್ತಿರುವುದನ್ನು ಮೇಲ್ಲಾಗದಲ್ಲ ಚಿಕ್ಲದಾಗಿ 
ತೋರಿಸಲಾಗಿದೆ. ಠ ಕಲ್ಲು ಬಹಳಷ್ಟು ವಿಸ್ತೀರ್ಣವಾಗಿದ್ದರೂ ಯಾವುದೇ ಶಾಸನಗಳನ್ನು ಒಳಗೊಂಡಿಲ್ಲ 


ಇಲ್ಪ್ಲಯೆ ಮತ್ತೊಂದು ಭಗ್ಗಗೊಂಡು ಬದ್ದಿರುವ ವೀರಗಲ್ಲು ಇದ್ದು (ಚಿತ್ರ ಸಂಖ್ಯೆ-೧೪), ಛತ್ರಿ 
ಇರುವುದರಿಂದ ಇದು ಸಹ ರಾಜನ ಮರಣೋತ್ತರ ಸ್ಥಾಪಿಸಿರುವ ವೀರಗಲ್ಲು ಎಂದು ಹೇಳಬಹುದು. 
ದಪ್ಪದಾದ ಜಲಾಜೂಟವನ್ನು ಹಾಕಿ ಆಲೀಢಾಸನದಲ್ತ್ಪ ನಿಂತಿರುವ ವೀರನು ಬಲಗ್ಯೆಯಲ್ಲ ಬಡ್ತ. 
ಎಡಗೈೆಯಲ್ಲ ಉದ್ದವಾಗಿರುವ ಗುರಾಣಿಯನ್ನು ಹಿಡಿದಿದ್ದಾನೆ. ವೀರನು ಪ್ರರ್ಗಸ್ಪನಾಗಿರುವುದನ್ನು 
ತೋರಿಸಲು ಅಪ್ಸರೆಯರು ಕರೆದುಕೊಂಡು ಹೋಗುತ್ತಿರುವ ಚಿಕ್ಕದಾದ ಶಿಲ್ಪವನ್ನು ಮೇಲ್ಭಾಗದಲ್ಲ 
ಚಿತ್ರಿಸಲಾಗಿದೆ. ಕರ್ಣಕುಂಡಲ, ಕಂಠಿಕೆ, ಹಸ್ತಕಟಕ ಮುಂತಾದ ಆಭರಣಗಳ ಅಲಂಕರಣೆಯನ್ನು ಶಿಲ್ಪವು 
ಒಳಗೊಂಡಿದೆ. 


ಇದೇ ತಾಲ್ಲೂಕಿನ ಸೂಲಖಬೆಲೆ ಹೋಬ, ಕಮ್ಮಸಂದ್ರದ ಸೋಮೇಶ್ವರ ದೇವಾಲಯದ 
ಮುಂಭಾಗ ಹಾಗೂ ಬಲಭಾಗದಲ್ಲ ಬಹಳಷ್ಟು ವೀರಗಲ್ಲುಗಳವೆ. ಇವುಗಳ ಬಹುತೇಕ ಏಕ 


೪೦೬ 


ವ್ಯಕ್ತಿಯನ್ನು ಕೇಂದ್ರೀಕರಿಸಿರುವ ವೀರಗಲ್ಲುಗಳಾಗಿದ್ದು ಶಾಸನ ರಹಿತವಾಗಿವೆ. ಬಲಭಾಗದ ಮೊದಲನೇ 
ವೀರಗಲ್ಲು (ಚಿತ್ರ ಸಂಖ್ಯೆ-೧೫) ರಾಜನದ್ದಾಗಿದೆ. ಇಲ್ಲಿ ಇಬ್ಬರು ಸ್ತ್ರೀಯರು ಚಾಮರ ಹಿಡಿದು ಮೇಲಕ್ಕೆ 
ಕರೆದುಕೊಂಡು ಹೋಗುತ್ತಿರುವಂತಿದೆ. ವೀರಗಚ್ಜೆಯೊಂದಿಗೆ ಆಲೀಢಾಸನದಲ್ಲ ಇರುವ ವೀರನು 
ಎಡಗ್ಯೆಯಲ್ಲ ಜಲು ಬಲಗೈಯಲ್ಲಿ ಉದ್ದವಾದ ಬಡ್ತವನ್ನು ಸೊಂಟದ ಭಾಗದಲ್ಲ ಹಿಡಿದಿದ್ದಾನೆ. 
ಸೊಂಟದಲ್ಲ ಒರೆ ಇದೆ. ಕಠಾರಿ ಅಥವಾ ಚಿಕ್ಷ ಚಾಕುವಿನಂತಹ ಆಯುಧ ಹಿಂಭಾಗದಲ್ತದೆ. 
ಕರ್ಣಕುಂಡಲಗಳು, ಕಂಠಿಕೆ, ಹಸ್ತಕಟಕ., ಪಾದಕಟಕಗಳನ್ನು ಧರಿಸಿದ್ದಾನೆ. ತೊಡೆ ಹಾಗೂ ಮೊಣಕಾಅನ 
ಭಾಗದಲ್ಲ ಹಲವು ಬಾಣಗಳು ನಾಟವೆ. ಬಲಭಾಗದಲ್ಲ ಜೀನಿನೊಂದಿಗೆ ಛತ್ತಿ ಸಮೇತ ಇರುವ ಪಟ್ಟದ 
ಕುದುರೆಯುದೆ. ಇಲ್ಲಯ ಮತ್ತೊಂದು ವೀರಗಲ್ಪ್ಲದ್ದು (ಚಿತ್ರ ಸಂಖ್ಯೆ-೧ಂ), ವೀರನು ಬಡ್ಡ ಮತ್ತು 
ಗುರಾಣಿಯನ್ನು ಹಿಡಿದು ಹೋರಾಡುತ್ತಿರುವಂತೆ ತೋರಿಸಲಾಗಿದೆ. ಆಅೀಢ ಭಂಗಿಯಲ್ಲರುವ ವೀರನು 
ವೀರಗಚ್ಚೆ, ತುರುಬು, ಕರ್ಣಕುಂಡಲ, ಕಂಠಿಕೆ, ಹಸ್ತಕಟಕಗಳ ಅಲಂಕರಣಿಯನ್ನು ಹೊಂದಿದ್ದಾನೆ. 
ಸೊಂಟದಲ್ಲಿ ಚಿಕ್ಕದಾದ ಚಾಕುವಿನ ರೀತಿಯ ಆಯುಧ ಸಹ ಇದೆ. ಬೆನ್ನ ಭಾಗದಲ್ಲ ಭರ್ಜ. ಸೊಂಟದ 
ಭಾಗದಲ್ಲ ಬಾಣಗಳು ವೀರನ ದೇಹವನ್ನು ಹೊಕ್ಕಿವೆ. ಎಡಭಾಗದಲ್ಲ ಚಿಕ್ಕದಾಗಿ ಶತ್ರುವನ್ನು 
ತೋರಿಸಲಾಗಿದೆ. ಪದ್ಮಾಸನದಲ್ಲ ಕುಳತಿರುವ ವೀರನನ್ನು ಅಪಫ್ಪರೆಯರು ಕರೆದುಕೊಂಡು 
ಹೋಗುತ್ತಿರುವುದನ್ನು ಚಿಕ್ಕದಾಗಿ ಚಿತ್ರಿಸಲಾಗಿದೆ. ಬೆನ್ನ ಹಿಂಭಾಗದಲ್ಲ ಭರ್ಜ ಇರುವುದರಿಂದ ಶತ್ರುಗಳು 
ಹಿಂಭಾಗದಿಂದ ಧಾಆ ಮಾಡಿ ಸಂಹರಿಸಿದ್ದಾರೆ ಎಂಬುದನ್ನು ತೋರಿಸಲು ಈ ರೀತಿಯಾಗಿ ಶೀಿಯು 
ತೋರಿಸಿರಬಹುದು. 


ಇನ್ನೊಂದು ವೀರಗಲ್ಪನಲ್ಲ (ಚಿತ್ರ ಸಂಖ್ಯೆ-೧೭) ವೀರನನ್ನು ಬಲಷ್ಟವಾಗಿ ಹಾಗೂ ಸುಂದರವಾಗಿ 
ತೋರಿಸಲಾಗಿದೆ. ತುರುಬನ್ನು ವಸ್ತ್ರದಿಂದ ಕಟ್ಟಲಾಗಿದ್ದು, ಅದು ಗಾಳಗೆ ಹಾರಾಡುತ್ತಿರುವಂತಿದೆ. 
ಕರ್ಣಕುಂಡಲ, ಕಂಠಿಕೆ, ಕೇಯೂರ, ಹಸ್ತಕಟಕ, ಪಾದಕಟಕಗಳನ್ನು ಧರಿಸಿದ್ದಾನೆ. ಎಡಗ್ಯೆಯಲ್ಲ ಅಲ್ಲು, 
ಬಲಗ್ಯೆಯಲ್ಲ ಬಡ್ತವನ್ನು ಹಿಡಿದಿದ್ದಾನೆ. ಸೊಂಟ, ತೊಡೆ ಹಾಗೂ ಭುಜಗಳ ಭಾಗದಲ್ಪ ಶತ್ರುಗಳು 
ಬಟ್ಟರುವ ಬಾಣಗಳು ನಾಟವೆ. ಆಲೀಢಾಸದಲ್ಪರುವ ಇವನು ನೆರಿಗೆಯುಕ್ತವಾದ ವೀರಗಚ್ಛೆಯನ್ನು 
ಧರಿಸಿದ್ದಾನೆ. ಅಪ್ಪರೆಯರನ್ನು ಮುಖದ ಎರಡೂ ಬದಿ ಚಿಕ್ಕದಾಗಿ ತೋರಿಸಲಾಗಿದೆ. ಈ ಶಿಲ್ಪದಲ್ಲನ 
ಅಲಂಕರಣಿಯನ್ನು ನೋಡಿ ಈತ ರಾಜನಿರಬಹುದೆಂದು ಊಹಿಸಬಹುದಾದರೂ ಛತ್ರಿ ಹಾಗೂ ಪಟ್ಟದ 
ಕುದುರೆಯ ರಚನೆ ಇಲ್ಲ ಮೂಡಿಸಿಲ್ಲ. 


೪೦೭ 


ದಳಸಗೆರೆ ಬಳ ಅರೆಹಳ್ಳಯ ರಸ್ತೆ ಬದಿಯಲ್ಲನ ಮಹೇಂದ್ರ ನೊಳಂ೦ಬನ್‌ನ ಗಂಗ ಆರು 
ಸಾವಿರದಲ್ಲ ನೆಲ್ಲಗೆರೆಯ ತುರುಗೊಂಡಲ್ಲ ಪೊಸಮೆಂದಿ ವಿರುದ್ಧ ಹೋರಾಡಿ ಪ್ಟರ್ಗಕ್ಕೆ ಹೋದ 
ವಿಷಯವನ್ನು ವಿವರಿಸುವ ಶಾಸನೋಕ್ತ ವೀರಗಲ್ಲುವಿನಲ್ಪ (ಚತ್ರ ಸಂಖ್ಯೆ-೧೮) ಆಲೀಢ ಭಂಗಿಯಲ್ಲ 
ಮುನ್ನುಗ್ಗುತ್ತಿರುವಂತಿರುವ ವೀರನು ಬಲಗ್ಯೆಯಲ್ಲ ಕಠಾರಿಯನ್ನು ಎಡಗೈಯಲ್ಲ ಜಲ್ಲನ್ನು ಹಿಡಿದಿದ್ದಾನೆ. 
ತಲೆಯ ಮಧ್ಯಭಾಗದಲ್ಲ ಜಲಾಜೂಟವನ್ನು ಹಾಕಲಾಗಿದೆ. ಆಭರಣಗಳ ಅಲಂಕರಣಿಯು ಸಹ ಇದೆ. 
ಎದೆಯ ಭಾಗದಲ್ಲ ಎರಡು ಬಾಣಗಳು ನಾಟವೆ. ತಲೆಕೆಕಗಾಗಿರುವ ಕತ್ತಿ, ದೀಪಸ್ತಂಭ, ಕುಂಭಗಳನ್ನು 
ಶಿಲ್ಲದಲ್ಲ ಜಡಿಸಿಲಾಗಿದೆ. ಇವೆಲ್ಲವೂ ಸೋಲನ ಮತ್ತು ಮರಣದ ಸಂಕೇತಗಳಾಗಿ ಬಳಸಿರಬೇಕು. 


ಒಬ್ಬನೇ ಪವೀರನಿರುವ ವೀರಗಲ್ಲುಗಳನ್ನು ಪೂಜಸುವಂತೆ ಇವುಗಳನ್ನು ಸಹ ಪೂಜತ್ತಿರುವುದನ್ನು 
ನೋಡಬಹುದು.ಕಮ್ಮಸಂದ್ರದ ಸೋಮೇಶ್ವರ ದೇವಾಲಯದ  ಮುಂಭಾಗದಲ್ಲ ಇಬ್ಬರು ವೀರರು 
ಹೋರಾಡಿ ವೀರಮರಣವನ್ನಪ್ಪಿರುವುದನ್ನು (ಚಿತ್ರ ಸಂಖ್ಯೆ-೧೯) ತಿಆಸಲು ಸ್ಕಾರಕವನ್ನು ಸ್ಥಾಪಿಸಲಾಗಿದೆ. 
ಬಲಭಾಗದಲ್ಪರುವ ವೀರನು ಆಲೀಢ ಭಂಗಿಯಲ್ಲದ್ದು ವೀರಗಚ್ಚೆಯನ್ನು ಧರಿಸಿ ಮುನ್ನುಗ್ಗಿ 
ಹೋರಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಎಡಗ್ಯಯಲ್ಲ ಜಲ್ಲು. ಬಲಗ್ಯೆಯಲ್ಲ ಕತ್ತಿಯನ್ನು ಹಿಡಿದಿರುವ 
ಇವನ ದೇಪಕ್ತೆ ಶತ್ರುಗಳು ಬಟ್ಟರುವ ಬಾಣಗಳು ಭುಜ, ಎದೆ. ಸೊಂಟ, ತೊಡೆಭಾಗದಲ್ಲ ನಾಟವೆ. 
ತುರುಬನ್ನು ವಸ್ತ್ರದಿಂದ ಕಟ್ಟರುವ ಇವನು ಆಭರಣಗಳ ಅಲಂಕರಣಿಯನ್ನು ಸಹ ಹೊಂದಿದ್ದಾನೆ. 
ಎಡಭಾಗದಲ್ಪರುವ ವೀರನು ಸಹ ಜಲ್ಲು ಮತ್ತು ಕತ್ತಿಯನ್ನು ಹಿಡಿದು ಆಲೀಢ ಭಂಗಿಯಲ್ಲದ್ದಾನೆ. 
ತುರುಬನ್ನು ವಸ್ತ್ರದಿಂದ ಕಟ್ಟರುವುದರ ಜೊತೆಗೆ ಕರ್ಣಕುಂಡಲಗಳು, ಕಂಠಿಕೆ, ಕೇಯೂರ, 
ಹಸ್ತಕಟಕಗಳನ್ನು ಧರಿಸಿದ್ದಾನೆ. ಸೊಂಟ ಹಾಗೂ ಎದೆಯ ಭಾಗದಲ್ಲ ಬಾಣಗಳು ನಾಟವೆ. ಇಲ್ಲ ಕೇವಲ 
ಒಬ್ಬ ವ್ಯಕ್ತಿಯನ್ನು ಇಲ್ಲರು ಅಪ್ಪರೆಯರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿರುವಂತೆ ಚಿತ್ರಿಸಲಾಗಿದೆ. 
ಬಹುಶಃ ಇಬ್ಬರು ಸಹ ಪ್ರರ್ಗವನ್ಮಪ್ಪಿದರು ಎಂಬುದನ್ನು ಸಾಂಕೇತಿಕವಾಗಿ ತೋರಿಸಲು ಒಂದೇ ಕಡೆ 
ಅಪ್ಪರೆಯರನ್ನು ತೋರಿಸಿರಬಹುದು. ಈ ಇಬ್ಬರು ವೀರರ ಮಧ್ಯೆ ಕುದುರೆ ಹಾಗೂ ಛತ್ರಿಯನ್ನು 
ಬಡಿಸಿರುವುದರಿಂದ ಇವರು ರಾಜಕುಮಾರರಿರಬಹುದು ಅಥವಾ ರಾಜಮನೆತನಕ್ಕೆ ಸೇರಿದಿವರಾಗಿರಬೇಕು 


ಎಂದು ಊಹಿಸಬಹುದಾಗಿದೆ. 


ವೀರಗಲ್ಲುಗಳಲ್ಲದೆ ವೀರರ ಗುಡಿಗಳು ಒಂದೇ ಸ್ಥಕದಲ್ಲರುವುದನ್ನು ಸಹ ಕಾಣಬಹುದು. ಎಲ್ಲಾ 
ಕಡೆಗಕಲ್ಪರುವ ವೀರಗಾರರ ಗುಡಿಗಳ ಲಕ್ಷಣಗಳು ಒಂದೇ ರೀತಿಯಲ್ಲರುತ್ತದೆ. ಊರ ಹೊರಗೆ ಒಂದೇ 
ಕಡೆ ಒಂದೇ ಗುಡಿಯುರಬಹುದು ಅಥವಾ ಹಲವಾರು ಗುಡಿಗಳು ಲಾಳಾಕಾರದಲ್ಲ ಬೃಹತ್‌ 


ಅಂ೦ಂ೮ 


ಶಿಲಾಯುಗದ ಕಲ್ಕನೆಗಳನ್ನು ಹೋಲುತ್ತದೆ. ಕೆಲವು ಕಡೆ ಸಾಲುಸಾಲುಗಳಾಗಿರುವ ಕಡೆ ಒಂದು 
ಪಧಾನವಾದ ಗುಡಿಯುದ್ದು ಅದಕ್ಕೆ ದೇವಾಲಯಗಳನ್ನು ಕಟ್ಪ್ಟರುತ್ತಾರೆ. ಒಂದೇ ರೀತಿಯ ವೀರಗಾರರ 
ಗಾಡಿಗಳ ಲಕ್ಷಣಗಳು ಯಾವ ಲರಿನಲ್ಲ ಇದೆಯೋ ಆ ಊರಿನ ಹೆಸರಿನ ಜೊತೆಗೆ ಅಪ್ಪ ಎಂಬುದು 
ಸೇರಿ ವೀರನ ಹೆಸರಾಗಿ ದೇವರಾಗಿರುತ್ತದೆ. ದೊಡ್ಡಹುಲ್ಲೂರಿನ ವೀರನಗುಡಿಯನ್ನು ಹುಲ್ಲುರಪ್ಪನಗುಡಿ, 
ನಲ್ಲೂರಿನಲ್ಪರುವ ವೀರನಗುಡಿಯನ್ನು ನಲ್ಲೂರಪ್ಪನ ದೇವಾಲಯ ಎಂದು ಕರೆಯಲಾಗಿದೆ. 


ಕುರುಬ ಜನಾಂಗದವರಲ್ಲ ಮದುವೆಯಾಗದೇ ಸತ್ತ ಯುವಕರನ್ನು ಪವೀರಗಾರ, ಈರಗಾರ 
ಎಂಬುದಾಗಿ ಕರೆಯುತ್ತಾರೆ". ಬೇಡರನ್ನು ನಾಯಕರು ಎಂಬುದಾಗಿಯೂ ಕರೆಯುತ್ತಾರೆ. ಇವರು 
ಮೊದಲಅನಿಂದಲೂ ಹೋರಾಟಕ್ಕೆ ಮೀಸಲಾಗಿದ್ದ ಕ್ಲಾತ್ರವೃತ್ತಿಯ ವೀರ ಜನಾಂಗ. ವೀರನನ್ನು ಆರಾಧಿಸುವ 
ಮತ್ತೊಂದು ಜನಾಂಗವೆಂದರೆ ಗೊಲ್ಲರು, 


ಆನೆಕಲ್ಲು ತಾಲ್ಲೂಕಿನ ರೆಡ್ಡಿ ಜನಾಂಗದವರು ತಮ್ಮ ಗಂಡು ಮಕ್ಕಳ ಮದುವೆಯ ಸಂದರ್ಭದಲ್ಲ 
ವೀರಗಾರರಿಗೆ ಎಡಯನ್ನು ನೀಡುತ್ತಾರೆ. ಮದುವೆಯ ಹಿಂದಿನ ದಿನ ಅರ್ಥ ರಾತ್ರಿಯಲ್ಲ ಬಳಯ 
ಸೀರೆಯನ್ನುಟ್ಟು ಮಹಿಕೆಯೊಬ್ಬಳು ನಡೆಯುತ್ತಾಕೆ. ಅವಳ ಹಿಂದೆ ಇತರರು ಕತ್ತಿಗಳನ್ನು ಜಡಿದು 
ವೀರಗಾರರಿಗೆ ಎಡೆ ನೀಡಲು ಹೋಗುತ್ತಾರೆ. ಇವರ ಜೊತೆಗೆ ಮಂಗಳವಾದ್ಯದವರು ಹೋಗುತ್ತಾರೆ. 
ತಮ್ಮ ಹಿರಿಯರಿಗೆ ಹಿಂದೆ ಎಂದೋ ಸಹಾಯ ಮಾಡಿದ ಚಮ್ಮಾರನನ್ನು ನೆನೆದು ತಮ್ಮ ಊರಿನ 
ಚಮ್ಮಾರನನ್ನು ಕರೆಸಿ ಅವನಿಗೆ ಎಡೆಯುಟ್ಟು ಅವರ ಕೆರವನ್ನು ಮದುವೆಯ ಗಂಡು ಮೆಟ್ಟುತ್ತಾನೆ. 
ಹಾಗೆಯೆ ತಮ್ಮ ಹಿರಿಯರು ಎಲ್ಲಂದಲೋ ಬರುವಾಗ ಹೊಳೆದಾಟಲು ಸಹಾಯ ಮಾಡಿದ ಹತ್ತಿ 


ಮರವನ್ನು ಪೂಜಸುತ್ತಾರೆ. 


ದೊಡ್ಡಹುಲ್ಲೂರ ಜೀರರ ಗುಡಿಗಳರುವ ಹುಲ್ಲೇಶ್ವರ ಆವರಣದಲ್ಲ ೧೨ ವರ್ಷಗಳಗೊಮ್ಮೆ ಜಾತ್ರೆ 
ನಡೆಯುತ್ತದೆ. ಹಾಲು ಮತದವರು ಜೀರರ ಗುಡಿಗೆ ಪೂಜೆ ಮಾಡುತ್ತಿದ್ದಾರೆ. ಊರಿನ ಮಧ್ಯದಲ್ಲರುವ 
ಹುಲ್ಲೇಶ್ರರ ಈಗ ಜೀರರ ಗುಡಿಯಾಗಿ ಹೊಸದಾಗಿ ದೇವಾಲಯವನ್ನು ನವ ಶೈಅಯಲ್ಲ ಜೀರ್ಣೋದ್ದಾರ 
ಮಾಡಲಾಗಿದ್ದು, ದೇವಾಲಯದ ಬಲಭಾಗದ ತಡೆಗೋಡೆಗೆ ೬೦ ಗುಡಿಗಳನ್ನು (ಚಿತ್ರ ಸಂಖ್ಯೆ-೨೦) 
ಗ್ರಾನೈಟ್‌ ಕಲ್ಲನಿಂದ ನಿರ್ಮಿಸಿ. ಗುಡಿಗಳಲ್ಲ ಅ.೫,೨.೧ ಸರಾಸರಿಯಂತೆ ೬೯ ವೀರ, ಮಾಸ್ತಿ ಹಾಗೂ 
ವೀರ ಮಾಸ್ಟಿಗಳ ಶಿಲ್ಲಗಲ್ಲುಗಳನ್ನು ಕಾಣಬಹುದು. ದೇವಾಲಯದ ಮುಂದಿರುವ ಬಲಭಾಗದಲ್ಲಿ 
ಸುಮಾರು ೧೫ ವೀರ ಮಾಸ್ತಿ ಕಲ್ಲುಗಳನ್ನು ಅನಾಥವಾಗಿ ಬಸಾಡಿದ್ದಾರೆ. ೬೦ ಗುಡಿಗಳನ್ನು ಬೇರೆ ಬೇರೆ 


“ ಆರ್‌ ಶೇಷಶಾಸ್ತಿ, ಕರ್ನಾಟಕ ವೀರಕಲ್ಲುಗಳು, ಪು.ಸ೦-೬ ೨. 


೪೦೯ 


ಗ್ರಾಮದ ಕುರುಬ ಸಮುದಾಯದವರು ತಮ್ಮ ಕುಲದ್ಯೆವವಾಗಿ, ಪೂರ್ನಿಕರಾಗಿ ಪ್ರತಿವಾರ ಅಥವಾ 
ತಿಂಗಳಗೊಮ್ಮೆ ಬಂದು ಪೂಜೆ-ಪುನಸ್ಥಾರ ನೈವೇದ್ವ ಇಟ್ಟು. ಪೂಜಾರತಿ ಮಾಡಿಕೊಂಡು ಬಂದಿದ್ದಾರೆ. 
ಪ್ರತಿಯೊಂದು ವೀರರ ಗುಡಿಯ ಮುಂಭಾಗ ಗೋಡೆ ಮೇಲೆ ಊರು. ಪೂಜೆ ಮಾಡುವ ಕುಟುಂಬದವರ 
ಮುಖ್ಯಸ್ಸನ (ಪೂಜಾರಿ) ಹೆಸರನ್ನು ಕಾಣಬಹುದು. ದೊಡ್ಡಹುಲ್ಲೂರು ಸೇರಿದಂತೆ ಸುತ್ತಮುತ್ತಅನ 
ಗ್ರಾಮಗಳಾದ ಕುರುಬರಹಳ್ಳಿ. ಹೂವಿನಕೆರೆ, ದಾಸರಹಳ್ಳ, ಹರಂಡಹಳ್ಳಿ, ಕಾಂಡಹಳ್ಳಿ, ಛೀಮಂಡಹಳ್ಳಗಳಲ್ಲ 
ತಲಾ ಎರಡು ಕುಟುಂಬಗಳು, ಗುಳ್ಳಹಳ್ಳ, ತಂಬಹಳ್ನಗಳಲ್ಲ ಮೂರು ಕುಟುಂಬಗಳು, ಕುರುಬರಹಟ್ಟ, 
ಬಸನಹಳ್ಳ. ಕೊಣಂಕೊಪ್ಪ, ಗೊಲ್ಲರಪಾಳ್ಯ (ನಿಡಘಟ್ಟ). ಸಿದ್ದನೂರು. ನಾರಾಯಣ ಕೆರೆ, ಕಸ್ತೂರಿಬಾನಗರ 
ಹೀಗೆ ಕುರುಬರ ಜನಸಂಖ್ಯೆಯಿರುವ ಎಲ್ಲಾ ಗ್ರಾಮಗಕಳಲ್ಲ ಒಂದು ಕುಟುಂಬ ಅಥವಾ ಎರಡು 
ಕುಟುಂ೦ಬಫ್ಥರು ಪೂಜೆಯನ್ನು ಮಾಡುತ್ತಿದ್ದಾರೆ. ಇದು ಅಲ್ಲದೆ ಮೈಸೂರಿನಿಂದ ಒಂದು ಕುಟುಂಬ ಬಂದು 
ಈಗಲೂ ಪೂಜೆಯನ್ನು ಮಾಡುವುದನ್ನು ಕಾಣಿಸಿದರೆ ಬಹುಶಃ ಇಲ್ಲಂದ ಮೈಸೂರಿಗೆ ವಲಸೆ 


ಹೋಗಿರಬೇಕು. 


ದೊಡ್ಡಹುಲ್ಲೂರು ಅಲ್ಲದೆ ಕ್ಷೇತ್ರಕಾರ್ಯದಲ್ಲ ಶೋಧಿಸಿದ ಕುರುಬರಹಳ್ಳಯಲ್ಲ ಸುಮಾರು ೧೬ 
ವೀರರಗುಡಿಯಲ್ಲ (ಚಿತ್ರ ಸಂಖ್ಯೆ-೨೧) ಸುಮಾರು ೧೨೭ ವೀರ, ಮಾಸ್ತಿ ಮತ್ತು ವೀರಮಾಸ್ತಿ ಕಲ್ಲುಗಳವೆ. 
ಎಲ್ಲಾ ಗುಡಿಗಕಲ್ಪರುವ ಕಲ್ಲುಗಳು ಕೇವಲ ಒಂದರಿಂದ ಒಂದುವರ್ಯೆ ಅಡಿ ಅಗಲ ಮತ್ತು ಎರಡರಿಂದ 
ಮೂರು ಅಡಿ ಎತ್ತರವನ್ನು ಕೆಲವೊಂದು ವೀರಮಾಸ್ತಿ ಕಲ್ಲುಗಕಲ್ಲ ಇಬ್ಬರು ಸತಿಯರಿರುವುದನ್ನು 
ಕಾಣಬಹುದು. ಈ ಎಲ್ಲಾ ಗುಡಿಗಳು ಇರುವ ದೇವಾಲಯವನ್ನು ರಾಮದೇವರ ಗುಡಿ ಎಂದು 
ಕರೆಯುವ ಶಿವ ದೇವಾಲಯದ ಬಲಭಾಗದಲ್ತದೆ. ದೊಡ್ಡಹುಲ್ಲೂರಂತೆ ವಾರ, ತಿಂಗಳಗೆ ಪೂಜೆ 
ನಡೆಯುವುದಿಲ್ಲ. ವರ್ಷಕೊಮ್ಮೆ ರಾಮದೇವರಿಗೆ ಮತ್ತು ವೀರರ ಗುಡಿಗೆ ಶಿವರಾತ್ರಿಯ ಮರು ದಿನ 
ಮಾತ್ರ ಪೂಜೆ ನಡೆಯುತ್ತದೆ. ಪೂಜೆಯ ನಂತರ ದೇವಾಲಯಕ್ಷೆ ಬೀಗ ಹಾಕಿದ್ದರೆ ಮರು ವರ್ಷವೇ 
ಬಾಗಿಲು ತೆಗೆಯುವುದು. ಈ ದೇವಾಲಯವಿರುವ ಕುರುಬರಹಳ್ಳಯ ಸುತ್ತ-ಮುತ್ತ ಕುರುಬ 
ಜನಾಂಗವಿದ್ದರು ಯಾರು ಸಹ ಇಲ್ಲಗೆ ಬರುವುದಿಲ್ಲ. ಗುಡಿಯ ಒಳಗೆ ಇರುವ ವೀರನು ತನ್ನು 
ಎಡಗ್ಯೆಯಲ್ಲ ಗುರಾಣಿಯನ್ನು ಅಥವಾ ಜಲ್ಲನ್ನು. ಬಲಗ್ಯೆಯಲ್ಲ ಕತ್ತಿಯನ್ನು ಇಲ್ಲವೇ ಕತ್ತಿಯನ್ನು ನೆಲಕ್ಕೆ 
ಊರಿ ಅದನ್ನು ಎರಡು ಕೈಗಳಕಲ್ಲ ಹಡಿದುಕೊಂಡಿರುತ್ತಾನೆ. ಅಪ್ಪಸಂದ್ರ, ಕೋಡಿಹಳ್ಳ, ತಾವರೆಕೆರೆ, 
ಬಾಣಮಾಕನಹಳ್ಳ. ಹಡಕನಹಳ್ಳ. ಸೂಲಬೆಲ. ವಾಡಹಳ್ಳ. ವಾಗಟಗಳಲ್ಲ ವೀರರ ಗುಡಿಗಳರುವುದನ್ನು 
ಕಾಣಬಹುದು. 


೪೧೦ 


ವೀರಗಲ್ಲನ್ನು ಆರಾಧಿಸಿದರೆ ಕ್ಷಾಮ ರೋಗ, ಬಾದೆಗಳು ಅನಿಷ್ಟಗಳು ದೂರವಾಗುತ್ತದೆ. ಉತ್ತಮ 
ಗುಣಗಳನ್ನು ಹೊಂದಿದ ವ್ಯಕ್ತಿ ಮಡಿದಾಗಆಅ ತನ್ನನ್ನು ಆರಾಧಿಸುವುದು ತಮ್ಮ ಶ್ರೇಯಸ್ಸಿಗೆ ಕಾರಣವೆಂದು 
ಭಾವಿಸುತ್ತಿದ್ದರು. ಹಾಗೆಯೆ ಸತ್ತ ವ್ಯಕ್ತಿ ಕ್ರೂರಿಯಾಗಿದ್ದು ಅಂಥವರನ್ನು ಆರಾಧಿಸದಿದ್ದರೆ ಆತನು ನಮಗೆ 
ತೊಂದರೆಯನ್ನು ಕೊಡದಿರುವಂತೆ ಆರಾಧಿಸುವುದರ ಮೂಲಕ ತೃಪ್ತಿ ಪಡಿಸಬೇಕು. ಹೊಸಕೋಟಿ 
ತಾಲ್ಲೂಕಿನ ಜಡಿಗೇನಹಳ್ಣ ಹೋಬಳಯ ತರಬಹಳ್ಳಿ ಊರಗಿನ ಹೊರ ಭಾಗದಲ್ಲಿ ಕಾಟುಮ್ಮರಾಯ 
ಎಂಬ ಶಿಲ್ಪವೀರಗಲ್ಲು ತುಂಬಾ ಆಕರ್ಷಕವಾಗಿದೆ (ಚಿತ್ರ ಸಂಖ್ಯೆ-೨೨). ವೀರನು ತನ್ನ ಕೈಗಕಲ್ಲ 
ಈಟಯನ್ನು ಹಿಡಿದ ಭಂಗಿಯಲ್ಲ ನಿಂತಿದ್ದು ಮುಡಿಯನ್ನು ನೆತ್ತಿಯ ಮೆಲೆ ಕಟ್ಟಲಾಗಿದೆ. ಸೊಂಟದಲ್ಲಿ 
ಕಿರುಗತ್ತಿಯನ್ನು. ಸೂರ್ಯ. ಚಂದ್ರನನ್ನು ಕೆತ್ತಲಾಗಿದೆ. ಈ ಗ್ರಾಮದಲ್ಲ ಎಲ್ಲರೂ ಪರಿಶಿಷ್ಠ ಜಾತಿಯವರೇ 
ಇದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ವೀರಗಲ್ಲಗೆ ಪೂಜೆ ಮಾಡಲಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬದಂದು 
ಬೆಳದ್ದೆ ಊರ ಹಿರಿಯನೊಬ್ಬ ಆ ವೀರಗಲ್ಪಗೆ ಪ್ರಾಣಿಯ ಬಲಅಕೊಟ್ಟು ವೀರಗಲ್ಪ್ಲನ ಮೇಲೆ ರಕ್ತವನ್ನು 
ಎರಚಲಾಗುತ್ತದೆ. ನಂತರ ವೀರಗಲ್ಲನ ಮುಂದೆ ಬೆಂಕಿಯನ್ನು ಹಾಕಿ ಆ ಗ್ರಾಮದ ಎಲ್ಲಾ ದನ, ಕರು. 
ಎಮ್ಮೆ, ಕುರಿ. ಮೇಕೆಗಳನ್ನು ಬೆಂಕಿಯ ಮೇಲೆ ಹಾಯುಸಲಾಗುತ್ತದೆ. ನಂತರ ಅದೇ ದಿನ ರಾತ್ರಿ ಊರಿನ 
ಪತಿ ಮನೆಯಿಂದಲೂ ಒಂದೊಂದು ಹಿಡಿ ಅನ್ನವನ್ನು ಪಡೆದು ಒಟ್ಟುಗೂಡಿಸಿ ಆ ಅನ್ನದಲ್ಲ ಮೊಸರನ್ನು 
ಬೆರೆಸಿ ಅದೇ ಗ್ರಾಮದ ತೋಟಯ ವಂಶಸ್ಥನೊಬ್ಬ ಊರಿನ ಸುತ್ತಲೂ ಚೆಲ್ಲುತ್ತಾ ಬರುತ್ತಾನೆ. ಅನ್ನವನ್ನು 
ಚೆಲ್ಲುತ್ತಿರುವಾಗ ಆತ ಒಂಟಯಾಗಿ ಇರಬೇಕು. ಇದಾದ ನಂತರ ವೀರಗಲ್ಲಗೆ ಪೂಜೆ ನಿಷಿದ್ದ ಮತ್ತೆ 
ಮುಂದಿನ ವರ್ಷವೇ. ಗ್ರಾಮದ ಪೂರ್ವಜರ ಕಾಲದಿಂದಲೂ ಈ ಆಚರಣೆಯನ್ನು ಆಚರಿಸುತ್ತಾ 
ಬಂದಿರುವುದಾಗಿ ಹೇಳುತ್ತಾರೆ. ದೇವನಗುಂದಿಯಲ್ಲನ ಎಲ್ಲಾ ಪೀರಗಲ್ಲುಗಆಳಗೂ ಕಾಟಮರಾಯ ಎಂದೇ 
ಕರೆಯಲಾಗುತ್ತಿದ್ದು, ಯುಗಾದಿಯ ಹಬ್ದದಿನ ಕೋಳ-ಮೇಕೆ ಕುಯ್ದು ಅಲ್ಲೆ ಅಡುಗೆ ಮಾಡಿ ಎಲ್ಲರೂ 
ಊಟ ಮಾಡಿದ ಮೇಲೆ ಎತ್ತಿನಗಾಡಿ ಸ್ಪರ್ಧೆ, ಇತರೆ ಕ್ರೀಡೆಗಳನ್ನು ಮನೋರಂಜನೆಗಾಗಿ ಆಡಿಸುತ್ತಿದ್ದು 
ಇತ್ತೀಚೆಗೆ ಕ್ರೀಡೆಗಳನ್ನು ಆಡಿಸುತ್ತಿಲ್ಲವಂತೆ ಎ೦ದು ಸ್ಥಳೀಯರಾದ ರಮೇಶಫಪ್ಪ ಹೇಳದ್ದರು. 


ಯುದ್ಧದ ವೀರಗಲ್ಲು 


ಯುಧವೆಂಬುದು ನಿರಂತರವೆಂಬಂತೆ ಯಾವಾಗಲು ಒಂದಲ್ಲ ಒಂದು ರೀತಿಯಲ್ಲ ನಡೆಯುತ್ತಲೆ 
ನೈಪುಣ್ಯತೆ. ಶೌರ್ಯಗಳಗೆ ಅರ್ಹತೆ ಹೊಂದಿರುವ ಯುದ್ಧ ಪರಿಣಿತರಾದ 
€ವೆಯೇ ಅರಸರ ನಿಜವಾದ ಬಲವಾಗಿತ್ತು. ಅರಸ-ಅರಸರ ನಡುವೆ ಯುದ್ಧ 


ಇರುತಿತು. ನಿಷೆ. ಶಸಾಸ. 
> ) ತಿದೆ 
[09) 


ವೀರರು, ಸ್ವಾಮಿ ನಿಷ್ಠರ 


ನಡೆಯುವುದು ಅಪರೂಪ, ಅರಸರ ಪರವಾಗಿ ಸಾಮಾನ್ಯ ಜನರೇ ಹೋರಾಟದಲ್ಲ ಮಡಿಯುತ್ತಿದ್ದರು 


೪೧೧ 


ಅಂತ ಎನ್ನುವುದಕ್ಕಿಂತ ಬಅಯಾಗುತ್ತಿದ್ದವರೆನ್ನಬಹುದು. ಒಂದು ಅರ್ಥದಲ್ಲ ಯುದ್ದವೆಂದರೆ 
ಮಹಿಳೆಯರನ್ನು ವಿಧವೆಯರನ್ನಾಗಿ ಮಾಡುವ ಮುಹೂರ್ತವೇ ಆಗಿತ್ತು. ಯುಧ್ಧಕ್ಕೆ ಹೋದವರು ಮರಳ 
ಬಂದರೆ ಅದು ಅವರ ಪುಣ್ಯ. ಹಾಗೆಯೇ ಮರಳ ಬಂದವನು ಮತ್ಕಾರನ್ನೋ ಕೊಂದು ಅವರ 
ಹೆಂಡತಿಯನ್ನು ವಿಧವೆಯರನ್ನಾಗಿ ಮಾಡಿ ಬಂದವನು. 


ತಮ್ಮ ಪ್ರಭುತ್ವವನ್ನು ಮತ್ತೊಬ್ಬರ ಮೇಲೆ ಹಾಗೂ ಮತ್ತೊಂದು ಪ್ರದೇಶದ ಮೇಲೆ ಸಾಧಿಸಲು 
ಮಾನವನು ಪ್ರಾರಂಭದಿಂದಲೂ ಯುದ್ಧಗಳನ್ನು ಮಾಡಿಕೊಂಡು ಬಂದಿದ್ದಾನೆ. ಈ ಯುದ್ಧಗಳ ವರ್ಣನೆ 
ಸಾಹಿತ್ಯ ಗ್ರಂಥಗಳಲ್ಲ ಹೆಚ್ಚಾಗಿ ಕಂಡುಬರುತ್ತದೆ. ರನ್ನನ ೯೯೨ರ ಗದಾಯುದ್ದದಲ್ಲನ ರಣರಂಗದ 
ಚಿತ್ರಣಕ್ಕೆ ಮೊದಲೇ ಅಂದರೆ ಕ್ರಿ.ಶ.೮೯೦ ರ ಕಾಲಕ್ಕೆ ಶಾಸನ ಕವಿ/ಶಿ್ತಗಳು ರಣರಂಗದ ದೃಶ್ಯವನ್ನು 
ಒಂದೇ ಕಲ್ಪನಲ್ಪ ಕಣ್ಯುಂದೆ ಕಟ್ಟಕೊಡುವುದರಲ್ಲ ಅವರ ಪಾವಿಣ್ಯತೆ, ಸಾಹಿತ್ಯ ಜ್ಞಾನ ಎಂತದ್ದಿರ ಬಹುದು. 
ಪಸ್ತುತ ಬೆಂಗಳೂರಿನ ವಸ್ತುಸಂಗ್ರಹಾಲಯದಲ್ಲ ಸಂರಕ್ಷಿಸಿ ಇಡಲಾದ ಬೇಗೂರಿನ ವೀರಗಲ್ಲು 
ಶಾಸನೋಕ್ತವಾಗಿದ್ದು ಎಪಿಗ್ರಾಫಿಯಾ ಕರ್ನಾಟಕದಲ್ಲ ಇದರ ಕಾಲವನ್ನು ಕ್ರಿ. ಶಲ೯೦ ಎಂದು 
ಹೇಳಲಾಗಿದೆ. ಗಂಗ ದೊರೆ ಎರೆಯಪ್ಪನ ಸೇನಾನಿ ನಾಗತ್ತರನು ಅಯ್ಯಪ್ಪದೇವನ ಜೊತೆಗೂಡಿ 
ವೀರಮಹೇಂದ್ರನೊಂದಿಗೆ ಹೋರಾಡಿ ಸಾವನ್ಮಪ್ತಿದ್ದನ್ನು ತಿಆದು ಎರೆಯಪ್ಪನು ಇರುಗನಿಗೆ ನಾಗತ್ತರನ 
ಪಟ್ಟವನ್ನು ಕಟ್ಟ ಅವನ ಸಾಹಸವನ್ನು ಮೆಚ್ಚಿ ಹಲವು ಗ್ರಾಮಗಳನ್ನು ದಾನ ನೀಡಿರುವುದನ್ನು ತಿಅಸುತ್ತದೆ. 
ಇದೇತರದ ಯುದ್ಧದ ಚಿತ್ರಣವನ್ನು ಹೋಲುವ ರಣಸಂಗ್ರಾಮ ಶಿಲೆಯನ್ನು ವೆಂಕಟಗಿರಿಕೋಟಿಯಲ್ಲ 
ಶೋಧಿಸಲಾಗಿದೆ. ಈ ಎರಡು ಕಲ್ಪನ ಶಿಲ್ಪಗಳು ಒಬ್ಬನೇ ಇರಬೇಕು. ಎರಡು ಕಲ್ತ್ಪನಲ್ಲಯೂ ಒಂದೇ 
ತರದ ಅಪಿ ಮತ್ತು ಶಿಲ್ಪ ಕೆತ್ತನೆ. ಕೆಲವು ಕಡೆಯಂತೂ ಒಂದೇ ತರದ ಕೆತ್ತನೆಯನ್ನು ಕಾಣಬಹುದು. 


ಡಮರುಗ, ಡೊಳ್ಳು. ಕಹಳೆ. ಭೇರಿ, ಡಿಂಡಿಮ. ಕೊಳಲು. ಕೊಂಬು. ಚಕ್ರವಾದ್ಯ. ಚಿನ್ನ ಕಹಳೆ. 
ಬರುಗು, ನಾಗಸ್ಪರ ಎಂಬ ಯುದ್ಧವಾದ್ಯಗಳನ್ನು ಬಳಸಲಾಗುತ್ತಿತ್ತೆಂದು”. ವಾದ್ಯಗಳನ್ನು ಬಾರಿಸುವವರು 
ನಿರಾಯುಧರಾಗಿರುವಂತೆ ರಣರಂಗದ ಅಂಜಚಿನಲ್ಪ ನಿಂತಿರುವಂತೆ ಬಹುಶ ಯುದ್ದದಲ್ಲ ಇವರನ್ನು 
ಕೊಲ್ಲುತ್ತಿರಅಲ್ಲ. ಸೈನ್ಯವನ್ನು. ಸೈನ್ಯಕ್ಕೆ ಬೇಕಾದ ಆಹಾರ, ಮತ್ತಿತರ ಸಾಮರ್ರಿಗಳನ್ನು ಒದಗಿಸುವ 
ಜವಬ್ದಾರಿಯೂಜನರದೇ ಆಗಿತ್ತು. ಕಾವಡಿಯಲ್ಲ ಸಾಮಾನು ಸಾಗಿಸುವ ವ್ಯಕ್ತಿಯನ್ನು ಯುದ್ದ ಭೂಮಿಗೆ 
ಬೇಕಾದ ವಸ್ತುಗಳನ್ನು ಹೊರುವ ಪಡೆಯು. ಯುದ್ಧಭೂಮಿಗೆ ಹೊರಡುವಾಗ ಗೌರವ ಸೂಚಕವಾದ 


ರಾಜ ಛತ್ರಿಯನ್ನು ಹಿಡಿದುಕೊಂಡು ಹೋಗುವ ಪರಿವಾರ. ರಾಜಭಛತ್ರಿ. ರಾಜಧ್ಧಜ. ಪಟ್ಟದ ಕುದುರೆಗಳನ್ನು 


5 ನಂಜುಂಡ :- ರಾಮನಾಥ ಚರಿತೆ ಭಾಗ-೩, ಪು.ಸಂ-೧೧. 


೪೧೨ 


ಗಮನಿಸಿದರೆ ವೀರನು ರಾಜಮಾನ್ಯ ಅರಸು ಮನೆತನ ಎಂಬುದರ ಸಂಕೇತವಾಗಿ ಕಂಡುಬರುತ್ತದೆ. 
ಯುದ್ಧ ವೀರಗಲ್ಲುಗಳಲ್ಲ ಕುದುರೆ, ಆನೆಗಳ ಬಳಕೆ ಸಾಮನ್ಯವಾಗಿ ಕಂಡು ಬರುತ್ತದೆ. ಸೈನ್ಯದಲ್ಲ ಆನೆ- 
ಕುದುರೆಗಳಗೆ ತುಂಬಾನೇ ಪ್ರಾಮುಖ್ಯತೆಯಿತ್ತು. ಗಂಗ ವಂಶದ ಲಾಂಛನವೇ ಮದಗಜವಾಗಿತ್ತು. 
ರಾಜ್ಯಾಢಳತದಲ್ಲ ಆನೆಗಳಗಾಗಿಯೇ ಪ್ರತ್ಯಕವಾದ ಒಂದು ಇಲಾಖೆ ಇದ್ದಿರಬೇಕು. ಗಂಗರ ಕಾಲದ 
ವಿದ್ಯಾಭ್ಯಾಸದಲ್ಲ ಗಜಶಾಸ್ತ್ರವು ಒಂದು ವಿಷಯವಾಗಿದ್ದು. ಶಿವಮಾರನು ಗಜಾಷ್ಟಕವೂ ಒನಕೆವಾಡಾಗಿ 
ಖ್ಯಾತಿಯನ್ನು ಪಡೆದಿತ್ತು. ಬೃಹತ್‌ ಗಾತ್ರದ ಆನೆಯು ಯುದ್ದದಲ್ಲ ವೈರಿಗಳನ್ನು ಧ್ವಂಸಗೊಳಸಿ. 
ಕುದುರೆಗಳು ವೇಗವಾಗಿ ಹಡುವ ಪ್ರಾಣಿಯಾಗಿದ್ದು. ಕುದುರೆಯನ್ನು ನೋಡಿಕೊಳ್ಳಲು ಪ್ರತ್ಯೇಕವಾದ 
ಇಲಾಖೆ ಇದ್ದಿತ್ತು. ಕುದುರೆಗಳ ಮುಖಕ್ಕೆ ಕವಚವನ್ನು. ಸವಾರನು ಎಡಗ್ಯೆಯುಂದ ಕಡಿವಾಣವನ್ನು, 
ಬಲಗ್ಯೆಯಲ್ಲ ಬಡ್ಡವನ್ನು ಹಿಡಿದು ಕುಳತಿದ್ದಾರೆ. ಕುದುರೆಯ ಕೊರಳ ಸುತ್ತಲೂ ಗಂಟೆಗಳ ಸರ, ಕವಚ, 
ಕಣ್ಣು, ಗೊರಸುಳು ಮಾತ್ರೆ, ಅನೇಕ ಕುದುರೆ ಕಾಳಗದಲ್ಲ ಹೋರಾಡಿ ಮಡಿದ ವೀರರ ನೆನಪಿಗಾಗಿ ಮತ್ತು 
ಯುದ್ದರಂಗದಲ್ಲ ಕುದುರೆಗಳ ಬಳಕೆ ಸಾಕಷ್ಟು ಪ್ರಮಾಣದಲ್ಲ ಬಳಕೆಯನ್ನು ವೀರಗಲ್ಲುಗಳ ಶಿಲ್ಪ್ಲಗಳ೦ದ 
ಗುರುತಿಸ ಬಹುದು. ಕುದುರೆಗಳು ನಮ್ಮ ದೇಶದ ಪ್ರಾಣಿಗಕಲ್ಲ ಅರೇಜಯಾ ದೇಶಗಳಂದ ಅಮದು 
ಮಾಡಿಕೊಳ್ಳುತ್ತಿದ್ದರು. ಕುದುರೆಗಳ ವ್ಯಾಪಾರದಲ್ಲ ತೆರಿಗೆಗಳನ್ನು ವಿಧಿಸುತ್ತಿದ್ದ ಶಾಸನಗಳನ್ನು 
ಕಾಣಬಹುದು. 


ದೇವನಹಳ್ಳ ತಾಲೂಕು ಕುಂದಾಣ ಹೋಬ ಕೊಲುರಾ ಗ್ರಾಮದಲ್ಲನ ನೊಕಂಬಾರಸ 
ಅಯ್ಯಪದೇವನ ಆಳ್ವಕೆಯಲ್ಲ ಸತ್ತ ಕಾಕುವಟ್ಟ ಜೀರಯ್ಯರ ವೀರವನು ಅಭ್ಯಂತರಿ ಕ್ರಿ.ಶ.೯ಆ೮ರಲ್ಲ ಶ್ರೀ 
ಕಲ್ಲ್ನಾಟು ಕೊಟ್ಟ" ವಿವರದ ಐದು ಅಡಿ ಅಗಲ ಐದೂವರೆ ಅಡಿ ಎತ್ತರವನ್ನು ಶಾಸನೋಕ್ತ ವೀರಗಲ್ಲನಲ್ಲ 
(ಚಿತ್ರ ಸಂಖ್ಯೆ-೨೩) ಯುದ್ಧ ಸನ್ನಿವೇಶದಲ್ಲ ಕೇವಲ ಎದುರಾಳಗಳನ್ನು ಮಾತ್ರ ತೋರಿಸಿದ್ದು, ಹೆಚ್ಚನದಾಗಿ 
ಆಳಸರ ಸೈನ್ಯವನ್ನು ತೋರಿಸಿಲ್ಲ. ವೀರಗಚ್ಚೆಯನ್ನು ಹಾಕಿರುವ ವೀರನು ಇಲ್ಲ ಹೆಚ್ಚು ಕಡಿಮೆ ತನ್ನ 
ಎತ್ತರದಷ್ಟೇ ಇರುವ ಗುರಾಣಿಯನ್ನು ಎಡಗ್ಯಯಲ್ಲ ಹಿಡಿದಿದ್ದು, ಬಲಗ್ಯೆಯಲ್ಲ ಬಡ್ಡವನ್ನು ಮೇಲಕ್ಷೆ ಎತ್ತಿ 
ಆಕ್ರಮಣ ಮಾಡುತ್ತಿರುವಂತೆ ಹಿಡಿದಿದ್ದಾನೆ. ಸೊಂಟದಲ್ಲ ಬಡ್ಡವನ್ನು ಇಡಲು ಒರೆಯನ್ನು 
ಕಟ್ಟಕೊಂಡಿದ್ದಾನೆ. ಮುಖಭಾಗವು ಬಹಳಷ್ಟು ತ್ರುಟತಗೊಂಡಿದೆ. ಬಲಭಾಗದಲ್ತ್ಲ ಒಂದು ಕುದರೆಯುದ್ದು, 
ಮೇಲ್ಲಾಗದಲ್ಲ ಒಬ್ಬ ವ್ಯಕ್ತಿಯ ಚಿಕ್ಕ ಶಿಲ್ಪವಿದ್ದು ಅದು ತ್ರುಟತಗೊಂಡಿದೆ. ವೀರನ ಕಾಅನ ಬಳ ದೇಹವು 
ಎರಡು ಭಾಗಗಳಾಗಿ ಕತ್ತರಿಸಿ ಜದ್ದಿದೆ. ಶತ್ರುವು ಆನೆಯ ಮೇಲೆ ಅಂಬಾರಿಯಲ್ಲ ಕುಳತಿದ್ದಾನೆ. 


ಮಾವುತನನ್ನು ಸಹ ಆನೆಯ ಮೇಲೆ ಕಾಣಬಹುದಾಗಿದ್ದು, ಆನೆಯು ದಷ್ಟಪುಷ್ಟವಾಗಿದ್ದು 


° ಎ.ಕ-೯,ದೇ.ತಾ.೧೦, ಕ್ರಿ.ಶ.೯೪೮, ಕೊಯಿರ. 


೪೧೩ 


ಅಲಂಕರಣಿೆಯಿಂದ ಕೂಡಿದೆ. ವೀರನು ತನ್ನ ಗುರಾಣಿಬುಂದ ಆನೆಯನ್ನು ತಡೆದು ತನ್ನ ಬಡ್ಡದಿಂದ 
ಆನೆಯ ಸೊಂಡಿಲನ್ನು ಕತ್ತರಿಸಿ ಹಾಕಿದ್ದಾನೆ. ಕತ್ತರಿಸಿರುವ ಸೊಂಡಿಲು ಕೆಳಭಾಗದಲ್ಲ ಬದ್ದಿದೆ. ಇಲ್ಲಯೆ 
ಒಬ್ಬ ಸೈನಿಕ ಸತ್ತು ಬದ್ದಿದ್ದಾನೆ. ಮೇಲ್ಲಾಗದಲ್ಲ ಚಾಮರಧಾರೀಕಿಯರ ಸೇವೆಯನ್ನು ಅನುಭವಿಸುತ್ತಾ 
ಪದ್ಯಾಸನದಲ್ಲ ವೀರನು ಕುಳತ್ತಿದ್ದಾನೆ. ಆನೆಯು ಯುದ್ಧದಲ್ಲ ಅತೀ ನಷ್ಟ ಉಂಟು ಮಾಡುವ ದೈತ್ಯ 
ಪ್ರಾಣಿಯ ಶಕ್ತಿ ಮತ್ತು ಜೀವ ಇರುವುದು ಸೊಂಡಲನಲ್ಲ. ಅಂತಹ ಸೊಂಡಿಲನ್ನು ವೀರನು ಕತ್ತರಿಸಿ 
ಯುದ್ದದಲ್ಲ ಆಗುತಿದ್ದ ದೊಡ್ಡ ಅನಾವುತವನ್ನು ತಪ್ಪಿಸಿದ್ದಾನೆ. 


ಮಣ್ಣೆಯ ಆಂಜನೇಯ ಸ್ತಾಮಿ ದೇವಾಲಯದ ಮುಂಭಾಗದ ಶಾಸನೋಕ್ಷವಾದ 
ಮಾರಸಿಂಗನ ವೀರಗಲ್ಲು ಇದ್ದು (ಚಿತ್ರ ಸಂಖ್ಯೆ-೨೪), ಇಲ್ಲ ಗಂಗರಲ್ಲ ಬಹಳ ವರ್ಷಗಳ ಕಾಲ 
ಯುವರಾಜನಾಗಿದ್ದ ಮಾರಸಿಂಗನು ಮರಣ ಹೊಂದಿದ್ದ ವೀರಗಲ್ಲನಲ್ಲನ ಪಾಠದಲ್ಲ ಮಾತ್ರ 
ಮಾರಸಿಂಗನ ವದ್ಗನೆಗಳದ್ದು, ಶಿಲ್ಪ್ಲದಲ್ಲ ಯುದ್ಧರಂಗದ ಸಂಪೂರ್ಣ ಚಿತ್ರವನ್ನು ಜಡಿಸದೆ, ಸಾಮನ್ಯ 
ವೀರರ ವೀರಗಲ್ಲನ ಹಾಗೆ ವೀರಗಲ್ಲನಲ್ಲ ಇಬ್ಬರು ವೀರರು ಹೋರಾಡುತ್ತಿರುವುದನ್ನು ನೋಡಬಹುದು. 
ವೀರ (ಮಾರಸಿಂಹ)ನು ಇಲ್ಲ ಕುದುರೆಯ ಮೇಲೆ ಕುಳತು ಕಾದಾಡುತ್ತಿದ್ದಾನೆ. ಕುದುರೆಗೆ ಜೀನು 
ಹಾಕಲಾಗಿದೆ. ಇದು ತನ್ನ ಮುಂಗಾಲುಗಳನ್ನು ಮೇಲಕ್ಕೆ ಎತ್ತಿದೆ. ಕುದುರೆಯ ಮೇಲೆ ಸವಾರನಾಗಿರುವ 
ವೀರನು ಎಡಗ್ಯೆಯಲ್ಲ ಕುದುರೆಯ ಲಗಾಮನ್ನು ಹಿಡಿದು ಬಲಗ್ಯೆಯಲ್ಲ ಬಡ್ಡವನ್ನು ಎತ್ತಿದ್ದಾನೆ. 
ಸೊಂಟದಲ್ಲ ಒರೆ ಇದೆ. ಹಿಂಭಾಗದಲ್ಲ ಒಬ್ಬ ವ್ಯಕ್ತಿ ಚಿಕ್ಕದಾದ ರಾಜ ಛತ್ರಿಯನ್ನು ಹಿಡಿದಿದ್ದಾನೆ. ಆದ್ದರಿಂದ 
ಕುದುರೆಯ ಮೇಲೆ ಸವಾರನಾಗಿರುವ ವ್ಯಕ್ತಿ ರಾಜ ಅಥವಾ ಪ್ರಮುಖ ಸೇನಾನಿ ಎಂದು 
ಗುರುತಿಸಬಹುದು. ಇಲ್ಲ ಎದುರಾಆಳಯು ಸಹ ಆಕ್ರಮಣ ಮಾಡುವಂತಿದ್ದು ಈ ಶಿಲ್ಪವು ಬಹಳಷ್ಟು 
ತ್ರುಟತಗೊಂಡಿದೆ. ಮೇಲ್ಭಾಗದಲ್ಲ ವೀರನು ತಲೆಗೆ ಪೇಟವನ್ನು ಕಣ್ಣಕೊಂಡು ವೀರಾಸನದಲ್ಲ 
ಕುಳತಿದ್ದಾನೆ. ಬಲಗೈ ಅಭಯ ಮುದ್ರೆಯಲ್ಲದೆ. ಎಡಗ್ಯೆ ಕಟಹಸ್ತವಾಗಿದೆ. ಇವನ ಸೇವೆಗೆ ಇಬ್ಬರು 
ಚಾಮರ ಧಾರೀಕಿಯರಿದ್ದಾರೆ. 


ದೊಡ್ಡಹುಲ್ಲೂರಿನ ವೀರಗಲ್ತವಿನಲ್ಲ (ಚಿತ್ರ ಸಂಖ್ಯೆ-೨೬) ವೀರನ ಮತ್ತು ಶತ್ರುವಿನ ಕುದುರೆಗಳನ್ನು 
ಅದರಲ್ಲ ವೀರನ ಕುದುರೆಯು ವೀರನ ಪಕ್ಷದಲ್ಲ ನಿಂತು ಉತ್ಪಾಹವಿಲ್ಲದೆ ತಲೆ ಬದ್ಗಿಸಿಕೊಂಡು 
ದುಃಣಸುತ್ತಿರುವ ಸಂಗತಿಯನ್ನು ಅದರ ಹಿಂದೆ ಸೈನಿಕನೊಬ್ಬನು ಚಾಮರವನ್ನು ಹಿಡಿದು ಶತ್ರುವಿನ 
ಕುದುರೆಯು ಅತ್ಯಂತ ಉತ್ಪಾಹದಿಂದ ಯುದ್ದದಲ್ಲ ಪಾಲ್ಗೊಂಡಿರಬೇಕು. ವ್ಯಕ್ತಿಯ ಕೈಯಲ್ಲ ಈಟ ಇದೆ. 


ಅ೧೪ 


ಮೇಲ್ಲಾಗದಲ್ಲ ಅಪ್ಪರೆಯರು ವೀರನ ಕೈಯನ್ನು ಹಿಡಿದು ಮೇಲಕ್ಕೆ. ಕೆಳಭಾಗದಲ್ಲ 
ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯ ದೃಶ್ಯ. 


ದೊಡ್ಡಹುಲ್ಲೂರು ಮತ್ತೊಂದು ವೀರಗಲ್ಪ್ಲನ (ಚಿತ್ರ ಸಂಖ್ಯೆ-೨೫) ಕುದುರೆಯ ಚಿತ್ರಣ ವೀರನೊಬ್ಬನು 
ತನ್ನ ಕತ್ತಿಯೊಂದಿಗೆ ಕುದುರೆಯ ಮೇಲೆ ಕುಳತಿದ್ದಾಗಣ ಆತನ ಹಿಂಭಾಗ ೪ ಜನ ಸ್ತ್ರೀಯರು ಕಳಸ, 
ತಾಂಬೂಲಗಳನ್ನು ಹಿಡಿದುಕೊಂಡು ತಮ್ಮ ಬಲಗ್ಯೆಯನ್ನು ಮೇಲಕ್ಕೆ ಎತ್ತಿ ವೀರನನ್ನು ಜಳ್ಕೊಡುತ್ತಿದ್ದಾರೆ. 
ಬಹುಶಃ ನಾಲ್ಪರೂ ವೀರನ ಪತ್ನಿಯರಿರಬಹುದು. ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತಿದ್ದಾರೆ. 
ಮತ್ತೊಬ್ಬ ವ್ಯಕ್ತಿಯು ಚಾಮರವನ್ನು ಹಿಡಿದುಕೊಂಡು ಪಲ್ಲಕ್ಕಿಯ ಪಕ್ಗದಲ್ಲ ನಿಂತಿದ್ದಾರೆ. 


ಕೊಡುಗೆಗಳು 


ಯುದ್ದದಲ್ಲ ತನ್ನ ಪರವಾಗಿ ಹೋರಾಡಿ ಸತ್ತ ವೀರನಿಗೆ ಅವನ ಆಶ್ರಯದಾತನು ವೀರನ 
ಮನೆಯವರ ಮುಂದಿನ ಜೀವನ ನಿರ್ವಹಣೆಗಾಗಿ ಹಣವನ್ನೋ, ಸ್ಥಿರವಾದ ಆಸ್ತಿಯನ್ನೋ 
ಕೊಡುತ್ತಿದ್ದನು. ಇದು ರಾಜನ ಆದ್ಯ ಕರ್ತವ್ಯವೇ ಆಗಿತ್ತು. ಏಕೆಂದರೆ ತನ್ನ ಹಿತದೃಷ್ಟಿಗಾಗಿ ತಮ್ಮ 
ಪ್ರಾಣವನ್ನೂ ಲೆಕ್ಕಿಸದೆ ಮಡಿದ ವೀರರ ಮನೆಯವರನ್ನು ಸಾಕುವುದು. ಅವರ ಜೀವನ ನಿರ್ವಹಣೆಗೆ 
ಸಹಾಯ ಮಾಡುವುದು ಒಂದು ರೀತಿಯ ಮಾನವೀಯ ಧರ್ಮ. ರಾಜನ ಪರವಾಗಿ ಹೋರಾಡಿ 
ಸಾಯುವುದರಿಂದ ತನ್ನ ಸಂಸಾರದವರಿಗೆ ಯಾವ ರೀತಿಯ ತೊಂದರೆಯೂ ಆಗುವುದಿಲ್ಲ ತಾನು 
ನಂಬದ ಸ್ವಾಮಿ ತನ್ನ ಮನೆಯವರನ್ನು ತಾನು ಸತ್ತ ಮೇಲೆಯೂ ಸಾಕಿ ಸಲಹುತ್ತಾನೆ ಎಂಬ 
ಭರವಸೆಯನ್ನು ಯೋಧರಲ್ಲ ತುಂಬುವ ಒಂದು ತಂತ್ರವೂ ಇರಬಹುದು. ಈ ರೀತಿ ಯುದ್ಧದಲ್ಲ 
ಹೋರಾಡಿದ ವೀರರ ಪರಾಕ್ರಮವನ್ನು ಅರಸರು ಬಹಿರಂಗವಾಗಿ ಪುರಸ್ಥರಿಸಿದರೆ ಅದರಿಂದ ಉಳದ 
ಯೋಧರು ಉತ್ಸಾಹ ಹೊಂದಿ ತಮ್ಮ ಅರಸನಿಗೆ ತಮ್ಮ ಜೀವನವನ್ನೇ ಮುಡಿಪಿಡಲು ಸಿಧ್ದರಿರುತ್ತಿದ್ದರು. 


ಮರಣ / ಗೆದ್ದಂತಹ ವೀರನಿಗೆ ಬಾಳಚ್ಚು, ಕಾಲ್ಲಾಡು. ನೆತ್ತರು ಕೊಡುಗೆ, ಭಕ್ತಿ, ಗೌರವಗಳನ್ನು 
ಸಲ್ಪಸಲಾಗುತ್ತಿತ್ತು. ರಣರಂಗದಲ್ಲ ಸತ್ತ ವೀರರನ್ನು ಪ್ರರ್ಗದಿಂದ ಅಪ್ಪರೆಯರು ಬಂದು ವಿಮಾನದಲ್ಲ 
ದೇವಲೋಕಕ್ಕೆ ಕೊಂಡೊಯ್ಯುತ್ತಿದ್ದರು ಎಂಬ ನಂಬಕೆಯು ಅಂದಿನವರಲ್ಲ ವ್ಯಾಪಕವಾಗಿತ್ತು. 
ವಿಜಯನಗರ ಕಾಲದಲ್ಲ ಅಮರನಾಯಕರು ಎಂದು ರಾಜನ ಅಂಗ ರಕ್ಷಕರಾಗಿದ್ದರು. ಶಾಸನಗಳಕಲ್ಲ 
ನೆತ್ತರ ಕೊಡಗೆ, ಅಮರನಾಯಕತನಕ್ಕೆ ಕೊಡಗೆ ಎಂಬುದನ್ನ ಕಾಣ ಬಹುದು. 


೪ಅ೧ಜಿ 


ಠಗಿನ ಕಾಲದಲ್ಲ ಯುದ್ಧದಲ್ಲ ಪಾಲ್ಗೊಂಡವರಿಗೆ ಪರಮವೀರ ಚಕ್ರ, ಅಶೋಕ ಚಕ್ರ ಪ್ರಶಸ್ತಿ 
ನೀಡುವುದನ್ನು ಗಮನಿಸಬಹುದು. ಹಾಗೇಯೇ ಯುದ್ದ ಮುಗಿದ ಮೇಲೆ ಶೌರ್ಯ-ಸಾಹಸ ತೋರಿದ 
ವೀರರಿಗೆ ಪ್ರಶಸ್ತಿ. ದತ್ತಿಗಳನ್ನು ನೀಡುವ ಸಮಾರಂಭವನ್ನು ಬಾಳ್ಗಚ್ಚು ಎಂದು ಕರೆಯುತ್ತಿದ್ದರಂದು 
ಕಾಣಿಸುತ್ತದೆ. ಬಾಳ್‌*ಕಚ್ಚು (ತೊಳೆ), 'ಬಾಳ್‌' ಎಂಬ ಪದ ಬಾಅ್‌್‌ ಎಂಬುದಕ್ಕಿಂತ ಜನ್ನವಾದ, ಕತ್ತಿ 
ಎಂಐ ಅರ್ಥದಲ್ಲಿ ಪ್ರಯೋಗವಾಗಿರುವುದನ್ನು ನಾವು ಗಮನಿಸಬಹುದು. ಕತ್ತಿಯನ್ನು ತೊಳೆಯುವುದು, 
ವೀರನ ರಕ್ತಸಿಕ್ತವಾದ ಕತ್ತಿಯನ್ನು ತೊಳೆದು ಅವನಿಗೆ ಅವನ ಕುಟುಂಬಕ್ಕೆ ಕೃತಜ್ಞತೆಯೊಂದಿಗೆ 
ಸನ್ಮಾನವನ್ನು ಬರುದು ಬಾವಅಗಳನ್ನು ಕೊಡುಗೆಗಳನ್ನು ನೀಡುತ್ತಿದ್ದ ಅತ್ಯುತ್ತಮವಾದ 
ಸಂಸ್ಕೃತಿಯೊಂದು ಕನ್ನಡ ನಾಡಿನಲ್ಲತ್ತೆಂಬುದು ಹಲ್ಯಡಿ ಶಾಸನದಿಂದಲೇ ತಿಆದುಬರುತ್ತದೆ. ಶ್ರೀಪುರುಷನ 
ಕಾಲದಲ್ಲಯೆ ತಮ್ಮ ವೀರರಿಗೆ ಬದುಕಿರುವಾಗಲೇ ಪ್ರಶಸ್ತಿಗಳನ್ನು ಅ೦ದರೆ ಪಟ್ಟಗಳನ್ನು ನೀಡಿರುವುದನ್ನು 
ಹೊಸಕೋಟಿ ತಾಲ್ಲೂಕಿನ ಹುಲ್ಲೂರು ಹೊಬಆಯ ಬೇಜಿರಾಖ್‌ ಮಾರೇನಹಳ್ಣಗೆ ದಕ್ಷಿಣ ಭೀಮೇಶ್ವರ 
ದೇವಸ್ಥಾನದ ಈಶಾನ್ಯದಲ್ಲರುವ ಶಾಸನದಲ್ಲ”” ಗಮನಿಸಬಹುದು. ಕ್ರಿ.ಶ.೭೨೦ರಲ್ಲ ಶ್ರೀಪುರುಷನು 
ಗಂಗಮಹಾ ನಾಲುಗನಿಗೆ ಒಂದು ಗೌರವ ಪಟ್ಟವನ್ನು ನೀಡಿ, ಇಜ್ಜರಿರೂ ಮೂವತ್ತು ಗುಳ ಪಾಳು 
(ಪಾಲು) ಭೂಮಿಯನ್ನು ನೀಡಿದನು. 


ನಂದಿಪನಯ್ದರರು ಕಾರಿವೀರಯನು ದೊವತಮ್ಮನ ಮಗ ಕೆಂಪಗೆ", ಸಾಂತನಂಜೇದೇವರು 
ತಳವಾರ ಕೆಂಪೇನಾಯಕನ ಮಗ ತಮ್ಮನಾಯಕನಿಗೆ"”. ಕೆಂಪೆಗವುಡರು ವ..ಕಸೊವಯಗೆ". 
ಸುಗುಟೂರು ಮುಮ್ಮಡಿ ಚಿಕರಾಯ ನಂಜಪ ಗೌಡರು ಗೊಲ್ಲ ಬಾಲನ ಮಗ ಎರಮಾದನಿಗೆ ನೆತ್ತರು 
ಕೊಡಗಿಯಾಗಿ ಹೊಲವನ್ನು” ಮಾನ್ಯವಾಗಿ ಬಟ್ಟದಕ್ಕೆ ತಪ್ಪಿದವರು ಗೋವನು ಕೊಂದ ಪಾಪಕ್ಕೆ 
ಹೋಹರು. 


ಗಂಗರ ಕಾಲದ ಯುದ್ಧ ವೀರಗಲ್ಲುಗಳನ್ನು ಗಮನಿಸುವುದಾದರೆ ಕ್ರಿ.ಶ.೭೫೦ರಲ್ಲ 


[ae 


ಕಲ...ಎತ್ತಕ್ಟೊರನು ಕುಕ್ಕನರೆನಾಡನ್ನು ಆಳುತ್ತಿರಲು ಎತ್ತಕ್ಲೊರ ಊರಿನ ತಳಾವಾರ ಒತ್ತನ್ನು ಪೊಗುಳ್ಷಿ 


[(«) 


ಯುದ್ದದಲ್ಲ ಹೊಡೆದಾಡಿ ಮರಣಿದಾಗ"”, ಕೊಂಗಣಿ ಮುತ್ತರಸನ ಪಿವನಾಪುರದ ವೀರಗಲ್ಲುವಿನಲ್ಪ 
ಕಾದುವಟ್ಟ ಸೈನ್ಯ ಯುದ್ಧದಲ್ಲ ಸೀಮೆವಲ್ಲರಸ ವೀರ ಮರಣ ಹೊಂದಿದ್ದಕ್ಕೆ ವೀರಕಲ್ಲನ್ನು ಕಾಮನು 


 ಎ.ಕ-೯, ಹೊ.ತಾ.೮೬, ಕ್ರಿ.ಶ.೭.೨೦, ಬೇಚಿರಾಖ್‌ ಮಾರೇನಹಳ್ಳಿ. 
 ಎ.ಕ-€, ದೊ.ತಾ.೪೪, ಚಿಕ್ಕ ವಡೆಗೆರೆ. 

ಎಕ, ದೊ.ತಾ.೪೭, ಕಸಾಗಟ್ಟ. 

" ಎ.ಕ-೯, ಅನುಬಂಧ, ನೆ.ತಾ.೧೭೪, ತ್ಯಾಮಗೊಂಡ್ಲು. 

™ ಎ. ಕ-೯, ಹೊ ತಾ.೫೪, ಕ್ರಿ.ಶ.೧೬೦೨, ಸೂಲಿಬೆಲೆ. 

™ ಎ.ಕ-€೯,ನೆ.ತಾ.೩೪, ಕ್ರಿಶ.೭೫೦, ತೋಟಗೆರೆ. 


ನೆಡಿಸಿದನು"*. ಸೀಮವಲ್ಲವರಸರ ಕಾವಳಾಲದುಳ್‌ ಅಳ್ಳದ ಉನ್ನತ ಕಾಮರ್‌..... ಮುಪ್ಪತ್ತು ಮೂರು 
ಪರಿಹಾರವಾಗಿ”, ಕ್ರ.ಶ.೭೫೦ರಲ್ಲ ಉಗ್ರ ಕಾಮೇಶ್ವರರ ಅಕ್ಕ ಅರಸರಂಬರು ಕಾವಲುಗಾರನ ಬಾಕಿ 
ಇರುವ ಅಳತೆಯ ಕಂಡುಗ ಹಾಗೂ ನಗರತ್ತೊರುನ ದೇವರಾದ ಪೆರ್ಕಿಗಗೆ ಅಳತೆಯ ಕಂಡುಗ ಮತ್ತು 
ನಿರಟ್ಡೂರ ಹನ್ನೆರಡು ಹಳ್ಳಯಲ್ಲನ ದೊಡ್ಡ ಅಳತೆಯ ತೆರಿಗೆಯಿಂದ ವಿನಂತಿ ಇರುವ ಭೂಮಿಯನ್ನು”. 
ದುಧ್ದಮಾರನ ಕ್ರಿ.ಶ.೭೮೦ರ ಬೂದಿಗೆರೆ ವೀರಗಲ್ಲುವಿನಲ್ಲ ಭಪೊಮ್ಮ ಕೊರಳಗನ ಸೇವಕರಲ್ಲ ಒಬ್ಬನಾದ 
ಕೊಣಮಿರು ಗಂಗನು ಆಲೂರಿನಲ್ಲ ದುದ್ದಮಾರರ ಪಡೆಯಲ್ಲ ಸೇರಿಕೊಂಡು ಶತ್ರುಗಳನ್ನು ಇರಿದು", 
ದುಧ್ದಮಾರನ ಮತ್ತೊಂದು ಗಂಗವಾರದ ವೀರಗಲ್ಲುವಿನಲ್ಲ ಶ್ರೀ ಅಜ್ಞವಮ್ಯನು ಕಾಸರೂರಿಣೆ ಮುತ್ತಿ 
ಅದನ್ನು ನಾಶಮಾಡಿದಾಗ ಪೆಣ್ಣನ್ಹೂರಿನ ಕೀರ್ತಣ್ಣನು ಗಂಗಪುರದೊಳಗೆ ದುಗ್ಗಮಾರ ಪಡೆಯ...... 
ಇರಿದು ತಾನೂ ಸತ್ತನು”, ಶಿವಮಾರ ಮಹಾರಾಜನು ರಾಜ್ಯಭಾರ ಮಾಡುತಿದ್ದಾಗ ಮಣ್ಣೆಯ ಕೋಟಿ 
ಕಾಳಗದಲ್ಲ ಗಂಗರ ಪರಮ ಹೋರಾಡಿ ಮರಣ ಹೊಂದಿದ್ದಕ್ಕೆ ಪರಮನ ಮಗ ಸಿಣ್ಣಟಗ ಜಟ್ಟ ದತ್ತಿ””. 


ನೊಕಂ೦ಬರ ಕಾಲದಲ್ಲ ಕ್ರಿ. ಶ.೮೮೦ ರಲ್ಲ ಮಹೇಂದ್ರನು ರಾಜನಾಗಿ ಆಳುತ್ತಿರಲು. ಗಂಗ 
ದೊರೆಯು ಚಿಕ್ಕ ಕಾಕೊಮೊಸೆಯ ಅರದರೆ ಒಡೆಯನನ್ನು ಕತ್ತರಿಸಿ ಹಾಕಿದನು. ಈ ಕಾಕಗದಲ್ಲ 
ಲಕ್ಷಮಡಿಯ ತಂದೆ ಕಲಮಸಿಯು ಸತ್ತು ಇಂದ್ರಲೋಕ ಪ್ರಾಪ್ತನಾದನು”*”. ಕ್ರಿ.ಶ€೦೦ರ ಕಾಲದಲ್ಲ 
ಉರಾಆ ಕಳವರ ತಿರು ರಾಜ್ಯದಲ್ಲ ಮಳ್ಳೆಗಾವುಂಡನು ಮತ್ತು ಚಾವಾಗಾವುಂಡನು 
ಸ ತುವಗಾವುಂಡನು ಸತ್ತಿದ್ದಕ್ಕೆ ಎರೆಯಪ್ಪನು ಕಲ್ಲನ್ನು 
ಕ್ರಿ.ಶ€೮೦ರ ಹಡಕನಹಳ್ಳ ವೀರಗಲ್ಲುವಿನಲ್ಲ ಚೋಳ ಮತ್ತು ನೊಳಂಬರ ಸೈನ್ಯ ಯುದ್ದ್ಧದಲ್ಲ 


ಸ್ಥಾಪಿಸಿದನು”. ನೊಳಂ೦ಬದಿರಾಜನ 


ಪೆರ್‌ದೆರೆಯೊಳ್‌ ನೊಂಬರ ಸತ್ತನು. ವೀರ ರಾಜನ ಪ್ರಿಯ ಪುತ್ತನಾದವನು ಸತ್ತನು**. ಇದೇ ವಿಷಯದ 
ಮತ್ತೊಂದು ವೀರಗಲ್ಲುವಿನಲ್ಲ ರಣುಗಯ್ಯನ ತಮ್ಮ ನೊಳಂಬರಸನ ರಕ್ಷಕ ಮಲ್ಲಪ ಮನ್ನರ ಜೊತೆ 
ಯುದ್ದ ಮಾಡಿ ಮನ್ಮ್ನರ ಕೊಂದು”. 


 ಎ.ಕ-೯ ಹೊ.ತಾ.೨೧,ಕ್ರಿ.ಶ.೭೫೦, ಶಿವನಾಪುರ. 

9 ಎ ಕ-೯ ಹೊ.ತಾ.೨೨,ಕ್ರಿ.ಶ.೭೫೦, ಶಿವನಾಪುರ. 

 ಎ.ಕ-4, ಹೊ.ತಾ.೮೨, ಕ್ರಿ.ಶ.೭೫೦, ಚಿಕ್ಕನಹಳ್ಳಿ. 

7 ಎಕ-೯,ದೇ.ತಾ.೬೭, ಕ್ರಿಶ.೭೮೦, ಗಂಗವಾರ. 

59 ಎ.ಕ-೯, ದೇ.ತಾ.೭೪, ಕ್ರಿ.ಶ.೭೮೦, ಗಂಗವಾರ. 

ನ ಡಾ.ಹೆಚ್‌.ಎಸ್‌. ಗೋಪಾಲ್‌ ರಾವ್‌:- ಶಿವಮಾರನ ಮರಳಕುಂಟೆ ಶಾಸನ ಮತ್ತು ಮಣ್ಣೆಯ ಯುದ್ಧನೆಲೆ, ಇ.ದ.ಸಂ.೧೯, ಪು.ಸಂ-೪೦. 
೨ ಎ.ಕ-4,ದೊ.ತಾ.೩, ಕ್ರಿ.ಶ.೮೮೦, ದೊಡ್ಡ ಬೆಳವಂಗಲ. 

* ಎ.ಕ-೯, ಹೊ.ತಾ.೧೩, ಕ್ರಿ.ಶ.೯೦೦, ಸಿದ್ದನಹಳ್ಳಿ. 

ಎಕ, ಹೊ.ತಾ.೪೭, ಕ್ರಿ.ಶ.೯೮೦, ಹಡಕನಹಳ್ಳಿ. 

ಎಕ, ಹೊ.ತಾ.೪೮, ಕ್ರಿ.ಶ.೯೮೦, ಹಡಕನಹಳ್ಳಿ. 


೪೧೭ 


ಹೊಯ್ದಕರ ಪವೀರಗಂಗ ಪೊಯ್ದಳಕಳ ದೇವನ ಆಳಜ್ವಕೆಯ ಅವಧಿಯ ಉಲ್ಲೇಖವಿರುವ ತಮಿಳು 
ವೀರಗಲ್ಲು ಶಾಸನದಲ್ಲ ಕೈವಾರನಾಡನು ಗಂಡ ಮಾಣಿಕ ಬ್ರಾಹಾಧಿರಾಜನು ಆಳುತ್ತಿರಲು ನಿಗರಿಅ 
ಚೋಳಮಂಡಲದ ಕೈವಾರನಾಡ ಮಾ...ಚೋಳ ಮರ ಸಿಂಗತ್ತೂರಿನಲ್ಲ ಸನ್ಯಗನು ಮಾನನ್‌ಕಾರನು 
ಯುದ್ದ ಮಾಡಿ ಸತ್ತನು. ಅವನ ಮಗ ನಾಗನು ಈ ಕಲ್ಲನ್ನು ವೃತ್ತದ ಬಳ ಸ್ಥಾಪಿಸಿದವನು. 
ಮಾಚಗಾವುಂಡನು ಹಿರಿಕೆರೆಯ ಖಂಡಗ ಕಳನಿಯನು ಕೊಡುಗೆಯಾಗಿ ಕೊಟ್ಟನು”". ಮಧುರೆಯಲ್ಲ 
ಗಾಂಧನ ಮಗನು ಸಮಯದಲ್ಲ ಧನುಕಾಡಿಕ........ ಚಕ್ರಯಳತಿ ಹೊಗಿ ಚಕ್ರದಲ್ಲಗೆ ಸುತ್ತ ೧೨ ಅಡಿಯ 
ಅಳದಲ್ಲಿ ....... ಕೃತು .... ದೊಡಗಲಾಗೆ ಸತ್ತಿಗವನೆಯಲ್ಪಗೆ ಸಾಗಿದಡೆಯೂ*”. ಗುತ್ತಿ ಪಉರ ಪತಿಕಾ 
ಮಗ ಚಿಕ್ಕಯ್ಯನ ಮಕ್ಕಳು ಭಗಿಬತ್ತರ ಅಕ್ಷೆರದುಗ ಪ್ಪರ್ಗಕ್ಕೆ ಹೋದನು ಶ್ರೀ”. ನಂದಿಪ ಅಣ್ಣಡಡಧರ 
ಹಳ್ತಪರೆಯೆ ವದಿ ಸತು ಸಗಸ್ತನಾದ”. 


ವೀರರಿಗೆ ನೀಡಲಾಗುತ್ತಿದ್ದ ದತ್ತಿಯ ಎಲ್ಲೆಗಳನ್ನು ಸೂಚಿಸಲು ಕಲ್ಲುಗಳನ್ನು ನೆಡುತ್ತಿದ್ದರು. 
ಇಂತಹ ದತ್ತಿಗಳನ್ನು ಕಲ್ಲಾಡು ಎಂದು, ಗಡಿಯ ಕಲ್ಲುಗಳನ್ನು ಭೂಮಿಯ ಅಳತೆಯನ್ನು ಸೂಚಿಸುತ್ತದೆ. 
ಸತ್ತ ವೀರನ ಕುಟುಂಬ ನಿರ್ವಹಣಿಗಾಗಿ ರಾಜನೋ. ಸಾಮಂತರೋ, ಅಧಿಕಾರಿಯೋ, ಸ್ಥಳೀಯರೋ 
ಸೇರಿ ಬಟ್ಟ ದಾನ ಭೂಮಿಯ ಎಲ್ಲೆಯನ್ನು ಗುರುತಿಸಲು ಗಡಿ ಕಲ್ಲನ್ನು ನೆಡಲಾಗುತ್ತಿತ್ತು. ಅಯ್ಯಪ 
ದೇವನ ಮಗನ ಕಾಲದ ಕ್ರಿ.ಶ೯ಜಆ೮ ಶಾಸನದಲ್ಲ ಮಹಾಶಬ್ಧ ಪಲ್ಲವಾನ್ನಯ ಕಾಲ ತಿಲಕ 
ಕಾಂಚಿಪುರವರೇಶ್ವರ ಪಲ್ಲವ ನಾರಾಯಣಂ ಶ್ರೀ ಅಯ್ಯಪನ್‌......ಬಾಡವ ನಾಳುತ್ತಮಿರೆ ಕನ್ನಂದವನ್‌ 
ಇರಿದು ಸತ್ತ ಕಾಳುವಟ್ಟ ಬೀರಯ್ಯರ ವೀರವನು ಅಭ್ಯಂತರಿ ಶ್ರೀ ಕಲ್ಲಾಟು ಕೊಟ್ಟರು". 
ದೊಡ್ಡಬಳ್ಳಾಪುರದ ತಾಲ್ಲೂಕಿನ ತಿಮ್ಮೋಜನಹಳ್ಳಯಲ್ಲನ ಎರಡು ವೀರಗಲ್ಲುಗಕಲ್ಲ ಒಂದು ವೀರಗಲ್ಲನ 
ಮೇಲೆ ಸ್ವಸ್ತಿ ಬೆಣ್ನಿಗೂರ ಮ್ಯಾರಮು ಮಗಂ ಎಳೂಯಗಯ್ಯ ತನ್ನ ಪೂತ್ರ ಮಾರಸವ ಕೊಣುವಿ 
ಪ.ಗ..ದೊಳ್‌ ಕಾದಿಪ"'. ಜಯಕಾಮನ್‌ ವೀರ ಪೆರ್ಬಾಣನ್‌ ಕಡಿತಲೆ ಮಣ್ಣೆ ಮಾರಿ ತೊಮ್ದತ್ತೈಯ್ದರ್‌ 
ಇರಿದೋ"”. ಪೃಸ್ತಿ ಹೊಲಯ್ಯ ಅರಸರಣ ಶ್ರೀ ಮನ್‌ ಅತ್ತಿ. ಶ್ಚರ ಸರಗ ದಿವ ಜಜ್ಞ್ಜಯ್ಯ ಮಾರ ಬರುದ 
ಗಂಗನನೆ ಬಪ್ಪ್ತಮರರಪೊ ಆನೆದೆಚ್ಚನಾಗ.ಲ ಜಟ್ಟಗೊರಕ್ಕರಮ್‌*”, ಮದುರೆ ಯಲಲ ಹೆಗಡೆ ಗೌಡನ 


 ಎಕ-೯, ಹೊ.ತಾ.೧೮, ಕ್ರಿ.ಶ.೧೧೨೮, ತಮಿಳು, ಸಿದ್ದನಹಳ್ಳಿ. 
°° ಎ.ಕ-೯, ದೊ.ತಾ.೫೬, ಕ್ರಿ.ಶ.೧೪೧೮, ಮಧುರೆ. 
 ಎ.ಕ-೯, ನೆ.ತಾ.೧೩, ಗೇರಹಳ್ಳಿ. 

ಎ ಕ-೯, ದೊ.ತಾ.೪, ದೊಡ್ಡ ಬೆಳವಂಗಲ. 

ನ ಕ-೯,ದೇ.ತಾ.೧೦, ಕ್ರಿ.ಶ.4೯೪೮, ಕೊಯಿರ. 

ಬ ಎ.ಕ-4೯, ದೊ.ತಾ.೨೧, ತಿಮ್ಮೋಜನಹಳ್ಳಿ. 

ನ ಎ .ಕ-೯, ದೊ.ತಾ.೩೨, ದರ್ಗಾಪುರ. 

 ಎ.ಕ-4, ದೊ.ತಾ.೫೩, ಮುಪಡಿಗಟ್ಟ. 


೪೧೮ 


ಮಗನು ಸಮಯದ ಕಾಮರನು ಕಾದಿ ಕರೆ ಬೊಮ್ಮ ತಿರುಮಲೆಯ... ಸಾಗಿ 


ಬರುತ್ತಿಲಾಗಿ.......ಕಾಮ..... ಪ್ಪರ್ಣಷ್ಸನಾದ". 
೨. ತುಲುಗೊಳ್‌ ವೀರಗಲ್ಲು 


ಪ್ರಾಚೀನ ಕಾಲದಿಂದಲೂ ಆರ್ಥಿಕ ಸಬಲತೆಯ ಮೂಲ ನೆಲೆಗಳ ಪಶುಗಳು ಪ್ರಮುಖ 
ಪಾತ್ರವಹಿಸಿದ್ದು. ಮಾನವನಿಗೆ ತನ್ನ ಜೀವನದ ನಿರ್ವಹಣೆಗಾಗಿ ವ್ಯವಸಾಯವನ್ನು ಅವಲಂಭಸಿದಾಗ 
ಅವನಿಗೆ ಹಲವು ರೀತಿಯಲ್ಲ ಗೋವುಗಳು ಸಹಾಯಕವಾದ ಜೀವಿಗಳಾಗಿ, ಸಂಪತ್ತಿನ ಅಂಶವಾಗಿ, 
ಮತ್ತು ಸರಕು ಸಾಗಾಣಿಕೆಗೆ ಮುಖ್ಯವಾದ ವಾಹನವಾಗಿತ್ತು. ಪಶುಸಂಗೋಪನೆ ಇಂದಿಗೂ ಸಹ 
ಲಾಭದಾಯಕ ವೃತ್ತಿಗಳಲ್ಲ ಒಂದು. ಅನೇಕ ಜನಾಂಗಗಳಗೆ, ಕುಟುಂಬಗಳಗೆ ಪಶುಪಾಲನೆಯೆ ಮುಖ್ಯ 
ಕಸುಬಾಗಿತ್ತು. ಆರ್ಥಿಕ ವ್ಯವಸ್ಥೆಯು ಉತ್ತಮವಾಗಿರಲು ಗೋವುಗಳು ಪ್ರಮುಬವಾಗಿರುತ್ತಿತ್ತು. ಇಂತಹ 
ಅಮೂಲ್ಯ ಸಂಪತ್ತಾದ ಗೋವುಗಳನ್ನು ಕದಿಯುವುದು ಅಂದಿನ ಜನರನ್ನು ಆರ್ಥಿಕವಾಗಿ ಹಾಗೂ 
ಮಾನಸಿಕವಾಗಿ ದುರ್ಬಲಗೊಳಸುವ ಕಾರ್ಯಗಕಲ್ಲ ಒಂದಾಗಿತ್ತು. ಅಂದಿನ ಕಾಲದಲ್ಲ ಕದ್ದ 
ಗೋವುಗಳನ್ನು ಮತ್ತೆ ಮರಳ ಪಡೆಯುವುದು ಪ್ರತಿಷ್ಠೆಯ ವಿಷಯವಾಗಿತ್ತು. ಯುದ್ಧಗಳು ಸಹ ಈ ಗೋ 
ಅಪಹರಣಗಳಂದಲೆ ಪ್ರಾರಂಭವಾಗುತ್ತಿದ್ದವು. ಇಂತಹ ಯುದ್ದಗಳನ್ನು ಗೋಗ್ರಹಣ ಎಂದು 
ಕರೆಯುತ್ತಿದ್ದರು. 


ಆಡಳತ ವ್ಯವಸ್ಥೆಯಲ್ಲ ಅಧಿಕಾರದ ಗದ್ದುಗೆ ಹಿಡಿಯಲು ಅಧಿಕಾರ ವಿಸ್ನರಿಸಲು ಆ ಮುಲಕ 
ತಮ್ಮ ಶ್ರೀಮಂತಿಕೆಯನ್ನು ಉಳಸಿಕೊಳ್ಳಲು ಆಕ್ರಮಣ ನೀತಿ ಅನುಸರಿಸುತ್ತಿದ್ದರು. ಕಳ್ಳತನವನ್ನು 
ಉದ್ದೇಶವಾಗಿಟ್ಟುಕೊಂಡು ಬಂದು ತುರುಗಳನ್ನು ಅಪಹರಿಸಿದವರ ವಿರುದ್ಧ ಹೋರಾಡಿ ಮಡಿದ ವೀರರ 
ಅನೇಕ ನಿರ್ಧಶನಗಕು ದೊರೆಯುತ್ತವೆ. ಊರಿನ ಗೋವುಗಳನ್ನು ಅಪಹರಿಸಿದಾಗ ಆ ಗೋವುಗಳ್ನರನ್ನು 
ಎದುರಿಸಿ ತುರುಗಳನ್ನು ರಕ್ಷಿಸಿ ಹಿ೦ತಿರುಗಿಸುವುದೇ ವೀರತನದ ಮೌಲ್ಯವೆಂದು ನಂಬದಂತಹ ಕಾಲ. 
ತುರುಗಾಳಗಲ್ತ ಮಡಿದ ಅಥವಾ ಹೋರಾಡಿದ ವೀರರ ಬಗ್ಗೆ ತುಂಬಾ ಗೌರವದ ಭಾವನೆ ಇತ್ತೆಂಬ 
ವಿಷಯ ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲ ಉಲ್ಲೇಖವಾಗಿದೆ". 

ಯಾವುದೇ ಮುನ್ಸೂಚನೆ ಇಲ್ಲದೆ ನೆಡೆಯುತ್ತಿದ್ದ ಈ ರೀತಿಯ ಅಪಹರಣಗಳು ಜನರಲ್ಲಿ 
ಭಯಭೀತಿಯನ್ನುಂಟು ಮಾಡುವುದರ ಜೊತೆಗೆ ಅವರ ಧೈರ್ಯವನ್ನು ಪರೀಕ್ಷಿಸುವ ಸಮಯವೂ 


ವಕ, ದೊ.ತಾ.೫೫, ಕ್ರಿ.ಶ.೧೪೧೮, ಮಧುರೆ. 
ಬ್ರಹ್ಮಶಿವನ ಸಮಯ ಪರೀಕ್ಷೆ, ಪು.ಸಂ-೧೨,೧೩. 


೪೧೯ 


ಆಗಿರುತ್ತಿತ್ತು. ಗೋವು ಪರಮ ಪೂಜ್ಯವಷ್ಟೆ ಅಲ್ಲದೇ. ಸಂಪತ್ತಿನ ಮೂಲವಾಗಿದ್ದರೂ ಅವುಗಳ 
ರಕ್ಷಣೆಗೆಂದು ವಿಶೇಷವಾದ ಸೈನಿಕರಿದ್ದದರ ಬಧ್ಣೆ ಆಧಾರಗಳಲ್ಲ. ಈ ದನಗಳ ಪಾಲನೆಯ ಜೊತೆಗೆ 
ರಕ್ಷಣೆಯ ಹೊಣಿಯು ಸಹ ಬಹುತೇಕ ಗೋಪಾಲಕರದ್ದೇ ಆಗಿತ್ತು. ಕಳೆದು ಕೊಳ್ಳುವುದು ಊರಿನ 
ವ್ಯಕ್ತಿಯ ಪ್ರತಿಷ್ಠೆಯು ಆಗಿರುತ್ತದೆ. ಕದ್ದೊಯ್ದ ದನಕರುಗಳನ್ನು ಮರಳ ತರುವುದು ಪ್ರತಿಷ್ಠೆಯ 
ವಿಷಯವಾಗಿ. ಹೋರಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿತ್ತು. 


ತುರುಗಳನ್ನು ಅಪಹರಿಸುವಾಗ ಊರನ್ನು ನಾಶ ಮಾಡಿ. ಮಹಿಕೆಯರ ಮಾನಭಂಗವನ್ನು 
ಮಾಡುತ್ತಿದ್ದ ಮಾನವನ ಕ್ರೂರ ದುರಾಸೆಯನ್ನು ಸಂಬಂಧಿಸಿದಂತೆ ಗ್ರಾಮದ ದನಕರುಗಳನ್ನು 
ಅಪಹರಿಸಿದಾಗ ಊರಿನ ಯುವಕರು ವೀರಾವೇಶದಿಂದ ಹೋರಾಡಿ ಅವುಗಳನ್ನು ಮತ್ತೆ ಮರಳ ಗ್ರಾಮಕ್ಕೆ 
ಕರೆತರುತ್ತಿದ್ದರು. ಇಂತಹ  ಸಮಯದಲ್ಲ ನಡೆಯುತ್ತಿದ್ದ ಹೋರಾಟದಲ್ಲ ಬಹಳಷ್ಟು ಜನ 
ಸಾವನ್ಮಪ್ಪುತ್ತಿದ್ದರು. ಗ್ರಾಮದ ದನಕರುಗಳ ರಕ್ಷಣೆಗೆ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ವೀರಾವೇಶದಿಂದ 
ಹೋರಾಡಿ ವೀರಮರಣವನ್ಮಪ್ಪುತ್ತಿದ್ದ ವೀರರನ್ನು ಸ್ಥರಿಸುವುದು ಆ ಗ್ರಾಮದ ಜನರ ಹಾಗೂ ಮಡಿದ 
ವೀರರ ಸಂಬಂಧಿಕರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿತ್ತು. ಅವರ ಸಾಧನೆ ಚಿರಕಾಲ ಉಳಯಲ 
ಅವರ ಶೌರ್ಯ ಪರಾಕ್ರಮಗಳು ಮುಂದಿನ ಪೀಳಗೆಗೆ ದಾರಿದೀಪವಾಗಆಅ ಎಂಬ ಉದ್ದೇಶದಿಂದ ಅವರ 
ನೆನಪಿಗಾಗಿ ಸ್ಮಾರಕಗಳನ್ನು ನೆಡಲು ಪ್ರಾರಂಭಿಸಿದರು. ನಂತರ ಅವುಗಳನ್ನು ಅವರ ಪರಾಕ್ರಮವನ್ನು 
ಲೋಕಕ್ಕೆ ಸಾರುವುದರ ಜೊತೆಗೆ ಹಲವು ಸಮಸ್ಯೆಗಳ ನಿವಾರಣಿಗಾಗಿ ಪೂಜಸಲು ಸಹ ಪ್ರಾರಂಭಿಸಿದರು. 
ಉದಾಹರಣೆಗೆ ದನಕರುಗಳಗೆ ಬರುವ ರೋಗಗಳ ನಿವಾರಣೆಗಾಗಿ, ಮಕ್ಕಳು ಕಾಯುಲೆ ಜದ್ದಾಗ, ಇತರೆ 
ಸಾಂಕ್ರಾಮಿಕ ರೋಗಗಳು ಗ್ರಾಮಕ್ಕೆ ಆವರಿಸಿದಾಗ ಸಾಮೂಹಿಕವಾಗಿ ಅವುಗಳನ್ನು ಪೂಜಸುತ್ತಿದ್ದರು. 


ತುರುಗೊಳಕದಲ್ಲ ಹೋರಾಡಿ ತಮ್ಮ ಶೌರ್ಯವನ್ನು ಮೆರೆದ ವೀರನ ನೆನಪಿಗಾಗಿ ನಿರ್ಮಿಸಿದ 
ಸ್ಕಾರಕಗಳನ್ನೆ ತುರುಗೊಳ್‌ ವೀರಗಲ್ಲುಗಳು. ತುರುಕೋಳ್‌-ತುರುಗಳನ್ನು ತೆಗೆದುಕೊಂಡು 
ಹೋಗುವುದು. ಗೋಳಡುತ್ತಿದ್ದವು. ತುರುಗೋಳ್‌ ವೀರಗಲ್ಲುಗಳ ಯಾವುದಾದರೂ ಒಂದು ಹಂತದಲ 
ತುರುಗಳ ಚಿತ್ರವಿರುತ್ತದೆ. ತುರುಗಳನ್ನು ರಕ್ಷಿಸುವವರನ್ನು ವೀರರೆಂದು, ಅಪಹರಿಸುವವರನ್ನು 
ಪ್ರತಿಪೀರರು ಎಂದು ಹೋರಾಟದಲ್ಲ ಮಡಿದವರ ಹೆಂಡತಿ. ಕುಟುಂಬ ಮಕ್ಷಳಗೆ ಭೂಮಿ. ಹಣ, 
ಗ್ರಾಮವನ್ನು ದಾನ ನೀಡುತ್ತಿದ್ದರು. 


ಶಾಸನಗಳಲ್ಲದ ಹಲವಾರು ಶಿಲ್ಪ್ಲಗಕಲ್ಲ ಗೋರಕ್ಷಣೆಯ ವಿಷಯಗಳನ್ನು ಮನಮುಟ್ಟುವಂತೆ 
ಚಿತ್ರಿಸಲಾಗಿರುವುದನ್ನು ಕಾಣಬಹುದು. ವೀರನ ಕೈಯಲ್ಲ ಸಾಮಾನ್ಯವಾಗಿ ಆಯುಧಗಳು ಇರುತ್ತಿತ್ತು. 


೪೨೦ 


ತಲೆಯ ಕೂದಲನ್ನು ದುಂಡಾಗಿ ನೆತ್ತಿಯ ಮೇಲೆ ಗಂಟು ಹಾಕಿ ಆ ಗಂಟನ್ನು ಬಲ್ಲೆಬಂದ ಕಟ್ಟರುತ್ತಾರೆ. 
ಶತ್ರುಗಳೊಂದಿಗೆ ಹೋರಾಟದ ಚಿತ್ರಣ. ಹೋರಾಟದ ಹಂತದಲ್ಲ ಕುದುರೆಗಳನ್ನು ತುರುಗಳನ್ನು 
ಕಾಲಾಳುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲ ಹಾಗೂ ಹಲವಾರು ಬಗೆಯ ಆಯುಧಗಳನ್ನು ರಚಿಸಿರುತ್ತಾರೆ. 
ಜಲ್ಲೆಯಲ್ಲಯೂ ಸಹ ಗೋವುಗಳನ್ನು ರಕ್ಷಿಸುವ ಸಲುವಾಗಿ ತಮ್ಮ ಪ್ರಾಣವನ್ನು ಬಟ್ಟವರ ನೆನಪಿಗಾಗಿ 
ಹಾಕಿಸಿರುವ ತುರುಗೋಕ್‌ ವೀರಗಲ್ಲುಗಳು ಹೆಚ್ಚಾಗಿ ಕಂಡು ಬರುತ್ತದೆ. ಅವುಗಳನ್ನು ಕೆಳಗಿನಂತೆ 
ಗಮನಿಸ ಬಹುದಾಗಿದೆ. 


ಗಂಗರ ಕಾಲದಲ್ಲಿಯೂ ಗೋಗ್ರಹಣ ನೆಡೆಯುತ್ತಿದ್ದವು ಎಂಬುದಕ್ಕೆ ಅವರ ಕಾಲದಲ್ಲ ಸ್ಥಾಪಿಸಿದ 
ಸಾವಿರಾರು ವೀರಗಲ್ಲುಗಳು ಸಾಕ್ಷಿಯಾಗಿವೆ. ಕ್ರಿ.ಶ.€€ನೇ ಮತ್ತು ೧೦ನೇ ಶತಮಾನದಲ್ಲ ದೊರೆಯುವ 
ರಾಷ್ಟಕೂಟರ ತುಉುಗೊಳ್‌ ಶಾಸನ ಶಿಲ್ಪ್ಲಕ್ಕೂ ಮತ್ತು ಗಂಗರ ತುಣುಗೊಳ್‌ ಶಾಸನ ಶಿಲ್ಪಕ್ಸೂ 
ಹೋಪಸಿದರೆ ರಾಷ್ಟಕೂಟರ ತುಉುಗೊಳ್‌ ಶಾಸನ ಶಿಲ್ಪ ಮುಂದುವರಿದ ಶೈಅಯಾಗಿರುವುದು 
ಕಂಡುಬರುತ್ತದೆ. ಗಂಗರ ಕಾಲದ ಸ್ಕಾರಕ ಶಿಲೆಗಳ ಚಿತ್ರಣದಲ್ಲ ಒಂದು ನಿಶ್ಲಿತ ಕ್ರಮವಿಲ್ಲ. ಅಲ್ಲದೆ ಅವರು 
ಬಳಸಿರುವ ಶಿಲೆಯೂ ಬಹಳ ಒರಬಾಗಿರುತ್ತದೆ. ಹಾಗೂ ಆ ಶಿಲೆಗಳು ಇಂತಹದ್ದೇ ಆಕಾರದಲ್ಲರಬೇಕು 
ಎಂಬ ನಿಯಮವೂ ಇಲ್ಲ. ವೀರನನ್ನು ದೊಡ್ಡದಾಗಿ ಚಿತ್ರಿಸಿ, ದನಗಳನ್ನು ಯಾವುದಾದರೂ ಒಂದು 
ಮೂಲೆಯಲ್ಲ ಚಿಕ್ಷದಾಗಿ ಚಿತ್ರಿಸಿರುತ್ತಾರೆ. ವೀರನ ಕೈಯಲ್ಲ ಜಲ್ಲು ಅಥವಾ ಭಾಕುವನ್ನು ಚಿತ್ರಿಸಿರುತ್ತಾರೆ. 
ತಲೆಯ ಕೂದಲನ್ನು ನೆತ್ತಿಯ ಮೇಲೆ ತುಂಡಾಗಿ ಗಂಟು ಹಾಕಿ ಆ ಗಂಟನ್ನು ಬಲ್ಲೆಯ ಪಟ್ಟಿಯಿಂದ 
ಜಗಿದುಕೊಂಡಿರುತ್ತಾರೆ. ಆದರೂ ಇವರ ಅವಧಿಯ ಕೆಲವು ವೀರಗಲ್ಲುಗಳು ಸುಂದರವಾದ ಶೈಅಯುಂದ 
ಕೂಡಿವೆ. 


ರಾಜಘಫಟ್ಟದ ನಾಲ್ದು ತುರುಗೋಳ್‌ ವೀರಗಲ್ಲುಗಳು ಒಂದೆ ಸಾಅನಲ್ಲ ಕೆರೆ ಕೋಡಿ ಬಳ ಇವೆ. 
ಶ್ರೀ ಸಿರಿಸೆಟ್ಲಯೆಂಬ ಸವ ಸಿಲ್ದಾಮರ ಜವದಿಯೊಳಗೆ ಜಡ ನಿರುಯ"”, ಶ್ರೀ ನಕರಣ ಬೇಳರ 
ತೋಟಮ ಸೆಟ್ಟ ಬಾಡಣದ ಊರಜೆನೊಳ್‌ ಸತ್ತ ಎಂದು ಶಾಸನದಲ್ಲ ಉಲ್ಲೇಖವಿರುವಂತೆ"” ಊರಿನ 
ಹೊರಗೆ ತುರುಗೋಳ್‌ ಕಾಳಗ ನಡೆದು ಆ ಜನ ವೀರರು ಮರಣ ಹೊಂದಿದ್ದಾರೆ. ಎರಡು 


ವೀರಗಲ್ಲುಗಳಲ್ಲನ ಅಕ್ಷರಗಳು ಅಸ್ಪಷ್ಟವಾಗಿದೆ. 


ಎಕ, ದೊ.ತಾ.೨೩, ರಾಜಗಟ್ಟ. 
 ಎ.ಕ-೯, ದೊ.ತಾ.೨೩, ರಾಜಗಟ್ಟ. 


೪೨೧ 


ಇಲ್ಪ್ಲನ ಮೊದಲನೇ ವೀರಗಲ್ಪ್ಲನ ಬಗ್ಗೆ ಹೇಳುವುದಾದರೆ (ಚಿತ್ರ ಸಂಖ್ಯೆ-೨೭) ಇದು ಸುಮಾರು 
ಎಂಟು ಅಡಿಯಷ್ಟು ಎತ್ತರವಿದ್ದು ನಾಲ್ಲು ಅಡಿಯಷ್ಟು ಅಗಲವಾಗಿದೆ. ಇಲ್ಲ ಸುಂದರವಾದ ಬಅಷ್ಟವಾದ 
ವೀರನು ಆಲೀಢಥಾಸನದಲ್ತ್ಪ ನಿಂತು ಎಡಗ್ಯೆಯಲ್ಲ ಆಯತಾಕಾರದ ಗುರಾಣಿಯನ್ನು, ಮೇಲೆತ್ತಿದ 
ಬಲಗ್ಯೆಯಲ್ಲ ಪಟ್ಟದ ಕತ್ತಿಯನ್ನು ಹಿಡಿದು ವೀರಾವೇಶದಿಂದ ಶತೃಗಳ ಮೇಲೆ ಆಕ್ರಮಣ 
ಮಾಡುತ್ತಿರುವಂತೆ, ಶತೃಗಳ ನಾಲ್ಲು ಬಾಣಗಳು ದೇಹವನ್ನು ಹೊಕ್ಕಿದ್ದರೂ ಸಹ ಅವುಗಳನ್ನು ಲೆಕ್ಕಿಸದೆ 
ಹೋರಾಟವನ್ನು ಮುಂದುವರೆಸುತ್ತಿರುವಂತೆ, ತಲೆಗೂದಲನ್ನು ದುಂಡಾಗಿ ಗಂಟು ಕಟ್ಟ ಬಟ್ಟೆಬುಂದ 
ಬಗಿದಿರುವಂತೆ ಕಾಣುತ್ತದೆ. ಜಲಾಜೂಟದೊಂದಿಗೆ ಕರ್ಣಕುಂಡಲ. ಕೇಯೂರ, ಕಂರಠಿಕೆ. ಹಸ್ತಕಟಕ. 
ಯುಧದ್ಧವಸ್ತವನ್ನು ಧರಿಸಿದ್ದಾನೆ. ಸೊಂಟಕ್ಕೆ ವಸ್ತುವೊಂದನ್ನು ಜಗಿದುಕೊಂಡಿದ್ದು, ಅದರ ಒಂದು ತುದಿ 
ಎರಡು ಕಾಲುಗಳ ನಡುವೆ ತೊಯ್ದಾಡುತ್ತಿದೆ. ಸೊಂಟದಲ್ಲ ಚಾಕುವನ್ನು ಸಿಕ್ಕಿಸಿಕೊಂಡಿದ್ದಾನೆ. 
ದುಂಡನೆಯ ಮುಖದಲ್ಲ ಮಂದಹಾಸವಿದೆ. ಕಿವಿ, ಕೊರಳು. ಕೈಗಕಲ್ಲ ಆಭರಣಗಳವೆ. ತುರುಗಳನ್ನು 
ರಕ್ಷಿಸಿದ್ದಾನೆ ಎಂಬುದಕ್ಕೆ ವೀರನ ಹಿಂದೆ ಎರಡು ತುರುಗಳು ಹಟ್ಪಗೆ ಹಿಂದಿರುಗಿ ಹೋಗುವಂತಿದೆ. ವೀರನ 
ಮೇಲ್ಲಾಗದಲ್ಲ ಚಿಕ್ಕದಾಗಿ ಸುಖಾಸೀನದಲ್ಲ ವೀರನು ಚಾಮರಧಾರೀಕಿಯರ ಸೇವೆಯನ್ನು ಅನುಭವಿಸುತ್ತಾ 
ಕುಳತಿರುವುದನ್ನು ಚಿತ್ರಿಸಲಾಗಿದೆ. ಪ್ರರ್ಗಾರೋಹಣದ ಪರಿಕಲ್ಲನೆ ಕಾಣಬಹುದು. ಇದರ ಪಕ್ಷದಲ್ಲ 
ಸ್ಥಕವಿದ್ದ ಕಡೆಯಲ್ಲಾ ಪಾಠವನ್ನು ಬರೆಯಲಾಗಿದೆ. 


ಇದೇ ಸಾಲಅನಲ್ಪ್ಲನ ಎರಡನೇ ವೀರಗಲ್ಲು (ಚತ್ರ ಸಂಖ್ಯೆ-೨೮) ಸಲ್ಪ ಮೇಲ್ಸಾಗ ಹೊಡೆದು 
ಹೋಗಿರುವುದರ ಜೊತೆಗೆ ಬಹಳಷ್ಟು ತ್ರುಟತಗೊಂಡಿವೆ. ಬಲಗ್ಯೆಯಲ್ಲ ಬಡ್ಡವನ್ನು ಜಡಿದಿದ್ದು 
ಎಡಗ್ಯೆಯಲ್ಲ ಗುರಾಣಿಯನ್ನು ಹಿಡಿದಿದ್ದಾನೆ. ಅದು ಬಹಳಷ್ಟು ಸವೆದಿದೆ. ತುರುಬನ್ನು ಹೊರತು ಪಡಿಸಿದರೆ 
ಬೇರೆ ಯಾವುದೇ ಅಲಂಕರಣಿಯನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಶತ್ರುಗಳು ಬಟ್ಟರುವ 
ಬಾಣಗಳು ವೀರನ ದೇಹವನ್ನು ನಾಟವೆ. ಬಲಭಾಗದಲ್ಲ ೩ ಎಮ್ಮೆಗಳ ಚಿತ್ರಗಳನ್ನು ಬಡಿಸಲಾಗಿದೆ. 
ಇಲ್ಪ್ಲನ ಮೂರನೇ ತುರುಗೋಳ್‌ ವೀರಗಲ್ಲು ಶಾಸನೋಕ್ಷವಾಗಿದೆ. ವೀರನು ಆಲೀಢ ಭಂಗಿಯಲ್ಲದ್ದು 
ತುರುಬನೊಂದಿಗೆ ಆಭರಣಗಳ ಅಲಂಕರಣಿಯುಂದ ಕೂಡಿದ್ದಾನೆ. ಎಡಗ್ಯೆಯಲ್ಲ ಜಲು, ಬಲಗ್ಯೆಯಲ್ಲ 
ಚಿಕ್ಕದಾದ ಕಠಾರಿಯನ್ನು ಹಿಡಿದಿದ್ದಾನೆ. ಶತ್ರುಗಕು ಹಾರಿಸಿರುವ ೩ ಬಾಣಗಳು ಎದೆಗೆ, ಸೊಂಟಕ್ಷೆ 
ನಾಟದೆ. ತುರುಗಳ ಚಿತ್ರಗಳು ಸಾಕಷ್ಟು ತ್ರುಟತಗೊಂಡಿವೆ. ಜಲ್ಲುಗಳನ್ನು ಹಿಡಿದಿರುವ ಎರಡು ವೀರಗಲ್ಲು 
ಒಬ್ಬನೇ ಶಿಅ್ರಯು ರಚಿಸಿರಬೇಕು ಎರಡು ಕಲ್ಪನ ಶೈಲಯು ಒಂದೇ ರೀತಿಯಲ್ಲಿದೆ. 


೪೨೨ 


ಇಲ್ಪ್ಲನ ಕೊನೆಯ ಹಾಗೂ ನಾಲ್ಲನೇ (ಚಿತ್ರ ಸಂಖ್ಯೆ-೨೯) ವೀರಗಲ್ಲು ಸುಮಾರು ೯ ಅಡಿಯಷ್ಟು 
ಎತ್ತರವಾಗಿದೆ. ವೀರನು ಕತ್ತಿ, ಗುರಾಣಿಯನ್ನು ಹಡಿದು ಹೋರಾಡುತ್ತಿರುವಂತೆ ಚಿತ್ರಿಸಿದ್ದು ಇವನು 
ಆಲೀಢ ಭಂಗಿಯಲ್ಲ ನಿಂತಿದ್ದಾನೆ. ಶತ್ರುಗಳ ಬಾಣಗಳು ದೇಹದ ಎಲ್ಲಾ ಭಾಗದಲ್ಲ ನಾಟವೆ. ಚಿಕ್ಷದಾದ 
ತುರುಲ., ಕರ್ಣಕುಂಡಲ, ಸುಂದರವಾದ ಕಂಠಿಕೆ, ಹಸ್ತಕಟಕ, ವೀರಗಚ್ಞೆಯನ್ನು ಧರಿಸಿದ್ದಾನೆ. 
ಸೊಂಟದಲ್ಲ ಒರೆ ಸಮೇತ ಇರುವ ಬಾಕು ಇದೆ. ತುರುಗಳನ್ನು ಚಿಕ್ಕದಾಗಿ ತೋರಿಸಲಾಗಿದೆ. 
ಮೇಲ್ಲಾಗದಲ್ಲ ಶಾಸನವಿದ್ದು ಪಕ್ಷದಲ್ಲ ಅಪ್ಪರೆಯರು ಇವನನ್ನು ಪ್ರರ್ಗಕ್ಕೆ ಕರೆದುಕೊಂಡು 


[ae 


ಹೋಗುತ್ತಿರುವುದನ್ನು ಚಿತ್ರಿಸಲಾಗಿದೆ. 


ಕಾರಹಳ್ಳಯಲ್ಲಿ ಒಂದೇ ಸ್ಥಳದಲ್ಲ ೫ ತುರುಗೋಳ್‌ ಕಲ್ಲುಗಳನ್ನು (ಚಿತ್ರ ಸಂಖ್ಯೆ-೩೦) 
ಕಾಣಬಹುದು. ಒಂದಕ್ಕಿಂತ ಒಂದು ಕಲ್ಲು ವೀಶೇಷವಾಗಿದೆ. ವೀರನ ಬತ್ತಆಕೆಯಲ್ಲ ಬಾಣಗಳನ್ನು 
ಕಾಣಬಹುದು. ವೀರನಿಗೆ ಮಂಡಿ, ತೋಡೆ, ಸೊಂಟಕ್ಕೆ ಬಾಣಗಳು ನಾಡಿದೆ. ವೀರನ ಜೊತೆಗೆ ಇಬ್ಬರು 
ಸಹ ವೀರರು ಇದ್ದಾರೆ. ಬಲಭಾಗದಲ್ಲಿ ಎಮ್ಮೆಗಳು ಹಟ್ಟಯ ಕಡೆ ಹಿಂತಿರುಗುವಂತೆ ಕಾಣುತ್ತದೆ. 


ಮೇಲ್ಲಾಗದಲ್ಲ (ಚಿತ್ರ ಸಂಖ್ಯೆ - ೩೧) ಸ್ತಾರ್ಗರೋಹಣ ಕಲ್ಲನೆಯುದೆ. 


ಹೊಸಕೋಟಿ ತಾಲ್ಲೂಕಿನ ಯಡಿಗೇನಹಳ್ಳಯ ಕ್ರಿ. ಶನೇ ಶತಮಾನ ತುರುಗೋಕ್‌ನಲ್ಪ 
ವೀರನು ಜಲ್ಲು, ಚಾಕು ಹಿಡಿದಿದ್ದಾನೆ. ಕೆಕಛಾಗದ ಬಲ ಮೂಲೆಯಲ್ಲ ೨ ದನಗಳು ಹಿಂತಿರುಗುತ್ತಿದ್ದು, 
ವೀರನನ್ನು ಅಪ್ಪರೆಯರು ಸ್ವರ್ಗಕ್ಕೆ ಕೊಂಡೊಯ್ಯುವಂತೆ, ನೊಕ೦ಬರ ಕಾಲದ ಕ್ರಿ. ಶ€೦೦ ಕಾಲದ 
ಕುಂಬಳದಹಳ್ಳ ಶಾಸನದಲ್ಲ ನೊಳಂಬ ಅರಸನ ಪೃಥ್ಧೀ ರಾಜ್ಯಂಗೆಯುತ್ತಿರಲಲು ಕೋೊಯ್ಯಯ 
ಅಜಯಪಾಲ್ಲ ಮತ್ತು ಗೊರವಕೊಳಸೂಡಿಪ ದ್ವಾರದ ಬಳ ಅವರು ಮುಂದಾಗಿ ಬಂದಾಗ ತದರ ಬಂಡಿ 
ಅಣಿಲೆಯರ ಮಗ ನೆಲ್ಕಲ್ಲ ಅಣ್ನರ್ಮಣನ ಅಳಯ ತೊರುವನು ತುರುವನ್ನು ರಕ್ಷಿಸಿ ಪ್ರರ್ಗಷ್ಟಯಾದ"” 
ಶಿಲ್ಪದಲ್ಲ (ಚಿತ್ರ ಸಂಖ್ಯೆ-೩ಿ೩ಿ) ಆಲೀಢ ಭಂಗಿಯಲ್ಲ ವೀರನು ನಿಂತ್ತಿರುವ ವೀರನು ಬಲಗ್ಯೆಯಲ್ಲ ಕತ್ತಿಯನ್ನು 
ಹಿಡಿದು ಮೇಲೆತ್ತಿದ್ದಾನೆ. ೧೨ ಬಾಣಗಳು ದೇಹವನ್ನು ಹೊಕ್ಕಿದ್ದರೂ ಸಹ ಲೆಕ್ಕಿಸದೆ ಹೋರಾಟವನ್ನು 
ಮುಂದುವರೆಸಿದ್ದಾನೆ. ತಲೆಯ ಜೂಟ್ಟನ್ನು ಬಲಕ್ಷೆ ಗಂಟು ಹಾಕಿ ಬಟ್ಟೆಯನ್ನು ಕಟ್ಟಲಾಗಿದೆ. ತೋಳ್ಸಂದಿ, 
ಕೈಕಡಗ, ಕಾಲ್ಲಡಗ, ಕೊರಕಸರ ಹಾಗೂ ಯುಧದ್ಧವಸ್ತವನ್ನು ಧರಿಸಿದ್ದಾನೆ. ಸೊಂಟಕ್ಕೆ ವಸ್ತ್ರಯೊಂದನ್ನು 
ಜಗಿದಿಕೊಂಡಿದ್ದು, ಅದರ ಒಂದು ತುದಿ ಎರಡು ಕಾಲುಗಳ ನಡುವೆ ತೊಯ್ದಾಡುತ್ತಿದೆ. ತುರುಗಳನ್ನು 
ರಕ್ಷಿಸಿದ್ದಾನೆ ಎಂಬುದಕ್ಕೆ ವೀರನ ಎಡಭಾಗದಲ್ಲ ೩ ತುರುಗಳನ್ನು ಕಾಣಬಹುದು. ಹಾಗೇಯೇ ವೀರನ 


ನ ಎ.ಕ-೯, ಹೊ.ತಾ.೧೧೦, ಕ್ರಿ.ಶ.೯೦೦, ಕುಂಬಳದಹಳ್ಳಿ. 


೪೨೩ 


ಬಲಕೆ ಪೂರ್ಣಕುಂಭ ಮತ್ತು ಅದರ ಪಕ್ಷದಲ್ಲ ದೀಪಸ್ತಂಭವಿದೆ. ಇದರ ಮೇಲ್ಲಾಗದಲ್ಲಿ ವೀರನ 
ಸ್ಪಾರ್ಗಸ್ತವಿದೆ. ಇನ್ನು ಉಳದ ಸ್ಥಳದಲ್ಲ ಶಾಸನವನ್ನು ಬಂಡರಿಸಲಾಗಿದೆ. 


ರಾಷ್ಟ್ರಕೂಟರ ಅವಧಿಯಲ್ಲ ತುಲುಗೊಳ್‌ ಶಾಸನ ಶಿಲ್ಪವು ಒಂದು ಹೆಚ್ಚಿ ಮುಂದುವರಿಯುವುದರ 
ಮೂಲಕ ಶಾಸನ ಶಿಲ್ಪದ ಬೆಳವಣಿಗೆಗೆ ಚಾಲನೆ ನೀಡಿತು. ಸ್ಮಾರಕ ಶಿಲೆಗಳ ಶಿಲ್ಪ್ಲಗಕಂತೂ ರಾಷ್ಟ್ರಕೂಟರ 
ಕಾಲದಲ್ಲ ಆಶ್ಚರ್ಯಕರ ಬೆಳವಣಿಗೆಯನ್ನು ಪಡೆಯುತು. ಬಹುತೇಕ ವೀರಗಲ್ಲುಗಕಲ್ಲ ವೀರನು ಪ್ರರ್ಗಕ್ಕೆ 
ಹೋಗುವಾಗ 5ಹಾರುತ್ತಿರುವಂತೆ ಚಿತ್ರಿಸಲಾಗಿದೆ. ಕೆಲವು ಕಡೆ ಮೋಡಗಳ ನಡುವೆ 
ಹಾರುತ್ತಿರುವಂತೆಯೂ ಚಿತ್ರಿಸಲಾಗಿದೆ. ದೇವನಹಳ್ಳ ತಾಲ್ಲೂಕಿನ ಅರದೇಶನಹಳ್ಳಯಲ್ಲ ಸುಮಾರು ೧೧ x 
೭ ಅಡಿಯಷ್ಟು ವಿಸ್ತಾರವಾಗಿರುವ ಶಾಸನೋಕ್ತ ತುರುಗೋಳ್‌ ವೀರಗಲ್ಲುವಿನಲ್ಪ್ಲ"” ಅಕಾಲವರ್ಷ ಶ್ರೀ 
ಪೃಥಿವೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಭಲ್ದಾರಕ ಪೃಥ್ಧೀರಾಜ್ಯಂಗೆಯುತ್ತಿರಲು ಅವನ 
ಪ್ರಿಯನಾದ ಗಂಗವಾಸನ ಮಗನಾದ ಗೋಪಿಂದನು ಸಳ್ನೆಮೂನೂರು ಕುನುಂಗಿಲ್‌ ಅಯ್ದೂರುನ್ನು 
ಪತಿಪಾಅಸುತ್ತಿರೆ ನಂದಿಗುಂದದ ಪಸುವೊನ್ನಮೊಳ್‌......ಗಾಣಿ ಗಾವುಂಡ ಎಲ್ಲಾ ನಾಡಿನೋಳಕಗೆ ಬರಲು 
ನಂದಿ ದೇವಸ್ಥಾನದ ಮುಮೆನಾಯಗನು ಮುಂದೆ ಬಂದು ಹೆದರದೆ ತುರುಗಳನ್ನು ರಕ್ಷಿಸಿ ತಾನು ಸತ್ತ 
ವಿವರದ ಈ ವೀರಗಲ್ಲನ್ನು ಅದೇ ಗ್ರಾಮದ ಮಧ್ಯದಲ್ಲ ಕರ್ನಾಟಕ ಪುರಾತತ್ವ ಇಲಾಖೆಯವರು 
ಮತ್ತೊಂದು ವೀರಗಲ್ಲಾದ ರಾಷ್ಟಕೂಟರ ಅಕಾಲವರ್ಷನ ಕ್ರಿ ಶ೯೦೦ರ ಅರದೇಶನಹಳ್ಜಯ 
ಶಾಸನದಲ್ಪ"” ಅಕಾಲವರುಸನ ಕಡುಕಲ್ಲು ಪುಅಮಂಗಲ ತೆರಿಗೆದಾರ ಪುನ್ನಾಡನು ಆಳುತ್ತಿರಲು 
ಉಲ್ಲೇಖವಿರುವ ಶಾಸನವನ್ನು ಹಾಗೂ ಒಂದು ಚಿಕ್ಕ ಶಾಸನದೊಂದಿಗೆ ಸಂರಕ್ಷಿಸಿದ್ದಾರೆ. ಇಲ್ಲ (ಚಿತ್ರ ಸಂಖ್ಯೆ- 
೩೨) ವೀರನು ತಲೆಯ ಮೇಲೆ ದಪ್ರದಾದ ಜಟಾಜೂಟವನ್ನು ಹಾಕಿಕೊಂಡಿದ್ದು ಬಲಗ್ಯೆಯಲ್ಲ ಕತ್ತಿ, 
ಎಡಗ್ಯೆಯಲ್ಲ ಅಲ್ಲು ಹಿಡಿದು ಆಅೀಢ ಭಂಗಿಯಲ್ಲ ನಿಂತಿದ್ದಾನೆ. ಕತ್ತಿಯನ್ನು ಇಡಲು ಇರುವ ಒರೆಯು 
ಸೊಂಟದಲ್ಪದೆ. ತಲೆ, ಕತ್ತು. ಭುಜ. ಸೊಂಟ ಹೀಗೆ ವೀರನ ದೇಹದ ಹಲವು ಭಾಗಗಳಗೆ ಶತ್ರುಗಳು 
ಬಟ್ಟರುವ ಬಾಣಗಳು ನೆಟ್ಟವೆ. ಪಶುಗಳನ್ನು ರಕ್ಷಿಸುವುದನ್ನು ತೋರಿಸಲು ತಮ್ಮ ಪ್ರಸ್ಥಕಗಳಗೆ 
ಓಡುತ್ತಿರುವ ಎಮ್ಮೆಯ ಚಿತ್ರಗಳನ್ನು ಬಡಿಸಲಾಗಿದೆ. ವೀರನು ಪಶುಗಳನ್ನು ರಕ್ಷಿಸಿ ಮರಣವನ್ಮಪ್ಪಿದ್ದರಿಂದ 
ಸ್ರರ್ಗದಲ್ಲ ಉಯ್ಯಾಲೆಯಲ್ಲ ಕುಆತುಕೊಂಡು ಅಪ್ಪರೆಯರ ಚಾಮರ ಸೇವೆಯನ್ನು 
ಅನುಭವಿಸುತ್ತಿರುವಂತೆ ಚಿತ್ರಿಸಲಾಗಿದೆ. ಇಡೀ ಕಲ್ಲನ ತುಂಬ ವೀರನೊಬ್ಬನನ್ನೇ ಏಕಾಂಗಿಯಾಗಿ 


ಪ್ರಮುಖವಾಗಿ ಚಿತ್ರಿಸಲಾಗಿದೆ. ವೀರನು ಎಡಗ್ಯೆಯಲ್ಲ ಜಲ್ಲನ್ನು ಬಲಗ್ಯೆಯಲ್ಲ ಬಡ್ಡವನ್ನು ಹಿಡಿದು 


ಎಕ, ದೇ.ತಾ.೪೨, ಕ್ರಿ.ಶ.೯೦೦, ಅರದೇಶನಹಳ್ಳಿ. 
ನ್‌ ಎ.ಕ-€೯, ದೇ.ತಾ.೪೩, ಕ್ರಿ.ಶ.೯೦೦, ಅರದೇಶನಹಳ್ಳಿ. 


ಅ೨೪ 


ಆಲೀಥಾಸನ ಭಂಗಿಯಲ್ಲ ನಿಂತಿದ್ದು, ತಲೆಗೂದಲನ್ನು ಸಿಬ್ಬುರ ಹಾಗೆ ಮುಡಿ ಕಟ್ಪದ್ದಾನೆ. ಸೊಂಟದಲ್ಲಿ ಬಡ 
ಸಿಕ್ಕಿಸುವ ಕವಚ, ಎಡಭುಜ ಕತ್ತು. ತಲೆ ಸೊಂಟದ ಬಳ ಶತ್ರುಗಳ ಕಡೆಯುಂದ ನುಗ್ಗಿ ಬಂದು ಬಾಣಗಳು 
ನಾಟದ್ದು, ವೀರನ ಹಿಂದೆ ಆರು ತುರುಗಳು ಹಣ್ಟಗೆ ಹಿಂತಿರುಗುತ್ತಿರುವಂತೆ ಹಾಗೂ ಮೇಲ್ಲಾಗದಲ್ಲ 
ವೀರನು ಅ[ಸರರೆಯೊಂದಿಗೆ ಸ್ವರ್ಗಕ್ಕೆ ಹೋಗುತ್ತಿರುವಂತೆ ಕುಅತಿದ್ದು., ಅಪ್ಪರೆಯರು ಒಂದು ಕೈಯಲ್ಲ 
ಹಿಡಿದ ಚಾಮರದಿಂದ ವೀರನ ಸೇವೆ ಮಾಡುತ್ತಿರುವಂತೆ ಕಲ್ಲನ ಉಳದ ಮೇಲ್ಲಾಗದಲ್ಲೆಲ್ಲಾ ಶಾಸನವನ್ನು 
ಕೆರೆಯಲಾಗಿದೆ. 


ಕ್ರಿ.ಪ.೭೨೦ರ ಕಾಲದ ಶಾಸನದಲ್ಲ ಗಂಗ ಮಹಾ ನಾಇಗರ ಮಗನು ಬದೆಯನ್ನಿ ರಟ್ಟ ಹೋರಾಡಿ 
ತುರುಗಳನ್ನು ಕಾಪಾಡಿ ಸುರಲೋಕದ ಭೋಗಿ ಅದಾನು”*'. ಕ್ರಿ.ಶ.೭೫೦ರಲ್ಲ ಮಳ್ತಯ್ಯ””, ಶಿವಮಾರನ 
ಕಾಲದ ಭಕ್ತರಳ್ಜಯ ವೀರಗಲ್ಲುವಿನಲ್ಲ ಕಾಡುದೆಟ್ಟನ ಪೆಂವರಕೆ ಕನ್ನಳ್ಣಯ ರಾಜಗ ದೊಲ್ರ..ಜ್ಞನ್‌ 
ಕವಿತೊರನ್‌ ಪಸುವಳ ಧನುವಳ"”, ಶ್ರೀ ಹೆಮ್ಮೆಯನ ಮಗ ಸಾನ್ತಂತೊರುಗೋಕೊ ಕಾದಿ”, 


ನೊಳಂಬ ರಾಜಮನೆತನದ ಮನಇನವ್ರ್ದ ನೊಳಂಬ ರಾಜನ ಕ್ರಿ.ಶ.೮೭೦ರ ಕಾಲದ ಶಾಸನದಲ್ಲ 
ನೆಲ್ಲಗೆರೆಯ ತುರುಗೊಣ್ಣಲ್ಲ ತುರುವನ್‌” ಇಕ್ಕಿ ಸಿರೆಸಗರನ್ನ.ಯ ಪೊಸಮೆಣ್ಷಿ ಸಗಮೇರಿದನ್‌ ಮಹಾಜನ 
ಕೊಳ ಕಳನಿ ಕೊಟ್ಟ ಅಳೆವೊಪತಕನ್‌ ಬೆಸಗೆಯ್ದೊನ್‌ ಪ್ರಯೋಳಮನ್‌"”, ಕ್ರಿ.ಶ€೦೦ ಕಾಲದ 
ಅಯ್ಯಪದೇವನ ಶಾಸನದಲ್ಲ ತುರುವನ್‌ ರಕ್ಷಿಸಿ ಸತ್ತಿದಕ್ಕೆ ದುಗ್ಗಪ ಈ ಕಲ್ಲನು ಮಾಡಿಸಿದನು". 
ಚೋಳರ ಕಾಲದಲ್ಲ ಗೋರಗ್ರಹಣ ಯುದ್ದವನ್ನು ಎದುರಿಸಿ ವೀರಪ್ಪರ್ಗವೇರಿದ ಉಲ್ಲೇಖವುಳ್ಳ ಏಕೈಕ ಸ್ರೀ 
ಲಕ್ಷ್ಯಮ್ಮಗಾವುಂಡಿಯ ಬಧ್ಳೆ ಕ್ರಿ. ಶ.೧೦೬೧ರ ಹೊಸಕೋಟಿ ತಾಲ್ಲೂಕಿನ ಸಿದ್ದನಹಳ್ಳಯ ವೀರಕಲ್ಲು 
ಹೇಳುತ್ತದೆ”. 


ವೀರ ವಲ್ಲಾಆ ದೇವರು ರಾಜ್ಯಂಗೆಯ್ಯುತ್ತಿಲು ತುರುವರ್‌ ಅಮ್ಯೆಜಯರನ ಮಗ ತನಪ್ಪನ 
ಸ್ನೇಹಿತನಾದ ಅಕ್ಕಸಾಅಗ ಮಿರೋಜನ ಮಗ ವರದನು ಮುರಾರಿದೇವರ ಕುಮಾರ ಇರಮರಸರು 
ತಾಮರ್ಯೆಕಿರೈಯಲ್ಲ (ತಾವರೆಕೆರೆ) ಹಸುಗಳನ್ನು ಹಿಡಿದುಕೊಂಡು ಹೋಗುತ್ತಿರಲು ನಲ್ಲೂರಹಳ್ಳಯ ಕೆರೆ 


9 ಎ.ಕ-೯, ಹೊ.ತಾ.೮೪, ಕ್ರಿ.ಶ.೭.೨೦, ಚಿಕ್ಕನಹಳ್ಳಿ. 

ನ ಎ.ಕ-೯, ಹೊ.ತಾ.೮ಜಿ, ಕ್ರಿ.ಶ.೭೫2೦, ಚಿಕ್ಕನಹಳ್ಳಿ. 
 ಎ.ಕ,೯, ಅನುಬಂಧ, ಹೊ.ತಾ.೧೬೮, ಭಕ್ತರಹಳ್ಳಿ. 
 ಎ.ಕ,೯, ಅನುಬಂಧ, ಹೊ.ತಾ.೧೮೯, ಬಿಸನಹಳ್ಳಿ. 
“ಎ ಕ, ಹೊ ರ್ತಾ,ಕ್ರಿ.ಶ.೮೭೦, ಜೋಡಿದಳಸಿಗೆರೆ. 
"“ ಎ.ಕ೯, ಹೊ.ತಾ.೧೪, ಕ್ರಿ.ಶ.೯೦೦, ಸಿದ್ದನಹಳ್ಳಿ. 

““ ಎ.ಕ-೯, ಹೊ.ತಾ.೧೧, ಕ್ರಿ.ಶ.೧೦೪೧, ಸಿದ್ದನಹಳ್ಳಿ. 


ಅವ೨ಜ 


ಕೆಳಗೆ ಹಸುಗಳನ್ನು ರಕ್ಷಿಸಿ ಸತ್ತಾನು, ತನಪ್ಪನು ಈ ಕಲ್ಲನ ಕೆತ್ತನೆಯನ್ನು ಮಾಡಿದನು". ಇದೇ 
ವಿಷಯದ ಮತ್ತೊಂದು ಶಾಸನ ಇದರ ಪಕ್ಷದಲ್ಲೇ ಇದೆ". ನೆಲಮಂಗಲದ ನಿಜಗಲ್‌ ಕೆಂಪೋಹಳ್ಳಯ 
ತುರುಗೋಳ್‌ ವೀರಗಲ್ಲನಲ್ಲ ಒಂದೇ ಹಂತವಿದ್ದು, ವೀರ ಮತ್ತು ಅವನ ಸತಿಯು ನಿಂತಿದ್ದರೆ ಅವನ 


ಹಿ೦ದೆ ತುರುಗಳನ್ನು ಜಡಿಸಲಾಗಿದೆ. 


೩. ಬೇಟಿ ವೀರಗಲ್ಲು 


ಮಾನವರಿಗೆ ಮಾತ್ರ ಸ್ಕಾರಕಗಳಾಗಿ ವೀರಗಲ್ಲುಗಳನ್ನು ನಿರ್ಮಿಸುವುದಲ್ಲದೆ ಕೆಲವೊಮ್ಮೆ 
ಪ್ರಾಣಿಗಳ ಸ್ಕಾರಕಗಳಾಗಿ ವೀರಗಲ್ಲು ಹಾಕಿಸುತ್ತಿದ್ದ ನಿದರ್ಶನಗಳವೆ. ಕೋಲಾರ ಜಲ್ಲೆಯ ಮುಳಬಾಗಿಲು 
ತಾಲ್ಲೂಕಿನ ಮೇಲಾಗಾಣಿ ಗ್ರಾಮದ ವೀರಗಲ್ಲು ಲೋಕ ಮತ್ತು ಧಳಗ ಎಂಬ ೨ ನಾಲಯುಗಳಕ 
ಸ್ಮಾರಕವಾಗಿದೆ. ಲೋಕವು ಎಫಪ್ಪತ್ವೈದು ಹಂದಿಗಳನ್ನು. ಧಳಗವು ಇಪ್ಪಾತ್ತಾರು ಹಂದಿಗಳನ್ನು 
ಕೊಂದಿತ್ತೆಂದು. ಮಂಡ್ಯ ಜಲ್ಲೆಯ ಮದ್ದೂರು ತಾಲ್ಲೂಕಿನ ಅತಕೂರು ಶಾಸನದಲ್ಲಿ ಕಾಆ ಎಂಬ 
ನಾಯಿಯು ಕಾಡು ಹಂದಿಯೊಡನೆ ಸೆಣಸಿ ಅದನ್ನು ಕೊಂದು ತಾನು ಮಣಿದಾಗ ಕಾಳ ಒಡೆಯನು 
ಅದರ ನೆನಪಿಗಾಗಿ ವೀರಗಲ್ಲನ್ನು ಹಾಕಿಸಲಾಗಿದೆ. ಯಲಹಂಕದಲ್ಲ ನಾಯಿಯು ಹಂದಿಯೊಡನೆ 
ಹೋರಾಡಿ ಮರಣವನ್ಮಪ್ಪಿದ್ದರ ಸಲುವಾಗಿ ಅದರ ಮಾಲೀಕ ಒಂದು ವೀರಗಲ್ಲನ್ನು ಹಾಕಿಸಿದ್ದಾನೆ. 
(ಮೇಲಾಗಾಣಿ ವೀರಗಲ್ಲನ್ನು ರಸ್ತೆ ಆಗಲ ಮಾಡುವಾಗ, ಯಲಹಂಕದಲ್ಲನ ವೀರಗಲ್ಲನ್ನು ಕೆರೆಯನ್ನು 
ಜೀಣ್ಣೋದ್ಧಾರ ಮಾಡುವಾಗ ಕಣ್ಯರೆ ಮಾಡಲಾಗಿದೆ.) ಬೇಟಿಯಲ್ಲ ಮಾನವನಿಗೆ ಬಲಗ್ಯೆಯಾಗಿ ನೆರವು 
ನೀಡುತ್ತಿದ್ದು ನಾಯ ಎಂಬ ಪ್ರಾಕಿಯು ಮನೆಯ ಕಾವಲು ಹಾಗೂ ಬೇಟಿಗೆ ನೆರವಾಗಲು ಸಹಾಯ 
ಪ್ರಾಣಿಯಾದ್ದರಿಂದ ನಾಯುಗಳನ್ನು ಮಗುವಂತೆ, ಸ್ನೇಹಿತನಂತೆ, ಆಅನಂತೆ ಪ್ರೀತಿಬುಂದ ಸಾಕುತ್ತಿದ್ದರು. 


ಬೇಟಿಯು ಪ್ರಾಚೀನ ಕಾಲದಲ್ಲ ಒಂದು ಮನೋರಂಜನೆಯ ಕ್ರೀಡೆಯಾಗಿದ್ದರ ಜೊತೆಗೆ ಕಾಡು 
ಪ್ರಾಣಿಗಳ ಹಾವಳಯುಂದ ಬೆಳೆ ಹಾಗೂ ಪ್ರಾಣ ಹಾನಿಯನ್ನು ತಪ್ಪಿಸುವ ಸಲುವಾಗಿ ಕೈಗೊಳ್ಳಲಾಗುತ್ತಿತ್ತು. 
ಪ್ರಾಣಿಗಳೊಂದಿಗೆ ಹೋರಾಡಲು ೨ ಮುಖ್ಯ ಕಾರಣಗಳವೆ. ಬೇಟಿಯಾಡುವುದು. ಹೋರಾಡುವುದು 
ಶೌರ್ಯ ಪ್ರದರ್ಶನಕ್ಷೆ ಹಡಿದ ಕನ್ನಡಿಯಾಗಿತ್ತು. 


ಆನೆ, ಹಂದಿ. ಹುಅ, ಜಂಕೆ ಮುಂತಾದ ಪ್ರಾಣಿಗಳನ್ನು ಅರಸು ಮನೆತನದವರು ಮೋಜಗಾಗಿ 
ವಿಹಾರಾರ್ಥವಾಗಿ ನಿಗಧಿತ ಸ್ಥಳದಲ್ಲ ನಿಗದಿತ ಕಾಲದಲ್ಲ ಬೇಟಿಯನ್ನು ಆಡುವುದಕ್ಷೆ ಅರಸು 


“5ಎ ಕ್ಮ, ಹೊ ರ್ತಾಲಿ, ಕ್ರಿ.ಶ.೧೩೩೭, ಮುಗಬಾಳ. 
್‌ ಎ ಕ, ಹೊ ರ್ತಾಲಿ, ಕ್ರಿ.ಶ.೧೩೩೭, ಮುಗಬಾಳ. 


ಅ೨೬ 


ಮನೆತನದವರು ತಮಗೆ ಬೇಟಿಯಾಡುವುದರಲ್ಲ ನೈಪುಣ್ಯತೆಬುದೆ ಎಂಬುದು ಹೆಮ್ಮೆಯ 


ವಿಷಯವಾಗಿತ್ತು. 


ಜೀವನ ನಿರ್ವಹಣೆ, ಪ್ರರಕ್ಷಣೆಯ ಸಲುವಾಗಿ, ಆಹಾರಕ್ಲಾಗಿ ಬೇಟಿಯಾಡುತಿದ್ದರು. ದುಷ್ಟ 
ಪ್ರಾಣಿಯು ಗ್ರಾಮಡೊಳಕ್ಕೆ ನುಗ್ಗಿ ಬೆಳೆಗಳನ್ನು ಜನರಿಗೆ ತೊಂದರೆ ಕೊಡುತಿದ್ದ ಕಾಡು ಪ್ರಾಣಿಗಳು 
ಯಾವುದೇ ಮುನ್ಸೂಚನೆ ಇಲ್ಲದೆ ದಾಆ ಮಾಡುತ್ತಿದ್ದುದ್ದರಿಂದ ಗ್ರಾಮಸ್ಸರೆ ಹೆಚ್ಚನದಾಗಿ ಅವುಗಳ 
ಕಾಟವನ್ನು ತಾಕಲಾರದೆಯೂ ಅದರೊಂದಿಗೆ ಹೋರಾಡಿ ಕೊಲ್ಲುತ್ತಿದ್ದಾಗಣ ಮಡಿದವರು / 
ಜಯಗಳನಸಿದವನು ದುಷ್ಟ ಪ್ರಾಣಿಬಂದ ತಮ್ಮ ಜಾನುವಾರುಗಳನ್ನು ರಕ್ಷಿಸಿದವರೆಂದು ಜನತೆ ವೀರ 
ಎಂದು ಪರಿಗಣಿಸಿ ಗೌರವದ ಸ್ಕಾರಕವಾಗಿ ವೀರರನ್ನು ಸ್ಥರಿಸಲು ಅವರು ಯಾವ ಪ್ರಾಣಿಯೊಂದಿಗೆ 
ಹೋರಾಡಿ ಪ್ರಾಣಬಟ್ಟರೊ ಅಂತಹ ಸನ್ನಿವೇಶವನ್ನು ಕಲ್ಲನ ಮೇಲೆ ಮೂಡಿಸಿ ಅವರ ಶೌರ್ಯವನ್ನು 
ಪುರಸ್ಥರಿಸುತ್ತಿದ್ದರು. ವೀರರು ಕ್ರೂರ ಮೃಗಗಳನ್ನು ಬೇಟಿಯಾಡಿ ಸಾಯುಸುವುದರಲ್ಲ ಅವರ ಸಾಕು 
ನಾಯಿಗಳು ಸಹ ಅವರಿಗೆ ನೆರವಾಗುತ್ತಿದ್ದವು. ನಾಯಿಯ ಸಹಾಯದಿಂದ ಆ ಪ್ರಾಣಿಯ ಹೆಜ್ಜೆಯ 
ಗುರುತನ್ನು ಅನುಸರಿಸಿ, ಬೇಟಿಯಾಡುವ ಪ್ರಾಣಿಯನ್ನು ಗುರ್ತಿಸಿ ಅವುಗಳ ಮೇಲೆ ನಾಯಿಗಳನ್ನು ಬಟ್ಟು 
ಹೋರಾಡುವಂತೆ ಮಾಡುವುದು. ಕೆಲವೊಮ್ಮೆ ಈ ಹೋರಾಟದಲ್ಪ್ಲ ಅವುಗಳು ಸಹ ಪ್ರಾಣಜಡುತ್ತಿದ್ದವು. 
ಇವುಗಳನ್ನು ಸ್ಕರಿಸುವ ಸಲುವಾಗಿ ತಮ್ಮ ನೆಚ್ಚಿನ ಸಾಕು ಪ್ರಾಣಿಗಳಗೂ ಸಹ ವೀರಗಲ್ಲನ್ನು ಹಾಕಿಸಿರುವ 
ಹಂದಿಬೇಟಿ, ಆನೆಬೇಟಿ, ಜಂಕೆಬೇಟಿ, ಹುಅಬೇಟಿ ಮುಂತಾದ ನಿದರ್ಶನಗಳು ಕಣ್ಣು ಮುಂದೆಯುವೆ. 
ಬೇಟಿಯ ವಿವರಗಳನ್ನು ತಿಃಯಲು ಇರುವ ಮೂಲ ಸಾಮರ್ರಿಗಕೆಂದರೆ ವೀರಗಲ್ಲುಗಳು ಮಾತ್ರ. 


ಗಂಗರ ಕಾಲದಲ್ಲ ವೀರಗಲ್ಲನಲ್ಲ ವೀರನು ಮಾತ್ರ ಇರೊ ಒಂದು ನಿಯಮವನ್ನು ಕೇವಲ 
ವೀರರ ಸ್ಕಾರಕ ಶಿಲೆಗಳೂ ಮಾತ್ರವಲ್ಲ ನಾಯುಗಳಗೆ ಹಾಕಿರುವ ಸ್ಕಾರಕ ಶಿಲೆಗಕಲ್ಪ್ಲಯೂ 
ಅನುಸರಿಸಲಾಗಿದೆ. ಇದೇ ಅವಧಿಯಲ್ಲ ದೊರೆಯುವ ಇತರ ಬೇಟಿಯ ವೀರಗಲ್ಲುಗಳ ಶಿಲ್ಪದಲ್ಲಿ, 
ವೀರನು ಹೋರಾಡಿ ಮಡಿದ ಪ್ರಾಣಿಯ ಶಿಲ್ಪವನ್ನು ವೀರಗಲ್ಪ್ಲನ ಎಡಭಾಗಕ್ಕೂ ವೀರನನ್ನು ಬಲಭಾಗಕ್ಕೂ 


ಬಡಿಸಲಾಗಿದೆ. 
ಹಂದಿಬೇಟಿ ವೀರಗಲ್ಲುಗಳು 


ಹಂದಿಯು ರೈತರ ಪರಮ ಶತೃವಾಗಿದ್ದು, ರಾತ್ರಿ ಸಮಯದಲ್ಲ ಹೊಲಗದ್ದೆಗಳಗೆ ಸುದ್ದಿ 
ಬೆಳೆಯನ್ನು ತಿಂದು ಹಾಕು ಮಾಡುತ್ತದೆ. ರೈತರ ಹಿತ ಕಾಪಾಡಲು ಮತ್ತು ಕೆಲವರು ಆಹಾರಕ್ಕಾಗಿ 
ಹಂದಿಯನ್ನು ಬೇಟೆಯಾಡುತ್ತಿದ್ದರು. ಸಾಮಾನ್ಯವಾಗಿ ಹಂದಿ ಬೇಟೆಯಾಡಲು ನಾಯುಗಳನ್ನು 


ಅ೨೭ 


ಜೊತೆಯಲ್ಲ ಕರೆದೊಯ್ಯುತ್ತಿದ್ದರೆನಿಸುತ್ತದೆ. ಹಂದಿ ಬೇಟಿ ಎಲ್ಲಾ ವೀರಗಲ್ಲುಗಕಲ್ಲ ನಾಯುಯು 
ಸಕ್ರಿಯವಾಗಿ ಭಾಗವಹಿಸಿರುತ್ತದೆ. ಹಂದಿಬೇಟಿಯಲ್ಲ ಭರ್ಜ ಅಥವಾ  ಈಟಯನ್ನು 
ಉಪಯೋಗಿಸಲಾಗುತ್ತಿತ್ತು. 


ಹಂದಿ ಬೇಟಿಯನ್ನು ಚಿತ್ರಿಸಿರುವ ವೀರಗಲ್ಲುಗಳನ್ನು ಎರಡು ವಿಭಾಗಗಕಲ್ಲ ಗಮನಿಸಬಹುದು. 
೧. ಹಂದಿ ಮತ್ತು ನಾಯುಗಳ ಹೋರಾಟವನ್ನು ನಿರೂಪಿಸುವ ವೀರಗಲ್ಲುಗಳು ಮತ್ತು ೨. ವೀರನು 
ಹಂದಿಯೊಡನೆ ಮಾಡುತ್ತಿರುವ ಹೋರಾಟವನ್ನು ನಿರೂಪಿಸುವ ವೀರಗಲ್ಲುಗಳು. 


ನೆಲಮಂಗಲ ತಾಲ್ಲೂಕಿನ ಮಣ್ಣಿಯಲ್ಲ ಒಂದು ಹಂದಿ ಬೇಟಿಯ ವೀರಗಲ್ಲು ಊರಿನಿಂದ 
ಪಶ್ತ್ಲಿಮಕ್ಕೆ ಒಂದೂವರೆ ಕಿ.ಮೀ ದೂರದಲ್ಲಿ ಪಾತಯ್ಯನವರ ಹೊಲದಲ್ಲ (ಚಿತ್ರ ಸಂಖ್ಯೆ-೬೪) ಬದ್ದಿದೆ. ನಾನು 


ರ 


ಇಲ್ಲಗೆ ಕ್ಷೇತ್ರ ಕಾರ್ಯಕ್ಕೆಂದು ೨೦೧೬ ಜುಲೈ ತಿಂಗಳನಲ್ಲ ಹೋಗಿದ್ದಾಗ ಕೆಲವೆ ದಿನಗಳ ಹಿಂದೆ ಈ 
ವೀರಗಲ್ಲನ್ನು ನಿಧಿಗಳ್ಳರು ಕಿತ್ತು ಹಾಕಿ ಗುಂಡಿ ತೋಡಿ ಬಟ್ಟು ಹೋಗಿದ್ದರು. ನಿಧಿ ಆಸೆಗಾಗಿ ಇಂತಹ 
ಸ್ಮಾರಕ ಶಿಲೆಗಳನ್ನು ಕಿತ್ತು ಹಾಕಿರುವುದು ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲ ಬಲ್ಲನಕೋಟಿ, ಚಿಕ್ಕಮಧುರೆ. 
ಅರಕಳಸಂದ್ರ, ಸಾತನೂರು, ಗಂಗವಾರ, ಅರದೇಶನಹಳ್ಳ, ಲಾಲ್‌ಬಾಗ್‌ ದಾಸರಹಳ್ಳ., ಕಾಮರಸನಹಳ್ಳ. 
ಹಿಂಡಿಗನಾಳ, ಗೊಂವಿದಪುರ ಮುಂತಾದ ಕಡೆ ಕಂಡುಬಂದಿದೆ. ಮಣ್ಣಿಯಲ್ಲನ ಈ ಬೇಟಿ ವೀರಗಲ್ಲು 
ಸುಮಾರು ಏಳು ಅಡಿಯಷ್ಟು ಎತ್ತರವಾಗಿದೆ. ಮೇಲ್ಲಾಗದಲ್ಲ ಸುಮಾರು ಎರಡು ಅಡಿಯಷ್ಟು ಜಾಗದಲ್ಲ 
ಶಿಲ್ಪವಿದ್ದು ಉಳದ ಭಾಗವು ಖಾಲಅಯಾಗಿದೆ. ಉಳದ ಭಾಗದಲ್ಲ ಶಾಸನವನ್ನು ಕಂಡರಿಸಲು 
ಬಟ್ಟದ್ದಿರಬೇಕು. ಪ್ರಸ್ತುತ ಈ ಜಾಗದಲ್ಲ ಶಾಸನ ಕಂಡುಬರುವುದಿಲ್ಲ. ಇಲ್ಲ ಹಂದಿ ಬೇಟಿಯಾಡುತ್ತಿರುವ 
ದೃಶ್ಯಗಳಿವೆ. ಕುಮರೆಯ ಮೇಲೆ ವೀರನು ಇಲ್ಲ ಸವಾರನಾಗಿದ್ದು ಬಹುಶಃ ಇವನು ರಾಜ ಅಥವಾ 
ರಾಜಕುಮಾರನಿರಬಹುದು. ಹಿಂಭಾಗದಲ್ಲ ಇಬ್ಬರು ಸೈನಿಕರಿದ್ದಾರೆ. ವೀರನು ಬಲಗ್ಯೆಯಲ್ಲ ಕುದುರೆಯ 
ಲಗಾಮನ್ನು ಎಡಗ್ಯೆಯಲ್ಲ ಹದ್ಗ ಅಥವಾ ಬಲೆಯನ್ನು ಎಸೆಯುತ್ತಿರುವಂತಿದೆ. ಮುಂಭಾಗದಲ್ಲ ಐದು 
ಬೇಟಿ ನಾಲುಗಳು ಸಹ ಇದ್ದು ಅವುಗಳು ಎರಡು ಹಂದಿಗಳ ಮೇಲೆ ದಾಆ ಮಾಡುತ್ತಿರುವಂತೆ 
ಚಿತ್ರಿಸಲಾಗಿದೆ. ಶಿಲ್ಪಗಳು ಬಹಳಷ್ಟು ಸವೆದಿರುವಂತಿದೆ. 


ಹೊಸಕೋಟಿ ತಾಲ್ಲೂಕಿನ ನೆಲವಾಗಿಲ ವೀರನು ಹಂದಿಯನ್ನು ಈಟಯುಂದ ತಿವಿಯಲು 
ಮುನ್ನುಗ್ಗುತ್ತಿದ್ದಾನೆ. ಆ ವೇಳೆಗೆ ಎರಡು-ಮೂರು ನಾಲುಗಳು ಹಂದಿಯ ಮೇಲೆ ಜದ್ದು, ಅದರ 
ಚರ್ಮವನ್ನು ಬಾಯುಂದ ಕೀಳುತ್ತದೆ. ವಿಶೇಷ ಸಂದರ್ಭಗಳಲ್ಲ ಆರಂಭಸುತ್ತಾರೆ. ಈ ವೀರಗಲ್ಪನ ಬಗ್ಗೆ 
ಊರಿನ ಜನರಲ್ಲ ಪ್ರಚಅತವಿರುವ ಕಥೆ ಏನೆಂದರೆ, ಊರಿನ ಸುತ್ತಮುತ್ತಅನ ಬೆಳೆಗಳನ್ನು ನಾಶ 


ಅವ೨೮ 


ಮಾಡುತ್ತಿದ್ದ ಕಾಡು ಹಂದಿಯನ್ನು ಬೇಟಿಯಾಡಲು ಊರಿನ ಬೇಡರ ಕುಟುಂಬಕ್ಕೆ ಸೇರಿದ ಒಬ್ಬ 
ವ್ಯಕ್ತಿಯು ಯುಗಾದಿಯ ಹಜ್ಣದಂದು ಹೋದನಂತೆ ಆ ದಿನವೇ ಹಂದಿಯನ್ನು ಕೊಂದು ಅದರೊಂದಿಗೆ 
ಹೋರಾಡುವಾಗ ಅವನು ಸತ್ತನಂತೆ. ಅಂದಿನಿಂದ ಇಂದಿನವರೆಗೂ ಬೇಡ ಜನಾಂಗದವರು 
ಯುಗಾದಿಯ ಹಜಬ್ದವನ್ನು ಆಚರಿಸುವುದಿಲ್ಲ. ಯುಗಾದಿ ಆದ ಮೂರು ದಿನಗಳ ನಂತರ ಆ ಪೀರಗಲ್ಲನ್ನು 
ಪೂಜೆ ಮಾಡಿ ಅನಂತರ ಯುಗಾದಿ ಹಬ್ಗವನ್ನು ಮಾಡುತ್ತಾರೆ. 


ಹಡಕನಹಳ್ಳಯಲ್ಲನ ಬೇಟಿ ವೀರಗಲ್ಲುವಿನಲ್ಪ್ಲ (ಚತ್ರ ಸಂಖ್ಯೆ-೩೫) ವೀರನು ಬಲಗ್ಯೆಯನ್ನು 
ಹಂದಿಯ ತಲೆಯನ್ನು, ಎಡಗ್ಯೆಯಲ್ಲನ ಈಡಿಯಂದ ಹಂದಿಯ ಬಾಯುಗೆ ತಿವಿದಿದ್ದು, ಇಲ್ಲ ವೀರನು 
ಮರಣಿಸಿರಬಹುದು ಅದಕ್ಕೆ ವೀರನ ಸ್ಟರ್ಗಾರೋಹಣ ಕಾಣಬಹುದು. 


ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲ ದೊಡ್ಡಹೆಜ್ಞಾಜ ಎರಡು ತುಂಡಾಗಿರುವ ಹಂದಿ ಬೇಟಿಯ 
ವೀರಗಲ್ಲನಲ್ಲ ಒಂದು ತುಂಡು ಮಾತ್ರ ಉಳದ್ದಿದ್ದು., ಅದನ್ನು ಚನ್ನಕೇಶವ ದೇವಾಲಯದ ಮಳಗೆಗೆ 
ಹಾಕಲಾಗಿದೆ. ಅದರಲ್ಲ ಹಂದಿಯ ಹಿಂಭಾಗ ಮತ್ತು ಅದನ್ನು ನಾಲುಯೊಂದು ಕಚ್ಚುತ್ತಿರುವ ಶಿಲ್ಪ 
ಮಾತ್ರವಿದೆ. ಕಟ್ಟಗೇನಹಳ್ಳಯ ಹಂದಿ ವೀರಗಲ್ಲು ಮೇಲೆ ಒಂದು ದೇವಾಲಯದ ಸ್ಥಳದಲ್ಲ ಸರ್ಕಾರಿ 
ಶಾಲೆಯನ್ನು ಕಣ್ಪದ್ದಾರೆ. ಪೀರಗಲ್ಲನ್ನು ಭೂಮಿಯಲ್ಲ ಹೂತು ಹಾಕಿ ಅದರ ಮೇಲೆ ಶಾಲೆ ನಿರ್ಮಿಸಿದ್ದಾರೆ. 
ಕೋಡಿಹಳ್ಳಯಲ್ಲೂ ಸಹ ಕಲ್ಲನ್ನು ಒಡೆದು ಹಾಕಲಾಗಿದೆ. ಆರ್‌.ಶೇಷಶಾಸ್ರಿರವರ ಕರ್ನಾಟಕದ 


ವೀರಗಲ್ಲುಗಳು ಎಂಬ ಪುಸ್ತಕದಲ್ಲ ಉಲ್ಲೇಖವಿದೆ. 


ಕಂಚಿಗನಾಳದಲ್ಲ ಹಂದಿಬೇಟಿಯ ನಾಯಿಯ ಸ್ಮಾರಕ ಶಿಲೆಯನ್ನು (ಚಿತ್ರ ಸಂಖ್ಯೆ-೩) 
ಕಾಣಬಹುದು. ಎರಡು ನಾಲುಗಳು ಹಂದಿಯ ಮೇಲೆ ಎರಗಿದ್ದು, ಹಂದಿಯನ್ನು ಮಧ್ಯದಲ್ಲ ಸಿಲುಕಿಸಿ 
ಒಂದು ನಾಯಿ ಹಿಂದಿನಿಂದ ಹಂದಿಯ ಅಂಡನ್ನು ತನ್ನ ಬಾಯುಂದ ಕಚ್ಚಿದರೆ, ಮುಂದೆ ಒಂದು 
ನಾಯಿಯು ಹಂದಿಗೆ ಮುಖ ಮುಖವಾಗಿ ನೋಡುತ್ತಿರುವುದು. ಈ ಬೇಟಿಯ ಹಂದಿಯೊಡನೆ 
ಹೋರಾಡುವಾಗ ಆದ ಗಾಯಗಕಳಂದ ನಾಯಿಯು ಸತ್ತಿರಬೇಕು. ಇಲ್ಲ ವೀರ ಸತ್ತಿಲ್ಲ ಎಂಬುದಕ್ಕೆ ಈ 
ಶಿಲ್ಪ ವೀರಗಲ್ಲನಲ್ಲ ನಾಂಖ ಮತ್ತು ಹಂದಿಯ ಚಿತ್ರಣ ಮಾತ್ರ ಇದೆ. ಇದೇ ತರದ ಮತ್ತೊಂದು ನಾಲು 
ಸ್ಕಾರಕವನ್ನು ಸಾದೇನಹಳ್ಳಯಲ್ಲಿ (ಚಿತ್ರ ಸಂಖ್ಯೆ-೭) ಕಾಣಬಹುದು. ಇಲ್ಲ ನಾಂಯಯು ಹಂದಿಯ 
ತಲೆಯನ್ನು ಕಚ್ಚುತ್ತಿರುವ ದೃಶ್ಯ ಶಿಲ್ಪವನ್ನು ಗಮನಿಸಬಹುದು. 


ಹುಅಬೇಟಿ ವೀರಗಲ್ಲು 


೪೨೯ 


ಬಲಶಾಅಯಾದ ಹುಅಯನ್ನು ಬೇಟಿಯಾಡಲು ಧೈೈೇರ್ಯಶಾಅಯಾಗಿರಬೇಕು. 
ರಾಜಮನೆತನದವರ ಹತ್ತಿರ ಬಅಷ್ಟವಾದ ಆಯುಧಗಳರುತ್ತದೆ. ಸಾಮಾನ್ಯ ಜನತೆಯ ಬಳ ಭಛರ್ಜ. 
ಕೊಡಲ. ಚಿಕ್ಕ ಆಯುಧಗಳು. ದಿನ ನಿತ್ಯದ ಬಳಕೆಯಲ್ಲನ ಆಯುಧಗಳಲ್ಲೆ ಆಪತ್ತು ಒದಗಿ ಬಂದಾಗ 
ಹೋರಾಡಬೇಕಿತ್ತು. ಕಾಡು ಹೆಚ್ಚಾಗಿದ್ದ ಪ್ರದೇಶಗಳು ಹುಅಗಳು ಸ್ವಾಭಾವಿಕವಾಗಿ ಇರುವುದು ಸಾಮಾನ್ಯ. 
ಹುಅಯನ್ನು ಕೊಲ್ಲುವುದರಲ್ಲ ಪ್ರಮುಖ ಪಾತ್ರ ವೀರನದೇ ಎಂಬುದರಲ್ಲ ಯಾವ ಸಂಶಯವೂ ಇಲ್ಲ. 
ಆದರೆ ವೀರನಿಗೆ ಬೇಟಿಯ ಸಹಾಯ ಮಾಡಿದ ನಾಲುಗಳ ಪಾತ್ರವೇನೂ ಗೌಣವಾದುದಲ್ಲ. ಈ 
ವೀರಗಲ್ಲನ ಶಿಲ್ಪದಲ್ಲ ವೀರನ ಚಿತ್ರವಿಲ್ಲ. ವೀರನು ಮಡಿದಿದ್ದಾನೆ ಎಂಬುದರ ಸೂಚನೆಯು ಇದರ ಶಿಲ್ಪದ 
ಮೂಲಕವಾಗೀ ಶಾಸನದ ಪಾಠದ ಮೂಲಕವಾಗಲಳೀ ಧ್ವನಿತವಾಗಿಲ್ಲ. ಆದ್ದರಿಂದ ಬೇಟಿಯಲ್ಲ 
ಸಹಾಯಮಾಡಿದ ನಾಯಿಗಳು ಮಡಿದಿರಬೇಕು. ಆದ ಕಾರಣ ವೀರನು ತನ್ನ ಪ್ರತಿಜ್ಞೆ ನಡೆಸಿಕೊಟ್ಟದ್ದನ್ನು 
ಲೋಕಕ್ಷೆ ಸಾರಲು ಮತ್ತು ತನ್ನ ಪ್ರೀತಿಯ ನಾಯುಗಳ ಪರಾಕ್ರಮವನ್ನು ಕೀತ್ತಿಸಲು ಈ ವೀರಗಲ್ಲನ್ನು 
ಹಾಕಿಸಿರಬೇಕು. ಈ ಶಿಲ್ಪ್ಲದಲ್ಲ ಬಲಷ್ಟವೂ. ಕ್ರೂರವೂ ಆದ ಹುಅಯು, ಅದಕ್ಕಿಂತ ಕಡಿಮೆ ಶಕ್ತಿಯ 
ಆದರೂ ಚುರುಕು ಬುದ್ದಿಯ ನಾಯುಗಳ ಆಕ್ರಮಣ ವಿಧಾನವನ್ನು ಸಮರ್ಥವಾಗಿ ಎದುರಿಸಲಾರದೆ 
ಹಿಮೈಟ್ಟುತ್ತಿರುವುದನ್ನು ಕಂಡರಿಸಿದ್ದಾನೆ. 


ಅರದೇಶನಹಳ್ಳಯ ಹುಅಬೇಟಿ ವೀರಗಲ್ಪನಲ್ತ್ಪ (ಚಿತ್ರ ಸಂಖ್ಯೆ-೩೮) ವೀರನ ಕೈಯಲ್ಲಿ ಆಯುಧ 
ಎಡಗ್ಯೆಯಲ್ಲ ಹುಅಯ ಕಾಲು ಹಿಡಿದು ಹೋರಾಡುತ್ತಿರುವುದು. ಕೆಳಗೆ ನಾಯುಯು ಸತ್ತಿರಬೆಕು. ಪ್ರರ್ಗಕ್ಷೆ 
ಅಪ್ಪರೆಯರು ಕರೆದೊಯ್ಯುತ್ತಿರುವುದು. ಹಿಂಗಾಅನ ಮೇಲೆ ನಿಂತು ಮುಂಗಾಅನಿಂದ ಪರಚುವಂತೆ 
ಇದ್ದು. ಬಾಯು ತೆಗೆದಿದೆ. ವೀರನು ಕೈಕಡಗ, ತೋಳ್ಷಂದಿ, ಕಂಠಾಭರಣಗಳು, ಓಲೆಗಳು. ಸೊಂಟಕ್ಷೆ ಪಟ್ಟ, 
ಅದರಲ್ಲ ಕತ್ತಿಯನ್ನು ಸಿಕ್ಕಿಸಲಾಗಿದೆ. 


ಕಿತ್ತನಲ್ಪ್ಲಯ ಹುಅಬೇಟಿ ವೀರಗಲ್ಲನಲ್ಲ ಹುಲ ತನ್ನು ಬಲಷ್ಟವಾದ (ಚತ್ರ ಸಂಖ್ಯೆ-೩೯) ಹಿಂಗಾಲುಗಳ 
ಮೇಲೆ ನಿಂತಿದೆ. ಅಲಂಕಾರ ಭೂಷಿತನಾದ ವೀರನು ಹುಅಯೊಂದಿಗೆ ಚಿಕ್ಷ ಕತ್ತಿಯೊಂದಿಗೆ 
ಹೋರಾಡುತ್ತಿದ್ದಾನೆ. ಕಲ್ಕದಲ್ಲನ ಸುಮಾರು ಐದು ಅಡಿ ಎತ್ತರ. ನಾಲ್ಲು ಅಡಿ ಅಗಲದ ಮೂರು 
ಹಂತದಲ್ಪನ ಹುಅಬೇಟಿ ವೀರಗಲ್ಪನಲ್ಪ್ಲ (ಚತ್ರ ಸಂಖ್ಯೆ-೩೯/೧) ವೀರನು ಹುಲಅಯೊಡನೆ ನೇರವಾಗಿ 
ಸೆಣಸಾಡುತ್ತಿದ್ದಾನೆ. ಹುಅ ತನ್ನ ಬಅಷ್ಟವಾದ ಹಿಂಗಾಲುಗಳ ಮೇಲೆ ನಿಂತಿದ್ದು, ಎಡಗಾಅನಿಂದ ವೀರನಿಗೆ 
ಮೈ ಪರಚಲು ಬಾಯ್ದೆರದು ಘರ್ಜಸುತ್ತದೆ. ವೀರನು ಬಲಗ್ಯಗಳ೦ದ ಈಟಯನ್ನು ಹುಅಯ ಎದೆಗೆ 
ತಿವಿಯುತ್ತಿದ್ದಾನೆ. ಎಡಗೈಯಿಂದ ಹುಅಯ ಕುತ್ತಿಯನ್ನು ಹಿಡಿದಿರುವ ವೀರನ ಮೈಮೇಲೆ ತೋಕ್ಸಂದಿ, 


೪೩೦ 


ಕೊರಳಾಸರ, ಸೊಂಟಪಟ್ಟ. ಕಾಲಂದಿಗೆ, ಕಿವಿಯೋಲೆ, ಕೈಬಳೆ, ಮುಂತಾದ ಆಭರಣಗಳನ್ನು. 
ಕಚ್ಚಪಜ್ಞೆಯನ್ನು ತೊಟ್ಪದ್ದು. ಸೊಂಟದಲ್ಪ್ಲ ಕಿರುಗತ್ತಿಯನ್ನು. ತಲೆಗೂದಲನ್ನು ಮುಡಿಕಲ್ಪದ್ದು. ಬಅಷ್ಟವಾದ 
ತೊಡೆ, ಎದೆಯನ್ನು ಸಣ್ಣನಾದ ನಡುವು ಹೊಂದಿದ್ದಾನೆ. ಎರಡನೇಯ ಹಂತದಲ್ಲ ವೀರನನ್ನು 
ಅಪ್ಪರೆಯರು ಪ್ರರ್ಗಕ್ಕೆ ಕರೆದೊಯ್ಯುತಿದ್ದಾರೆ. ಮೂರನೇಯ ಹಂತದಲ್ಪ್ಲ ಶಿವಅಂಗದ ಮುಂದೆ ನಮಸ್ಥಾರ 
ಮಾಡುತ್ತಿರುವುದನ್ನು ನೋಡಿದ್ದರೆ ವೀರನು ಶೈವ ಮತಾವಲಂಭಯಾಗಿದ್ದಾನೆ. 


ಲ. ಪೇಣ್ಣುಯಲ್‌ 


ಪೇಬ್ಣುಯಲ್‌ ಎ೦ಬ ಪದವು ಪೆಣ್‌ ಪುಯ್ಯಲ್‌ ಎ೦ಬ ೨ ಪದಗಳಂದ ಕೂಡಿದ್ದು. ಹೇಣ್ಣಿನ 
ಕೂಗು. ಆಕ್ರಂದನ ಎಂಬ ಅರ್ಥವನ್ನು ತಿಆಸುತ್ತದೆ. ಶಾಸನಗಳಲ್ಲ ಪೇಬ್ಣುಯ್ಯಲ್‌ ಬದಲಗೆ ಉಡೆಉರ್ಚ್ಞ್ನು 
ಎಂದರೆ ಉಟ್ಟ ಬಲ್ಲೆಯನ್ನು ಸೆಳೆ, ನಗ್ನ ಮಾಡು ಎಂದು ಅರ್ಥ, ಸ್ತ್ರೀಯ ಸೀರೆ ಸೆಕೆಯುವ ಮೂಲಕ 
ಮಾನಹಾನಿಗೆ ಪ್ರಯತ್ನಿಸುವ ಶಿಲ್ಪಗಳಲ್ಲಿ ಸ್ತ್ರೀಯ ಉಡೆ ಜಚ್ಚುತ್ತಿರುವ, ನಗ್ನ ಗೊಳಸಿದ, ಹೆಂಗಸರು 
ಮಕ್ಷಳನ್ನು ಎದೆಗವಿಚಿಕೊಂಡು, ಭಯಭೀತರಾಗಿ ನಿಂತ ಚಿತ್ರಗಳು. ಸ್ತ್ರೀಯರಿಗೊದಗಿದ ಅಪತ್ತನ್ನು 
ಹೋಗಲಾಡಿಸುವುದು ವೀರರ ಕರ್ತವ್ಯವಾಗಿತ್ತು. 


ತುರುಗಳನ್ನು ಕದಿಯಲು ಅಥವಾ ಊರನ್ನು ಕೊಳ್ಳೆ ಹೊಡೆಯಲು ಬಂದಂತಹ ವೈರಿಗಳು ದಾಆ 
ಮಾಡುವಾಗ ಯಾವುದೇ ರೀತಿ ನಿಯಮವನ್ನು ಅನುಸರಿಸುತ್ತಿರಅಲ್ಲ. ದಾಳಕೋರರು ಹಳ್ಳಗಳ ಮೇಲೆ 
ಆಕ್ರಮಣವೆಸಗಿದಾಗ ಮೊದಲು ದಾಳಗೆ ಒಳಗಾಗುತ್ತಿದ್ದವರು ಮಹಿಕೆಯರು, ಮಕ್ಕಳು. ಮೂಕ 
ಪ್ರಾಣಿಗಳು. ಅಂತಹ ಸಮಯದಲ್ಲ ಅನೇಕರು ಪ್ರಾಣದ ಹಂಗನ್ನು ಬಟ್ಟು ಶತೃಗಳೂಂದಿಗೆ ಹೋರಾಡಿ 
ಆಪತ್ತಿಗೆ ಒಳಗಾದವರನ್ನು ರಕ್ಷಿಸುತ್ತಿದ್ದರು. ಹೀಗೆ ರಕ್ಷಣಿ ಮಾಡುವುದು ಅನೇಕರ ಬದುಕಿಗೆ ಆದರ್ಶ 
ಗುಣವಾಗಿತ್ತು. ರಕ್ಷಣೆ ಮಾಡಲು ಹೋಗಿ ಪ್ರಾಣವನ್ನು ತೆತ್ತವರಿಗೆ ಸಮಾಜವು ಅವರ ಕುಟುಂಬಕ್ಕೆ ದಾನ 
ಧರ್ಮಗಳನ್ನು ನೀಡಿ ಸಹಾಯ ನೀಡುತ್ತಿದ್ದರು. ಮಡಿದವರನ್ನು ತ್ಯಾಗಿಗಳೆಂದು, ವೀರರೆಂದು ಗೌರವಿಸಿ 
ನೆನಪಿನ ಸ್ಮಾರಕ ಶಿಲೆಗಳನ್ನು ಹಾಕಿಸುತ್ತಿದ್ದರು. 


ಯುದ್ದದಲ್ಲ ಜಯಗಳಸಿದವರು ಆ ಊರನ್ನು ಸೂರೆ ಮಾಡುತ್ತಿದ್ದುದಷ್ಟೇ ಅಲ್ಲದೇ ಸ್ತ್ರೀಯರ 
ಮಾನಭಂಗ, ಅಪಹರಣಕ್ಲೂ ಪ್ರಯತ್ನಿಸುತ್ತಿದ್ದರು. ಇಂತಹ ಸೂರೆಗಳ೦ದಲೆ ಯುದ್ದಕ್ಕೆ ಹೋದ ವೀರರು 
ಮಡಿದ ಸುದ್ದಿ ಕೇಳದ ಅವರ ಪ್ರಾಣ ತ್ಯಾಗ ಮಾಡಲು ಆರಂಭಸಿದ್ದೆ ಮುಂದೆ ಸತಿಸಹಗಮ 
ಪದ್ಧತಿಯಾಗಿ ಹೊಸ ರೂಪವನ್ನು ಪಡೆದುಕೊಂಡಿತು. 


೪೩೧ 


ಕೆಲವು ಸಂದರ್ಭಗಳಲ್ಲ ಆ ಊರಿನ ಹೆಂಗರ ವಸ್ತಗಳಗೆ ಕೈ ಹಾಕುವುದು ಒಂದು ಬಗೆಯ 
ಸವಾಲು, ನಿರ್ಣಾಯಕವಾಗಿ ಸೋಪಸಿದ್ಧಕ್ಕೆ ಪ್ಲಷ್ಟವಾದ ಸಂಕೇತ ಎಂದು ಶತ್ರುಗಳು ವಿಧವೆಯರನ್ನಾಗಿ 
ಮಾಡುವುದಲ್ಲದೆ. ಅವರ ಮೇಲೆ ಅತ್ಯಾಚಾರ ಮಾಡುವುದು. ಲೈಂಗಿಕ ಕಿರುಕುಳಗಳನ್ನು 
ನೀಡುತ್ತಿದ್ದರೆನಿಸುತ್ತದೆ. 


ಜಲ್ಲಾ ವ್ಯಾಪ್ತಿಯಲ್ಲ ಪೇಣ್ಣುಯಲ್‌ ಶಾಸನಗಳು ದೊರಕದಿದ್ದರೂ ಹೊಸಕೋಟಿ ಸಮೀಪದ 
ಶಿವಾರ, ಮುಳಬಾಗಿಲು ತಾಲ್ಲೂಕಿನ ತಾವರೆಕೆರೆಯಲ್ಲ ಶಾಸನಗಳು ದೊರಕಿದೆ. ನೊಕಂ೦ಬರ ಕಾಲದ 
ಕ್ರಿ.ಶ£೫೦ ರಲ್ಲ ಸ್ತ್ರೀಯರ ಮಾನಭಂಗ, ತುರುಗಳ ಅಪಹರಣದ ಸಮಯದಲ್ಲ ಮಾಗರಯ್ಯ ಪಣ್ಣಿ 
ಎಂಬುವನು ಹೋರಾಡಿ ಮಡಿಯುತ್ತಾನೆ. ಈ ವೀರಗಲ್ಪನ ಪಕ್ಕದಲ್ಲ ಇದೇ ವಿಷಯವನ್ನೊಕಳಗೊಂಡ 
ಇನ್ನೊಂದು ವೀರಗಲ್ಲನಲ್ಲ ಹೋರಾಡಿ ಮಡಿದವನು ಮಾತ್ರ ಮಲ್ಲಯೂರ ಭಾಮಯ್ಯನಾಗಿದ್ದಾನೆ. ಈ 
ಇಬ್ಬರು ವೀರರು ಒಟ್ಟಗೆ ಹೋರಾಡಿ ಪ್ರಾಣವನ್ನು ತೆತ್ತಿರಬೇಕು. ಅದಕ್ಷೆ ಒಂದೇ ಕಾಲದ, ಒಂದೇ ವಿಷಯ 
ಬೇರೆ ಬೇರೆ ಎರಡು ವೀರಗಲ್ಲನ್ನು ನಿಲ್ತಸಿದ್ದಾರೆ””. ನೆಲವಾಗಿಲುನಲ್ಲ ದೊರೆತ ವೀರಗಲ್ಲನ್ನು ಗಮಸಿಸಿದರೆ 
ಇದು ಪೇಬ್ಣುಯಲ್‌ ಇರಬಹುದು ಯಾಕೆಂದರೆ ವೀರನ ಹಿಂದೆ ಎಡಕ್ಕೆ ಬಲಕ್ಕೆ ಇಬ್ಬರು ಸ್ರೀಯರಿದ್ದು, 
ವೀರನು ಶತ್ರು ತಲೆಯನ್ನು ತನ್ನ ಬಲಗಾಅಲಯುಂದ ತು*ತಿರುವುದನ್ನು ನೋಡಿದ್ದರೆ ಬಹುಶಃ ಊರಿನ 


ಮೇಲೆ ದಾಳ ಮಾಡಲು ಬಂದ ಕಳ್ಳನ ತಲೆಯನ್ನು ವೀರನು ತುಅತ್ತಿರಬಹುದು. 
೫. ಊರಳವು 


ಯುದ್ದದಲ್ಲ ಗೆದ್ದ ಸಂದರ್ಭದಲ್ಲ ಮಾತ್ರವಷ್ಟೇ ಅಲ್ಲದೆ. ದಾಆಳಕೋರರು ಆಗಾಗ ಗ್ರಾಮಗಳ 
ಮೇಲೆ ಆಕ್ರಮಣ ಮಾಡಿ ಊರಿನ ಸಂಪತ್ತನ್ನು ಅಪಹರಿಸಿ, ದೋಚಿಸುವುದರ ಊರಿಗೆ ಕೊಳ್ಳ (ಬೆಂಕಿ) 
ಇಟ್ಟು ಹೋಗುತ್ತಿದ್ದರು. ಅನೇಕ ಬಗೆಯಲ್ಲಿ ಸ್ರೀ ಮಾನ ರಕ್ಷಣಿಗಾಗಿ ಹೋರಾಡಿ ಮಡಿದ ವೀರರಿಗೆ, ಅವರ 
ತ್ಯಾಗಕ್ಕೆ. ಭೂದಾನವನ್ನು ನೀಡಿರುವುದರ ಮೂಲಕ ಅನಾಥವಾದ ಅವರ ಕುಟುಂಬಕ್ಕೆ ಆಶ್ರಯವನ್ನು, 
ಬದುಕಿನಲ್ಲ ಸ್ಥಿರತೆಯನ್ನು ಮೂಡಿಸುವ ಕೆಲಸ ಮಾಡುತ್ತಿದ್ದರು. ಗ್ರಾಮದವರಲ್ಲದೇ ಆಳರಸರಲ್ಲ ಅವರ 
ಕುಟುಂಬದ ತಂದೆ. ತಾಯಿ. ಚಿಕ್ಕಪ್ಪ. ಅಣ್ಣ. ತಮ್ಮ. ಅಳಯ. ಮಾವ. ಹೆಂಡತಿ. ಮಕ್ಕಳೂ ಕೂಡ 


ವೀರಗಲ್ಲನ್ನು ನಿಲ್ಲಸಿ ಗೌರವ ಸೂಚಿಸಲು ಶಾಸನಗಳನ್ನು ಹಾಕಿಸುತ್ತಿದ್ದರು. 


ವ .ಕ-೧೦, ಮು.ತಾ.೧೬೧, ೧೬೩, ಕ್ರಿ.ಶ.€೯೫೦, ತಾವರೆಕೆರೆ. 


೪೩೨ 


ಯಾವುದೇ ಯುದ್ದವಾಗಲಅ, ಹೋರಾಟವಾಗಲ ಅಥವಾ ವೈಯುಕ್ತಿಕ ದ್ವೇಷಕ್ಕೆ ಮಹಿಳೆಯರು, 
ಮೂಕ ಪ್ರಾಣಿಗಳು (ತುರುಗಳು) ಬಅಯಾಗುತ್ತಿತ್ತು. ಮಹಿಳೆಯರು ಯಾವ ಸ್ಥಿತಿಯಲ್ಲೇ ಇರಲ, 
ಮಲಗಿರಅ, ಮಗುವಿಗೆ ಮೊಲೆ ಯುಡಿಸುತ್ತಿದ್ದರು. ಮಕ್ನಳಗೆ ಕೈ ತುತ್ತು ತಿನ್ನಿಸುತ್ತಿರಅ, ಹೊಲದಲ್ಲ. 
ಮನೆಯಲ್ಲ ಕೆಲಸದಲ್ಲ ಮಾಡುತ್ತಿರುವಾಗಲೇ ಶತ್ರುಗಳು ಮುಂಚ್ಚ್ಹೂನೆಯುಲ್ಲದೇ ದಾಆ ಮಾಡಿ 
ಊರುಗಳಗೆ ನುಗ್ಗಿ ಅಬಲೆಯರಾದ ಎಷ್ಟೊ ಸ್ತ್ರೀಯರು, ಮಾನ-ಪಶೀಲ ಕಳೆದು ಕೊಂಡಿರುವರೊ? 
ದೈಹಿಕವಾಗಿ ಊನ, ಎಷ್ಟು ಜನರ ಹತ್ಯೆಗಳು. ಅವಮಾನ ತಾಳಲಾರದೆ ಅದೆಷ್ಟೋ ಮಹಿಳೆಯರು 
ಆತ್ಮಹತ್ಯೆ ಮಾಡಿಕೊಂಡಿರುವರೋ ಗೊತ್ತಿಲ್ಲ. 


ಇಂತಹವರ ವಿರುದ್ಧ ಹೋರಾಡುತ್ತಿದ್ದವರು ಸಾಮಾನ್ಯ ಜನರೇ ಹೊರತು ಆಕರಸರಾಗಲೀ. 
ಅಧಿಕಾರಿಗಳಾಗಲೀ ಅಲ್ಲ. ಆಯಾ ಗ್ರಾಮದ ಯುವಕರೇ ದಾಳಗಳನ್ನು ಎದುರಿಸಿ ಸೀ ಸಮೂಹದ 


ಕಣ್ಣೀರನ್ನು ಒರೆಸಬೇಕಾಗುತ್ತಿತ್ತು. ಒಂದು ಸಣ್ಣ ಗೌರವವನ್ನೇ ವೀರಗಲ್ಲುಗಳ ನಿರ್ಮಾಣ. ಹೋರಾಟದಲ್ಲ 


9 
[a9] 
ವಿ 


ಮಡಿದ ವೀರನ ಕುಟುಂಬಕ್ಕೆ ದಾನ ಧರ್ಮ ನೀಡುವ ಪದ್ಧತಿಯೇ ಹೊರತು ಅವಮಾನಕ್ಲೊಳಗಾದ 
ಅಥವಾ ಅತ್ಯಾಚಾರಕ್ಕೊಳಗಾದ ಯಾವ ಮಹಿಳೆಗೂ ಪರಿಹಾರ ಸಿಕ್ಕಿದ ಉದಾಹರಣಿಯುಲ್ಲ. ವೀರನ 
ಶೌರ್ಯವನ್ನು ಚಿತ್ರಿಸುವ ಉಮೇದಿನಲ್ಲ ಹಾನಿಗೊಳಗಾದ ಮಹಿಕೆಯರ ನೋವನ್ನು ಸಾಂತ್ರನಗೊಆಸಲು 
ಅಥವಾ ಧೈರ್ಯ. ಭರವಸೆ ನೀಡೋದನ್ನು ಬಟ್ಟು ಬಲ್ಪದ್ದಾರೆ. 


ನೊಕಂಬರಾಧಿಕಾರಾವಧಿಯಲ್ಲ ಕ್ರಿ. ಶ೯೦೦ ರಲ್ಲ ಉರಾಳ ಕಳವರ ತಿರು ರಾಜ್ಯದಲ್ಲಿ 
ಮಳ್ಳೆಗಾವುಂಡನು ಮತ್ತು ಚಾವಾಗಾವುಂಡನು, ತುವಗಾವುಂಡನು ಸತ್ತನು. ಎರೆಯಪ್ಪನು ಈ ಕಲ್ಲನ್ನು 
ಸ್ಥಾಪಿಸಿದನು””. ಚೋಳನ ಕಾಲದಲ್ಲ ದುಗ್ಗಯ್ಯ ಗಾವುಂಡರ ಮಕ್ಕಳಾದ ಒದೆ"ಯುವ ಮಾತ್ತಣ್ಣ 
ವೇಳರು. ಗಂಗೆಗೊಂಡ ಚೋಳಗಾವುಂಡನು. ದೋರಯ್ಯನು ಈ ಮೂವರು ಉಳರುವಿನಲ್ಲಾದಿ ಸತ್ತು 
ಪ್ರರ್ಗತರಾದರೆ ಇವಗೆಯ್ದ ಕ್ರಿ.ಶ.೧೦೫೧ರಲ್ಲ ಮಣ್ನೆನಾಡಾ ಚರಿಗೆ ಮುದುಗೆರೆಯ ಕೆಳಗೆ ಕಂಡುಗ ಗದ್ದೆ 
ಎಲ್ಲ ಕಾಲಕ್ಕು ಮಾನ್ಯಮಾಗಿ ಕೊಟ್ಟನು”. 


ಆ) ಮಾಸ್ತಿ ಕಲ್ಲುಗಳು 


ಒಬ್ಬ ವ್ಯಕ್ತಿ ಅಥವಾ ರಾಜ ಯಾವುದೋ ಕಾರಣಕ್ಕೆ ಮಡಿದರೆ ಅವನ ಪತ್ನಿ ತನಗೆ ಇಷ್ಟವಿರಲ 
ಅಥವಾ ಇಲ್ಲದಿರಅ ಅವನೊಂದಿಗೆ ಚಿತೆಯನ್ನೇರಿ ಮರಣವನ್ಮಪ್ಪುವುದೆ ಸತಿ ಸಹಗಮನವಾಗಿದೆ. ಅಂದರೆ 


 ಎ.ಕ-೯, ಹೊ.ತಾ.೧೩, ಕ್ರಿ.ಶ.೯೦೦, ಸಿದ್ದನಹಳ್ಳಿ. 


 ಎ.ಕ-೯, ಅನುಬಂಧ, ನೆ.ತಾ.೧೮೪, ವರನಾಯಕನಹಳ್ಳಿ. 


ಪತಿಯು ಯುದ್ದದಲ್ಲಯಾಗಲೀ, ಯಾವುದೇ ಹೋರಾಟದಲ್ಲಾಗಳೀ (ಊರಿನ ರಕ್ಷಣೆಯಲ್ಲ. ಗೋವುಗಳ 
ರಕ್ಷಣೆಯಲ್ಲಿ). ವೃದ್ದಾಪ್ಯದಿಂದಾಗಲೀ. ಅನಾರೋಗ್ಯದಿಂದಾಗಲೀ. ಯಾವುದೇ ಕಾರಣದಿಂದಾಗಲೀ 
ಮರಣಿಸಿದಾಗ ಮಡಿದ ಪತಿ ಜೊತೆಯಲ್ಲಿಯೇ ಚಿತೆಯೇರಿ ಸಜೀವವಾಗಿ ಪ್ರಾಣಾರ್ಪಣಿ ಮಾಡುವ 
ಅಥವಾ ಸಜೀವ ಸಮಾಧಿಯಾಗುವ ಅಥವಾ ತಮ್ಮ ಕೈಯಾರೆ ತಾವೇ ಕಠಾರಿಬುಂದ ಇರಿದುಕೊಂಡು 
ಅಥವಾ ಸಲ್ಲೇಖನ ಪ್ರತದಿಂದ ಮರಣ ಪಡೆಯುತ್ತಿದ್ದನ್ನ ಮಾಸ್ತಿ ಮರಣ ಅಥವಾ ಮಹಾಸತಿ ಮರಣ 
ಎಂದು ಕರೆಯಲಾಗುತ್ತದೆ. ಇಂತಹ ಮಹಾಸತಿಯರ ನೆನಪಿಗಾಗಿ ಹಾಕಿಸುತ್ತಿದ್ದ ಸ್ಕಾರಕಗಳಗೆ ಸತಿಗಲ್ಲು. 
ಮಹಾಸತಿಗಲ್ಲು ಮುಂತಾದ ಹೆಸರುಗಳಂದ ಕರೆಯುತ್ತಾರೆ. 


ಸಹಗಮನ ಪದ್ಧತಿಯು ಉಗಮಕ್ಷೆ ಕಾರಣಗಳನ್ನು ಹುಡುಕದರೆ ರಾಜ ಮನೆತನಗಳು ಹಾಗೂ 
ಧಾರ್ಮಿಕ ಸಂಸ್ಥೆಗಳು ಒಂದಕ್ಕೊಂದು ಪೂರಕವಾಗಿ ಬೆಳೆದ ಕಾಲದಲ್ಲ ಮಹಿಳೆಯ ಪಾತಿವ್ರತ್ಯ 
ಗುಣವನ್ನು ಸಮಾಜದಲ್ಲನ ಜನತೆ ತಿಆಸಲು ಈ ಘೊರ ಆಚರಣೆಯನ್ನು ಜಾರಿಗೆ ತಂದಿದ್ದಾರೆ. 


ಸತ್ತ ವ್ಯಕ್ತಿಯೊಂದಿಗೆ ಅವನ ಪ್ರಿಯ ವಸ್ತುಗಳನ್ನು ಹೂಳಬೇಕೆಂಬ ಇಲ್ಲವೇ ಸುಡಬೇಕೆ೦ಬ 
ಭಾವನೆ ಈ ಸಂಪ್ರದಾಯಕ್ಕೆ ದಾರಿ ಮಾಡಿಕೊಟ್ಟರ ಬಹುದಾದರೂ ಇದರ ಉಗಮಕ್ಕೆ ೩ ವ್ಯವಹಾರಿಕ 
ಕಾರಣಗಳನ್ನು ಊಹಿಸಬಹುದು. 


(ಅ) ಮರಣದ ತರುವಾಯ ತನ್ನು ಸತಿ ಮನಸಾ ಇಲ್ಲವೇ ಮನಸ್ಸಿನಲ್ಲದೆ ಅನ್ಯರಿಗೆ ವಶವಾಗಬಹುದೆಂಐಬ 
ಪುರುಷ ಪ್ರಧಾನ ಸಂಪ್ರದಾಯವನ್ನು ಸ್ಟೀಯರಿಗೆ ರೂಪಿಸಿಕೊಟ್ಲರಬಹುದು. 


(ಆ) ಪತಿಯ ಮರಣದ ತರುವಾಯ ತನ್ನು ಬದುಕುವಿಕೆ ಮತ್ತು ಪಾವಿತ್ಯಗಳ ಅನಿಶ್ಲಿತತೆ ಕಾರಣವಾಗಿ 
ವರ್ಗವೇ ಇದನ್ನು ರೂಪಿಸಿಕೊಂಡಿರಬಹುದು. 


9 
[a9] 
ವಿ 


(ಇ) ಪತಿಯ ಮರಣದ ತರುವಾಯ ಸತಿಯನ್ನೂ ಮರಣ ಕೂಪಕ್ಕೆ ತಳ್ಳ, ಅವಳ ಆಸ್ತಿಯನ್ನು 
ಸೆಳೆಯಲು 'ಪ್ರಭುವರ್ಗ' ಇಲ್ಲವೆ 'ಪುರೋಹಿತವರ್ಗ' ಈ ಯೋಜನೆಯನ್ನು ರೂಪಿಸಿರಬಹುದು. 


ಮಾಸಿಕಲ್ಲನಲ್ಲ ಸಹಗಮನ ಮತ್ತು ಅನುಗಮನ ಎಂದು ಎರಡು ರೀತಿಯ ಸತಿ ಆಚರಣೆಯುದ್ದು, 
ವೀರನೊಬ್ಣ ಮರಣಿಸಿದಾಗ ಆತನ ಶವದೊಡನೆ ಸಹ ಮರಣವನ್ನಪ್ಪುವುದನ್ನು ಸಹಗಮನ ಎಂದು. ಆ 
ವೀರನ ಶವ ದೊರೆಯದ ಸಂದರ್ಭದಲ್ಲ ವೀರನ ನೆನಪಿನ ಯಾವುದಾದರೂ ವಸ್ತುವೊಂದನ್ನು ಕೈಯಲ್ಲ 
ಹಿಡಿದು ಮರಣವನ್ಮ್ನಪ್ಪುವುದನ್ನು ಅನುಗಮನ ಎಂದು ಕರೆಯುತ್ತಾರೆ. ಅನುಗಮನ ಪದ್ಧತಿಗೆ 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಬೆಕತೂರಿನ ದೇಕಚ್ಛೆಯ ಶಾಸನ ಉತ್ತಮ ಉದಾಹರಣೆ ಎನ್ನಬಹುದು. 
ಮಹಾಸತಿ ಕಲ್ಲುಗಳಲ್ಪ ಶಾಸನಗಳಗಿಂತ ಶಿಲ್ಪದ ಕಲ್ಲುಗಳೇ ಹೆಚ್ಚಾಗಿ ಕಂಡುಬಂದಿದೆ. 


ವೀರ ಮಾಸ್ತಿಯರ ಶಿಲ್ಪ್ಲದಲ್ಲ ಯುದ್ದದಲ್ಲ ವೀರನು ಮರಣಿಸಿದಾಗ ಆತನ ಪತ್ನಿಯು ಸಹಗಮನ 
ಮಾಡಿದ ಸಂದರ್ಭದಲ್ಲ ವೀರನು ಆಯುಧಗಳನ್ನು ಜಡಿದಿದ್ದರೆ ಆತನ ಪಕ್ಷದಲ್ಲ ಸತಿಯು ಬಲಗ್ಯೆ 
ಮೇಲೆತ್ತಿ ಅಭಯ ಹಸ್ತ ತೋರುತ್ತಾ ಕಳಸ, ಕನ್ನಡಿಯನ್ನು ಹಡಿದು ಕೇದಿಗೆ ಹೂವುಗಳಂದ 
ಅಲಂಕ್ಕೃತರಾಗಿ ನಿಂತಿರುವ ಶಿಲ್ಪಗಳನ್ನು ಕಾಣಬಹುದು. 


ವಿಜಯನಗರ ಕಾಲದಲ್ಲ ಮಹಾಸತಿ ಶಿಲ್ಪ್ಲಗಳಲ್ಲ ಸತಿಯು ತೋಳನ್ನು ತೋರಿಸುವ ಪದ್ಧತಿಯು 
ಪ್ರಾರಂಭವಾಲುತ್ತು. ಶಿಲ್ಲದಲ್ಲ ಕಂಬದ ಹಾಗೇ ಅಥವಾ ಆಯತಾಕಾರದ ಮಾಸ್ತಿ ಕಲ್ಪನಲ್ಲ ಬಲ ಕೈ 
ಹೊರಗೆ ಬಂದು ಆಶೀರ್ವಾದ ಮಾಡೊ ರೀತಿಯ ಒಂದು ಸ್ತಂಭದಿಂದ ಹೊರಟ ಒಂದು ತೋಳು 
ಅಭಯ ಹಸ್ತವನ್ನು ಹಿಡಿದಿರುವಂತೆ, ಹಸ್ತದ ಇಕ್ಷೆಲಗಕಲ್ಲ ಸೂರ್ಯ, ಚಂದ್ರರ ಚಿತ್ರ, ವಿಜಯನಗರ 
ಕಾಲವನ್ನು ಸೂಚಿಸುವುದಕ್ಕಾಗಿ ಶಿಲ್ಲದ ಎರಡೂ ಪಕ್ಷಗಕಲ್ಲ ಸಣ್ಣರಂದ್ರಗಳನ್ನು ಕೊರೆದಿರುವುದು, ಹಸ್ತದ 
ತೋರು ಬೆರಳು ಹಾಗೂ ಹೆಲ್ಚೆರಕುಗಳ ಮಧ್ಯೆ ನಿಂಬೆ ಹಣ್ಣು ಅಥವಾ ಮಾದಲ ಫಲವಿರುತ್ತದೆ. ವೀರನ 
ಒಬ್ಬ ಪತ್ನಿ ಸಹಗಮನ ಮಾಡಿದ್ದರೆ ಸ್ತಂಭದಿಂದ ಒಂದು ಕೈ ಹೊರಬಂದಂತೆ ಇರುವುದನ್ನು ಒಕ್ಕೈ 
ಮಾಸ್ತಿಕಲ್ಲು (ಚಿತ್ರ ಸಂಖ್ಯೆ-ಆ೦) ಎ೦ದು, ವೀರನ ಇಬ್ಬರೂ ಪತ್ನಿಯರು ಸಹಗಮನ ಮಾಡಿದ್ದರೆ ಸ್ತಂಭದಿಂದ 
ಎರಡು ಕೈ ಹೊರಬಂದಂತೆ ಇರುವ ಶಿಲ್ಪವನ್ನು ಇಕ್ಕೆ ಮಾಸ್ತಿ ಕಲ್ಲು (ಚಿತ್ರ ಸಂಖ್ಯೆ-ಆ೧) ಎಂದು 
ಕರೆಯುತ್ತಾರೆ. ತೀರಾ ಅಪರೂಪಕ್ಕೆ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲ ಸತಿಯಾದವರ ಮಾಸ್ತಿಕಲ್ಲು 
ದೊರೆಯುತ್ತವೆ. 


ವೀರನಿಗೆ ಪ್ರಮುಖ್ಯತೆ ಕೊಡುವ ಕಲ್ಲುಗಕಲ್ಲ ವೀರನಿಗೆ ದೊಡ್ಡದಾಗಿ ಚಿತ್ರಸಿ ಮಾಸ್ತಿಯನ್ನು 
ಚಿಕ್ಕದಾಗಿ. ಹಾಗೇಯೇ ಮಾಸ್ತಿಗೆ ಪ್ರಾಮುಖ್ಯತೆಯನ್ನು ಕೊಡುವ ಕಲ್ಲುಗಕಲ್ಲ ಮಹಾಸತಿಯನ್ನು 
ದೊಡ್ಡದಾಗಿ, ವೀರನನ್ನು ಚಿಕ್ಕದಾಗಿ ಚತ್ರಿಸಿದ ಮಾಸ್ತಿಗಲ್ಲುಗಳು ದೊರೆಯುತ್ತದೆ. ಗ್ರಾಮೀಣ ಜನರ 
ಮನದಲ್ಲ ವೀರಗಲ್ಲುಗಳಗೆ ಐತಿಹ್ಯಗಳು ಇದ್ದಹಾಗೇ ಕೆಲವು ಕಡೆಗಳಲ್ಲ ಮಾಸ್ತಿಕಲ್ಲುಗಳಗೂ ಹಲವಾರು 
ಐತಿಹ್ಯಗಳು. ಹಲವಾರು ರೀತಿಯ ನಂಜಕೆಗಳು. ಗುಡಿಗಳು. ಆಚರಣೆಗಳ೦ಂದಾಗಿ ಕಥೆಗಳು ಸಹಜವಾಗಿ 
ಹುಟ್ಟರುತ್ತದೆ. ಚಿಕ್ಕ ಹೆಜ್ಞಾಜಯ ಮಾಸ್ತಿಕಲ್ಲು ಕತೆ. ಕೆಂಪಾಜಮ್ಮನ ಮಾಸ್ತಿ ಕಲ್ಪನಲ್ಲ ಮಾಸ್ತಿಯು 
ಸೀರೆಯನುಲ್ಪದ್ದು. ಕೈ ತೋಳು, ಕಿವಿ. ಕೊರಕಲ್ಲ ಆಭರಣಗಳವೆ. ತಲೆಕೂದಲನ್ನು ಕಟ್ಟರುವಳು. 
ಸೊಂಟದ ಮೇಲೆನ ಮಗುವನ್ನು ಎಡಗ್ಯೆಯುಂದ ಹಿಡಿದಿರುವಳು. ಬಲಗ್ಯೆಯಲ್ಲ ಹೂವಿದೆ. 


೪೩೫ 


ಸಾಮಾನ್ಯವಾಗಿ ಸಹಗಮನ ಮಾಡುವವಳು ಬೆಂಕಿಯಲ್ಲ ಹಾರುತ್ತಾಕೆಂಬ ಭಾವನೆಯುದೆ. 
ವಾಸ್ತವವಾಗಿ ವೈದಿಕ ಮೂಲಗಳಂದ ಹರಡಿಕೊಂಡ ಸತಿಯ ಅಆಚರಣೆಯುಂದಾಗಿ ಈ ರೀತಿಯ 
ಅಂತ್ಯಕ್ರಿಯೆ ಸ್ತಾಭಾವಿಕವೇ ಆಗಿದ್ದರೂ ಸಮಾಧಿಯಾಗಿ ಮರಣ ಹೊಂದಿದ ಉದಾಹರಣಿಗಳೂ ಇದೆ. 
ಅಗ್ನಿ ಪ್ರವೇಶದ ಮೂಲಕ ಸಮಾಧಿ ಹೊಂದಿ ಸಹಗಮನ ವೈದಿಕೇತನ ಅಂತ್ಯ ಸಂಸ್ಥಾರ ವಿಧಿಯ 


ಪ್ರಭಾವ 


ಮಹಾಸತಿಯ ಜನಪದ ಗೀತೆಗಳ (ಕಥೆಯ ರಚನಾ ಕ್ರಮವು) ವೀರನ ಶೌರ್ಯ, ಮದುವೆಗೆ 
ಹೆಣ್ಣು ಕೇಳಲು ಬರುವುದು, ಮದುವೆಯ ಸಿದ್ದತೆ. ಗಂಡನಾದವನು ಹೋರಾಟಕ್ಕೆ ಹೋಗುವುದು. 
ಮದುವೆಯ ಪ್ರಾರಂಭದ ಘಟನೆಗಳು, ವೀರನ ಸಾವು. ಮಾಸ್ತಿ ಕೊಂಡದ ಸಿದ್ದತೆಗಳು. ಬಂಧು ಬಳಗ 
ನೆರೆದು ಶೋಕಿಸುತ್ತಿರುವುದು. ಮಾಸ್ತಿಕೊಂಡಕ್ಕೆ ಜಕುವುದು”” ಹೀಗೆ ವೀರನ ಶೌರ್ಯದಿಂದ ಸತಿಯೂ 
ಮಹಾಸತಿಯಾಗುವರೆಗೂ ಗೀತೆಗಳೂ ಕತೆಯು ಅಡಗಿರುತ್ತದೆ. ಹಾಗೇಯೆ ಜನಪದ ಗೀತೆಯ 
ವೀರನೊಂದಿಗೆ ವಿವಾಹ ಮತ್ತು ಸತಿ ಸಹಗಮನಕ್ಕೆ ವಿರೋಧ ಭಾವಗಳು ವ್ಯಕ್ತವಾಗುತ್ತದೆ. ವೀರನಿಗೆ 
ಮದುವೆ ಮಾಡಿಕೊಡದೆಂದು ಕೆಲವರು ಅಭಿಪ್ರಾಯ ಪಟ್ಟರೆ ಹಾಗೂ ಮದುವೆಯ ಸಂಬಂಧಕ್ಷೆ ಬಾಗಿಅನ 
ಮುಂದಿನ ಗೌಆ, ಬಾಗಿಅನ ಹಿಂದೆ ಇರುವ ಹಲ್ಪ್ಲ. ಬಳೆಗಾರ ಸೆಟ್ಟ ಬಳೆ ತೊಡಿಸುವಾಗ ಒಂದು ಸೀನನ್ನು 
ಸೀನುವುದು ಮದುವೆ ಬೇಡವೆಂದು ಹೇಳುತ್ತಾರೆ. ಸತಿಯನ್ನು ಸಹಗಮನ ಮಾಡಬೇಡವೆಂದು 
ಬಂಧುಗಳು ಕೇಳಕೊಂಡರು. ಕೊಂಡಕ್ಷೆ ಜೀಕುವ ಮಹಾಸತಿಯೇ ತಾನು ತನ್ನ ನಿಶ್ಚಯವನ್ನು 
ಬದಲಅಸಲಾರನೆಂದೂ ಹೇಳುವ ಮಾತೇ ಆಗಿದೆ. ಪಾತಿವ್ರತ್ಯ ಕಾಪಾಡಿಕೊಳ್ಳುಲು ಅವಳಗೆ ಇರುವ ಏಕೈಕ 
ಮಾರ್ಗವಿದೆಸನಿಸುತ್ತದೆ. ಒಂದು ಸತಿಗೀತೆಯಲ್ಲ ಬೆಂಕಿಗೆ ಜೀಕುವುದನ್ನು ಮದುವೆಯೆಂಬಂತೆ, ಧಾರೆ 
ಎರೆಯುವ ಕ್ರಿಯೆ ಎಂಬಂತೆ ವಿವರಿಸಲಾಗಿದೆ”. 


ಗಂಡ ಸತ್ತರೂ ಗಂಡನಿಂದ ಕೊಲೆಯಾದರೂ ಮತ್ತೆ ಜೀವಗೊಂಡು ಬದುಕುವ ಸ್ತ್ರೀದ್ಯೈವಗಳಗೆ 
ಹೋಪಲಸಿದರೆ, ಮರಣದ ಪತಿಯನ್ನು ಹಿಂಬಾಲಅಸಿದ ಸ್ತ್ರೀಯರು ದೈವನಾಗುವುದು ಪುರುಷ 
ಸಂಸ್ಕೃತಿಯಲ್ಲ ಸಹಜವಾಗಿದೆ. ಪತಿ ಸಾವಿನ ನಂತರ ಹೆಂಡತಿಯು, ಸತಿಯು ಹೋಗಿ ಮಾಸ್ತಿಯಾದರೆ, 
ದುರಂತ ಸಾವಿಗೀಡಾದ ಸ್ತ್ರೀಯರು ದೈವೀಕರಣಗೊಂಡ ಇನ್ನೊಂದು ರೂಪ ಮಾಸ್ತಿಯಾದದು””. 
ಮಾಸ್ತಿ ದಹನಕ್ಕೆ ನಿಶ್ಚಯವಾದಾಗಲೇ ಜನರ ನಂಜಕೆಯಲ್ಲ ಅವಳು ಅತಿಮಾನುಷ ವ್ಯಕ್ತಿ. ದೇವತೆಗೆ 


ಡಾ.ಬಸವರಾಜ ಕಲ್ಗುಡಿ :- ನಕ್ಷೆ ನಕ್ಷತ್ರ, ಕನ್ನಡ ಮತ್ತು ಸಂಸ್ಥೃತಿ ಇಲಾಖೆ, ಪು.ಸಂ-೨೭೫ & ೭೬. 
 ಬ್ರಸವರಾಜ ಕಲ್ಲುಡಿ:- ಮಹಾಸತಿ ಆಚರಣೆ ಒಂದು ಅಧ್ಯಯನ, ಪು.ಸಂ- ೬೮ & ೨೭೭. 
ಕರ್ನಾಟಕ ಶಾಕ್ಷಪಂಥ :- ರಹಮತ್‌ ತರೀಕೆರೆ, ಪು-೪೩. 


ಅಪಿ 


ಸಮಾನಳಾಗಿ ಕಾಣುತ್ತಾಳೆ. ಈಗಲೂ ಅನೇಕ ಕಡೆಗಕಲ್ಲ ಮಾಸ್ತಿಕಲ್ಲು. ಮಾಸ್ತಿ ಗುಡಿಗಳನ್ನು ಹಳ್ಳಗಕಲ್ಲ 
ಪೂಜಸುತ್ತಾರೆ. ಕೆಲವು ಹಳ್ಳಗಳನ್ನು ಮಾಸ್ತಿಯ ಹೆಸರಿನಿಂದಲೇ ಕರೆಯುವುದುಂಟು. ಜನರು ತಮ್ಮ 
ಪೈರು ಚೆನ್ನಾಗಿ ಬೆಳೆಯಲು ಇವಳಗೆ ಮೊದಲ ಪೂಜೆ ಮಾಡುತ್ತಾರೆ. ತಮ್ಮ ಮಕ್ಕಳು ಮರಿಗಳಗೆ 
ಕಾಯುಲೆ ಕಸಾಲೆಗಳಾದರೆ ಹರಕೆ ಕಟ್ಟಕೊಳ್ಳುತ್ತಾರೆ. 


ಕರ್ನಾಟಕದಲ್ಲ ಮಹಾಸತಿ ಆಚರಣೆಯು ಹೋರಾಟದ ವೃತ್ತಿಗೆ ಮೀಸಲಾದ, ನಾಯಕ, ಗೊಲ್ಲ 
ಗಾವುಂಡ ವರ್ಗಗಕಲ್ಲ ಮಾತ್ರ ಪ್ರಧಾನವಾಗಿ ಇದ್ದ ಹಾಗೆ ಕಾಣುತ್ತದೆ. ಮಹಾಸತಿಯಮ್ಮನ ಆಚರಣೆ. 
ಹಲ್ಲ. ಐತಿಹ್ಯಗಳು ಮುಖ್ಯವಾಗಿ ಈಗಲೂ ನಾಯಕ ಗೊಲ್ಲ. ಗೌಡ. ಕೆಲವು ಹರಿಜನ ವರ್ಗಗಕಲ್ಲ ಮಾತ್ರ 
ಉಳದು ಬಂದಿದೆ. ಉತ್ತರ ಭಾರತದಲ್ಲ ಬಹುಪಾಲು ಕ್ಷತ್ರಿಯ ವರ್ಗಕ್ಕೆ. ಕ್ರಮೇಣ ಬ್ರಾಹ್ಮಣ ವರ್ಗಕ್ಕೆ 
ಮೀಸಲಾಗಿದ್ದ ಸತಿ ಸಹಗಮನ ಕರ್ನಾಟಕದಲ್ಲ ಬಹುಪಾಲು ಕೆಳವರ್ಗ ಕೆಕಜಾತಿಗಕಳಲ್ಲ ಮಾತ್ರ 
ವ್ಯಾಪಕವಾಗಿ ಹರಡಿತ್ತು”. ವೈಭವ್ಯವು ಶಾಪವಾಗಿರದ ಸಾಮಾಜಕವಾಗಿ ಕೆಳಪ್ಪರಕ್ಕೆ ಸೇರಿದ ಸ್ತ್ರೀಯರು 
ಸತಿಹೋಗಿರುವುದು ಗಮನಾರ್ಹ. ಸತಿಯನ್ನು ಒಂದು ಮೌಲ್ಯವಾಗಿ ಆ ಹೊತ್ತಿಗೆ ಕೆಳಜಾತಿಯವರಲ್ಲ 
ಬತ್ತಲಾಗಿತ್ತೋ ಅಥವಾ ಅನಿರೀಕ್ಷತ ದುರಂತ ಎದುರಿಸಲಾರದ ಶೋಕ ಇದಕ್ಕೆ ಕಾರಣವೇ ಸ್ತ್ರೀಯರ 
ಬದುಕುವ ಹಕ್ಕನ್ನು ಪ್ರಭುತ್ತ ಮತ್ತು ಅದರ ಯುದ್ಧಗಳು ಪರೋಕ್ಷವಾಗಿ ಕಸಿದುಕೊಂಡು ಅವರನ್ನು 
ದೈವಗಳಾಗಿಸಿರುವ ಸಾಧ್ಯತೆಗಳವೆ. ದಂಡಿಗೆ ಹೋಗುವ ಅನಿವಾರ್ಯತೆ ಕೆಳವರ್ಗದವರಿಗೆ ಇರುತ್ತಿತ್ತು. 
ಹಾಗೆ ಹೋಗುವಾಗ ರಣರಂಗದಲ್ಲ ತಾವು ಸತ್ತರೆ ಸತಿಹೋಗ ಬೇಕೆಂದು ಸೈನಿಕರು ಮಡದಿಯರಿಂದ 
ವಚನ ಪಡೆಯುತ್ತಿದ್ದರೆನಿಸುತ್ತದೆ. 


ಬೌದ್ಧ ಧರ್ಮದಲ್ಲ ಗಂಡು ಹೆಣ್ಣುಗಳ ಸಂಬಂಧ ಹೆಚ್ಚು ಉದಾರ ಮನೋವ್ಯತ್ತಿಬುಂದ ಕೂಡಿತ್ತು. 
ವಿಧವೆಯಾದವಳು ಮರು ಮಧುವೆಯಾಗ ಬಹುದಾಗಿತ್ತು. ಇಲ್ಲವೇ ಸಂಘವನ್ನು ಸೇರಬಹುದಾಗಿತ್ತು. 
ಇದರಿಂದಾಗಿ ಸತಿಪದ್ಧತಿಯು ಬೌದ್ದರಲ್ಲ ಇರಲಲ್ಲ. ಮುಂದೆಯೂ ಅದು ಆ ಧರ್ಮದ ಜನರಲ್ತ 
ಪ್ರವೇಶಿಸಲಲ್ಲ. ಸ್ತ್ರೀಯರಿಗೆ ಆಸ್ತಿಯ ಮೇಲೆ ಹಕ್ನು ಕೂಡ ಇರುವುದನ್ನು ಬೌದ್ಧ ಧರ್ಮ ಸಮರ್ಥಿಸುತ್ತದೆ. 


ಜೈನರಲ್ಲೇ ಇದ್ದ ಎರಡು ಪಂಗಡಗಳಲ್ಲ ಸ್ಲೀಯರ ಬದ್ದೆ ಭನ್ನಾಭಿಪ್ರಾಯಗಳದ್ದವು. ದಿಗಂಬರರು 
ಹೆಣ್ಣು ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲೆಂದೂ ಅವಳು ಗಂಡಾಗಿಯೇ ಹುಟ್ಟ ಮುಕ್ತಿ ಪಡೆಯ 


”“ ಬಸವರಾಜ ಕಲ್ಲುಡಿ :- ಮಹಾಸತಿ ಆಚರಣೆ ಒಂದು ಅಧ್ಯಯನ, ಪು.ಸಂ- ೨೮೦, ೨೮೧, ೨೮೨. 


೪೩೭ 


ಖೇಕಾಗುತ್ತದೆಯೆಂದೂ, ಶ್ರೇತಾ೦ಬರರು ಹೇಣ್ಣು ತೀರ್ಥ೦ಕರಳಾಗ ಬಲ್ಲಾಳು ಎನ್ನುವುದಕ್ಕೆ ೧೯ನೇ 
ತೀರ್ಥ೦ಕರಳಾದ ಮಲ್ತಯನ್ನು ಉದಾಹರಿಸುತ್ತಾರೆ”. 


ಜೈನಧರ್ಮದಲ್ಲ ವ್ಯಕ್ತಿಯೊಬ್ಬ ಯುದ್ಧದಲ್ಲ ಮರಣಿಸಿರಅ ಅಥವಾ ಸಲ್ಲೇಖನದಿಂದ ಸಮಾಧಿ 
ಮರಣ ಪಡೆದಿರಲಅ, ಒಟ್ದಾರೆ ಮರಣಿಸಿದ ಸಂದರ್ಭದಲ್ಲ ಆತನ ಪತ್ನಿ ಅಥವಾ ಪತ್ನಿಯರು 
ಸಲ್ಲೇಖಬನದಿಂದ ಸಮಾಧಿಮರಣ ಪಡೆದಿರುವ ಸ್ಕಾರಕ ಶಿಲೆಯನ್ನು 'ಮಾಸ್ತಿ ನಿಸಿದಿಗಲ್ಲು' ಎಂದು 
ಕರೆಯಲಾಗುತ್ತದೆ. 


ಮಾಸಿ ಕಲ್ಲುಗಳು ಗಂಡನ ಹಿಂದೆ ಸಹಗಮನ ಮಾಡಿದ ಮಹಾಸತಿಯರ ಕಲ್ಲುಗಳೇ 
ಸಾಮಾನ್ಯವಾಗಿ ಎಲ್ಲಾ ಮಾಸ್ತಿ ಕಲ್ಲುಗಳು ಶಿಲ್ಪ ಕಲ್ಲುಗಳು ಮಾತ್ರವೇ ಆಗಿದ್ದು ಅಪರೂಪಕ್ಕೆ ಎಂಬಂತೆ 
ಕೆಲವು ಶಾಸನೋಕ್ತ ಕಲ್ಲುಗಳಾಗಿರುತ್ತವೆ. ಈ ಮಾಸ್ತಿ ಕಲ್ಲುಗಳು ಸಂಸ್ಕೃತಿಯ ಪ್ರತೀಕಗಳಾಗಿದ್ದು 
ಹಲವಾರು ಮಾಸ್ತಿಕಲ್ಲುಗಳನ್ನು ಜಲ್ಲೆಯಾದ್ಯಂತ ಗುರ್ತಿಸಬಹುದಾಗಿದೆ. ಗಂಗರ ಕಾಲದಲ್ಲ ಈ ರೀತಿಯ 
ಸತಿಗಲ್ಲುಗಳ ಸಂಖ್ಯೆ ಬಹಳಷ್ಟಿದ್ದರು ಜಲ್ಲೆಯಲ್ಲ ಅವುಗಳ ಸಂಖ್ಯೆ ಬೆರಳೇಕಿಕೆಯಷ್ಟೆ ಎಂದು ಹೇಳಬಹುದು. 


ದೊಡ್ಡಹೆಜ್ಞಾಜಯಲ್ಲ ಸುಮಾರು ಆರು ಅಡಿ ಎತ್ತರ ಮತ್ತು ಮೂರು ಅಡಿ ಅಗಲವಿರುವ ತೋಳನ 
ಶಿಲ್ಲವಿರುವ ಮಹಾಸತಿ ಕಲ್ಲನಲ್ಲ ಕೈಯಲ್ಲ ತೋರು ಬೆರಳನ ನಡುವೆ ಹೂವಿನ ಮೊಧ್ಗನ್ನು 
ಹಿಡಿದಿರುವಂತೆ, ಕಂಬದ ಮೇಲ್ಭಾಗದ ಕಳಸದ ಆಕಾರದಲ್ಲ ಕೆತ್ತಲಾಗಿದ್ದು, ಕಲ್ಲನಿಂದ ಹೊರ ಭಾಗಕ್ಕೆ 
ಉಜ್ಜಕೊಂಡಿರುವಂತೆ. ದೇವನಹಳ್ಳ ತಾಲೂಕಿನ ಬನಹಳ್ಳ ಕೆರೆಯ ಏರಿಯ ಮೇಲೆ ಒಂದು (ಚಿತ್ರ ಸಂಖ್ಯೆ- 
೬೨) ಸತಿಗಲ್ಲು ಇದ್ದು, ಅದಕ್ಷೆ ಕಲ್ಲು ಚಪ್ಪಡಿಬುಂದ ಗುಡಿಯನ್ನು ನಿರ್ಮಿಸಿ ಪೂಜಸಲಾಗುತ್ತಿದೆ ಇಲ್ಲ 
ಮೂರು ಶಿಲ್ಪಗಳದ್ದು ಒಬ್ಬ ಪುರುಷ ಇಬ್ಬರು ಸ್ತೀಯರಿದ್ದಾರೆ. ಪುರುಷನು ಸರ್ವಾಭರಣಭೂಷಿತನಾಗಿ 
ಅಂ೦ಜಲಅ ಮುದ್ರೆಯೊಂದಿಗೆ ನಿಂತಿದ್ದಾನೆ. ಬಲಭಾಗದಲ್ಲನ ಸ್ತ್ರೀಯು ಸಹ ಅಂಜಲಆ ಮುದ್ರೆಯಲ್ಲದ್ದಾಳೆ. 
ಐಡಭಾಗದಲ್ಪನ ಸ್ತ್ರೀಯು ಬಲಗ್ಯೆಯನ್ನು ಮೇಲಕ್ಕೆ ಎತ್ತಿ ಎಡಗ್ಯೆಯಲ್ಲ ಒಂದು ಗಂಟನ್ನು ಹಿಡಿದಿದ್ದಾಳೆ. 
ಸ್ತೀಯರಿಬ್ಬರು ದಪ್ಪದಾದ ಧಮ್ಮಿಲ್ಲಗಳನ್ನು ಹಾಕಿದ್ದಾರೆ. ರಾಜೇಂದ್ರ ದೇವರ ಆಳ್ವಕೆಯಲ್ಲ ರಾಯರಾಯ 
ವೆಲ್ಲನ್‌ ಪ್ರಮಾಡಿ...... ಹೆಂಡತಿ ಸೊಮ್ಮಕ್ಷನು ಬೆಂಕಿಯನ್ನು ಪ್ರವೇಶಿಸಿದಕು. ಈ ಕಲ್ಲನ್ನು ಮಾಡಿಸಿದವರು 


ತಿಪ್ಪೂರು ಒಡೆಯರಾದ ಪಸುಪೊನ್ನ ಮೆಂಟ ರಾಜಾಧಿರಾಜ ಮವೆಂತ ವೆಲ್ಲರ್‌””. 
ವೀರ ಮಾಸ್ತಿಕಲ್ಲುಗಳು 


 ಬ್ರಸವರಾಜ ಕಲ್ಲುಡಿ :- ಮಹಾಸತಿ ಆಚರಣೆ ಒಂದು ಅಧ್ಯಯನ, ಪು.ಸಂ-೨೪, ೨೫, ೨೬. 
 ಎರ,ದೇ.ತಾ.೧೪, ಕ್ರಿ.ಶ.೧೦೬೭, ತಮಿಳು, ಬ್ಯಾಡರಹಳ್ಳಿ. 


ಅಷ 


ಒಂದು ರೀತಿಯಲ್ಲ ವೀರ ಅಥವಾ ಮಾಸಿ ಕಲ್ಲುಗಳು ಒಂದು ನಾಣ್ಯದ ಎರಡು ಮುಖಗಳ 
ಹಾಗೇ ಕೆಲವು ಮಾಸ್ತಿಕಲ್ಲುಗಳು ವೀರಗಲ್ಲನಿಂದ ಪ್ರತ್ಯೇಕವಾಗಿದ್ದರೆ, ಯುದ್ಧದಲ್ಲ ವೀರನು ಮರಣಿಸಿದಾಗ 
ಆತನ ಪತ್ನಿಯು ಸಹಗಮನ ಮಾಡಿದ ಸಂದರ್ಭದಲ್ಲ ವೀರನು ಆಯುಧಪಾಣಿಯಾಗಿರುವ ಶಿಲ್ಪ 
ಹಾಗೂ ಆತನ ಸತಿ ಅಥವಾ ಸತಿಯರು ತಮ್ಮ ಬಲಗ್ಯೆ ಮೇಲೆತ್ತಿ ಅಭಯ ಹಸ್ತ ತೋರುತ್ತ ಕಳಸ. 
ಕನ್ನಡಿ, ನಿಂಬೆಹಣ್ಣು ಅಥವಾ ಮಾದಲ ಫಲ ಹಿಡಿದು ಕೇದಗೆ ಹೂಗಳ೦ಂದ ಅಲಂಕ್ಕತರಾಗಿ ನಿಂತಿರುವ 
ಶಿಲ್ಪವನ್ನು ಕೆತ್ತಿರುತ್ತಾರೆ. 


ಜಲ್ಲಾದ್ಯಂತ ಸಿಕ್ಕಿರುವ ಹಲವಾರು ಶಿಲ್ಪ ಕಲ್ಲುಗಕಲ್ಲ ವೀರ ಮತ್ತು ಸಹಗಮನ ಮಾಡಿದ 
ಸತಿಯು ಜೊತೆಯಾಗಿ ಇರುವ ದೃಶ್ಯಗಳು ಕಣ್ಣ ಮುಂದೆ ಗೋಚರಿಸುತ್ತದೆ. ಹೋರಾಟದಲ್ಲ ಮಡಿದ 
ವೀರನಿಗೆ ಇಬ್ಬರು ಸತಿಯರಿದ್ದರೆ, ಇಬ್ಬರೂ ಪ್ರಾಣ ತ್ಯಾಗ ಮಾಡುತ್ತಿದ್ದರು. ಮಹಾಸತಿ ಕಲ್ಲುಗಳಲ್ಲ ವೀರನ 
ಜೊತೆಗೆ ಅವನ ಇಬ್ಬರು ಸತಿಯರನ್ನು ಇರೊದನ್ನು ವಡ್ಡರಹಳ್ಳ, ದೊಡ್ಡಹುಲ್ಲೂರು. ತಾವರೆಕೆರೆ, 


ದಾಸರಹಳ್ಳಗಳಲ್ಲ ಕಾಣಬಹುದು. 


ಕೆಲವು ವೀರಗಲ್ಲುಗಳಲ್ಲ ಮಹಾಸತಿಯರನ್ನು ವೀರನಿಗೆ ಸರಿಸಮಾನವಾಗಿ ಚಿತ್ರಿಸಿದರೆ, ಕೆಲವೆಡೆ 
ವೀರರ ಬಳ ಸತಿಯರನ್ನು ಸಾಲಾಗಿ ನಿಂತಿರುವಂತೆ ಚಿತ್ರಿಸಿದ್ದಾರೆ. ಸಾಸಲು ಗ್ರಾಮದ ಕೊಳಪವೊಂದರ 
ಬಳ ಆರು ವೀರ ಮಾಸ್ತಿ ಕಲ್ಲುಗಳನ್ನು ಸಾಲಾಗಿ ನಿಲ್ಲಸಲಾಗಿದೆ. ಎಲ್ಲವು ಎರಡು-ಮೂರು ಹಂತಗಳದ್ದು. 
ಮೊದಲ ಹಂತದಲ್ಲ ವೀರನು ತನ್ನ ಪತ್ನಿ ಸಮೇತನಾಗಿ ಕುದುರೆಯ ಮೇಲೆ ಕುಳತು ಸವಾರಿ 
ಹೊರಟರುವಂತೆ, ಎರಡನೇ ಹಂತದಲ ವೀರನನ್ನು ಅಪ್ಪರೆಯರು ವಿಮಾನದಲ್ಲ ಕೂರಿಸಿಕೊಂಡು ಪ್ರರ್ಗಕ್ಷೆ 
ಕರೆದೊಯ್ಯುತ್ತಿರುವ, ಮೂರನೇ ಹಂತದಲ್ಲ ವೀರನು ಇಷ್ಟ ದೇವರಾದ ಶಿವಅಂಗನ ಮುಂದೆ ಕುಳತ್ತಿದ್ದು. 
ಕೈಲಾಸಕ್ಕೆ (ಪ್ರರ್ಣ) ಹೋದಂತೆ. 


ಹಿರೇ ಮುದ್ದೇನಹಳ್ಳಯಲ್ಲ ಎರಡು ಅಡಿ ಎತ್ತರ ಮತ್ತು ಆರು ಅಡಿ ಅಗಲದ ವೀರ ಮಾಸ್ತಿಕಲ್ಲನಲ್ಲಿ 
ನಾಲ್ದಾರು ಸ್ತ್ರೀಯರು ಸಾಲಾಗಿ ನಿಂತಿರುವುದು (ಜತ್ರ ಸಂಖ್ಯೆ-ಅಪಿ) ಏಕಕಾಲಕ್ಕೆ ಇವರೆಲ್ಲರು ಸತೀ 
ಸಹಗಮನದಲ್ಲ ಮರಣವನ್ನು ಹೊಂದಿರುವುದನ್ನು ತಿಳಸುತ್ತದೆ. ಬಲಭಾಗದಲ್ಲ ಇಬ್ಲರು ಸತಿಯರು 
ಮಧ್ಯೆ ಬಡ್ಡಧಾರಿಯಾದ ವೀರನೊಬ್ಬನು ನಿಂತಿರುವನು. ಬಲಭಾಗದಲ್ಪರುವ ಸತಿಯು ಕಳಶವನ್ನು 
ನೋಡಿಕೊಳ್ಳುತ್ತಿರುವಂತೆ, ಎಡಭಾಗದ ಸತಿಯು ಕಳಶವನ್ನು ಒಡಿದಿರುವುದು. ಕಲ್ಪನ ಎಡಕ್ಕೆ ಮತ್ತೆರಡು 
ಜೋಡಿಗಳನ್ನು. ಅವಳ ಬಲಕ್ಷೆ ಪೀರ ಸತಿಯು ಬಲಗ್ಯೆಯಲ್ಲ ಬಡ್ಡವನ್ನು. ಎಡಗ್ಯೆ ಸೊಂಟದ ಮೇಲೆ, 
ಸತಿಯು ಚಾಮರವನ್ನು. ಪತಿಯ ತಲೆಯ ಮೇಲೆ ಎತ್ತಿ ಒಡಿದಿದ್ದಾಕೆ. ಹೊಲದಲ್ಲ ಮೂರು ಅಡಿ ಅಗಲ, 


೪೩ 


೫ ಅಡಿ ಎತ್ತರದ ವೀರಮಾಸ್ಸಿ ಕಲ್ಪನಲ್ಪ ಮಧ್ಯಭಾಗದಲ್ಲ ವೀರನೊಬ್ಬನು ಹೋರಾಟ ಭಂಗಿಯಲ್ಪರುವಂತೆ 
ಎಡಗ್ಯೆಯಲ್ಲ ಗುರಣಿ, ಬಲಗ್ಯೆ ಮೇಲೆತ್ತಿ ಹಿಡಿದಿರುವಳು ಸೀರೆಯನ್ನುಟ್ಟು. ಕೈಯಲ್ಲ ಹೂವನ್ನು 
ಹಿಡಿದಿದ್ದಾಳೆ. ವೀರನ ಬಲಕ್ಕೆ ಇರುವ ಸತಿಯು ನೃತ್ಯ ಭಂಗಿಯಲ್ಪರುವಂತೆ ನಿಂತಿದ್ದು, ಎಡಗ್ಯೆಯಲ್ಲ 
ಕನ್ನಡಿಯನ್ನು, ಬಲಗ್ಯೆಯನ್ನು ಮೇಲೆತ್ತಿರುವಳು, ಜಡೆಯು, ಮೊಣ ಕಾಲವರೆಗೂ ಇಳೆಬದ್ದಿದ್ದು, ಇಬ್ಬರೂ 
ಸತಿಯರ ಸೀರೆಯ ನೆರಿಗೆಗಳು ಸೋಗಸಾಗಿ ಕಾಣಿಸುತ್ತದೆ. 


ಮಾಕಳಯಲ್ಲ ಐದು ಅಡಿ ಎತ್ತರ, ಮೂರು ಅಡಿ ಅಗಲವಾದ ಮೂರು ಹಂತಗಳನ್ನು 
ಹೊಂದಿರುವ ವೀರಮಾಸ್ಸಿ ಕಲ್ಪನಲ್ಲ (ಚಿತ್ರ ಸಂಖ್ಯೆ-ಅಅ) ಕೆಕ ಹಂತದಲ್ಪ್ಲ ವೀರನು ವೈರಿನ ಮುಂದಲೆಯನ್ನು 
ಹಿಡಿದಿರುವನು. ಎಡಕ್ಕೆ ಜಲ್ಲು ಬಾಣವಿರುವುದನ್ನು. ಸತಿಯು ಕೈ ಎತ್ತಿ ಮುಗಿಯುತ್ತಿರುವುದು. ಮಧ್ಯ 
ಭಾಗದಲ್ಲ ವೀರನು ಮಂಟಪಪವೊಂದರ ನಡುವೆ ಪದ್ಮಾಸನದಲ್ಲ ಕೈ ಮುಗಿಯುತ್ತಾ ಕುಳತಿದ್ದಂತೆ, 
ಇಕ್ಕೆಲಗಳಲ್ಲ ಇಲ್ಲರು ಅಪ್ಪರೆಯರು ಒಂದು ಕೈಯಲ್ಲ ಚಾಮರವನ್ನು. ಇನ್ನೊಂದು ಕೈಯಲ್ಲ 
ಮಂಟಪವನ್ನು ಹಿಡಿದುಕೊಂಡು ಪ್ರರ್ಗಕ್ಕೆ ಕರೆದೊಯ್ಯುವಂತೆ, ಮೂರನೇ ಪಟ್ಟಕೆಯಲ್ಲ ವಿರನು 
ಕೈಲಾಸದಲ್ಲರುವಂತೆ ಪದ್ಮಾಸನ ಹಾಕಿ. ಕೈಮುಗಿದು ಕಣ್ಮುಚ್ಚಿ ಧ್ಯಾನ ಮಗನಾಗಿ ಕುಳತಿರುವನು. 
ಮಧ್ಯಭಾಗದಲ್ಲ ಶಿವಅಂಗವನ್ನು, ಎದುರು ಬಸವನನ್ನು, ಅಂಗದ ಪಕ್ಷದಲ್ಲಿ ಅರ್ಚಕನೊಬ್ಬ ಶಿವಅಂಗಕ್ಕೆ 
ಅರ್ಚನೆ ಮಾಡುತ್ತಿರುವನು, ಎಡಗ್ಯೆಯಲ್ಲ ಘಂಟಿಯನ್ನು. ಬಲಗ್ಯೆಯಲ್ಲ ಧೂಪಾರತಿಯನ್ನು 
ಹಿಡಿದಿರುವನು. ಮೈಮೇಲೆ ಲಂಗೋಟ ಮಾತ್ರ ಇದ್ದು. ಉದ್ದನೇಯ ಗಂಟು ಗಂಟಾದ ಜಡೆ ನೆಲ 
ಮುಟ್ಟುವಂತಿದೆ. ಇದರ ಪಕ್ಕದಲ್ಲೇ ಇದೇ ರೀತಿಯ ವೀರ ಮಾಸ್ತಿ ಕಲ್ಲದೆ. ಆದರೆ ಕೆಳಗಿನ ಪಟ್ಟಯಲ್ಲ 
ವೀರನು ಕುದುರೆಯ ಮೇಲೆ ಕುಆತು ವೈರಿಯೊಡನೆ ಹೋರಾಡುತ್ತಿರುವಂತೆ. 


ದೊಡ್ಡಹುಲ್ಲೂರಿನಲ್ಪರುವ ಆರು ಅಡಿ ಉದ್ದ, ಮೂರು ಅಡಿ ಎತ್ತರವಿರುವ ವೀರ ಮಾಸ್ತಿಕಲ್ಲುವಿನಲ್ಲ 
ಕುದುರೆಯ ಮೇಲೆ ಕುಳತ ವೀರನು ಭರ್ಜಯನ್ನು ಬಲಗ್ಯೆಯಲ್ಲ ಮೇಲೆತ್ತಿ ಹೋರಾಡುತ್ತಿರುವಂತೆ, 
ವೀರನ ಹಿಂದೆ ಸಾಲಾಗಿ ನಾಲ್ಲು ಜನ ಸತಿಯರಿದ್ದು, ಎಲ್ಲಾರು ಎಡಣಗೈನ್ನು ಮೇಲೆತ್ತಿದ್ದಾರೆ. ಎಲ್ಲಾ 
ಸತಿಯರು ಸರ್ವಾಲಂಕಾರ ಭೂಷಿತರನ್ನಾಗಿ, ತಲೆಗೂದಲನ್ನು ಗಂಟು ಕಟ್ಟ ಕೊಂಡಿರುವುದು ಎಲ್ಲವನ್ನು 
ಗಮನಿಸಿದರೆ ಒಬ್ಬನೇ ವೀರನ ನಾಲ್ಲು ಸತಿಯರು ಮಡಿದಿರಬೇಕು. ಹಾಗೂ ವೀರನು ಕುದುರೆಯ ಮೇಲೆ 
ಕುಆತಿರುವುದು ಆಳರಸರ ವಂಶಸ್ಥನಾಗಿರಬೇಕು. 


ವೀರಮಾಸ್ತಿಯರು ಒಂದೇ ಕಲ್ಲನಲ್ಲದ್ದು (ಚಿತ್ರ ಸಂಖ್ಯೆ-ಆ೫, ೪೩) ವೀರನು ಬಡ್ತವನ್ನು ಮೇಲೆತ್ತಿ 
ಹೋರಾಟಕ್ಕೆ ಮುನ್ನುಗ್ಗುತ್ತಿರುವಂತೆ ಬಲಗ್ಯೆಯಲ್ಲ ಕತ್ತಿ. ಎಡಗ್ಯಯಲ್ಲ ಗುರಾಣಿಯುದೆ. ತಲೆಗೂದಲನ್ನು 


ಅಳಂ 


ಎಡಕ್ಕೆ ಗಂಟನಂತೆ ಕಟ್ಟದ್ದು, ಕೊರಕಸರ, ಕುಂಡು ಕಂಠಿಕೆ, ಕಾಲ್ಲಡಗ, ತೋಕ್ಷಮದಿ, ಕೈಕಡಗ, 
ಸೊಂಟದಲ್ಲ ಕಿರುಗತ್ತಿಬುದೆ. ಎಡಗಾಲನ್ನು ಮುಂದಿಕ್ಷದ್ದಾನೆ. ಸ್ತ್ರೀಯು ಬಲಗ್ಯೆಯನ್ನು ಮೇಲೆತ್ತಿ 
ನಿಂತಿದ್ದಾಳೆ. ಕಾಅನವರೆಗೆ ವಸ್ತ್ರ ಹಾಗೂ ಆಭರಣಗಳನ್ನು ಧರಿಸಿದ್ದಾಕೆ. ಈ ವೀರ ಮಾಸ್ತಿಯರ ಮೇಲೆ 
ಕಮಾನಿನಾಕಾರವನ್ನು ರಚಿಸಿರುವುದು ಪಾಳೆಯಗಾರರ ಕಾಲವನ್ನು ನೆನಪಿಸುತ್ತದೆ. 


ವಾಗಟ ಗ್ರಾಮದಲ್ಲನ ಊರ ಹೊರಗಿನ ವಾಯುವ್ಯ ದಿಕ್ಕಿನ ರಾಮೇಶ್ವರ ಸ್ಥಾಮಿ ದೇವಾಲಯದ 
ಹೊರ ಆವರಣದಲ್ಲನ ವೀರನೊಬ್ಬನು ತನ್ನ ಬಲಗ್ಯೆಯಲ್ಲ ಈಟಯನ್ನು ನೆಲಕ್ಕೆ ಕೆಳಮುಬವಾಗಿ ಒತ್ತಿ 
ಹಿಡಿದಿದ್ದರೆ ಪಕ್ಷದಲ್ಲ ಸ್ತ್ರೀಯೊಬ್ಬಳು ತನ್ನ ಕೈಗಳನ್ನು ಮುಗಿದು ವೀರನ ಕಡೆ ಮುಖ ಮಾಡಿ 
ನೋಡುತ್ತಿದ್ದಾಳೆ. ವೀರನು ಮುಡಿಗಳನ್ನು ಕಟ್ಟದೆ ಹಾಗೆ ಕೆಳಗೆ ಹರಿಯ ಒಜಣ್ಪದ್ದಾನೆ. 


ವೀರನೊಬ್ಬನು ತನ್ನ ಎರಡು ಕೈಗಕಲ್ಲ ಕತ್ತಿಯನ್ನು ಹಿಡಿದು ನಿಂತಿದ್ದಾರೆ. ಈತನ ಅಕ್ಕ-ಪಕ್ಕ 
ಎರಡು ಕಡೆ ಸ್ತ್ರೀಯರು ನಿಂತಿದ್ದಾರೆ. ಎಡಗಡೆ ನಿಂತಿರುವ ಸ್ತ್ರೀಯ ಕೈಯಲ್ಲ ಮಂಗಳ ಸೂಚಕವಾದ 
ಕಳಸವನ್ನು ಹಿಡಿದಿದ್ದಾಳೆ. ಬಲಗಡೆಯುರುವ ಸ್ತ್ರೀಯ ಕೈಯಲ್ಲ ತಾಂಬೂಲವಿದೆ. ಬಹುಶಃ ಇವರಿಬ್ಬರು 
ತನ್ನ ಗಂಡನನ್ನು ಯುದ್ಧಕ್ಕೆ ಕಳುಹಿಸುತ್ತಿರುವ ರೀತಿಯ ಚಿತ್ರಣ ಈ ರೀತಿಯ ೫ ಸ್ಕಾರಕಗಳು ಒಂದೇ 
ಕಡೆಯುದ್ದು ಗುಡಿಗಳನ್ನು ಕಟ್ಟ ವಾರಕ್ಕೊಮ್ಮೆ ಕುರುಬ ಜನಾಂಗದವರು ಪೂಜಸುತ್ತಾ ಇದೆ. ಇವುಗಳ 
ಜೊತೆ ಪ್ರತ್ಯೇಕವಾಗಿ ೩ ವೀರರ ಸ್ಕಾರಕಗಳವೆ. ೧೨ ವರ್ಷಗಳಗೊಮ್ಮೆ ಜಾತ್ರೆ ನಡೆಯುತ್ತದೆ. ಸುತ್ತ 
ಮುತ್ತಅನ ಹಳ್ಳಗಳ ಕುರುಬ ಜನಾಂಗದವರು ಸೆರಿ ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡುತ್ತಾರೆ. 


ತಥ್ಲಅಹೊಸಹಳ್ಳಯಲ್ಲ ಪೂರ್ವಕ್ಕೆ ಮುಖ ಮಾಡಿ ನಿಲ್ಪ್ಲಸಲಾದ ವೀರಮಾಸ್ತಿಕಲ್ಲನಲ್ಲ (ಚಿತ್ರ ಸಂಖ್ಯೆ- 
೬೭) ವೀರನು ಆಅೀಢ ಭಂಗಿಯಲ್ಲ ಹೋರಾಡುತ್ತಿರುವಂತೆ ಎಡಗ್ಯೆಯಲ್ಲ ಗುರಾಣಿ, ಬಲಗ್ಯೆಯಲ್ಲ 
ಬಡ್ಡಗಳನ್ನು ಹಿಡಿದು. ಕಚ್ಚೆಯನ್ನು ಹಾಕಿದ್ದು, ತಲೆ ಕೂದಲನ್ನು ಎತ್ತಿ ನೆತ್ತಿಯ ಮೇಲೆ ಗಂಡು 
ಹಾಕಲಾಗಿದೆ. ಕೊರಕಲ್ಲ. ತೋಳಲ್ಪ, ಕಾಲುಗಕಲ್ಲ ಆಭರಣಗಳವೆ. ತಲೆಗೂದಲನ್ನು ಹಿಂದಕ್ಕೆ ಮುಡಿ 
ಕಟ್ಟಲಾಗಿದೆ. ವೀರನ ಬಲಭಾಗಕ್ಕೆ ಇರುವ ಮಾಸ್ತಿಯು ಕೈಯಲ್ಲ ಕಳಶವನ್ನು ಹಿಡಿದಿದ್ದರೆ. ಎಡಭಾಗದ 
ಸತಿಯು ಮಗುವನ್ನು ಎತ್ತಿಕೊಂಡು ಬಲಗ್ಯೆಯಲ್ಲ ಕಳಶವನ್ನು ಹಿಡಿದಿದ್ದಾರೆ. 


ಮಹಾಸತಿಯರ ಜನಪದ ಗೀತೆಗಳನ್ನು ಹಾಡುವ ಸಂಪ್ರದಾಯ ಕಡಿಮೆಯಾಗುತ್ತ ಬರುವುದು 
ಮಹಾಸತಿಯನ್ನು ಪ್ರಬಲ ಸ್ಲೀ ದೇವತೆಯೆಂದು ಭಾವಿಸಿ ಪೂಜಸುವ ರೀತಿಯು ಪ್ರಧಾನವಾಗಿದೆ. ಮಹಾ 


ಸತಿಯು ಸತ್ತ ಗಂಡನ ಹಿಂದೆ ದಹನವಾದವಳು ಎಂಬ ಐತಿಹಾಸಿಕ ವಿವಿರ ಜನರ ಪ್ರಜ್ಞೆಯಿಂದ ಅಳಸಿ 


೪೪೧ 


ಹೋಗುವುದರಿಂದ ಕಥೆಯನ್ನು ಹಿಡಿಯುವ ಜನಪದ ಗೀತೆಯ ರಚನೆಯು ಅಸಿ ಹೋಗುತ್ತಿದೆ ಎಂದು 
ಬಸವರಾಜ ಕಲ್ಲುಡಿಯವರು ಹೇಳದ್ದಾರೆ. 


ಇ) ಇತರೆ ಸ್ಮಾರಕ ಶಿಲೆಗಳು 
೧. ಆತ್ಮ ಬಐಲಅದಾನದ ಕಲ್ಲುಗಳು 


ಮೋಕ್ಷ ಪ್ರಾಪ್ತಿಗಾಗಿ ಆತ್ಕಾರ್ಪಣಿ ಹಾಗೂ ಸ್ವಾಮಿ ನಿಷ್ಠೋಸ್ಥರ ದೇಹವನ್ನು ಬಅ ಕೊಡುವ 
ಪದ್ಧತಿಯು ಧಾರ್ಮಿಕ ಕಾರಣಗಳಗಾಗಿ ಮತ್ತು ಸಾಮಾಜಕ ಕಾರಣಗಳಗಾಗಿ ಆತ್ಮಬಲ 
ಮಾಡಿಕೊಳ್ಳುತ್ತಿದ್ದರು. ಮೊದಲು ದೇವರ ಹೆಸರಿನಲ್ಲ ಮಾಡಿ ಕೊಳ್ಳುತ್ತಿದ್ದ ಆತ್ಮ ಬಅದಾನ ನಂತರ ತನ್ನ 
ಪ್ರೀತಿಯ ವ್ಯಕ್ತಿಗಾಗಿ ಮಾಡಿಕೊಳ್ಳುವವರರೆಗೆ ಸಾಗಿತು. ಪುರುಷವರ್ಗಕ್ಕೆ ಸಂಬಂಧ ಪಟ್ಟ ಕ್ರಮ. 


€ಯರಿಗಾಗಿ ಆತ್ಮರಪ್ಪಣಿ ಮಾಡಿಕೊಳ್ಳುವ ಕ್ರಿಯೆಗೆ ಮುಂದುವರೆಯುತು. 


9 
[a9] 
ವಿ 


ಧಾರ್ಮಿಕ ಕಾರಣಕ್ಷೆಂದರೆ ದೇವರಿಗಾಗಿ ಆತ್ಮ ಬಲಅದಾನ ಮಾಡಿಕೊಳ್ಳುವುದರಿಂದ ಸದ್ದತಿ 
ಪ್ರಾಪ್ತಿಯಾಗುತ್ತದೆ ಎಂದು ಒಂದು ವರ್ಗವೇ ನಂಜತ್ತು. ಅದರಂತೆಯೆ ಧಾರ್ಮಿಕ ಸಂದರ್ಭಗಳಲ್ಲ ಆತ್ಮ 
ಬಅದಾನ ಮಾಡಿಕೊಳ್ಳುತ್ತಿದ್ದರು. ಜೈನ ಧರ್ಮದಲ್ಲ ಸಲ್ಲೇಖನ ವಪ್ರತದಿಂದ ಇಹಲೋಕವನ್ನು ತ್ಯಜನಸಿ 
ಆತ್ಮವನ್ನು ಪರಮಾತ್ಛನಲ್ಲ ಅನವಾಗಿಸಿ ಸಧ್ದತಿಯನ್ನು ಪಡೆಯಬಹುದು ಎಂದು ನಂಬದ್ಧರು. 
ಕೆಲವೊಮ್ಮೆ ಯಾವುದೊ ಕಾರಣಕ್ಕೆ ಹರಿಸಿಕೊಂಡ ಹರಕೆ ಠಡೇರಿದಾಗ ಈ ರೀತಿಯ ಬಅದಾನಗಳು 
ನೆಡೆಯುತ್ತಿದ್ದವು. (ಚಿತ್ರ ಸಂಖ್ಯೆ-ಆ೮,೪೯,೫೦) ಭಕ್ತನಾದವನು ತನ್ನ ಆರಾಧ್ಯ ದೈವದ ಬಗ್ಗೆ ತೀವ್ರವಾದ ಭಕ್ತಿ 
ಭಾವವನ್ನು ಪ್ರದರ್ಶಿಸಿದರೆ ಅವನನ್ನು ವೀರ ಭಕ್ತ ಎಂಬುದಾಗಿ, ಏಕಾಂತದ ರಾಮಯ್ಯನು ತನ್ನು 
ಶಿವಭಕ್ತಿಯನ್ನು ನಿರೂಪಿಸುವುದಕ್ಲಾಗಿ ತಲೆಯನ್ನು ಕತ್ತರಿಸಿಕೊಂಡು ಮತ್ತೆ ಪ್ರಾಣವನ್ನು ಗಳಸಿದ 


ವೀರಭಕ್ತಿ. 


ಸಮಾಜದ ಹಿತ ರಕ್ಷಣೆಯ ದೃಷ್ಟಿಬುಂದ ತಮ್ಮ ಪ್ರಾಣವನ್ನು ತೃಣಕ್ಷೆ ಸಮಾನವಾಗಿ ತಮ್ಮನ್ನು 
ತಾವೇ ಅರಸರು / ತಮ್ಮ ಆಶ್ರಯ ದಾತನಿಗೆ ಯಾವುದೇ ಕಾರಣದಿಂದ ಮನಸ್ತಿಗಣಾಗಅೀ, ದೇಹಕ್ಲಾಗಲೀ 
ವೇದನೆಯುಂಬಾದಾಗ ಸೇವಕರು ಆ ವೇದನೆಯನ್ನು, ಕೆಲವು ಸಂಧರ್ಭಗಕಲ್ಲ ತನ್ನ ಆಶ್ರಯದಾತನ 
ಅನ್ನದ ಖಯಣವನ್ನು ತೀರಿಸಲು ಅವನಿಗೆ ಪುಣ್ಯವಾಗಲ ಎಂದು, ಸತ್ತಾಗ ಅಥವಾ ಯುದ್ದದಲ್ಲಿ ಸೋತು 
ಸತ್ತಾಗ, ಅವರೊಂದಿಗೆ ತಾವು ಸಾಯುವುದು, ರಾಜನಿಗಾಗಿ ಸೇವೆ ಸಲ್ತಸುತ್ತಿದ್ದು, ಯುದ್ದದಲ್ಲ 
ಭಾಗವಹಿಸುತ್ತಿದ್ದರು, ಯುದ್ಧಕ್ಕೆ ಹೊರಟರೆ ಅವನಿಗೆ ಜಯವಾಗಲೆಂದು ತಾವು ತಲೆಕೆಡಿಸಿಕೊಳ್ಳುತ್ತಿದ್ದರು. 


Nn) 


ಅ.೨ 


ವೀರತನದ ಸಂಕೇತವೆಂದೇ ನಂಬಲಾಗುತ್ತಿತ್ತು. ಹೀಗೆ ಸಲ್ಪಸಿದ ಸೇವೆಯು ೨೦ ತಲೆಮಾರುಗಳವರೆಗೆ 
ಕೀತೀಯೂ ಪರಲೋಕದವರಗೂ ಹರಡುತ್ತದೆ ಎಂಬ ನಂಜಕೆಯು ಚಾಲ್ರಯಲ್ಲತ್ತು. ಸಾಮಾನ್ಯವಾಗಿ 
ವೇಳಾವಾಆಗಳು, ಲೆಂಕರೂ, ಕೀಳ್ಲುಂಟಿಯಾದವರೂ., ಗರುಡರೂ ಅರಸರ ಆಪ್ತ ರಕ್ಷಕದಳದವರೇ 
ಆಗಿರುತ್ತಿದ್ದರು. 


ಹೊಯ್ದಳರ ಕಾಲದಲ್ಲ ಆತ್ಕಬಲಅ ಮಾಡಿಕೊಳ್ಳುತ್ತಿದ್ದವರನ್ನು ಗರುಡರು ಎಂಬುದಾಗಿ, ವಿಷ್ಣುವಿಗೆ 
ಗರುಡನಿದ್ದಂತೆ ತಮ್ಮ ಆಶ್ರಿತರಿಗೆ ಸೇವಕರು ಹಾಗೇ ಈ ರೀತಿಯ ಅನೇಕ ಬಂದಿ ಗರುಡರಿದ್ದರೆಂದು 
ಕುವರ ಲಕ್ಷ್ಮಣನು ಪ್ರಸಿದ್ಧನಾದವನು. ಯಾವ ಕಾರಣಕ್ಲಾದರೂ ಸರಿ ದೇಹವನ್ನು ಬಅದಾನ ಮಾಡಿ 
ಪ್ರಾಣ ತ್ಯಾಗ ಮಾಡಿದವರ ಸ್ಯರಣಾರ್ಥ ಸ್ಥಾಪಿಸಿರುವ ಸ್ಮಾರಕಗಳನ್ನು ಆತ್ಮ ಬಅದಾನದ ವೀರಗಲ್ಲುಗಳು 
ಎಂದೇ ಪರಿಗಣಿಸಲಾಗಿದೆ. 


ಜೋಳವಾಟಿ, ವೇಳೆವಾಟೆ, ಲೆಂಕವಾಟಿ - ಜೋಳವು ಒಂದು ರೀತಿಯ ಧಾನ್ಯ. ಕರ್ನಾಟಕದ 
ಕೆಲವು ಭಾಗಗಳಲ್ಲಂತೂ ಅದೇ ಪ್ರಮುಖವಾದ ಆಹಾರ. 'ಪಾಣಿ' ಎಂದರೆ ಕರ್ತವ್ಯ, ಕ್ರಮ ಅಥವಾ 
ಕ್ರಮಪಾಲನೆಯ ಧರ್ಮ (ತೆಲುಗು : ಪಾಡಿ, ಸಂಸ್ಕೃತ : ಪಾಲ). ಜೋಳವಾಆಟಿ ಎಂದರೆ ಅನ್ನದ 
ಕರ್ತವ್ಯ. ಅನ್ನದ ಖಣ ಎಂದರ್ಥ (ಈಗಿನ 'ಉಪ್ಪಿನಹಂಗು' ಇದ್ದಂತೆ). ದೇವರಿಗಾಗಿ ಪ್ರಾಣಾರ್ಪಣೆ 
ಮಾಡಿಕೊಳ್ಳುವ 'ಧಾರ್ಮಿಕ ಬಅದಾನಕ್ಕೆ' ಸಮಾನಾಂತರವಾಗಿ ತಲೆಯೆತ್ತಿದ ವ್ಯಕ್ತಿಗಾಗಿ ಪ್ರಾಣಾರ್ಪಣೆ 
ಮಾಡಿಕೊಳ್ಳುವ 'ಲೌಕಿಕ ಬಅದಾನ'ವು ಪತಿಗಾಗಿ ಪ್ರಿಯಸತಿಯ ಸಹಗಮನ ಮತ್ತು ವ್ಯಕ್ತಿಗಾಗಿ ಪ್ರಿಯ 
ವ್ಯಕ್ತಿಯ ವೇಳೆವಾಳ ಎ೦ದು ಎರಡು ಕವಲುಗಳಲ್ಲ ಬೆಳೆದು ಬಂದಿತು. ಈ ಎರಡರ ಹಿಂದಿರುವ ಉದ್ದೇಶ 
ಒಂದೇ ಇದ್ದರೂ *'ಪಸಹಗಮನ' ನಿರ್ದಿಷ್ಟವಾಗಿ ಸುತಿ ವರ್ಗಕ್ಕೆ ಮೀಸಲಾಗಿದ್ದರೆ "'ವೇಳೆವಾಳ' ಪ್ರಧಾನವಾಗಿ 
ಪುರುಷವರ್ಗಕ್ಷೆ (ಕೆಲವು ಸಂಧರ್ಭದಲ್ಲ ವೇಳೆವಾಡಿಯ ಸತಿ) ಸಂಬಂಧಪಟ್ಟರುತ್ತದೆ. ಸಾಮಾನ್ಯವಾಗಿ 
ಮೇಲೆ ಹೇಆದ ಧಾರ್ಮಿಕ 'ಪುರೋಹಿತ ವರ್ಗ' ಯೋಜಸಿದ ಶೋಷಣೆಯಾದರೆ, ಇಲ್ಲ ಸಹಗಮನವು 
'ಪುರುಷವರ್ಗ' ಯೋಜಸಿದ, ವೇಳೆವಾಆಯು 'ಪಭುವರ್ಗ' ಯೋಜಸಿದ ಶೋಷಣಿಗಳೇ ಸರಿ. 


ರಾಜನನ್ನು ಕಾಪಾಡುವ ಸ್ವಾಮಿ ನಿಷ್ಠೆಬುಂದಾಗಿ ರಾಜನಿಗಾಗಿ ಪ್ವತಃ ಪ್ರಾಣಾರ್ಪಣೆ 
ಮಾಡಿಕೊಳ್ಳವ ಪರಂಪರೆ ಪ್ರಾರಂಭವಾಗಿ ಮುಂದೆ ವೇಳೆವಾಆ, ಜೋಳವಾಳ, ಅಂಕವಾಳ, ಗರುಡ 
ಸಮೂಹಗಳ ಉದಯಕ್ಕೆ ಕಾರಣವಾಲಯುತು. ಈ ಕೂಸರು ಕೂಡ ಇತರ ವಪೀರರಂತೆ ಸ್ವಾಮಿನಿಷ್ಟ 
ಅಣುಗರಾಗಿ ಹೊಯ್ದಕ ಅರಸರ ಸೇವೆ ಮಾಡಿದ್ದಾರೆ. ಅನ್ನದ ಯಣಕ್ಸಾಗಿ ಪ್ರಾಣ ನೀಡುತ್ತಿದ್ದರು. 
ಒಡೆಯನಿಗಾಗಿ ಪ್ರಾಣವನ್ನು ಮುಡಿಪಿಟ್ಟ ಈ ವ್ಯಕ್ತಿಗಳಗೆ ಬಳಕೆಯಾದ ಇನ್ನೊಂದು ಪದ ಕೀಲ್ಗುಂಟೆ. 


ಅಲಪ್ಲಿ 


ಕೀಣ್ಲಂರೆಯಾದರು ಎಂದರೆ ತನ್ನ ಒಡೆಯನ ಚಿತೆಯ ಕೆಳಗೆ ಅಥವಾ ಸಮಾಧಿಯ ಕೆಳಗೆ 
ಹೂಳಲ್ಪಟ್ಟವನು. "ರಾಜನ ವೇಳೆ*ಪಾಣೆ” ಎಂದರೆ ರಾಜನ ಸಾವಿನ ಸಮಯದಲ್ಲ ತಮ್ಮ ಕರ್ತವ್ಯವನ್ನು 
ನಡೆಸುವವನು ಎಂದರ್ಥ. ಇವರು ಒಡೆಯನಿಗಾಗಿ ಹುದುಗಿಸಿಕೊಂಡರೆ ಕೀಟ್ತುಂಟೆ, ಸುಡಿಸಿಕೊಂಡರೆ 
ವೇಳವಾಆ ಎಂದು ಮೂಲದಲ್ಲಿ ಅರ್ಥವಿದ್ದಿತೆಂದು ಹೇಳಬಹುದೇನೋ. ವೇಳವಾಳ ಮರಣವನ್ನು ಈ 
ರೀತಿ ವಿಭಾಗಿಸಬಹುದು. ಬಅದಾನ ಪ್ರಸಂಗ (ಒಡೆಯನ ಶುಭ ಪ್ರಸಂಗ, ಒಡೆಯನ ಮರಣ ಪ್ರಸಂಗ. 
ಒಡೆಯನ ಯುದ್ಧ ಪ್ರಸಂಗ'. "ಸಿಡಿತಲೆ - ತನ್ನನ್ನು ಪೋಷಿಸಿರುವ ಒಡೆಯನಿಗೆ ಪುತ್ತ ಸಂತಾನವಾದರೆ 
ತಾನು ಬಅಯಾಗುವುದಾಗಿ ಹರಸಿಕೊಳ್ಳುತ್ತಿದ್ದ ಸಂಪ್ರದಾಯಪೊಂದಿತ್ತು. ಅವನು ಹರಕೆಯ ಪ್ರಕಾರ 
ಸಿಡಿತಲೆಯನ್ನು ಕೊಡುತ್ತಾನೆ. ಕೊಡುವ ವಿಧಾನದ ರೀತಿಯೆಂದರೆ :- ತಲೆಯನ್ನು ಕೊಡಬೇಕಾದ ವ್ಯಕ್ತಿ 
ಧ್ಯಾನ ಭಂಗಿಯಲ್ಪ ಕುಳತುಕೊಳ್ಳುತ್ತಾನೆ. ಅವನ ಜುಟ್ಟಿಗೆ ನೆಲದ್ತ್ಲ ಹೂಳದ ಗಳುಪೊಂದನ್ನು 
ಬಾಗಿಸಿಕಟ್ಟುತ್ತಾರೆ ಅವನ ತಲೆಯನ್ನು ಇನ್ನೊಬ್ಬನು ಕತ್ತಿಬುಂದ ಹಾರಿಸಿದಾಗ ತಲೆಯು ಮೇಲಕ್ಕೆ 
ಚಂಗನೆ ಸಿಡಿಯುತ್ತದೆ 


ದೊಡ್ಡಬೆಳವಂಗಲ ಹೋಬಳಯ ಅಕ್ಕತಮ್ಮನಹಳ್ಳಯ ಸಿದ್ದಅಂಗಯ್ಯನವರ ಹೊಲದಲ್ಲರುವ 
೧೫ ಸಾಲುಗಳ ಶಾಸನದಲ್ಲ ವೇಳೆವಾಆಯೊಬ್ಬ ಆತ್ಮಾಹುತಿ ಮಾಡಿ ಕೊಣ್ಣದನ್ನು ಉಲ್ಲೇಖಸುತ್ತದೆ. 
ವೇಳೆವಾಆಯ ಹೆಸರಿನ ಭಾಗದ ಪಾಠ ಅಪ್ಪಷ್ಪ. ಅ ವೆಳೇವಾಡಿ ಕುಟುಂಬಕ್ಕೆ ೫ ಖಂಡುಗ ಬೆಳೆ ಬರುವ 
ಗದ್ದೆಯನ್ನು ದಾನ ನೀಡಿರುವುದನ್ನು, ಕಾಲ ೯೮೦ ರ ವಿಷ್ಣು ಸಂವತ್ಸರದ ನವೆಂಬರ್‌ ೨೭ ಭಾನುವಾರಕ್ಷೆ 
ಗಂಗರ ೪ನೇ ರಾಚಮಲ್ಲನು ರಾಜ್ಯವಾಳುತ್ತಿದ್ದನು””. ಬಹುಶಃ ಶಾಸನದ ವೇಕೆವಾಆಯು ರಾಚಮಲ್ಲನ 
ವೇಳೆವಾಆಯಾಗಿರಬೇಕು. ಹೊಸಕೋಟಿ ತಾಲ್ಲೂಕಿನ ಕಮ್ಮಸಂದ್ರದ ಸೋಮೇಶ್ವರ ದೇವಾಲಯದ 
ಮುಂಭಾಗದಲ್ಲ (ಚಿತ್ರ ಸಂಖ್ಯೆ-೫೧) ಒಂದು ಬಲಅದಾನದ ಕಲ್ಪನಲ್ಲ ಒಬ್ಬ ಸ್ತ್ರೀಯು ದೇಹ ತ್ಯಾಗಕ್ಕೆ ಸಿದ್ಧಳಾಗಿ 
ಕುಳತಿದ್ದು ಅವಳ ತಲೆ ಕೂದಲನ್ನು ಬಾಗಿಸಿರುವ ಮರಕ್ಷೆ ಕಟ್ಟದ್ದಾರೆ. ಇವಳು ತಲೆಗೆ ಪಟ್ಟ 
ಕಟ್ಟಕೊಂಡಿದ್ದಾಳೆ. ಕರ್ಣಕುಂಡಲ, ಕಂಠಿಕೆ. ಹಾರ ಮುಂತಾದ ಆಭರಣಗಳನ್ನು ಧರಿಸಿದ್ದಾಳೆ. 
ಬಲಭಾಗದಲ್ಲಿ ವ್ಯಕ್ತಿಯು ಅವಳ ತಲೆಯನ್ನು ಕಡಿಯಲು ಮಭಚ್ಚನ್ನು ಹಿಡಿದು ನಿಂತಿದ್ದಾನೆ. ಇಲ್ಲ ತಲೆ 
ಕಡಿದ ನಂತರ ಬಾಗಿದ ಮರವು ತಲೆಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಈ ರೀತಿಯ 
ಸ್ಮಾರಕಗಳನ್ನು 'ಸಿಡಿತಲೆ' ಎಂದು ಕರೆಯುತ್ತಾರೆ. ಮರಣವನ್ಮಪ್ತಿದ ಸ್ತ್ರೀಯನ್ನು ಅಪ್ಪರೆಯರು ಪ್ರರ್ಗಕ್ಷೆ 
ಕರೆದುಕೊಂಡು ಹೋಗುತ್ತಿರುವುದನ್ನು ಚಿತ್ರಿಸಲಾಗಿದೆ. 


ಸಾಸಲು ಜಿ.ವಿಶ್ವನಾಥ ಮತ್ತು ಎಂ.ಜಿ. ಮಂಜುನಾಥ್‌, ಐದು ಅಪ್ರಕಟಿತ ಶಾಸನಗಳು, ಐ.ದ.ಸಂ-೧೩. ಪು.ಸಂ-೩೧. 


ಅಲಲ 


ಇಲ್ಪ್ಲಯೆ ಇರುವ ಮತ್ತೊಂದು ಸ್ಕಾರಕದಲ್ಲ (ಚಿತ್ರ ಸಂಖ್ಯೆ-೫೨)ವೀರನು ಆಲೀಡಢ ಭಂಗಿಯಲ್ಲ 
ನಿಂತಿದ್ದು ತುರುಬನ್ನು ಹಾಕಿಕೊಂಡಿದ್ದು. ಕರ್ಣಕುಂಡಲಗಳನ್ನು ಧರಿಸಿದ್ದಾನೆ, ವೀರಗಚ್ಛೆಯನ್ನು 
ಹಾಕಿರುವ ಇವನು ಸೊಂಟದಲ್ಲ ಮಚ್ಚನ್ನು ಇರಿಸಿದ್ದಾನೆ. ಬಲಗ್ಯಯಲ್ಲ ಒಂದು ಕತ್ತಿಯನ್ನು ಎದೆ ಮಟ್ಟಕ್ಕೆ 
ಹಿಡಿದಿದ್ದಾನೆ. ಎಡಗ್ಯೇಯಲ್ಲ ಒಂದು ಹಣ್ಣಿನ ರೀತಿಯ ವಸ್ತುವನ್ನು ಹಿಡಿದಿದ್ದಾನೆ. ಇವನ ಪಾದದ ಬಳ ಒಬ್ಬ 
ವ್ಯಕ್ತಿಯು ಪದ್ಮಾಸನದಲ್ಲ ಕುಳತಿದ್ದು ಅವನು ತನ್ನ ಬಲಗ್ಯೆಯಲ್ಲ ಕತ್ತಿಯನ್ನು ತೆಗೆದುಕೊಂಡು ಕತ್ತಿಗೆ 
ಚುಚ್ಚಿಕೊಳ್ಳುತ್ತಿರುವಂತೆ ತೋರಿಸಲಾಗಿದೆ. ಇಲ್ಲ ಪ್ರಯಂ ತಾನಾಗಿಯೆ ಕತ್ತನ್ನು ಕತ್ತರಿಸಿಕೊಂಡು ಪ್ರಾಣ 
ತ್ಯಾಗ ಮಾಡಲು ಮುಂದಾಗಿರುವುದನ್ನು ಕಾಣಬಹುದು. ಮೇಲ್ಲಾಗದಲ್ಲ ಮರಣವನ್ನಪ್ಪಿದ ಇವನನ್ನು 
ಅಪ್ಪರೆಯರು ಕರೆದುಕೊಂಡು ಹೋಗುತ್ತಿರುವುದನ್ನು ಚಿಕ್ಷದಾಗಿ ತೋರಿಸಲಾಗಿದೆ. ಇಲ್ಲ ಆಲೀಢ 
ಭಂಗಿಯಲ್ಲ ನಿಂತಿರುವ ವ್ಯಕ್ತಿಯು ಬಅದಾನ ಮಾಡಿಕೊಳ್ಳಲು ನಿರ್ದೇಶನ ನೀಡುತ್ತಿರುವಂತಿದೆ. 


ಇದೇ ತಾಲ್ಲೂಕಿನ ನಂದಗುಡಿ ಹೋಬ ಸಿದ್ದನಹಳ್ಟಿಯ ಜೀದಿಹಾಗನೂರು ಸೊಣ್ಣಪ್ತನವರ 
ಹೊಲದಲ್ಲನ ಶಾಸನೋಕ್ತ ವೀರಗಲ್ಲುವಿನಲ್ಲ ವೀರನು ತಲೆಕೂದಲನ್ನು ದಪ್ಪದಾಗಿ ಗಂಟುಹಾಕಿರುವ 
ತುರುಬು, ಕಿವಿಯಲ್ಲ ಕರ್ಣಕುಂಡಲಗಳು, ಕಂಠಿಕೆ, ಹಸ್ತಕಟಕ ಮುಂತಾದ ಆಭರಣಗಳನ್ನು ಧರಿಸಿದ್ದಾನೆ. 
ಮೀಸೆಯನ್ನು ಹೊಂದಿರುವ ಇವನು ತನ್ನ ಎರಡೂ ಕೈಗಳಂದ ಕತ್ತಿಯನ್ನು ಹಿಡಿದುಕೊಂಡು ಹೊಟ್ಟೆಯ 
ಭಾಗದಲ್ಲ ಕತ್ತರಿಸಿ ಕೊಳ್ಳುತ್ತಿರುವಂತೆ ತೋರಿಸಲಾಗಿದೆ. ಅಪ್ಸರೆಯರು ವೀರನನ್ನು ಕರೆದುಕೊಂಡು 
ಹೋಗುತ್ತಿರುವ ದೃಶ್ಯವನ್ನು ಇಲ್ಲ ಜಡಿಸಲಾಗಿಲ್ಲ. ಒಟ್ದಾರೆಯಾಗಿ ಜಲ್ಲೆಯಲ್ಲ ದೊರೆತಿರುವ ಆತ 
ಬಲಅದಾನದ ಕಲ್ಲುಗಳನ್ನು ಇತರೆ ವೀರಗಲ್ಲುಗಳಂತೆ ಪೂಜಸದೆ ಇರುವುದು ವಿಶೇಷವಾಗಿದೆ. ಆತ್ಮ 
ಬಲಅದಾನದ ಕಾರಣಗಳು ಸರಿಯಾಗಿ ತಿಆಯದಂತಾಗಿದೆ. 


೨. ನಿಸಿದಿ ಕಲ್ಲುಗಳು 


ಅನಾರೋಗ್ಯ, ಅಪಾಯಗಳೊದಗಿ ಇನ್ನೇನು ಬದುಕಲಾರೆನೆಂದು ನಿಶ್ಚಯವಾದ ಪ್ರಸಂಗದಲ್ಲ 
ಮಾತ್ರ  ಸಲೇಖನ ವ್ರತವನ್ನು ಹಿಡಿಯಬೇಕು. ಕರ್ಮಕ್ಷಯಗೊಳಸಿ ಕೊಳ್ಳುವುದೇ ವ್ರತದ 
ಉದ್ದೇಶವಾದುದರಿಂದ ಶ್ರಾವಕರಂತೆ ಶ್ರಾವಿಕರೂ ಸನ್ಯಾಸಿಗಕಂತೆ ಕಂತಿಯರೂ ಇದನ್ನು 
ಅನುಸರಿಸುತ್ತಾರೆ. ಹೀಗೆ ಪ್ರತಹಿಡಿದು ಸಾವನ್ಮಪ್ರಿದವರ ಸ್ಕಾರಕವಾಗಿ ನಿಲ್ಲಸಿದವುಗಳೇ ನಿಷಧಿ 


ಶಿಲೆಗಳು". ವಡ್ಡಾರಾಧನೆ. ಸಮಯ ಪರೀಕ್ಷೆ ಕೃತಿಗಳಲ್ಪ ನಿಷಿಧಿಯ ಬಣ್ಣೆ ಮಾಹಿತಿಯನ್ನು ನೀಡುತ್ತದೆ. 


ಅ ಎಂ.ಎಂ. ಕಲಬುರ್ಗಿ, ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪು.ಸಂ-೮. 


ಅಳ 


ಸನ್ಯಸನ ವಿಧಿಯಿಂದ ಮಡಿದವರ ಸ್ಕಾರಕವಾಗಿ ವೀರರಿಗೆ ವೀರಗಲ್ಲುಗಳನ್ನು ಸ್ಥಾಪಿಸುತ್ತಿದ್ದಂತೆ 
ಕೆಲವು ಸ್ಕಾರಕಗಳನ್ನು ನಿಲ್ಪಸುತ್ತಿದ್ದರು. ಇವುಗಳನ್ನು 'ನಿಸಿದಿಗಲ್ಲು'ಗಳೆಂದು ಕರೆಯುತ್ತಾರೆ. 


X ಮ 

ತೀರ್ಥಂಕರನ ವಿಗ್ರಹದ ಪಕ್ಷದಲ್ಲ ವತ ಭೋದಿಸುವ ಮುನಿ/ಗುರು ಕುಳಅತಿರುವ ಶಿಲ್ಪವನ್ನು 
ನಿಸಿದಿಗಲ್ಲುಗಕಲ್ಲ ಕಾಣಬಹುದು. ಇವುಗಳು ಬಸದಿಗಳ ಮುಂದಿನ ಪ್ರತ್ಯೇಕ ಶಿಲಾಫಲಕಗಕಳಲ್ತ್ಲ ಬಸದಿಯ 
ಕಂಬಗಳ ಮೇಲೆ. ಊರ ಹೊರಗಿನ ಹೊಲಗಳಲ್ಲ ನೆಟ್ಟ ಕಲ್ಲುಗಕಲ್ಲ. ಬಂಡೆಗಳ ಮೇಲೆ 
ಕಾಣಿಸಿಕೊಳ್ಳುತ್ತವೆ. ಇವುಗಕಲ್ಲ ಸನ್ಯಸನದ ವಿಷಯವನ್ನು ಮಾತ್ರ ಹೇಳರಬಹುದು. ಅಥವಾ ಅದರ 


ಜೊತೆಗೆ ಸನ್ಯಸನವನ್ನು ಸ್ಲೀಕರಿಸಿದ ವ್ಯಕ್ತಿಯ ಚಿತ್ರವೂ ಇರಬಹುದು. 


ನಿಷಿಧಿ ಮರಣ ಧಾರ್ಮಿಕ ಆಚರಣಿಯಾಗಿ ಜೈನರಲ್ಲಿ ಇನ್ನು ಬಳಕೆಯಲ್ಪದೆ. ಸಾಮಾಜಕ 
ಮೌಲ್ಯವಾದ ವೀರಮರಣ ಮಾತ್ರ 'ಸ್ವಾಮಿಭಕ್ತಿ' ಪ್ರರೂಪ ಬದಲಸಿಕೊಂಡು 'ರಾಷ್ಟ್ರಭಕ್ತಿ' ಸ್ರರೂಪದಲ್ಲ 
ಇನ್ನೂ ಜರುಗುತ್ತಆದೆ. ಆದರೆ ಒಂದು ಕಾಲದಲ್ಲ ಮಹಾ ಮೌಲ್ಯವಾಗಿದ್ದ ಹಿಂದೂ ಬಅದಾನ ಮರಣ 
ವರ್ಗದ ಧಾರ್ಮಿಕ ಮರಣ, ಸಹಗಮನ ಮರಣ, ವೇಳವಾಆ ಮರಣಗಳನ್ನು ಕಾನೂನು ಬಧ್ಧವಾಗಿ 


ನಿಲ್ಲಸಲಾಗಿದೆ. 


ಮೂಲತಃ ನಿಷಿಧಿ ನಿರ್ಮಾಣವಾಗುವುದು ಪ್ರತ ಹಿಡಿದ ಸ್ಥಕದಲ್ಲಯೋ, ಪವ್ರತಧಾರಿಯನ್ನು 
ಸಹಿಸದ ಸ್ಥಕದಲ್ಲಯೋ ಎಂಬ ಸಂದೇಹವಿರುವಾಗ ಈ ಎರಡನ್ನು ಜಟ್ಟು ಬೇರೊಂದು ಸ್ಥಕದಲ್ಲಯೋ 
ನಿಲ್ಲ್ಷಸಬಹುದೆಂಬ ಸೂಚನೆಗಳು ದೊರೆಯುತ್ತದೆ. ಗಂಗ ಮಾರಸಿಂಹನು ಬಂಕಾಪುರದಲ್ಲ ಮಡಿದರೂ 
ಬೆಕ್ಲೊಳದಲ್ಲ ನಿಷಿದ್ದ ಶಿಲೆಗಳು ಇರುವುದಕ್ಷೆ ಸ್ಥಕ ಪಾವಿತ್ಯವೇ ಕಾರಣವಾಗಿರಬೇಕು. 
ಶ್ರವಣಬೆಕ್ಲೊಳವೊಂದರಲ್ಲ ೧೦೮ ನಿಷಿಧ ಶಾಸನಗಕಳಲ್ಲ ಸುಮಾರು ೨೨ ಶಾಸನಗಳು, ಮುನಿಗಳ, 
ಗುರುಗಳ ಮರಣವನ್ನು, ಸುಮಾರು ೧೦ ಶಾಸನಗಳು ಅರಸರ, ಮಂತ್ರಿಗಳ ಮರಣವನ್ನು. ಸುಮಾರು ೯ 
ಶಾಸನಗಳು ಸಾಮಾನ್ಯರ ಮರಣಗಳನ್ನು, ಸ್ತ್ರೀಯರಿಗೆ ಸಂಬಂಧಿಸಿದ ಶಾಸನಗಕಲ್ಲ ಸುಮಾರು ಅ 
ಶಾಸನಗಳು ರಾಜ ಪರಿವಾರದ ಸ್ತ್ರೀಯರ ಇನ್ನುಆದ ೭ ಶಾಸನಗಳು ಸಾಮಾನ್ಯ ಸ್ತೀಯರ ಮರಣವನ್ನು 
ಗಮಸಿಸಿದರೆ ಪ್ರಜಾ ಪರಿವಾರದವವರಿಗಿಂತ ರಾಜಪರಿವಾರದವರ ನಿಷಧಿ ಶಾಸನಗಳು ಹೆಚ್ಚು" 
ವೀರಗಲ್ಲುಗಳು, ಮಾಸಿಗಲ್ಲುಗಳು ಸಂಪೂರ್ಣವಾಗಿ ಲೌ8ಕ ಮರಣದ ಸ್ಕಾರಕಗಳಾದರೆ, ನಿಷಿಧಿ 
ಕಲ್ಲುಗಳು ಧಾರ್ಮಿಕ ಮರಣದ ಸ್ಕಾರಕವಾಗಿದೆ. 


“ ಎಂ.ಎಂ. ಕಲಬುರ್ಗಿ, ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪು.ಸಂ-೮ & ೯. 


ಅಅ೬ 


ಪ್ರಾಚೀನ ಕಾಲದಲ್ಲ ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚನ ಪ್ರೋತ್ಸಾಹ ನೀಡಿದವರು ಜೈನ 
ಧರ್ಮೀಯರು. ನಿಸಿದಿ ಶಾಸನಗಕಲ್ಲ ಪ್ರತಧಾರಿಯ ಸನಿಹದಲ್ಲ ಆರಾಧನಾ ಗ್ರಂಥಗಕಂತಹ ಜೈನ 
ಶಾಸ್ತ್ರಗ್ರಂಥಗಳನ್ನು ಇಟ್ಟುಕೊಂಡಿರುವ ಶಿಲ್ಪಗಳು ಇರುವುದನ್ನು ಗಮನಿಸಬಹುದು. ಆದ್ದರಿಂದ 
ನಾಗಾರ್ಜುನಯ್ಯ ಮತ್ತು ದಿಂಜಕಚ್ಛೆಯರ ಮಗಳಾದ ಸರ್ವಶಾಸ್ತ್ರ ಪ್ರಸಿದ್ದೆಯಾದ ಸಾವಿನಿರ್ಮಡಿಯು 
ಸಪ್ರತಃ ತಾನೇ ಸಲ್ಲೇಖನ ವ್ರತವನ್ನು ಪ್ಲೀಕರಿಸಿ ಸಮಾಧಿಮರಣ ಪಡೆದಿರಬಹುದೆಂದು ತೋರುತ್ತದೆ. 


ಅವಳು ಮುಡಿಪಿದ ಸ್ಥಳದಲ್ಲ ಆ ಶಾಸನೋಕ್ತ ಸ್ಮಾರಕವನ್ನು ನಿರ್ಮಿಸಿರಬಹುದೆಂದು ತೋರುತ್ತದೆ. 


ಈ ಶಾಸನಗಳ ಭಾಷೆ ಯವುದೇ ರೀತಿಯ ಕಠಿಣ ಶಬ್ದಗಳ೦ದ ಕೂಡಿಲ್ಲ ಹಾಗೂ ನೇರವಾಗಿ 
ವಿಷಯವನ್ನು ನಿರೂಪಣಿ ಮಾಡುವ ಶೈಅಯಲ್ಲದ್ದು ಸಮಾಧಿಮರಣ ಹೊಂದಿದವರು ಯಾರ ಶಿಷ್ಯರು 
ಎಂಬುದನ್ನು ಮಾತ್ರವೇ ದಾಖಲಸಿ ಅವರು ಅಲ್ಲ ತಮ್ಮ ಕರ್ಮವನ್ನು ಕ್ಷಯುಸಿಕೊಂ೦ಡರು (ಮುಡಿಪಿದರು) 
ಎಂದು ಮಾತ್ರವೇ ಹೇಳುತ್ತದೆ. 


ಭದ್ರಮಸ್ತು ಜನಶಾಸನಸ್ಯ ಶ್ರೀ ದೇವೇನ್ಹ ಪಣ್ಣಿತ ಭಬಾರರ ಷಿಷ್ಯಿತ್ತಿಯರ್‌ ಮಾರಣ್ಲಿ ಕನ್ನಿಯ 
ಅಜ್ಞಬ್ಲಿಕನ್ನಿಯಾ ನಿಸಿತಿಗೆ ಮಾಡಿಸಿದಳ್‌"”. ಮಾರಸಿಂಹನ ಆಳ್ವಕೆಯಲ್ಲ ಪಿಐಲಜ್ದೆ 
ಎಂಬ ಹೆಂಗಸು ಅಸುನೀಗಿರಬೇಕು ಅದಕ್ಕೆ ಯಾರೋ ಸಿಶಿಧಿ ಹಾಕಿಸಿರಬೇಕು"*. 


al 
೫ 

al 

a 
೨% 
ಸ 

[e 8 


ಈ ಮೇಅನ ಸ್ಕಾರಕಶಿಲೆಗಕಲ್ಲದೆ ಹಾವಿನೊಂದಿಗೆ ಹೋರಾಡಿ ಮಡಿದ ವೀರಗಲ್ಲು ಚನ್ನಾಪುರದ 
ಊರ ನಡುವಿನ ಅಶ್ವಥಕಟ್ಟೆಯ ಬಳಯಲ್ಲ ಹಾವನ್ನು ಭೇಟಿಯಾಡಲು ಹೋಗಿ ಅದರಿಂದ ಮಡಿದ 
ವಿಷಯವನ್ನು ತಿಅಸುವ ಶಿಲ್ಪ್ಲದಲ್ಲ ವೀರನು ತನ್ನ ಬಲಗ್ಯೆಯಲ್ಲ ಆಯುಧವನ್ನು (ಮಚ್ಚು) ಮೇಲೆತ್ತಿದ್ದರೆ. 
ಎಡಗ್ಯೆ ಸೊಂಟದ ಮೇಲಅದೆ. ಅವನ ಎಡಕ್ಷೆ ನಾಗರ ಕಲ್ಲನ ಮೇಲಅರುವ ಹೆಡೆ ಬಚ್ಚಿದ ಹಾವನ್ನು 
ಕೆತ್ತರುವುದು. ತಲೆಯ ಮೇಲೆ ಸೂರ್ಯ, ಚಂದ್ರ, ಕಾಅನ ನಡುವೆ ಪುಷ್ಟ್ಪಪೊಂದನ್ನು ಜಡಿಸಲಾಗಿದೆ. 


ವೀರನ ಆಯುಧಗಳನ್ನು ಗಮನಿಸಿದರೆ. ವಿವಿಧ ರೀತಿಯ ಗುರಾಣಿಗಳು ವೀರಗಲ್ಲುಗಳಲ್ಲ 
ಕಂಡು ಬರುತ್ತವೆ. ಗಂಗ, ರಾಷ್ಟಕೂಟರ ಕಾಲದ ವೀರಗಲ್ಲುಗಳಲ್ಲ ವಿಶೇಷವಾಗಿ ಆಯತಾಕಾರದ 
ಗುರಾಣಿಗಳು ಕಂಡು ಬರುತ್ತವೆ. ಇದರ ಮೇಲ್ಭಾಗದಲ್ಲ ಅಲಂಕಾರಗಳನ್ನೂ ಎಡದ ಕೈಗೆ ಅದನ್ನು 
ಸಿಕ್ಕಿಸಿಕೊಳ್ಳಲು ಪಟ್ಟಗೆಗಳನ್ನು ಮಾಡಿರುತ್ತಿದ್ದರು. "ಆಯುಧಗಳು ಬಡ್ಡ, ಕಠಾರಿ-ಕಬಾರಿ, ಭರ್ಜ., ಆಕು, 
ಸಬಳ (ಈಟಯಂತ ಆಯುಧ), ಕೊನ್ನ, ಜಲ್ಲು-ಬಾಣ, ಸುರಿಗೆ (ಸಲಾಕೆಯಂತೆ ಇದ್ದು ಕೊನೆಯಲ್ಲ 


ನ್‌ ಎ.ಕ-€, ನೆ.ತಾ.೧೭೫, ಮಣ್ಣೆ. 
“ ಡಾ.ಹೆಚ್‌.ಎಸ್‌. ಗೋಪಾಲರಾವ್‌ :- ಮಣ್ಣೆಯಲ್ಲಿ ಇತ್ತೀಚಿನ ಶೋಧಗಳು, ಇ.ದ.ಸಂ.೧೫, ಪು.ಸಂ-೩೬. 


ಅಅ೭ 


ಚೂಪಾಗಿ ಇರುವ ತಳದಲ್ಪ್ಲ ಹಿಡಿಬುರುವ ಆಯುಧ, ಹೆಚ್ಚಾಗಿ ಬೇಟಿಯಲ್ಲ) ಖಡ್ಡ - ಆಕ್ರಮಣಕಾರಿ 
ಆಯುಧಗಕಲ್ಪ್ಲ ಪ್ರಧಾನವಾದ ಪಾತ್ರವಹಿಸಿದ ಆಯುಧವೆಂದರೆ ಬಡ್ಡ. ಈ ಕಾರಣದಿಂದಲೇ ಬಡ್ಡಗಳು 
ವೀರನಾದವನಿಗೆ ದೈವದತ್ತವಾದದ್ದು ಎಂಬ ಹಲವಾರು ಐತಿಹ್ಯಗಳು ಸೃಷ್ಟಿಯಗಿರುವುದನ್ನು 
ಗಮನಿಸಬಹುದಾಗಿದೆ. ವೀರಗಲ್ಲುಗಕಲ್ಲ ಬಡ್ಡವನ್ನು ಕಡಿತಲೆ, ಬಡ್ಡ, ಕರವಾಳ್‌, ಬಾಳ್‌(ವಾಳ್‌), 
ಬಂಡೆಯ ಮುಂತಾದ ಹೆಸರುಗಳ೦ದ ಕರೆಯಲಾಗಿದೆ. ಈ ರೀತಿಯ ಪರ್ಯಾಯ ಪದಗಳು ಹುಟ್ಟಲು 
ಬಹುಶಃ ಅವುಗಳಲ್ಲನ ಆಕಾರ ವ್ಯತ್ಯಾಸವೇ ಕಾರಣವಿರಬಹುದು. ಕತ್ತಿಯ ಆಕಾರವು ವೀರಗಲ್ಲುಗಳ 


ಶಿಲ್ಪ್ಲದಲ್ಲ ಹಲವು ರೀತಿಯಲ್ಲ ಬಂದಿರುವುದನ್ನು ಗಮನಿಸಬಹುದು. ಕಠಾರಿ(ಕಟಾರಿ) - ಇದು 
ಕತ್ತಿಗಿಂತಲೂ ಚಿಕ್ಷದಾದದ್ದು. ಇದನ್ನು ಇರಿಯುವುದಕಾಗಿ ಉಪಯೋಗಿಸುತ್ತಿದ್ದರು. ಗಂಗರ ಕಾಲದ 
ವೀರಗಲ್ಲುಗಳಲ್ಲ ಅದರಲ್ಲಯೂ ವಿಶೇಷವಾಗಿ ಗಮನಿಸಬಹುದು. ಗುರಾಣಿ - ಶತ್ರುಗಳ ಅಸ್ತ್ರಗಳಂದ 
ಆಗುವ ಪೆಟನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಉಪಯೋಗಿಸುತ್ತಿದ್ದ ರಕ್ಷಣಾಯುಧವೇ ಗುರಾಣಿ. 


ಒಟ್ದಾರೆಯಾಗಿ ಗಂಗರು. ನೊಕಂಬರು. ಹೊಯ್ಸಳ, ವಿಜಯನಗರ ಅರಸರು ತಮ್ಮ ಸ್ಕಾರಕ 
ಶಿಲೆಗಳ ಶಿಲ್ಪ್ಲಗಕಲ್ಲ ಯಾರನ್ನು ಅನುಕರಿಸದೆ ತಮ್ಮದೆ ಆದ ಶೈಅಯಲ್ಲ ಶಿಲ್ಪಗಳನ್ನು ರಚಿಸಿದ್ದಾರೆ. ಕಲ್ಲನ 
ಅಕತೆ ಹಾಗೂ ಶಿಲ್ಪದ ಕೆತ್ತನೆಯಲ್ಲ ಇವರು ಯಾವುದೆ ಮಾನದಂಡವನ್ನು ಬಳಕಸಿದಂತಿಲ್ಲ. ಇವರು 
ಬಳಸಿರುವ ಕಲ್ಪ್ಲನಿಂದಲೂ ಸಹ ಇವರು ಯಾರ ಪ್ರಭಾವಕ್ಕೂ ಇಲ್ಲ ಒಳಗಾಗಿಲ್ಲ ಎಂಬುದು 
ಗೊತ್ತಾಗುತ್ತದೆ. ಪದೇಶಕ್ಕೆ ಅನುಗುಣವಾಗಿಯೂ ಕಲ್ಲುಗಳನ್ನು ಸಹ ಬದಲಅಸಲು ಹೋಗಿಲ್ಲ. ಎಲ್ಲಾ ಕಡೆ 
ಒಂದೆ ಮಾಧ್ಯಮವನ್ನು ಬಳಸಿದ್ದಾರೆ. ವೀರಗಲ್ಲುಗಳಲ್ಲನ ಶಿಲ್ಪವು ಬಹುತೇಕವಾಗಿ ಒಂದೇ ರೀತಿ 
ಕೂಡಿದ್ದರೂ ಶಿಲ್ತಯ ಕಲಾ ನಿಪುಣತೆಯ ಮೇಲೆ ಒಂದೊಂದು ಸಹ ವಿಶಿಷ್ಟವಾಗಿ ಮೂಡಿ ಬಂದಿವೆ. 
ದೇಹವನ್ನು ಸುಂದರವಾಗಿ ಜಡಿಸಿದ್ದರೂ ಸಹ ಕೈಗಕ ರಚನೆಯಲ್ಲ ತಲೆ ಕೆಡಿಸಿಕೊಂಡಿರುವಂತೆ ಇಲ್ಲ. 
ಏಕೆಂದರೆ ಇವರ ಶಿಲ್ಪ್ಲಗಳಲ್ಲ ಕೈಗಳನ್ನು ಬಹುತೇಕ ಅಂಚಿನ ಭಾಗಕ್ಕೆ ಸರಿಯಾಗಿ ಬಡಿಸಿರುತ್ತಾರೆ. 
ಆದ್ದರಿಂದ ಹಸ್ತಗಳು ಚಿಕ್ಕದಾಗಿರುವುದರ ಜೊತೆಗೆ ಆಯುಧಗಳು ಸಹ ಚಿಕ್ಕದಾಗಿ 
ಅಂಕುಡೊಂಕಾಗಿರುತ್ತವೆ. ಆದ್ದರಿಂದ ಕೆಲವೊಂದು ವೀರಗಲ್ಲುಗಳು ಈ ಕ್ಷೇತ್ರದಲ್ಲ ಯಾರೂ ಮೀರಿಸಲು 
ಸಾಧ್ಯವಾಗದಷ್ಟು ಸುಂದರವಾಗಿ ಮೂಡಿವೆ. ಗಂಗರ ಸಾಮಂತರು ವೀರಗಲ್ಲುಗಳ ಕೆತ್ತನೆಯಲ್ಲ 
ಅವರನ್ನು ಅನುಕರಿಸಿರುವುದು ವಿಶೇಷ. 


ಜನರಲ್ಲ ಶಾಸನದಲ್ಲ ಏನಿದೆಯೆಂದು ತಿಆಯದೇ ಇರುವುದು, ಶಾಸನಗಳನ್ನು ಓದುವಲ್ಲಿ. 
ಅರ್ಥೈಸುವಲ್ಲ ಕೊರತೆಯುಂದಾಗಿ ಐತಿಹ್ಯ, ದಂತ ಕಥೆಗಳು ಹುಟ್ಟುಕೊಂಡವು. ಆಸಕ್ಷಿಗಿಂತಲೂ ಭಯ 


ಅಲ 


ಭಕ್ತಿನೇ ಜಾಸ್ತಿ. ಶಾಸನ ಓದಿದರೆ ರಕ್ತಕಾರಿ ಸಾಯುತ್ತಾರೆ. ತಲೆ ಕೆಲಗೆ ಮಾಡಿ ಅಮಾವಾಸ್ಯೆ ರಾತ್ರಿಯನ್ನು 
ಓದಿದರೆ ಅಪ್ಯೆಚಾಚಿಕ ಭಾಷೆ ಅರ್ಥವಾಗುತ್ತದೆ. ನಂತರ ೭ ಕೊಪ್ಪರಿಗೆ ಹಣ ಸಿಗುತ್ತದೆ ಎಂಬ ಮೂಢ 
ನಂಜಕೆಗಳು ದುರಾಸೆಯಿಂದ ಪ್ರಾಚೀನ ದೇವಾಲಯ, ಶಾಸನಗಳು, ವೀರಗಲ್ಲುಗಳ ಕೆಳಗೆ 
ಸಂಪತ್ತಿರುತ್ತದೆ ಎಂದು ಊರಿನ ಹೊರಗಿರುವ ಬಹಳಷ್ಟು ಸ್ಕಾರಕಗಳನ್ನು ಅಗೆದು ಹಾಳು 
ಮಾಡಿರುವುದಕ್ಷೆ ಹಲವಾರು ನಿದರ್ಶನಗಳು ಕಣ್ಣ ಮುಂದೆ ಕಾಣಿಸುತ್ತದೆ. ಇನ್ನು ಕೆಲವು ಕಡೆ ಮನೆ 
ಕಟ್ಟಲು. ಬಟ್ಟೆ ಹೊಗೆಯಲು, ದನ-ಕರುಗಳ ಕಟ್ಟುವ ಕೊಟ್ಟಗೆಗೆ ದನ ಕಟ್ಟಲು. ತಿಪ್ಪೆ ಗುಂಡಿಯಲ್ಲಿ 
ನೆಲದಲ್ಲ ಹೂತು ಹೋಗಿದೆ ಹೀಗೆ ಅನೇಕ ಕಾರಣಗಳಂದಾಗಿ ಇವತ್ತು ಶಾಸನಗಳನ್ನು 
ಕಳೆದುಕೊಳ್ಳಲಾಗುತ್ತಿದೆ. ಸಾಮಾನ್ಯ ಜನರಲ್ಲದೆ ವಿದ್ಯಾವಂತರು ಸಹ ಅಜ್ಞಾನಿಗಳಾಗಿದ್ದರೆ ಶಿವಗಂಗೆ 
ಬೆಟ್ಟದ ಮೆಟ್ಟಲುಗಳನ್ನು ಕಟ್ಟಲು ಬೃಹತ್‌ ವೀರಗಲ್ಲು ಹೊಡೆದು ಹಾಕಲಾಗಿದೆ. ಇನ್ನು ಕೆಲವು ಕಡೆ 
ದೇವರ ಕಲ್ಲುಗಳು ಅವುಗಳನ್ನು ಮುಟ್ಟಬಾರದು, ಕದಅಸಬಾರದು ಎಂದು ಕೆಳಗೆ ಬದ್ಧರೂ. ಗಿಡಗಳು 
ಬೆಳೆದಿದ್ದರೂ ಅದರ ಬಲಆ ಸುಳಯುವುದಿಲ್ಲ. ಹೀಗೆ ಹಲವಾರು ರೀತಿಯ ಅಜ್ಞಾನ, ಮೂಢನಂಬಕೆ, 
ಅವಜ್ಞೆಗಳಂದಾಗಿ ಈವರೆಗೆ ಉಳದು ಬಂದಿರುವ ಹಲವಾರು ಶಾಸನಗಳು. ವೀರಗಲ್ಲುಗಳು, 
ಮಾಸ್ತಿಕಲ್ಲುಗಕು ಕಣ್ಮರೆಯಾಗುತ್ತಿದೆ. 


ರಾಜನಿಗಾಗಿ ಮಡಿದ ವೀರರ ತ್ಯಾಗ. ಬಅದಾನಗಳ ವರ್ಣನೆ, ಸ್ಮಾರಕಗಳ ಸ್ಥಾಪನೆ ಒಂದು 
ದೃಷ್ಟಿಬುಂದ ರಾಜತ್ವದ ಆರಾಧನೆ ಮತ್ತು ವೈಭವೀಕರಣದ ಸಂಕೇತ ಎಂಬ ಗ್ರಹಿಕೆ ಇಂದು ಕೆಲವರಲ್ಲಿ 
ಉಂಬಾಗಿದೆ. ರಾಜತ್ವದ ಶ್ರೇಷ್ಟತೆಗಾಗಿ. ರಾಜ ತೋರಿದ ಪ್ರೀತಿಗಾಗಿ ವೇಳವಾಆಗಳು ತಮ್ಮನ್ನು ತಾವು 
ಕೊಂದುಕೊಳ್ಳುವುದು ನ್ಯಾಯಯುತವಾಗಿದ್ದಿತೇ? ಎಂಬ ಪ್ರಶ್ನೆಗಳು ಕಾಡುತ್ತದೆ. ಆದ್ದರಿಂದ ರಾಜತ್ವದ 
ಮೌಲ್ಯಗಳನ್ನೇ ಸಾಂಸ್ಕೃತಿಕ ಮೌಲ್ಯಗಳೆಂದು ಭಾವಿಸುವುದು ಎಷ್ಟರಮಟ್ಟಗೆ ಸರಿ? ಎನಿಸುತ್ತದೆ. 


ಅರ 


ಅಧ್ಯಾಯ -—& 
ಸ್ಥಳನಾಮಗಳು ಮತ್ತು ಐತಿಹ್ಯಗಳು 


೭.೧ ಸ್ಥಳನಾಮಗಳು = 


ಒಂದು ಪ್ರದೇಶದ ಚರಿತ್ರೆಯನ್ನು ಹೇಳುವಲ್ಲ ಕೋಟಿ, ಬೆಟ್ಟ ನದಿ. ದೇವಾಲಯಗಳು, 
ಶಾಸನಗಳು ಹೇಗೆ ಮುಖ್ಯವಾದವೊ ಹಾಗೇಯೇ ಸ್ಥಳನಾಮಗಳು ಕೂಡ ಚರಿತ್ರೆಯನ್ನು ರೂಪಿಸಲು 
ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತದೆ. ಸ್ಥಳನಾಮಗಳ ಅಧ್ಯಯನವೆಂದರೆ ಮಾನವ ಸಂಸ್ಥೃತಿಯ 
ಇತಿಹಾಸವನ್ನು ಪುನಾರಚಿಸಿ ಕೊಡುವುದೇ ಆಗಿರುತ್ತದೆ. ಆಹಾರಕ್ಸಾಗಿ ಅಲೆದಾಡುತ್ತಿದ್ದ ಮಾನವನು 
ಮರದ ಪೊಟರೆ, ಕಲ್ಲನ ಗುಹೆಗಳಲ್ಲ ವಾಸಿಸುತ್ತಿದ್ದು, ಕಾಲಾಂತರದಲ್ಲ ಒಂದು ಕಡೆ ನೆಲೆ ನಿಂತು 
ಪಕೃತಿಂುಂದ ರಕ್ಷಣೆ ಪಡೆಯಲು ಗುಡಿಸಲನ್ನು ಸಹಜವಾದ ಭೌಗೋಳಕ ಪರಿಸರದಲ್ಲ ಗುಡ್ಡ. ಕಾಡು. 
ಹೊಳೆ. ನದಿ. ಹಳ್ಳ. ಹೊಳೆ ಇತ್ಯಾದಿ ಫಲವತ್ತಾದ ಭೂಮಿಯ ಸನಿಹದಲ್ಲಿ ನಿರ್ಮಿಸಿ ವಾಸಿಸತೊಡಗಿದನು. 
ಈ ನೆಲೆ ನಿಲ್ಲುವಿಕೆಯೇ ಹಳ್ಳ, ಹಟ್ಟ. ಹಾಳ, ಕೊಪ್ಪ, ಊರು, ಪುರ ಮುಂತಾದ ಸ್ಥಳನಾಮಗಳ ಸೃಷ್ಟಿಗೆ 
ಕಾರಣವಾಯುತು. ಸಂಸ್ಕೃತಿ ಬೆಳೆದಂತೆ ಪೇಟೆ, ಪಟ್ಟಣಗಳ ಜೊತೆಗೆ ಕೋಟಿ, ದುರ್ಗಗಳು, ಕೆರೆ, 
ಕಟ್ಟೆಗಳನ್ನು ಕಟ್ಟಲ್ಪಟ್ಟವು. ಮಾನವನ ದಿನನಿತ್ಯದ ಜೀವನದಲ್ಲ ವ್ಯವಹಾರಿಕವಾಗಿ ಉಪಯುಕ್ತವಾಗಲು 
ನಾಮಗಳು ಬಹುಮುಖ್ಯವಾಗಿದೆ. ಹತ್ತಾರು ಊರುಗಳು ಹುಲ್ಪಕೊಂಡಾಗ ಒಂದೊಂದು ಊರನ್ನು 
ಗುರುತಿಸಲು ನಿರ್ದಿಷ್ಟವಾದ ಹೆಸರುಗಳು ಅನಿವಾರ್ಯವಾಗಿದ್ದರಿಂದ ಸರ್ವೇ ಸಾಮಾನ್ಯವಾಗಿ 
ಒಂದೊಂದು ಹೆಸರನ್ನು ಇಡುತ್ತಿದ್ದರು. ಕಾಡು. ಪೊದೆ, ಕಣಿವೆ, ನದಿ. ಬೆಟ್ಟ. ಬಂಡೆ ಮೊದಲಾದವುಗಳು 
ಗ್ರಾಮಗಳ ಎಲ್ಲೆಗಳಾಗಿದ್ದುದ್ದವು. 


ಒಂದು ಪ್ರದೇಶದಲ್ತ್ಪ ಐತಿಹಾಸಿಕ. ಭೌಗೋಳಕ, ಪ್ರಾಕೃತಿಕ, ಜನಾಂಗಿಕ ಅಥವಾ ಸಾಂಸ್ಕೃತಿಕ 
ವ್ಯಕ್ತಿಯ ಹೆಸರಿನಿಂದ ಸ್ಥಳನಾಮಗಳ ಹುಟ್ಟು ಆಗಿರುತ್ತದೆ. ಭೌಗೋಳಕ ಪರಿಸರದ ಹಿನ್ನೆಲೆಯಲ್ಲಿ 
ನಿಸರ್ರವಾಚಗಳು, ಅಲ್ಲ ವಾಸಿಸುವ ಜನಾಂಗದ ಇತಿಹಾಸವನ್ನು ವಸತಿವಾಚಿಗಳಲ್ಲ, ಆ ಗ್ರಾಮದ 
ನಿರ್ಮಾತೃವಿನ ಅಥವಾ ಅವನ ಸಂಬಂಧಿಯ ನೆಲೆಯಲ್ಲ ವ್ಯಕ್ತಿನಾಮವಾಚಿಗಳು. ಯಾವುದೇ ಸ್ಥಳನಾಮ 
ನಿಸರ್ಗವಾಚ ಅಂಶದೊಂದಿಗೆ ನಿರ್ಮಾಣವಾಗಿದ್ದರೆ ಬಹುಶಃ ಪ್ರಾಚೀನ ಸ್ಥಳನಾಮಗಳಾಗಿದ್ದು, 
ಪ್ರತಿಯೊಂದು ಸ್ಥಳನಾಮಗಳು ಆಯಾ ಸ್ಥಳಗಳ ಚರಿತ್ರೆಗೆ ಪೂರಕವಾಗುವಂತಹ ಮಾಹಿತಿಯನ್ನು 
ಒದಗಿಸುತ್ತದೆ. ಗುಡ್ಡ, ಬೆಟ್ಟ. ಹೊಳೆ, ಪರ್ವತ, ನದಿ, ಹಳ್ಳ ಮರ, ಗಿಡ, ದೇವಾಲಯ, ಧರ್ಮ, ಜಾತಿ. 
ವೃತ್ತಿ, ದೇವತೆಗಳ ಹೆಸರನ್ನು ಸೂಚಿಸುವ ಸ್ಥಳನಾಮಗಳು ಆ ಪ್ರದೇಶಗಳ ಸಾಮಾಜಕ ೩೬ ಧಾರ್ಮಿಕ 


ಅಜಂ 


ನಂಜಕೆಗಳ ಹಿನ್ನಲೆಯನ್ನು ಸ್ಥಳನಾಮಗಳ ರೂಪದಲ್ಲ ಕಾಣಬಹುದು. ಪ್ರಾಚೀನ ಸಂಸ್ಕೃತಿಯ 
ಅಧ್ಯಯನದ ವಿಷಯದಲ್ಲ ಶಾಸನಗಳಗಿಂತಲೂ ಸ್ಥಕನಾಮಗಳೇ ಉಪಯುಕ್ತವಾಗಿರುತ್ತವೆ. ಶಾಸನಗಳು 
ನಿರ್ಮಿಸಲಾಗಿದ್ದ ಒಂದೇ ಸ್ಥಳದಲ್ಲದ್ದ. ಒಂದು ಪ್ರದೇಶಕ್ಕೆ ಸೀಮಿತವಾಗಿದ್ದರೆ, ಸ್ಥಳನಾಮಗಳು ನೂರಾರು, 
ಸಾವಿರಾರು ವರ್ಷಗಳವರೆಣೂ ಮುಂದುವರೆದಿರುತ್ತದೆ. ಆದರೆ ಬಹು ಮಣ್ಟಗೆ ಕಟ್ಟುಕತೆ. ಕಿವಿಮಾತುಗಳ 
ಮೆಲೆ ಆಧಾರವಾಗಿರುವುದರಿಂದ ಎಲ್ಲವೂ ಸತ್ಯವೆಂದು ಭಾವಿಸಲು ಸಾಧ್ಯವಿಲ್ಲ. 


ಸ್ಥಕನಾಮವನ್ನು ಇಂಗ್ಲೀಷ್‌ನಲ್ಲ TopಂಗಂmMy ಎಂದು ಕರೆಯುತ್ತಾರೆ. ಇದು ಗ್ರೀಕ್‌ನ Tops 
& Noms ಎ೦ಬ ಸಂಯುಕ್ತ ಪದಗಳಂದ ಬಂದುದಾಗಿದೆ. ಜರ್ಮನಿಯ oltfreet vilthem 


bibliz ರವರು ೧೭೬೮ ರಲ ಸ್ಥಳನಾಮಗಳ ಬದ್ಧೆ ಶೋಧಿಸಿದ ಮೊದಲನೆಯವನಾದ ಇವರನ್ನು 
ಸ್ಥಳನಾಮ ಶಾಸ್ತೀಯ ಪಿತಾಮಹಾನೆಂದು ಕರೆಯಲಾಗುತ್ತದೆ. 


ಕನ್ನಡದ ಕಿಟೆಲ್‌ ನಿಘಂಟುನಲ್ಲ ಕೆಲವು ಊರುಗಳ ಹೆಸರುಗಳನ್ನು. ಹಯವದನರಾಯರು 
ಮೈಸೂರು ಗೆಜೆಟನಲ್ಲ ಕೆಲವು ಸ್ಥಳನಾಮಗಳನ್ನು ಕುರಿತು. ಮಾಸ್ತಿ, ಹಿರೇಮಠರು ಲೇಖನಗಳ ಮೂಲಕ 
ವ್ಯಕ್ತ ಪಡಿಸಿದ್ದರೇ, ಕನ್ನಡದಲ್ಲ ಸ್ಥಳನಾಮಗಳನ್ನು ಕುರಿತು ವಿಶೇಷ ಆಸಕ್ತಿ ಮತ್ತು ಅಧ್ಯಯನಕ್ಕೆ ಮೂಲ 
ಕಾರಣವಾದವರು ದೇ.ಜ.ಗೌರವರು ಊರುಗಳ ಬಗೆಗಿನ ದಂತ ಕತೆಗಳು ಪ್ರಾಚೀನ ಕಾಲದಿಂದಲು 
ದೊರೆಯುತ್ತದೆ. ಕೆಲವು ಧಾರ್ಮಿಕ ಗ್ರಂಥಗಳಲ್ಲ ಸ್ಥಳ ಪುರಾಣಗಳು ದೊರೆಯುತ್ತದೆ. ಆದರೆ ವೈಜ್ಞಾನಿಕ 
ವಿಶ್ಲೇಷಣೆಗೆ ಅವು ನಿಲುಕುತ್ತದೆ ಎನ್ನಲಾಗುವುದಿಲ್ಲ. ಸ್ಥಳನಾಮಗಳು ಅಧ್ಯಯನ ವೈಜ್ಞಾನಿಕವಾಗಿ 
ಪ್ರಾರಂಭಗೊಂಡಿದ್ದೆ ಹತ್ತೊಂಭತ್ತನೇ ಶತಮಾನದ ಉತ್ತರಾರ್ಧದಲ್ಲ ಎರಡೂವರೆ ಸಾವಿರ ವರ್ಷಗಳ 
ಹಿಂದೆಯೇ "ಪಾಣಿನಿ ಎಂಬ ವ್ಯಾಕರಣಕಾರ ಸ್ಥಳ ನಾಮಗಳ ಸಾಂಸ್ಕೃತಿಕ ಲಕ್ಷಣಗಳನ್ನು 


ಗುರುತಿಸಿದ್ದನು"' ಎಂದು ಹೇಳದ್ದಾರೆ. 
ಸ್ಥಳನಾಮಗಳನ್ನು a ರೀತಿಯಲ್ಲ ನೋಡಬಹುದು. 


೧. ಪ್ರಾರಂಭದಿಂದಲೂ ದಾಖಲೆಯಲ್ಲದ್ದು ಠಗಲೂ ಪ್ರಯೋಗದಲ್ಲ ಉಳದುಕೊಂಡು ಬಂದಿರುವ 
ಸ್ಥಳನಾಮಗಳು. 
೨. ದಾಖಲೆಯಲ್ಲ ಮಾತ್ರ ಇದ್ದು ಬಳಕೆಯಲ್ಲರದ ಸ್ಥಳನಾಮಗಳು. 


ಫೋಡಿ. ಶಿವಲಿಂಗಯ್ಯ: ತುಮಕೂರು ಜಿಲ್ಲೆಯ ಸ್ಥಳನಾಮಗಳು, ಪು.ಸಂ-೧. 


೪೫೧ 


೩ ಬಳಕಕೆಯಲ್ಲದ್ದು ಯಾವ ದಾಖಲೆಯಲ್ಲೂ ಇರದ ಸ್ಥಳನಾಮಗಳು. 
ಸ್ಥಳನಾಮಗಳು ದೊರೆಯುವ ಬಹು ಮುಖ್ಯ ಆಕರಗಳೆ೦ದರೆ:- 


೧. ಸರ್ಕಾರಿ ದಾಬಲೆಗಳು:- ಸರ್ವೆ ಇಲಾಖೆ, ತಾಲ್ಲೂಕು ಕಛೇರಿ, ಜಲ್ಲಾ ಕಛೇರಿ, ಗ್ರಾಮ ಪಂಚಾಯುತಿ, 
ಇತ್ಯಾದಿಗಳು. 
೨. ಖಾಸಗಿ ದಾಬಲೆಗಳು:- ೧) ಶಿಲಾಶಾಸನಗಳು ಮತ್ತು ತಾಮ್ರ ಶಾಸನಗಳು. 
೨) ದೇವಾಲಯ, ಮಠ, ಮಸೀದಿ, ಚರ್ಚ ಮುಂತಾದ ಧಾರ್ಮಿಕ 
ಕೇಂದಗಳಲ್ಪ್ಲ ದೊರೆಯುವ ದಾಖಲೆಗಳು. 
೩) ರಾಜರು, ಪಾಳೇಗಾರರು, ಜಮೀದ್ದಾರರುಗಳ ಬಳಯಲ್ಲ ದೊರೆಯುವ 
ದಾಖಲೆಗಳು. 
೩. ಸಾಹಿತ್ಯ ಹಾಗೂ ಇತರೆ ಮೂಲಗಳು:- ಪ್ರವಾಸ ಕಥನ. ಸ್ಥಳ ಪುರಾಣ, ಜನಪದ ಸಾಹಿತ್ಯ, 


ಪತ್ರಿಕೆಗಳು, ಚರಿತ್ರೆ, ಕತೆ. ಭೂ ವಿವರಣೆ ಇತ್ಯಾದಿ ಗ್ರಂಥಗಳಂದ ದೊರೆಯುವ ದಾಖಲೆಗಳು. 
ಸ್ಥಳನಾಮಗಳ ವರ್ಗೀಕರಣ 


೧. ನೈಸರ್ಗಿಕ ವರ್ಗೀಕರಣ: ಜಲಸೂಚಿ, ಪ್ರಾಣಿ, ಪರ್ವತ, ಶಿಲೆ ಮುಂತಾಡು'ಗಳು. 
೨.ಸಾಮಾಜಕ ವರ್ಗಿಕರಣ: ವ್ಯಕ್ತಿನಾಮಗಳು. ಜಾತಿ. ಗೋತ್ರ/ಕುಟು೦ಂಬ ನಾಮ. ದೇವತೆ, ವೃತ್ತಿ 
ಇತ್ಯಾದಿಗಳು. 
೩.ವರ್ಣನಾತ್ಮಕ: ಸ್ಥಳ, ದಿಕ್ಕು. ಗ್ರಾಮನಾಮ, ಸಂಖ್ಯೆಗಳು. 
ಆ.ಐತಿಹಾಸಿಕ ಅಂಶಗಳು: ರಾಜರು, ದಂಡನಾಯಕರಗಳ ಹೆಸರುಗಳನ್ನು ಕೆರೆ, ದೇವಾಲಯ, 
ಊರುಗಳಗೆ ಇಲ್ಪರುತ್ತಾರೆ. 
೫. ಪುರಾಣಗಳು 
8. ಪುರ್ನನಾಮಕರಣಗಳು 

ಸ್ಥಳಗಳಗೆ ಹೇಗೆ ಈ ಹೆಸರು ಬಂದಿತು ಮೂಲ ಹೆಸರೇನು, ಯಾರು ಕೊಟ್ಟರು, ಏಕೆ ಕೊಟ್ಟರು 
ಎಂದೆಲ್ಲಾ ಹುಡುಕುತ್ತಾ ಹೋದರೆ ಹೆಸರು ಕೊಟ್ಟ/ಬಂದ ಉದ್ದೇಶವೇನು? ಅರ್ಥವೇನು ಎಂಬುದು 
ತಿಆಯುತ್ತದೆ. ಹಿಂದಿನ ಕಾಲದಲ್ಲ ಪಶುಪಾಲಕರಾಗಿದ್ದ ಅಲೆಮಾರಿ ಅಥವಾ ಅರೆ ಅಲೆಮಾರಿಗಳಾಗಿದ್ದ 
ಗೊಲ್ಲರು. ಕುರುಬರು, ಲಂಬಾಣಿಗಳು ತಾವು ಗೂಳೆ ಹೋದ ಸಂದರ್ಭದಲ್ಲ ಒಂದು ಊರಿನ ಹತ್ತಿರ 
ಬೀಡು ಬಟ್ಟು. ಕೆಲಕಾಲ ತಂಗಿದ್ದು, ಮುಂದೆ ಹೋಗಿ ಜೇಡು ಬಡುತ್ತಿದ್ದರು. ಕಾಲಾನುಕ್ರಮದಲ್ಲ 


ಅಜಿ೨ 


ಸಾಂಕ್ರಾಮಿಕ ರೋಗಗಳು, ದರೋಡೆಕೋರರು ಮುಂತಾದ ಸಮಸ್ಯೆಗಳಂದ ಅವರು ಕೊನೆಗೆ ಅದೇ 
ಊರಿನಲ್ಲ ನೆಲೆಸಿದಾಗ ಅವರ ನೆಲೆಗಳಗೆ ಅದೆ ಹೆಸರು ಬಂದಿರಬಹುದು. ಯಾವುದೇ ಒಂದು ಕಾಲದಲ್ಲ 
ಪ್ಲೇಗು. ಕಾಲರಾ ಮುಂತಾದ ಸಾಂಕ್ರಾಮಿಕ ರೋಗಗಳು, ನೆರೆ ಬರ. ಅಥವಾ ದುಷ್ಟ ಶಕ್ತಿಯ 
ಹೆದರಿಕೆಯಿಂದ ಅಲ್ಲನ ನಿವಾಸಿಗಳು ತಮ್ಮ ತಮ್ಮ ಊರು ಜಟ್ಟು ಎತ್ತರವಾದ. ಸುರಕ್ಷಿತವಾದ ಹೊಸ 
ತಾಣಕ್ಷೆ ಹೋಗಿ ನೆಲೆಸಿದರೆ ಸಮಸ್ಯೆಯ ನಂತರ ಕೆಲವು ಮನೆತನಗಳು ಹಳೆಯ ಗ್ರಾಮಕ್ಕೆ ಹೋದರೆ 
ಕೆಲವರು ಅಲ್ಲೇ ಉ೪ದರು ಹೀಗಾಗಿ ೨ ಊರುಗಳು ಹುಟ್ಟಕೊಂಡವು. ಹಳೆಯದು, ಹೊಸದು ಎಂದು, 
ನಂದಗುಡಿಯಲ್ಲ ಹಳೇಯೂರು. ಹೊಸೂರು ಎಂದು ಇರೊದನ್ನ ಕಾಣಬಹುದು. ಒಂದು ಗ್ರಾಮ 
ಬೆಳೆದಂತೆ ವಾಸಕ್ಷೆ ಕೆಲ ಮನೆತನಗಳು ತಮ್ಮ ಹೊಲಗಳಲ್ಲ ಅಥವಾ ಹೊಲದ ಹತ್ತಿರ ತೋಟಗಕಲ್ಲ ಮನೆ 
ಕಟ್ಟ ಕಾಲ ಕ್ರಮೇಣ ತಮ್ಮ ಊರಿನ ಹೆಸರನ್ನೆ ಇಟ್ಟುಕೊಂಡು. ಒಂದೊಂದು ವೃತ್ತಿಯ ಜನ ಒಂದೊಂದು 
ಕಡೆ ನೆಲೆಸುತ್ತಿದ್ದರು. ಕಿರು ಗಾತ್ರದ ಹಟ್ಟಗಳು ತಮ್ಮವನೇ ಆದ ಗೌಡ. ತಮ್ಮದೇ ಆದ ಒಂದು ಊರು 
ಹಬ್ಬ ಹಾಗೇಯೇ ಹತ್ತಿರದ ಯಾವುದಾದರೂ ಒಂದು ದೊಡ್ಡ ಗ್ರಾಮಕ್ಷೆ ಹೊಂದಿ ಕೊಂಡಿದ್ದವು. ಮುಂದೆ 
ಸರಕಾರದ ದಾಬಲೆಗೆಂದು ಅಥವಾ ಜನರ ಅನುಕೂಲಕ್ಕೆ ಪಕ್ಷದ ಗ್ರಾಮದೊಡನೆ ಸೇರಿಸಿ ಒಂದು ಆಡಳತ 
ಘಟಕ ಮಾಡಿ ಅದೇ ಹೆಸರಿನಿಂದ ಕರೆದಿರುವುದು ಹೀಗೆ ಹಲವಾರು ಕಾರಣಗಳ೦ದ ಸ್ಥಳನಾಮಗಳು 
ರಚನೆಯಾಲಯತ್ತು. 

ಜನ ಸಾಮಾನ್ಯರು ಯಾವುದೇ ಒಂದು ಕತೆ ಕಟ್ಟ ತಮ್ಮ ಊರಿನ ಹೆಸರಿನ ನಿಷ್ಪತ್ತಿಯನ್ನು 
ರೂಪಿಸುತ್ತಾರೆ. ಅದಕ್ಕಾಗಿ ಸ್ಥಕನಾಮಗಳಗೆ ಪ್ರಾಚೀನವಾದ ನಿಬರವಾದ ಪೂರಕವಾದ ಆಕರವೆಂದರೆ 
ಅದು ಶಾಸನಗಳಂದ ಮಾತ್ರ ಲಭ್ಯವಿದೆ. ನಾನು ಈ ಅಧ್ಯಾಯದಲ್ಲ ಶಾಸನಗಳನ್ನು ಬಳಸಿಕೊಂಡು 
ಶಾಸನಗಕಲ್ಲ ಉಲ್ಲೇಖವಾಗಿರುವ ನಾಮಗಳು, ಈಗ ಬದಲಾವಣಿಯಾಗಿರುವುದನ್ನು ಮತ್ತು 
ಸ್ಥಳೀಯವಾಗಿ ಗ್ರಾಮನಾಮಗಳ ಹುಟ್ಟನ ಕಾರಣಗಳನ್ನು ದಾಖಲು ಮಾಡಿದ್ದೇನೆ. 


ದೇವರಿಗೆ / ವ್ಯಕ್ತಿಗೆ ದಾನ ಕೊಟ್ಬಾಗ ಆ ಗ್ರಾಮದ ಮೂಲ ಹೆಸರು. ದೇವರ ಹೆಸರಲ್ಲ ಅಥವಾ 
ದಾನ ಪಡೆದವರ ಅಥವಾ ದಾನ ನೀಡಿದವರ ಹೆಸರಲ್ತ ಬದಲಾವಣಿಯಾದ ಹಾಗೂ ರಾಜನು ಒಂದು 
ನಗರವನ್ನು ಹೊಸದಾಗಿ ನಿರ್ಮಿಸಿದಾಗ, ಅಕ್ರಮಿಕೊಂಡಾಗ ಆ ನಗರದ ಹೆಸರು ನಂತರದಲ್ಲ 
ಬದಲಾವಣಿಯಾದ ಆ ಕೆಲವು ಸಂದರ್ಭಗಕಲ್ಲ ಹೊಸದಾಗಿ ಊರನ್ನು ಅಥವಾ ಅಗ್ರಹಾರವನ್ನು 
ನಿರ್ಮಿಸಿದಾಗ, ಕೆರೆಗಳನ್ನು ಕಟ್ಟಿಸಿ, ಕಾಡು ಕಡೆದು ಊರು ಕಟ್ಟ ಅದಕ್ಕೆ ದಾನ ನೀಡುವ ಸಂದರ್ಭದಲ್ಲ 
ಅದಕ್ಷೆ ನಿಮಾತೃವಿನ ಹೆಸರನ್ನು ಸಾಮಾನ್ಯವಾಗಿ ಕೊಡಲಾಗುತ್ತಿತ್ತು. ಕಂಚಿಗಣಹಾಲುಗೆ ಪ್ರತಿನಾಮ 


ಸಿಂಗಸಮುದ್ರ”, ಓಬಳಹಳ್ನಗೆ ಪ್ರತಿನಾಮ ತಿಪ್ಪಸಮುದ". ದಾಸರಹಳ್ಲಗೆ ಪ್ರತಿನಾಮ ದೇವಾಪುರ”, .....ಗೆ 
ಪ್ರತಿನಾಮ ಇಮ್ಮಡಿ ಬಂಯುರಾಪುರ”, ಮುಗುಬಾಳುಗೆ ಪ್ರತಿನಾಮ ವೀರಭದ್ರಪುರ". ಗೋಟಗೆರೆಗೆ 
ಪ್ರತಿನಾಮ ನರಸಿಂಗಪುರ", ಬೇಗೂರುಗೆ ಪ್ರತಿನಾಮ  ಗೋಪಾಲಸಾಗರ”",  ಮಾವಳಪುರಕ್ಷೆ 
ಪ್ರತಿನಾಮವಾದ ದೊಡ್ಡಭ್ಯರಸಾಗರ", ಉಪಾರಹಳ್ನಗೆ ಪ್ರತಿನಾಮ ಗೋಪಾಲಸಾಗರ"” ಹೀಗೆ ದಾನ 
ನೀಡಿದ್ದ ಶಾಸನೋಕ್ತವಾದ ಪ್ರತಿನಾಮಗಳು ಇಂದು ದೊಡ್ಡ ದೊಡ್ಡ ಗ್ರಾಮಗಳಾಗಿರುವುದನ್ನು ಸಹ 
ಕಾಣಬಹುದು. ಇದಲ್ಲದೆ ಕೊಡಗಿ ತಿರುಮಲಪುರ"'. ಕೊಡಗಿ ಬೊಮ್ಮನಹಳ್ಳ"”. ಮಹದೇವ ಕೊಡಗಿ"”, 
ಬಂಡೆ ಕೊಡಿಗೇನಹಳ್ನ"”, ಕೊಡಿಗೆಹಳ್ಳ. ಕೊಡಿಗೆಪಾಳ್ಯ, ಕೊಡಿಗೆಪುರ ಇವೆಲ್ಲವೂ ದಾನದಿಂದ 
ರಚನೆಯಾದ ಗ್ರಾಮಗಳಾಗಿವೆ. ಸಿರುನಲ್ಲಲನಿಗೆ ರಕ್ತಕೊಡುಗೆಯಾಗಿ ಕೊಟ್ಟ ಪ್ರದೇಶವೇ ಮುಂದೆ 
ಊರಾಗಿ ಬೆಳೆದು ಅವನ ಹೆಸರನ್ನೆ ಇಟ್ಟು ಕೊಂಡಿದ್ದಾರೆ”. ಸಿಂಗಿರಿಗೌಡನಿಗೆ ಪುಣ್ಯವಾಗ ಬೇಕೆಂದು 
ದಾನ ನೀಡಿದ ಪ್ರದೇಶವೇ ಈಗ ಸಿಂಗರಿಹಳ್ಳಯಾಗಿದೆ"”. 


ಸ್ಥಕನಾಮಗಳಲ್ಲ ಹಳ್ಳ. ಪುರ. ಗ್ರಾಮ. ಪಾಳ್ಯ. ಹಟ್ಟ. ಕೆರಿ, ಪಳ್ಳ. ವಾರ, ಊರು. ಕುಂಟೆ, ಕೆರೆ, 
ಮಂಗಲ ಮುಂತಾದ ಪ್ರತ್ಯೇಕ ವಾಚಕಗಳನ್ನು ಗ್ರಾಮದ ಹೆಸರ ಕೊನೆಯಲ್ಲ ಕಾಣಬಹುದು. 


ಕೇರಿ :- ಒಂಡೇ ಜಾತಿಗೆ ಸೇರಿದ ೮ ಅಥವಾ ೧೦ ಮನೆಗಳ ತಾಣ. 


ಹಟ್ಟ :- ಕೇವಲ ಹತ್ತು ಅಥವಾ ಹನ್ನೆರಡು ಮನೆಗಳ ತಾಣ ಇಲ್ಲ ಒಂದೇ ಕುಲಕೆ ಅಥವಾ 
ಒಂದೇ ಜಾತಿಗೆ ಸೇರಿದವರು ವಾಸ ಮಾಡುತ್ತಿರುತ್ತಾರೆ. ಗೊಲ್ಲರಹಟ್ಟ, ಕುರುಬರಹಟ್ಟ. ವಡ್ಡರಹಳ್ಳ. 
ಶೆಟಹಳ. ಬಸವನಹಳ, ಚಿಕ ಕರಿಯಪನಪಾಳ್ನ. ಜಿಕ ವೀರಯ್ದನಪಾಳ್ನ., ಗೊಲಹಳ. ಕುರುಬರಹಳ 
[x] ಅ ಅ ಕ ಲ ry ರ ನೆ ಬೆ [ae] ಅ ಅ 
ಇತ್ಯಾದಿಗಳು. 


°ಎಕ,ದೊ.ತಾ.೧೯, ಕ್ರಿ.ಶ.೧೫೧೯, ಕಂಚಿಗನಾಳು. 
*ಎ.ಕ-,ಹೊ.ತಾರ೯, ಕ್ರಿ.ಶ.೧೫೪೯, ವೋಬಳಹಳ್ಳಿ. 

“ ಎ.ಕ-೯, ಹೊ.ತಾ.೩ ಕ್ರಿ.ಶ.೧೫೬೬, ನೆಲವಾಗಲಹಳ್ಳಿ. 
ಎ.ಕ-,ದೊ.ತಾ.ಳ೯, ಕ್ರಿ.ಶ.೧೬೧೦, ನಾಗೇನಹಳ್ಳಿ. 

“ ಎಕ, ಹೊ.ತಾ೪, ಕ್ರಿ.ಶ.೧೫೬೪, ಮುಗಬಾಳೆ. 

“ ಎ.ಕ-೯,ನೆ.ತಾ.೭೦, ಕ್ರಿ.ಶ.೧೭೨೦, ನರಸಿಂಹಪುರ. 
5ಎ.ಕ-೯,ದೊ.ತಾ.೫೧, ಕ್ರಿ.ಶ.೧೪೬೪, ಕನಸವಾಡಿ. 

" ಎಕ-೯,ದೊ.ತಾ.೬೩, ಕ್ರಿ.ಶ.೧೭೯೬, ಮಾವಳೀಪುರ. 
 ಎ.ಕ-೯, ದೇ.ತಾ.೧೫, ಕ್ರಿ.ಶ.೧೬೯೮, ದೇವನಹಳ್ಳಿ. 

% ಎ.ಕ-೯,ನೆ.ತಾ.೨೨, ಕ್ರಿ.ಶ.೧೭೬೬, ಕೊಡಗಿ ತಿರುಮಲಪುರ. 
 ಎ.ಕ-೯, ನೆ.ತಾ.೪೮, ಕ್ರಿ.ಶ.೧೫೬೦, ಕೊಡಗಿ ಬೊಮ್ಮನಹಳ್ಳಿ. 
ಎ ಕ-೯,ದೇ.ತಾರ೯, ಕ್ರಿಶ.೧೭೫೦, ಮಹದೇವ ಕೊಡಗಿ. 
 ಎ.ಕ-೯,ದೇ.ತಾ.೭೨, ಕ್ರಿ.ಶ.೧೩೩೮, ಬಂಡೆ ಕೊಡಗಿಹಳ್ಳಿ. 
 ಎ.ಕ-೯, ಹೊ.ತಾ.೧೦೩, ೧೦೩ಎ, ಕ್ರಿ.ಶ.೧೩೬೯, ಚಿಕ್ಕನಲ್ಲಾಲ. 
 ಎ.ಕ-€, ದೊ.ತಾ.೬, ಸಿಂಗರಿಹಳ್ಳಿ. 


ಅಜ 


ಹಳ್ಳಿ :- ಅನೇಕ ಕುಲ ಮತ್ತು ಜಾತಿಗೆ ಸೇರಿದವರು. 
ಊರು: ಪ್ಪಲ್ಪ್ಲ ದೊಡ್ಡ ಅನೇಕ ಜಾತಿಯವರು, ವೃತ್ತಿಗಳ ಗುಂಪುಗಳು ವಾಸ ಮಾಡುವ ತಾಣ. 


ಪುರ/ನಗರಗಳು :- ಬಹು ದೊಡ್ಡ ಗ್ರಾಮಗಳದ್ದು. ಆಡಳತ ಕಛೇರಿ. ವಾಣಿಜ್ಯ ಸಂಸ್ಥೆಗಳ ತಾಣ. 
ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳ. ಹೊಸಕೋಟಿ. 


ಹಾಳು:- ಕೋಟಿಗಳು. ಬಾವಿಗಳು. ಪಾಳು ಬದ್ಧ ಗ್ರಾಮಗಳು ಅಂದರೆ ಯಾವುದಾದರೂ ಯುದ್ಧ 
ಅಥವಾ ಸಾಂಕ್ರಮಿಕ ರೋಗ ಅಥವಾ ಇಂತದ್ದೇ ಮತ್ತಾವುದಾದರೂ ವಿನಾಶಕಾರಿ ಘಟನೆಗೆ 


ಸಂಬಂಧಿಸಿದ ಗ್ರಾಮಗಳು. ಉದಾಹರಣಿಗೆ ಕೈದಾಳು, ಬೂದಿಹಾಳು. 


ಬೇಚಿರಾಖ್‌ :- ಹಿಂದೆ ಊರುಗಳಾಗಿದ್ದು ಯಾವುದೇ ಕಾರಣಕ್ಕೆ ಊರುಗಳು ಖಾಲಅಯಾಗಿ 
ಬೇರೊಂದು ಕಡೆ ವಲಸೆ ಹೋಗಿ ಹೊಸದಾಗಿ ಊರುಗಳ ರಚನೆಯಾಗಿದ್ದು, (ಪ್ಲೇಗ್‌. ಕಾಲರಾ 
ಖಾಲಯುಲೆಗಕಳು ಬಂದಂತಹ ಸಂದರ್ಭದಲ್ಲ ನಡೆದಿರುವ ಘಟನೆಗಳು) ಹಳೆಯಣರು, ಹೊಲ, ಕೆರೆ, 
ತೋಪುಗಳಾಗಿದ್ದು ಅವುಗಳನ್ನು ಬೇಜಿರಾಖ್‌ ಹೆಸರಿನಿಂದ ಕರೆಯುತ್ತಾರೆ. ಬೇಚಿರಾಖ್‌ ಜಕ್ಕಸಂದ್ರ. 
ಬೇಚಿರಾಖ್‌ ಮಾರೇನಹಳ್ಳ. ಬೇಚಿರಾಖ್‌ ಎತ್ತಿನವಡೇರಪುರ. ಬೇಚಿರಾಖ್‌ ತಿಮ್ಮಸಂದ್ರ. ಬೇಚಿರಾಖ್‌ 
ರಾಮಪುರ, ಬೇಚಿರಾಖ್‌ ಬತಗಾನಹಳ್ಳ. ಬೇಜಿರಾಖ್‌ ಗೊಲ್ಲಹಳ್ಳ, ಬೇಜರಾಖ್‌ ಸೇಟಹಳ್ಣ 


ಮುಂತಾದವುಗಳು. 


ಕ್ಟೆ:- ನೀರಿನ ತಾಣಗಳಾಗಿ ನಿರ್ಮಿಸಿದ ಕಟ್ಟೆಯುಂದಾಗಿ ರಚನೆಯಾದ ಊರುಗಳ ಕೊನೆಯಲ್ಲ 
ಕಲ್ಟೆಯನ್ನು ಸೇರಿಸಲಾಗುತ್ತದೆ. 


ಕೋಟಿ :- ರಾಜರು/ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ನಿರ್ಮಿಸಿದ ತಡೆಗೋಡೆಯನ್ನು 
ಕೋಟಿಗಳೆಂದು ಅದಕ್ಕೆ ಹೊಂದಿ ಕೊಂಡಂತೆ ಅದರ ಒಳಗೆ ರಚನೆಯಾದ ಗ್ರಾಮಗಳಗೆ ಹೆಸರಿನ 
ಕೊನೆಯಲ್ಲ ಕೋಟಿಯನ್ನು ಸೇರಿಸಲಾಗುತ್ತದೆ. ಜಲ್ಲನಕೋಟಿ, ಮೊದಲಕೋಟಿ, ಗಅಜಲಅಕೋಟಿ, 
ಶ್ರೀಕೋಟೆ. ಹಳೇಕೋಟಿ, ಮಲೆಕೋಟೆ, ವೆಂಕಟಗಿರಿಕೋಟಿ ಇತ್ಯಾದಿಗಳು. 


ದುರ್ಗ :- ಹತ್ತಲು ತುಂಬಾ ಕಷ್ಟಕರವಾದ ಗುಡ್ಡ. ಗಿರಿ ಪ್ರಾಕೃತಿಕವಾಗಿ ಎತ್ತರವಾದ 
ಪದೇಶಗಳಲ್ಲರುವ ತಾಣಗಳನ್ನು ಮಾಕಳದುರ್ಗ, ಹುಲುಕಡಿಬೆಟ್ಟ ನಿಜಗಲ್ಲು ದುರ್ಗ, ತೊಡಲುಬಂಡೆ 
ಮುಂತಾದವುಗಳು. 


ಅಜಜಿ 


ಕೆಲವು ಗ್ರಾಮಗಳು ಅಕ್ಕ ಪಕ್ಷದಲ್ಲ ಒಂದೇ ಸಾಅನಲ್ಪದ್ದರೆ ಜೊಡಿ ಪದಗಳಾಗೆ ಜೋಡಿ 
ಗ್ರಾಮಗಳಗೆ ಹೆಸರುಗಳು ರಚನೆಯಾಗಿರುತ್ತದೆ. ಜೋಡಿ ವೂದನಹಳ್ಳ. ಜೋಡಿ ಅರವೇಶಹಳ್ಳ., ಜೋಡಿ 
ಕಾಮೇನಹಳ್ಳ. ಜೋಡಿ ಗೆದ್ದಹಳ್ಳ. ಜೋಡಿದಳನಿಗೆರೆ, ಜೋಡಿಚನ್ನಾಪುರ. ಜೋಡಿಲಕೊಂಡಹಳ್ನ 
ಇತ್ಯಾದಿಗಳು. 


ಕೆಲವು ಗ್ರಾಮಗಳು ಪಕ್ಕದಲ್ಲೆ ಇದ್ದು ಅಲ್ಲನ ಜನಸಾಂದ್ರತೆಯಾಧಾರದ ಮೇಲೆ ಚಿಕ್ಕ. ದೊಡ್ಡ. 
ಕುಳ್ಳ, ಎತ್ತರ ಎಂಬ ಗಾತ್ರಗಳನ್ನು ಸೇರಿಸಿ ಊರುಗಳ ಹೆಸರುಗಳು ರಚನೆಯಾಗಿರುತ್ತದೆ. 
ದೊಡ್ಡಬೆಳವಂಗಲ-ಚಿಕ್ಷಬೆಳವಂಗಲ, ಚಿಕ್ಸಹೆಜ್ಞಾಜಿ-ದೊಡ್ಡಹೆ್ಞಾಜ, ಚಿಕ್ಕೋಬನಹಳ್ಲ, ದೊಡ್ಡಅರಳಗೆರೆ- 

@ ರ ರ [ @ [ ರ್ಶ ಅ @ 
ಚಿಕ್ಕಅರಕಗೆರೆ. ದೊಡ್ಡನಲ್ಲೂರು-ಚಿಕ್ಕನಲ್ಲೂರು, ದೊಡ್ಡನಲ್ಲಾಲ-ಚಿಕ್ಕನಲ್ಲಾಲ ಇತ್ಯಾದಿಗಳು. 


ಪ್ರಾಕೃತಿಕ ಕಾರಣಗಳು : ಪ್ರಕೃತಿ ದತ್ತವಾದ ಕಾಡು, ಕೆರೆ. ಕುಂಟೆ. ಕೋಟೆಗಳು. ಗಿಡ, ಮರಗಳ 
ಹಿನ್ನೆಲೆಯೊಂದಿಗೆ ರಚನೆಯಾದ ಸ್ಥಳನಾಮೆಗಳು ಏಳು ಹಟ್ಟಿ, ಸುತ್ತಳ್ಳ. ಜಾಲಗೆರೆ, ಬೆಳಕಿನ ಮಡಗು, 
ದಡಗಟ್ಟಮಡಗು, ಭೈರಗೂಡ್ಗು ಇತ್ಯಾದಿ. 


ಪುರಾಣ : ಮಹಾಭಾರತ. ರಾಮಾಯಣದ ಕತೆಗಳು. ಐತಿಹಾಸಿಕ ಮಹಾವ್ಯಕ್ತಿಗಳ 
ಸಾಧನೆಗಳನ್ನು ಐತಿಹ್ಯಗಳ ಮೂಲಕ ಊರಿನ ಹೆಸರು ರಚನೆಯಾದ ಬೆ. ಶ್ರೀರಾಮನಹಳ್ಳ. 
ಉಪವಾಸಪುರ, ತಿಪ್ಪೂರು, ಅಲುಪನಹಳ್ಳ, ಗರುಡಕಲ್ಲು, ಹಾಲುಜಚಿಲುಮೆ, ಪಾಂಡವರ ದಿಣ್ಣೆ. 
ದಾಸರಪಾಳ್ಯ, ಭಕ್ತರಪಾಳ್ಯ. ಗ್ರಾಮಗಳಗೆ ಸಂಬಂಧಿಸಿದಂತೆ ಪಾಠೇಯಗಾರರ ಸಾಹಸ ಕತೆಗಳನ್ನು 
ಒಳಗೊಂಡಿದೆ. 


ವೃತ್ತಿಸ್ಥಕನಾಮಗಳು : ತಾವು ಮಾಡುವ ಕಸುಬನಿಂದ ಕೆಲವು ಹಳ್ಳಗಳಗೆ ಹೆಸರು ಬಂದಿದೆ ಎಂಬ 
ಪ್ರತೀತಿ ಇದೆ. ಬೋವಿಪಾಳ್ಯ, ಒಡ್ಡರಹಟ್ಟ. ಸೂಳೆಕುಂಟೆ. ಆಚಾರಹಳ್ಳ. ಹರಿಜನಕಾಲೋನಿ. 


ಅಂಗದಟಬೀರನಹಳ. ದಾಸರಪಾಳೂ., ಹಾರುಡಿ, ಹಾರಯನಪಾಳ್ನ, ಕಾಡು ಬಾಾಡರಹಳ. 
[2 ಬೆ ವ ದ್ರೆ ಬ್ರ () ಅ 


ಜನಾಂಗಿಯವಾಗಿ ಗೊಲ್ಲಜನಾಂ೦ಗ ಹೆಚ್ಚಾಗಿರುವ ಪ್ರದೇಶದಲ್ಲ ಗೊಲ್ಲ ಗೌಡರಹಳ್ಳ, ಗೊಲ್ಲರಹಟ್ಟ, 
ಗೊಲ್ಲಹಳ್ಳ ಎಂದೆಲ್ಲಾ ರಚನೆಯಾಗಿದೆ. ಇದು ಅಲ್ಲದೆ ಹೆಣ್ಣಿ ಗೌಡನಹಳ್ಳ, ಚೆನ್ನವೀರನಹಳ್ಳ. ಆಲಪನಹಳ್ಳ. 
ಗಂಗರಂಗಯ್ಯನಹಳ್ಳ.  ಗೊರವಯ್ಯನಪಾಳ್ಯ. ದೊಡ್ಡವೀರಯ್ಯನಪಾಳ್ಯ. ಗುಂಡಪ್ಪನಾಯಕನಹಳ್ಳ. 
ಬ್ಯಾಡರಹಳ್ಳ. ಹೊಸೂರು. ಬೋವಿಪಾಳ್ಯ ಎಂದೆಲ್ಲಾ ಹಲವು ಜಾತಿಯವರು ತಮ್ಮ ಜಾತಿ ಸೂಚಕರಾಗಿ 
ಹಳ್ಳಗಳಗೆ ಹೆಸರನ್ನಿಟ್ಟುಕೊಂಡಿದ್ದಾರೆ. 


ಕಾಡಿನ ನಡುವೆ ಇರುವ ಹಳ್ಳಯನ್ನು ಕಾಡಹಳ್ಳ. ಕಾಡುಹಂಪನಹಳ್ನ, ಕಾಡನೂರು, ಕಾಡಗೋಡಿ, 
ಕಾಡುಆಲಪನಹಳ್ಳ ಎಂದು. ದಂಡು ಎಂದರೆ ಜ್ರಟೀಷ್‌ ಸೈನ್ಯ ಜೇಡು ಬಭಟ್ಟದ್ದ ಪ್ರದೇಶದ ಹಿನ್ನೆಲೆಯಲ್ಲಿ 
ದಂಡುಪಾಳ್ಯ ಎಂಬ ಹೆಸರು ಬಂದಿದೆ. 


ವ್ಯಕ್ತಿ ಒ೦ದು ಕೆರೆಯನ್ನು. ಕುಂಟಿಯನ್ನು ಕಣ್ಟಸಿದರೆ ಆ ವ್ಯಕ್ತಿಯ ಹೆಸರನ್ನ ಆ ಗ್ರಾಮಕ್ಕೆ ಅಥವಾ 
ಆ ಕೆರೆಗೆ ಇಟ್ಟರುವುದನ್ನ ಕಾಣಬಹುದು. ಸೂಕಳೆಕುಂಟಿ, ಗೌಡನಕುಂಟಿ., ನಾರಣಕೆರೆ, ಕೊಂಡಹಳ್ಟ. 
ಬೆತ್ಲಿಗೆರೆ ಗುಂಡುಮಗೆರೆ, ಜಾಲಗೆರೆ, ಕಲ್ಲುಂಟಿ, ನಾಸ್ಸುಂಟಿ ಮಂಗಸಂದ್ರ, ದೇವರಾಯಸಂದ್ರ. 
ಮಾದರಾಚಜ್ಯಸಂದ್ರ ಇತ್ಯಾದಿ. 


ಕೆಲವು ಪ್ರದೇಶಗಳಲ್ಲ ಊರಿನ ಹೆಸರಿನಿಂದ ದೇವಾಲಯಕ್ಕೆ ಹೆಸರು ಬಂತ್ತೊ ಅಥವಾ ದೇವರ 
ಹೆಸರಿನಿಂದ ಊರಿಗೆ ಹೆಸರು ಬಂತ್ತೊ ಅನ್ನೊ ಗೊಂದಲಗಳು ಉಂಬಾಗುತ್ತದೆ. ಹೊಸಕೋಟೆ 
ತಾಲ್ಲೂಕಿನ ಧರ್ಮೇಶ್ವರ ದೇವಾಲಯ ೩೬ ಧರ್ಮಪುರ ಲಉೂರಿನ ದೇವಾಲಯದ ಹೆಸರು ಒಂದೇ ಇದ್ದು. 
ಈ ದೇವಾಲಯವನ್ನು ಚೋಳರು ಜೀಣ್ಣೋದ್ಧಾರ ಮಾಡಿರುವುದಕ್ಕೆ ಶಾಸನಾಧರಗಳವೆ. ಆದರೆ 
ಧರ್ಮರಾಯನ ಐತಿಹ್ಯದ ಹಿನ್ನೆಲೆಯಲ್ಲಿ ಧರ್ಮೇಶ್ವರ ದೇವಾಲಯವಾಗಿದ್ದು. ಈ: ದೇವಾಲಯವು 
ಕೊಂಡ್ರಹಳ್ಳ. ಹೊಸಪಾಳ್ಯದ ಮಧ್ಯಭಾಗದಲ್ಲದ್ದು. ಎರಡು ಊರುಗಳ ಹೊರಗಿದ್ದು. ಕೆಲವರು ಕೊಂಡ್ರಹಳ್ಳ 
ಧರ್ಮೇಶ್ವರ ಎ೦ದರೆ ಮತ್ತೆ ಕೆಲವರು ಹೊಸಪಾಳ್ಯದ ಧರ್ಮೇಶ್ವರ ಎನ್ನುತ್ತಿದ್ದರು. ಈಗ ಧರ್ಮಪುರವಾಗಿ 
ದೇವಾಲಯದ ಪಶ್ಚಿಮ ಭಾಗದಲ್ಲ ಒಂದು ಊರೇ ನಿರ್ಮಾಣವಾಗಿದೆ. 


ದೊಡ್ಡಹುಲ್ಲೂರಿನಲ್ಲ ಹುಲ್ಲೇಶ್ವರ ದೇವಾಲಯವಿದ್ದು, ದೇವಾಲಯದ ಹೆಸರಿನಿಂದ ಊರಿಗೆ 
ಹೆಸರು ಬಂದಿದೆ ಎನ್ನುತ್ತಾರೆ. ವಾಸ್ತವವಾಗಿ ದೊಡ್ಡಹುಲ್ಲೂರಿನಿಂದ ೨ ಕಿ.ಮೀ. ದೂರದಲ್ಲನ ಉತ್ತರ 
ಭಾಗದಲ್ಲ ಗ್ರಾಮವಿದ್ದು, ಶಾಸನೋಕ್ತ ಸೋಮೇಶ್ವರನೇ ಹುಲ್ಲೂರಿನ ದೇವರಾಗಿದ್ದು, ಹಳೇ ಊರಿನ 
ಹೊರಗೆ ಇದ್ದಿರಬೇಕು. ಈಗ ಗ್ರಾಮದ ಪಕ್ಷದಲ್ಲರುವುದನ್ನ ಗಮನಿಸಿದರೆ ಯಾವುದೋ ಕಾರಣಕ್ಷೆ ಇಲ್ಲನ 
ಜನ ಇಲ್ಲಂದ ಒಂದು ಕಿ.ಮೀ ದೂರ ಹೋಗಿ ಚಿಕ್ಕಹುಲ್ಲೂರು. ೨ ಕಿ.ಮೀ ದೂರ ಹೋಗಿ 
ದೊಡ್ಡಹುಲ್ಲೂರು ಎಂಬ ಗ್ರಾಮಗಳು ರಚನೆಯಾಗಿದೆ. (ಸ್ಲಳೀಯರನ್ನ ಈ ಬಣ್ಣೆ ಕೇಆದ್ದರೆ ಅವರ ತಾತ- 
ಮುತ್ತಾತನ ಕಾಲದಲ್ಲ ಫ್ಲೆಗ್‌, ಕಾಲರ ಅಂತಹ ಕಾಯುಲೆಗಳು ಬಂದಾಗ ಊರು ಜಟ್ಟು ಬಂದ್ದು 
ಹೊಲದಲ್ಲ ಮನೆಗಳನ್ನು ಕಟ್ಟಕೊಂಡಿದ್ದರು ಎಂದು ಹೇಳುತ್ತಾರೆ.) ಹಾಗೂ ಸಾಮಾನ್ಯವಾಗಿ ವೀರರ 
ಗುಡಿಗಳು ಊರಿನ ಹೊರಗೆ ಹೊಲದಲ್ಲ. ಕೆರೆಯ ದಂಡೆಯಲ್ಲ ಕಂಡುಬಂದರೆ ಹುಲ್ಲೂರಿನಲ್ಲ ಊರಿನ 


ಅಜಿ೭ 


ಮಧ್ಯಭಾಗದಲ್ಲಿ ಇರುವುದನ್ನು ಗಮನಿಸಿದರೆ ಹೊಲದಲ್ತಿದ್ದ ದೇವಾಲಯದ ಸುತ್ತಲೂ ಮನೆಗಳು 
ನಿರ್ಮಾಣವಾಗಿ ಊರು ರಚನೆಯಾಗಿರಬೇಕು. 


ಐಗಂಡಪುರದಲ್ಲನ ಧರ್ಮರಾಯ, ನಕುಲ, ಸಹದೇವ, ಅರ್ಜುನ, ಭೀಮ ದೇವಾಲಯಗಳ 
ನಿರ್ಮಾಣಕ್ಷೆ ಇರುವ ಐತಿಹ್ಯ ಪ್ರಭಾವದಿಂದ ತಮಿಳು ಶಾಸನದ ಉಲ್ಲೇಖವಾದ ದೇವರ ಹೆಸರೇ 
ಮುಂದೆ ಊರಿನ ಹೆಸರಾಗಿ ಪ್ರಸ್ತುತ ಚಾಲ್ರಯಲ್ಲದೆ. ಯಾವುದೇ ಶಾಸನದಲ್ತ್ಲ ಐವರುಕಂಡಪುರ ಎಂದು 
ಉಲೇಖವಾಗಿಲ್ಲ. ಕ್ರಿ.ಶ.೧೦೨೯ ರಲ್ಲ ಪಿರಿಯಮಲ್ಲುಪರ"”, ಕ್ರಿ.ಶ.೧೦೩೩ ರಲ್ಲ ಕೋಳಸಾಂಬೂಜ್ಞಿ"”, 
ಕ್ರಿ.ಶ.೧೦೫೦ ರಲ್ಲ ಕುಕ್ಕನೂರುನಾಡಿನ ಊರು"” ಎಂದು ಉಲ್ಲೇಬವಾಗಿದ್ದು, ಕ್ರಿ.ಶ.೧೧೧೩ ರಲ್ಲ 
ಕುಲೋತ್ಸುಂಗ ಚೋಳನ ಕಾಲದಲ್ಲ ಉಲ್ಲೇಖವಾದ ಪೆರಿಯಮುತ್ತಕೂರು*” ಎಂಬುದು ಐಗಂಡಪುರದ 
ಹಳೆಯ ಹೆಸರಾಗಿದ್ದು, ಕ್ರಿ.ಶ.೧೨೯೨”. ಕ್ರಿ.ಶ.೧೩೦೧”. ಕ್ರಿ.ಶ.೧೫೬೬" ರ ಕಾಲದ ಶಾಸನಗಳಲ್ಲ 
ದೇವಾಲಯವನ್ನು ಮಾತ್ರ ಉಲ್ಲೇಣಸುತ್ತದೆ ವಿನಃ ಊರಿನ ಹೆಸರನ್ನು ಉಲ್ಲೇಜಸುವುದಿಲ್ಲ. 
ಕರ್ಲಮಂಗಲರವರ ಕೆಂಪೇಗೌಡನ ಜಯ ಪ್ರಶಸ್ತಿಯಲ್ಲಿಯೂ”” ಮಾಗಡಿ ಕೆಂಪೇಗೌವುಡರಯ್ಯನವರು 
ಆಯುವರು ಕಂಡಪುರವನ್ನು ಅಗ್ರಹಾರವನ್ನಾಗಿ ಮಾಡಿದರು. ಎಂದೇ ಉಕ್ತವಾಗಿದೆ. 


ಜಲ್ಲಾ ಪರಿಸರದಲ್ಲ ಗಂಗರು, ಹೊಯ್ದಕರು. ವಿಜಯನಗರ ಅರಸರು, ಮೈಸೂರು ಒಡೆಯರ, 
ಆಳಜ್ವಕೆಯ ಹಲವಾರು ಶಾಸನಗಕಲ್ಲ ಭೂಮಿ, ಕೆರೆ, ಗ್ರಾಮಗಳನ್ನು ದಾನ ನೀಡಿರುವ ಉಲ್ಲೇಖಗಳನ್ನು 
ಕಾಣಬಹುದು. ಗ್ರಾಮನಾಮಗಳು ಕ್ರಿ.ಶ.೫೮೯ ರ ಗಂಗರ ಮೊದಲ ಶಾಸನದಿಂದಲೂ ಲಭಸುತ್ತದೆ. 
ಮೊದಲನ ಅನೇಕ ಗ್ರಾಮನಾಮಗಳು ಕಾಲಕ್ಕೆ ತಕ್ಕಂತೆ ಹೊಸದಾಗಿ ರೂಪುಗೊಳ್ಳುತ್ತಾ ಹೋಗಿದೆ. 
ಕ್ರಿ.ಶ.೧೨೦೦ ರಿಂದ ೧೫೦೦ ವರೆಗಿನ ಶಾಸನಗಳಲ್ಲ ವ್ಯಕ್ತಿಗಾಗಆಅ ಅಥವಾ ದೇವಾಲಯಗಳಗಾಗಅ 
ಊರು ಉಊರನ್ನೆ ದಾನ ನೀಡುವ ಪ್ರಕ್ರಿಯೆ ಚಾಲ್ರಯಲ್ಪತ್ತು. ದಾನ ನೀಡುವ ಗ್ರಾಮದ ಜೊತೆಗೆ 
ಕೆಲವೊಮ್ಮೆ ಅಕ್ಕ-ಪಕ್ತದ ಗ್ರಾಮಗಳ ಹೆಸರನ್ನು ದಾಬಲಸುತ್ತಿದ್ದರು. ಕ್ರಿ.ಶ.೧೫೦೦ ರ ನಂತರ 
ಗ್ರಾಮನಾಮಗಳ ಪ್ರಸ್ತಾಪವೇ ಕಡಿಮೆ ಆಲಯುತು. 


 ಎ.ಕ-೯,ನೆ.ತಾ.೧, ಕ್ರಿ.ಶ.೧೦೨೯, ಸೋಲದೇವನಹಳ್ಳಿ. 

ಎ ಕ-€೯,ನೆ.ತಾ.೩೭, ಕ್ರಿ.ಶ.೧೦೩೩, ಅಯಿಗಂಡಪುರ. 

5 ಎ.ಕ-೯,ನೆ.ತಾ.೩೮ ಸಿ, ಕ್ರಿ.ಶ.೧೦೫೦, ಅಯಿಗಂಡಪುರ. 
5 ಎ.ಕ-€, ನೆ.ತಾ.೩೮ ಎ, ಕ್ರಿ.ಶ.೧೧೧೩, ಅಯಿಗಂಡಪುರ. 
59 ಎ.ಕ-೯,ನೆ.ತಾ.೩೮ ಬಿ, ಕ್ರಿ.ಶ.೧೨೯೨, ಅಯಿಗಂಡಪುರ. 
5೨ ಎ .ಕ-೯, ನೆ.ತಾ.೩ಲಿ, ಕ್ರಿ.ಶ.೧೩೦೧, ಅಯಿಗಂಡಪುರ. 

> ಎಕ, ನೆತಾರ, ಕ್ರಿ.ಶ.೧೫೬೬, ಅಯಿಗಂಡಪುರ. 
 ಕರ್ಲಮಂಗಲ : ಕೆಂಪೇಗೌಡನ ಜಯ ಪ್ರಶಸ್ತಿ, ಪು.ಸಂ-೧೮. 


ಅಜಿಲ 


ನೆಲಮಂಗಲವನ್ನು ಕಂಚುಗಾರ ಬೈಚನೆಂಬುವನು ಆಳುತ್ತಿದ್ದು, ತನ್ನ ಹೆಂಡತಿಯ ಹೆಸರನ್ನೆ 
ನೀಲಾವತಿ ಪಟ್ಟಣವೆ೦ಬ ಹೆಸರಿಟ್ಟು ಬೈಚನ ಅಂತ್ಯವಾದ ಮೇಲೆ ನೊಳ೦ಬರ ಅಧೀನಕ್ಕೆ ಒಳಪಟ್ಟ ಮೇಲೆ 
ನೊಳಂಬ ಮಂಗಲವು ನೊಳಮಂಗಲವಾಗಿ ನಂತರ ನೆಲಮಂಗಲವಾಗಿದೆ ಎಂಬ ಅಭಿಪ್ರಾಯವಿದೆ. 
ನೀಲಾವತಿಪಟ್ಟನ. ನೊಳಂಬಮಂಗಲ ಈ ಕತೆಗಳನ್ನು ಒಪ್ಪಲು ಆಗುವುದಿಲ್ಲ. ಮಂಗಲವೆಂದರೆ 
ಸಾಮನ್ಯವಾಗಿ ಅದಗ್ರಹಾರವಾಗಿರುತ್ತದೆ. ಬಹುಶಃ ನೆಲಮಂಗಲ ಅರಗ್ರಹಾರವಾಗಿರಬೇಕು. ಆದರೆ 
ಶಾಸನದಲ್ಲ ನೆಲವಂಗಲ*” ಎಂದು ಉಲ್ಲೇಖವಾಗಿದೆ. ನೆಲವಂಗಲ ನಂತರ ನೆಲಮಂಗಲವಾಗಿರಬೇಕು. 
ನೆಲಮಂಗಲ ಸ್ಥಳನಾಮದ ಬಗ್ಗೆ ನಿಬರವಾದ ಪುರಾವೆಗಳು ದೊರೆತಿಲ್ಲ ಕೇವಲ ಐತಿಹ್ಯಗಳು 
ಮಾತ್ರಯುದೆ. 


ಜನ್ನಮಂಗಲ : ಬನ್ನು ಎಂದರೆ ಇಬ್ದಾಗ ಮಾಡು, ಬೇರ್ಪಡಿಸು ಎಂದರ್ಥ, ಮಂಗಲ ಎಂದರೆ 
ಅಗ್ರಹಾರ ಅಥವಾ ಕೋಟಿಯನ್ನು ಬೇರ್ಪಡಿಸುವ ಸ್ಥಕವೇ ಬನ್ನಮಂಗಲವಾಗಿದೆ. ಕನ್ನಡ ಶಾಸನದಲ್ಲ 
ಭನ್ನಮಂಗಲ”*. ತಮಿಳು ಶಾಸನದಲ್ತ”* ವಿನ್ನಮಂಗಲ ಎಂದು ಉಲ್ಲೇಕವಾಗಿದೆ. ಚೋಳರು 
ಮುಕ್ತಿನಾಥೇಶ್ವರ ದೇವಾಲಯ ನಿರ್ಮಾಣ ಮಾಡಿದ ಮೇಲೆ ಬಹುಶಃ ತಮಿಳು ಬ್ರಾಹ್ಮಣರನ್ನು ಕರೆ 
ತಂದು ದೇವಾಲಯಕ್ಕೆ ಹೊಂದಿಕೊಂಡಂತೆ ಅಗ್ರಹಾರವನ್ನು ನಿರ್ಮಾಣ ಮಾಡಿ ಕೋಟಿಯನ್ನು ವಿಭಾಗ 
ಮಾಡಿದ್ದರಿಂದಲೇ ಬನ್ನಮಂಗಲ ಎಂದು ನಾಮಧೇಯ ಇಟ್ಟರಬೇಕು. ಸಾಮಾನ್ಯವಾಗಿ ಚೋಳರು ಶೈವ 
ದೇವಾಲಯವನ್ನು ನಿರ್ಮಾಣ ಮಾಡಿ ಅಥವಾ ಜೀರ್ಣೋದ್ದಾರ ಮಾಡಿದ ಮೇಲೆ ತಮಿಳು 
ಬ್ರಾಹ್ಮಣರನ್ನು ನೇಮಿಸಿರುವುದಕ್ಕೆ ಬೇಗೂರಿನ ನಗರೇಶ್ವರ ದೇವಾಲಯ. ಧರ್ಮಹುರದ ಧರ್ಮರಾಯ 
ದೇವಾಲಯ. ಜ್ಯೋತಿಪುರದ ಜ್ಯೋತಿಅಂ೦ಗೇಶ್ವರ ದೇವಾಲಯ, ಕಿತಗನೂರಿನ ಗೋಪಾಲಸ್ವಾಮಿ 
(ಶಾಸನೋಕ್ತ ...ತೇವ ಪೆರುಮಾಳ್‌) ದೇವಾಲಯಗಳಲ್ಲ ಈಗಲೂ ಪೂಜೆಯನ್ನು ಮಾಡುತ್ತಿರುವ 
ಅರ್ಚಕರ ಆಧಾರದ ಮೇಲೆ ಊಹಿಸಬಹುದು. ಮತ್ತೊಂದು ಅರ್ಥದಲ್ಲ (ಕನ್ನಡ ನಿಘಂಟುನಲಿ) ಬನ್ನು 
ಎಂದರೆ ಜಂಗಮರನ್ನು ಊಟಕ್ತೆ ಆಹ್ತಾನಿಸುವುದು. ಮಂಗಲವೆಂದರೆ ಶುಭಕರ ಸಂಕೇತ ಎಂದು. 
ಬಹುಶಃ ಜಂಗಮರು ಈ ಪ್ರದೇಶದಲ್ಲ ಮಠವನ್ನು ನಿರ್ಮಿಸಿಕೊಂಡು ಇದ್ದಿರಬಹುದು. ಇದರಿಂದಾಗಿ 
ಬನ್ನಮಂಗಲ ಅಂತ ಹೆಸರು ಬಂದಿರಬಹುದು ಎಂಬ ಅನುಮಾನವಿದೆ. 


ಎರ, ದೊ.ತಾ.೫೧, ಕ್ರಿ.ಶ.೧೪೬೪, ಕನಸವಾಡಿ. & ನೆ.ತಾ.೧೦೪, ಮಹದೇವಪುರ, ನೆ.ತಾ.ಲ, ಕ್ರಿ.ಶ.೧೭೬೩, ಸೊಂಡೇಕೊಪ್ಪ. 
ಎರ, ನೆ.ತಾ.೨, ಕ್ರಿ.ಶ.೧೫೩೫, ಬಿನ್ನಮಂಗಲ. 
*“ ಎ.ಕ-೯, ನೆ.ತಾ.೩, ಕ್ರಿ.ಶ.೧೧೧೦, ತಮಿಳು, ಬಿನ್ನಮಂಗಲ & ಬೆಂ.೧೧, ಕ್ರಿ.ಶ.೧೨೬೬, ತಮಿಳು, ದೊಮ್ಮಲೂರು. 


ಅರ್ಜ 


ಮಣ್ಣೆ : ಗಂಗರಾಜರಿಂದ ಮಾನ್ಯತೆ ಪಡೆದ ಶಾಸನೋಕ್ತ ಮಾನ್ಯನಗರ”*”ವನ್ನು ಚೋಳರು 
ಆಕ್ರಮಿಸಿದ ನಂತರ ಮಣ್ಣಿನಾಟ್‌ (ನಾಡು) ಯಾವಾಗ, ಯಾಕೆ ಆಯುತ್ತು ಎ೦ಬ ಮಾಹಿತಿಗಅಲ್ಲ. 


ತ್ಯಾಮಗೊಂಡ್ಲು : ತ್ಯಾಮ ಎಂಬ ವ್ಯಕ್ತಿಯು ಅಳ್ವಕೆ ಮಾಡುತ್ತಿದ್ದರಿಂದಾಗಿ ಈ ಹೆಸರು ಬಂದಿದೆ 
ಎಂಬುದು ಸ್ಥಳೀಯರ ಅಭಿಪ್ರಾಯ. ತೆಲುಗುನಲ್ತ ತ್ಕಾಮ ಎಂದರೆ ಕನ್ನಡದಲ್ಲ ತೇವಾಂಶ ಎಂದರ್ಥ. 
ಗೊಂಡ್ಲು ಎಂದರೆ ಕಲ್ಲು ಬಂಡೆಗಳರುವ ಪ್ರದೇಶವೆಂದು. ಸಾಮನ್ಯವಾಗಿ ಬೆಟ್ಟ-ಗುಡ್ಡದ ತಪ್ಪಅನಲ್ಲ 
ತೇವಾಂಶ ಇದ್ದೆ ಇರುತ್ತದೆ. ಆದ್ದರಿಂದ ತೆಲುಗಿನ ಶಬ್ದದಿಂದ ಈ ಗ್ರಾಮನಾಮ ಉತ್ತತ್ತಿಯಾಗಿರ ಬಹುದು. 
ಮೊದಲು ಈ ಪ್ರದೇಶದಲ್ಲ ತೆಲುಗು ಭಾಷಿಕರು ಹೆಚ್ಚಾಗಿ ಇದ್ದರಂತೆ. ತೆಲುಗುನಲ್ತ ತ್ಯಾಮಗೊಂಡ್ಲು 
ಎಂದರೆ ಕನ್ನಡದಲ್ಲ ಸದಾ ತೇವಾಂಶದಿಂದ ಕೂಡಿದ ಪ್ರದೇಶವೆಂದು. ಶಾಸನದಲ್ಲಯೂ ಸಹ 
ತೇಮಗೊಡ್ಡ*” ಎಂದು ಉಲ್ಪೇಖವಾಗಿದೆ. 


ನಿಜಗಲ್ಲು : ಹೊಯ್ದಕರ ಕಾಲದಲ್ಲ ನಿಜಗಅಪುರವೆಂದೂ, ವಿಜಯನಗರ ಅರಸರ ಕಾಲದಲ್ಲ 
ಶೂರಗಿರಿ, ಸೂರಗಿರಿ ದುರ್ಗವೆಂದು. ಮೈಸೂರು ಒಡೆಯರ ಕಾಲದಲ್ಲ ನಿಜಗಲ್ಲು ಎಂಬ ಹೆಸರಿನಿಂದ 
ಕರೆಯಲ್ಪಡುತ್ತಿತ್ತು. ನಿಜ + ಕಅ - ನಿಜಗಅಯಾಗಿದ್ದು, ಅಂದರೆ ನಿಜವಾದ ಶೂರರ, ಕಅಗಳ (ವೀರರು) 
ನಾಡಾಗಿದ್ದರಿಂದ ಶೂರಗಿರಿ ಸುತ್ತ ಬೆಟ್ಟಗಕಂದ ಅಆವೃತವಾಗಿರುವುದರಿಂದ ಬಹುಶಃ ನಿಜಗಲ್ಲು 
ಎಂದಾಗಿರಬಹುದು. ದುರ್ಗವನ್ನು ಒಳಗೊಂಡಂತೆ ಗ್ರಾಮವನ್ನು ಹಳೇ ನಿಜಗಲ್ಲು ಎಂದೇ ಈಗಲೂ 
ಕರೆಯುವುದುಂಟು. 


ಹ್ಯಾಡಾಳು : ಮಹಾನಾಡಿನ ಹೆದ್ದಾಕ (ದೊಡ್ಡಸ್ಯೆನ್ಯ) ನಿಂತ ಸ್ಥಳವೇ ಹೆದ್ದಾಕ (ಹಿರಿದಾದ*ದಳ) 
ಎಂದು. ದಕ ಎಂದರೆ ಸೈನ್ಯ. ಗುಂಪು, ಒಂದು ಬಗೆಯ ತೆರಿಗೆ ಎಂಬ ನಾನಾ ಅರ್ಥಗಳದ್ದು, ಹಿರಿದಾದ 
ಸೈನ್ಯ ಎಂಬ ಅರ್ಥದಲ್ಲ ಈ ಸ್ಥಳನಾಮ ನಿಷ್ಠತ್ತಿಯಾಗಿರಬಹುದು. ಕಾಲ ಹುರುಆದಂತೆ ಹೆದ್ದಾಳು > 
ಹ್ಯಾಡಾಳು ಆಗಿರಬಹುದು. 


ಎ. ಕ-೯,ನೆ.ತಾ.೬೦,ಕ್ರಿ.ಶ.೭೯೭, ಮಣ್ಣೆ. 
 ಎ.ಕ-೯, ನೆ.ತಾ.೫೨, ಕ್ರಿ.ಶ.೧೫೬೬, ತ್ಯಾಮಗೊಂಡ್ಲು. 


ಹೆಗ್ಗುಂದ : ಹೊಯ್ದಳ ಕಾಲದಲ್ಲ ಪೊಕ್ಕುಂದ ಎಂದು ಕರೆಯುತ್ತಿದ್ದ. ಪ ಕಾರಕ್ಷೆ ಹ ಕಾರ 
ಆದೇಶವಾಗಿ ಪೊಕ್ಸುಂದ > ಹೆಗ್ಗುಂದವಾಗಿರ” ಬಹುದು. ಶಾಸನೋಕ್ತವಾದ ಹೆಯಗುಂದ"'ವು ಈಗ 
ಹೆಗ್ಗುಂದವಾಗಿದೆ. 


ಹೆಜ್ಞಾಲ : ಹಿರಿದಾದ * ಜಾಲ * ಹೆಜ್ಞಾಲ ಎಂದಾಗಿದೆ. ಜಾಲ ಎಂದರೆ ಒಂದು ಬಗೆಯ ಮರ, 
ಬಲೆ, ಕಿಟಕಿ ಮುಂತಾದ ಅರ್ಥಗಳದ್ದು, ಈ ಪ್ರದೇಶವೆಲ್ಲಾ ಅರಣ್ಯದಿಂದ ಕೂಡಿದ್ದಾಗಿದ್ದು. ದೊಡ್ಡ ಜಾಲ 
ಮರಗಳು ಹೆಚ್ಚನ ಪ್ರಮಾಣದಲ್ಲರುವುದರಿಂದ ಬಹುಶಃ ಸಸ್ಯವಾಚಿಯಿಂದ ಈ ಸ್ಥಳನಾಮ 
ಹುಟ್ಟರಬಹುದು. 


ವಾಣಪುರಮ್‌ : ವ್ಯಾಪಾರಿವರ್ಗದಲ್ಲನ ವಣ. ಬಾಣಜಗರೂ ಹೆಚ್ಚನ ಪ್ರಾಮಾಣದಲ್ಲ ಇಲ್ಲ 
ವ್ಯಾಪಾರ ವಹಿವಾಟುಗಳನ್ನು ನಡೆಸುವ ಅಥವಾ ವಾಸಿಸುವ ಸ್ಥಕವಾಗಿರಬೇಕು. ಇದಕ್ಕೆ ಪೂರಕವೆಂಬಂತೆ 
ಕ್ರಿ.ಶ.೧೦೩೩ ರ ಮತ್ತು ಕ್ರಿಶ೧೦೩೮ ರ ತಮಿಳು ಶಾಸನದಲ್ಲ ಈಗಿನ ಚಿಕ್ಷಬಾಣಾವರದಲ್ಲ 
ವಣಪ್ಟೂರಮ್‌ ಎಂದು, ಈ ವಣಪುರದ ಗಾಮುಂಡನಾದ ಮಾಣಿಕ್ಯ ಶೆಟ್ಟ ಎಂಬುವನ್ನು ಅಧಿಕಾರ 
ನಡೆದುತ್ತಿದ್ದರು. ಈ ಹಿನ್ನೆಲೆಯಲ್ಲ ಹೆಸರು ಬಂದಿರಬಹುದು. 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಚಿಕ್ಕಹೆಜ್ಞಾಜಿ : ಜಾಜಿ ಎಂದು ಹೆಸರುವಾಸಿಯಾದ ಹೂವು ಈ 
ಊರಿನಲ್ವ ಹೆಚ್ಚಾಗಿರುವುದರಿಂದ ಹೆಸರು ಬಂತು ಎಂದು ಸ್ಥಳೀಯರು ಹೇಳದ್ದಾರೆ. 
ಹಿರಿದು*ಜಾಜ-ವಹೆಜ್ಞಾಜ ಆಗಿರಬಹುದು. ಕೆರೆಯ ದಂಡೆಯ ಎರಡು ಕಡೆ ಊರು ಇರುವುದರಿಂದ ಚಿಕ್ಕ, 
ದೊಡ್ಡ ಎನ್ನುವ ಅಳತೆಯ ಸೇರಿ ಗ್ರಾಮ ರಚನೆಯಾಗಿರಬೇಕು. ಒಂದಕ್ಕೆ ಚಿಕ್ಕ ಹೆಜ್ಞಾಜ, ಇನ್ನೊಂದು 
ದೊಡ್ಡ ಹೆಜ್ಞಾಜ ಎಂದು. 


ಹುಲುಕುಂಟೆ : ಈ ನಾಡನ್ನು ಆಳುತ್ತಿದ್ದ ನರಸಿಂಹ ಎಂಬುವನು ಬೇಟಿಯಾಡುವ ಹವ್ಯಾಸ 
ಇದ್ದುದರಿಂದ ಸದಾ ಬೇಟಿ ಆಡುತ್ತಿದ್ದವು. ಒಂದು ದಿನ ಕಾಡಿನಲ್ಪದ್ದ ಒ೦ದು ಕುಂಟಿಗೆ ಹುಅಗಳು ಬರಲು 
ಆ ಹುಅಯನ್ನು ಕೊಂದನೆಂದೂ ಆ ಸ್ಥಳಕ್ಕೆ ಹುಅಕುಂಟಿ ಎಂಬ ಹೆಸರು ಬಂತ್ತು ಎಂಬ ಕತೆಯು 
ಸುತ್ತಮುತ್ತಅನ ಗ್ರಾಮಗಕಲ್ಪ್ಲಯೂ ಜಾರಿಯಲ್ಲಿದ್ದು, ಪ್ರತಿ ವರ್ಷ ಯುಗಾದಿ ಕಳೆದ ಮಾಸದಲ್ಲ 
ಬೇಟಿಯಾಡುವ ಪದ್ಧತಿಯನ್ನು ಊರಿನಲ್ಲ ಈಗಲೂ ಆಚರಿಸಿಕೊಂಡು ಬಂದಿರುತ್ತಾರೆ. ಊರಿನಲ್ಪರುವ 
ಪಾಳೆಯಾರರ ಕಾಲದಿಂದಲೂ ಖೇಟಿಗೆ ಹೋಗೊ ಮೊದಲು ಬೇಟೆಗಾರರು ಈ 


ನ ಎ.ಕ-೯, ನೆ.ತಾ.೫೧, ಕ್ರಿ.ಶ.೧೭೬೩, ತ್ಯಾಮಗೊಂಡ್ಲು. 
ಬಿ ಎ.ಕ-€,ನೆ.ತಾ.೧೬೪, ಹೆಗ್ಗುಂದ. 


ರಂಗನಾಥಸ್ತಾಮಿಯನ್ನು ಪ್ರಾರ್ಥಿಸಿ ಬೇಟಿಗೆ ಹೋಗುವುದು ಹಾಗೂ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತದೆ. 
ಈ ದೇವಾಲಯಕ್ಕೆ ಬೇಟಿ ರಂಗನಾಥಸ್ತಾಮಿ ಎಂದೇ ಹೆಸರು ಈಗಲೂ ಜಾರಿಯಲ್ಪದೆ. ಹುಲುಕುಂಟೆ 
ಪದವನ್ನು ಜಡಿಸಿದರೆ ಹುಲ್ಲು + ಕುಂಟಿಯಾಗುತ್ತದೆ. ಬಹುಶಃ ಕುಂಟಿಯ ಅಕ್ಕ-ಪಕ್ಕ ತೇವ 
ಇರುವುದರಿಂದ ಸದಾ ಹುಲ್ಲು ಬೆಳೆಯುತ್ತಿದ್ದು ಆ ಸಸ್ಯವಾಚ ಮೂಲಕ ಸ್ಥಳನಾಮ 
ನಿಪ್ಪತ್ತಿಯಾಗಿರಬಹುದು. 


ದೇವನಹಳ್ಲ ತಾಲ್ಲೂಕಿನ ವಿಜಯಪುರ :- ವೇದಗಾನಹಳ್ಳ, ದೇವಾಲಯಗಳ ನಗರಿ ಎಂದೆಲ್ಲಾ 
ಕರೆಯುತ್ತಿದ್ದು, ಆಡು ಭಾಷೆಯಲ್ಲ ಮತ್ತು ಶಾಸನದಲ್ಲ ವಡಿಗೇನಹಳ್ಳಯೆಂದು. ವಡಿಗೆಯಹಳ್ಲ*” ಹಾಗೂ 
ವಡಿಗೇನಹಳ್ಣಗೆ ಪ್ರತಿನಾಮಕ್ಕೆ"”ಯುದ್ದು. ವಡಿಗೆ ಎಂದರೆ ಇರು. ಹಂಚುಕೊಂಡು ಎಂಬೆಲ್ಲಾ ಅರ್ಥ೦ಬದ್ದು. 
ಸುಮಾರು ೩೫ ವರ್ಷಗಳ ಇತ್ತೀಚೆಗೆ ವಿಜಯಪುರವಾಗಿದೆ. 


ಬೂದಿಗೆರೆ :- ಬೂದಿಗೆರೆಗೆ ಹಿಂದೆ ಭಸ್ಮ ರೇಖಾಪುರಿ ಎಂಬ ಹೆಸರಿತ್ತಂತೆ. ಇಲ್ಪ್ಲನ ಬೃಹತಾದ 
ಕೆರೆಯಲ್ಲ ಹೇರಳವಾಗಿ ಬೂದಿ ಸಿಗುತ್ತಿರುವುದರಿಂದಾಗಿ ಬೂದಿ ಕೆರೆ ಎಂದು ಕರೆಯುತ್ತಿದ್ದ ಕ ಕಾರಕ್ಕೆ 
ಗ ಕಾರ ಆದೇಶವಾಗಿ ಬೂದಿಗೆರೆಯಾಗಿದೆ. 


ಹೊಸಕೋಟಿ ತಾಲ್ಲೂಕಿನ ನಂದಗುಡಿ : ನಂಜ ಎಂಬುದು ಬೌದ್ಧ ಸನ್ಯಾಸಿಯ ಹೆಸರಾಗಿದ್ದು, ಗುಳ 
ಎಂದರೆ ಕುಂಟಿ, ನೀರಿನ ತಾಣವಾಗಿದ್ದು. ವಾಸ್ತವವಾಗಿ ಸುತ್ತ ಮುತ್ತೆಲ್ಲ ಔಷಧಗುಣಗಳುಳ್ಳ ಸಸ್ಯ 
ಬೆಳೆಯುತ್ತಿದ್ದ ಪದೇಶವಾಗಿದ್ದರಿಂದ ನಂಜಗುಕ ಎಂಬ ಹೆಸರು ಬಂದಿದ್ದು, ಕಾಲಾಂತರದಲ್ಲ 
ನಂದಗುಡಿಯಾಗಿ ಬದಲಾಗಿದೆ ಎಂದು ನ್ಥಆಳಯರು ಹೇಳುತ್ತಿದ್ದಾರೆ. ಶಾಸನದಲ್ಲ ಕ್ರಿ ಶ೯€೦೦, 
ನಂದಿಗುವ್ದ"”, ಕ್ರಿ.ಶ.€೫೦ರಲ್ಲ ನಂದ್ಲಿಗೊಳ"”, ಕ್ರಿ.ಶ.೧೦೬೫ರಲ್ಲ ನೊಂದುಕೊಲ್ತ"”, ಕ್ರಿ.ಶ.೧೧೬೫ರಲ್ಲ 
ನೊನ್‌ದನ್‌ಗೊಲಂ", ಕ್ರಿ.ಶ.೧೫೩೦ರಲ್ತ್ಲ ನಂದಗುಳ೪"”, ಕ್ರಿ.ಶ.೧೫೫೯ರಲ್ತ್ಲ ನಂಜಗುಳ"”, ನಂಗು" 


ಎಂದೆಲ್ಲಾ ಮಾರ್ಪಾಬಾಗಿರುವುದನ್ನು ಕಾಣಬಹುದು. ಈ ಗ್ರಾಮದಲ್ಲ ಅಮೃತ ಮಲ್ಲಕಾರ್ಜುನ 


ಕ, ದೇತಾರ೯,೧೬,೩೭, ೭೦, ೭೧,ಕ್ರಿಶ.೧೬೯೮, ವಡಿಗೇನಹಳ್ಳಿ, ದೇವನಹಳ್ಳಿ, ಸಿಂಗರಹಳ್ಳಿ. 
 ಎ.ಕ-4೯,ದೇ.ತಾ.೩೩ ಕ್ರಿ.ಶ.೧೫೭೪, ಕೊಂಡೇನಹಳ್ಳಿ. 

 ಎ.ಕ-೯,ದೇ.ತಾ.೪೨, ಕ್ರಿ.ಶ.೯೦೦, ಅರದೇಶನಹಳ್ಳಿ. 

ಎಕ, ಹೊ.ತಾ.೩೭, ಕ್ರಿ.ಶ.4೯೫೦, ಕೊಂಡಹಳ್ಳಿ. 

“ ಎ.ಕ-೯, ಹೊ.ತಾ.೩೬, ಕ್ರಿ.ಶ.೧೦೬೫, ತಮಿಳು, ಹೊಸಹಳ್ಳಿ. 

 ಎ.ಕ-೯, ಹೊ.ತಾ.೪೦, ಕ್ರಿ.ಶ.೧೧೪೫, ತಮಿಳು, ವೋಬಳನಹಳ್ಳಿ. 

ನ ಎ.ಕ-೯, ಹೊ.ತಾ.೨೮, ಕ್ರಿ.ಶ.೧೫೩೦, ವಡ್ಡರಹಳ್ಳಿ. 

ಎ ಕ-೯,ಹೊತಾ.೧ ಹಿ ೨, ಕ್ರಿ.ಶ.೧೫೫೯, ನಂದಗುಡಿ. 

“9 ಎ .ಕ-೯, ಅನುಬಂಧ, ಹೊ.ತಾ.೧೯೬, ನಂದಗುಡಿ. 


ದೇವಾಲಯವಿದ್ದು ನಂಜುಗೆ ವಿರುದ್ಧ ಅಮೃತ ಹೆಸರಲ್ಲೆ ಈಶ್ವರನ ದೇವಾಲಯವಿರುವುದನ್ನು 
ಗಮನಿಸಿದರೆ ಬಹುಶಃ ಈಶ್ವರನ ಹಿನ್ನೆಲೆಯಲ್ಲ ನಂಜಗುಆ ಸ್ಥಳನಾಮ ಬಂದಿರಬಹುದು. 


ಕಾಡುಗೋಡಿ :- ಕಾಡಿನ ಮಧ್ಯ ಈಶ್ವರನ ಗುಡಿ ಇರುವುದರಿಂದಾಗಿ ಕಾಡಿನ ಗುಡಿ ಎಂಬ 
ಹೆಸರು ಬಂದಿದ್ದು, ಕಾಲಾಂತರದಲ್ಲಿ ಉಚ್ಚಾರಣೆಯ ದೃಷ್ಟಿಬುಂದಾಗಿ ಕಾಡುಗೋಡಿಯಾಗಿದೆ. 
ಶಾಸನದಲ್ಪ್ಲ ಕಾಡುಮಂಗಲ, ಕಾಡುಗುಡಿ, ಕಾಡಗೋಡಿ"”, ಕಾಡಾಂಗೋಡಿ"” ಎಂದು ಉಲ್ಲೇಖವಾಗಿದೆ. 


ವಾಗಟ : ಜೋಳರ ಕಾಲದ ಉಲ್ಬೇಖವಿರುವ ..ವಾರದೊಳು"* ಎಂಬುದು ವಾಗಟದ ಮೊದಲ 
ಹೆಸರು ಆಗಿರಬಹುದು. ಹೊಯ್ದಳರ ಕ್ರಿ.ಶ.೧೨೯೭ ರಿಂದ ೧೩೬೨ರ ವರೆಗೂ ಇವತ್ತನ್‌ ಅಥವಾ 
ವರದರಾಜ ಚರ್ತುವೇದಿ ಮಂಗಲವಾದ"*” ವಾಗಟದಲ್ಲ ಇವತ್ತು ಅಗ್ರಹಾರ ಎಂಐ ಒಂದು ಜದಿನೇ 
ಇದೆ. ವಿಜಯನಗರ ಕಾಲಕೆ ಭಾಗೀರತಿಪುರ"”, ಪೊಗಟ್ಟ. ವಾಗಟ"" ಎಂದು ಬದಲಾಗಿ ಈಗಲೂ 
ವಾಗಟ ಅಂತನೇ ಜಾರಿಯಲ್ಪದೆ. ಇದು ಬಯಲು ಪ್ರದೇಶವಾಗಿದೆ ಆದರೂ ಗಟ್ಟ ಹೆಸರು ಹೇಗೆ ಬಂತ್ತು 
ಅನ್ನೊ ಅನುಮಾನಗಳು ಕಾಡುತ್ತಿದೆ. 


ಗಂಗವಾರವನ್ನು ಶಾಸನದಲ್ಲ ಗಂಗಪುರ** ಎಂದು ದೇವನಹಳ್ಳಯನ್ನು ಕ್ರಿ.ಶ.೧೫೩೦ರಲ್ಲ 
ದೇವಣಾಪುರ"”. ಕ್ರಿ.ಶ.೧೬೯೮ರಲ್ಲ ದೇವನಪುರ"್‌”, ಕ್ರಿ.ಶ.೧೭೫೦ರಲ್ಲ ದ್ಯಾವಂಡಹಳ್ಳ”” ಎಂದೆಲ್ಲಾ 
ಕರೆಯಲಾಗಿದೆ. ಶಾಸನದಲ್ಲ ಉಲ್ಲೇಖವಾಗಿದ್ದು ಠಗಲೂ ಅದೇ ಹೆಸರಿನಿಂದ ಮುಂದುವೆಸಿಕೊಂಡಿರುವ 
ಹಲವಾರು ಗ್ರಾಮನಾಮಗಳನ್ನು ಕಾಣಬಹುದು. ಗಂಗರ ಕಾಲದ ಮಲ್ಲೋಹಳ್ಳಯ ತಾಮ್ರಶಾಸನದಲ್ಪ 
ತಿಪ್ಪೂರು, ಮೇಲೂರು*”, ಅತ್ತಿಗುನ್ನೂರು, ಹುರುಆಚಿಕ್ಕನಹಳ್ಳ. ಸೋಲದೇವನಹಳ್ಳ*”. ಆಲೂರು”, 
ನೊಳ೦ಬರ”*” ಮತ್ತು ಜೋಳರ ಕಾಲದಲ್ಲ ನೆಲ್ಪಗೆರೆ””, ಕನ್ನಡ ಶಾಸನದಲ್ಲ ಪಟ್ಟನ್ನೂರು*", ತಮಿಳು 


9 ಎ.ಕ-೯, ಹೊ.ತಾ.೧೪೭, ಕ್ರಿ.ಶ.೧೩೪೨, ಪಟ್ಟಂದೂರು. ಹಿ ಬೆಂ.೪೧, ಕ್ರಿ.ಶ.೧೩೪೩, ಪಟ್ಟಂದೂರು. 

ನ ಎ.ಕ-೯, ಹೊ.ತಾ.೧೫೪, ಕ್ರಿ.ಶ.೧೩೮೨, ಚಿಕ್ಕಬನಹಳ್ಳಿ. 

ಎ ಕ, ಹೊ ತಾ.೧೭೯, ಕ್ರಿಶ.೧೦೨೮, ವಾಗಟ. 

ಎ ಕ-೯,ಹೊ.ತಾ.೧೩೬,೧೩೮, ಕ್ರಿ.ಶ.೧೨೯೭, ಹೊ.ತಾ.೧೩೪, ೧೩೭, ಕ್ರಿ.ಶ.೧೩೩೬, ಹೊ.ತಾ.೧೩೫, ಕ್ರಿ.ಶ.೧೩೪೨, ವಾಗಟ. 
“ಎ ಕ, ಹೊ ತಾ.೧೯, ಕ್ರಿ.ಶ.೧೩೭೮, ಹೊ.ತಾ.೧೨೮, ಕ್ರಿ.ಶ.೧೪೯೧, ವಾಗಟ. 

ಎ ಕ-೯,ಹೊ.ತಾ.೧೩೦, ೧೩೧, ಕ್ರಿ.ಶ.೧೫೦೨. 

ಎ ಕ-೯,ದೇ.ತಾ.೭೯, ಕ್ರಿ.ಶ.೧೨೬೭, ತಮಿಳು, ಗಂಗವಾರ, ದೇ.ತಾ.೭೪, ಕ್ರಿ.ಶ.೭೮0೦, ಗಂಗವಾರ, ದೇ.ತಾ.೭%, ಕ್ರಿ.ಶ.೧೦೪೬, ತಮಿಳು, ಗಂಗವಾರ. 
“ನ ಎ.ಕ-೯, ದೊ.ತಾ.೬೩, ಕ್ರಿ.ಶ.೧೭೧೬, ಮಾವಳೀಪುರ ಹಿ ದೊ.ತಾ.೩೦, ಕ್ರಿ.ಶ.೧೫೩೦, ಕೋಣಘಟ್ಟ. 

 ಎ.ಕ-೯,ದೇ.ತಾ.೧ಜ, ಕ್ರಿ.ಶ.೧೬೯೮, ದೇವನಹಳ್ಳಿ. 

ಬ ಎ.ಕ-೯, ದೇ.ತಾ.೬೯, ಕ್ರಿ.ಶ.೧೭೫೦, ಮಹದೇವ ಕೊಡಿಗೇಹಳ್ಳಿ. 

 ಎ.ಕ-4,ದೊ.ತಾ.೬೭, ಕ್ರಿ.ಶ.೪೫೯, ಮಲ್ಲೋಹಳ್ಳಿ. 

ಎ ಕ-೯,ನೆ.ತಾ.೩೩ ಕ್ರಿ.ಶ.೭೫೦, ತೋಟಗೆರೆ. 

ಎ ಕ-೯,ದೇ.ತಾ.೬೭, ಕ್ರಿಶ.೭೮೦, ಗಂಗವಾರ. 

್‌ ಎಕ, ಹೊ ರ್ತಾ,ಕ್ರಿ.ಶ.೮೭೦, ಜೋಡಿದಳಸಿಗೆರೆ. 

ಎ .ಕ-೯, ಹೊ.ತಾ.೧೦, ಕ್ರಿ.ಶ.೧೦೨೩, ಜೋಡಿದಳಸಿಗೆರೆ. 


ಶಾಸನದಲ್ಲ ಪತ್ತಂದೂರು*”, ತಿಪ್ಪೂರು””, ದೊಮ್ಮಲೂರು”,  ನಲ್ಲೂರು"”.  ಅಂಬಲಗೆರೆ, 
ಪುರುಶನಹಳ್ನ"'.;  ಬಂರತ್ತಿ". ಬನಹಳ್ಳ"*, ಕೊಡಿಗೇಹಳ್ಳ", ಕನಸವಾಡಿ"”, ದಾಸನಪುರ". 
ಕಾಡನೂರು", ಶ್ರೀಪತಿಹಳ್ಳ"", ಸೋಮಪುರ", ವೊಡ್ಡರಹಳ್ಳ”, ಗಂಡರಗೊಳೀ, ಹೊನ್ಸಾಪಾರ, 
ಇಸ್ತೂರು, ಹೆಜ್ಞಾಜ, ಶಿವಗಂಗೆ, ಶಾಕಲದೇವನಪುರ"”, ತಾವರೆಕೆರೆ”, ದೊಡ್ಡನಲ್ಲೂರು"*, ಕರಪನಹಳ್ವ"”, 
ಕಾಮಾಕ್ಷಿಪುರ"”, ಚೂಡನಹಳ್ಳ"*, ಮೇಲೂರು, ಮಳ್ಳೂರು. ಚಿಕೊಹಳ್ಳ, ಸಾವಕನಹಳ್ಳ, ಹೊಸಕೆರೆ. 
ಬಂಖಚಾಪುರ, ಬಂಖರಪುರ, ಅವೇರಹಳ್ಳ"”, ಅಪರಹಳ್ಳ*”, ಉಪರಹಳ್ವ"”, ತೆಪುದ ಬೇಗೂರು”, 


ಕಂಬಾಕು"”ಎಂದು. 


ಶಾಸನದಲ್ಲಿ ಉಲ್ಲೇಬವಾಗಿದ್ದು ಸಲ್ಪ ಬದಲಾವಣಿಯುಂದ ಅದೇ ಹೆಸರನ್ನು ಉಳಸಿಕೊಂಡಿರುವ 
ಸ್ಥಳನಾಮಗಳನ್ನು ಕಾಣಬಹುದು. ಪೆರುಬಕಪುರ್‌? ತಮಿಳು ಶಾಸನದ ಅತ್ತಿವಲ್ಯ (ಅತ್ತಿಬೆಲೆ). 
ಸೂಲವಲ್ಯೈ (ಸೂಲಅಬೆಲೆ)”*,  ಕುರುವಗೆರೆ್‌್‌ ೨ಕುರಿವಿಗೆರೆ, ಹಡುವನಹಳ್ಳ"”೨ ಹಾಡೋನಹಳ್ಟ, 


 ಎ.ಕ-೯,ನೆ.ತಾ.೧, ಕ್ರಿ.ಶ.೧೦೨೯, ಸೋಲದೇವನಹಳ್ಳಿ. 

3 ಎ ಕ-೯, ಹೊ.ತಾ.೧೪೨, ಕ್ರಿ.ಶ.೧೦೪೩, ಕಾಡಗೋಡಿ. 
 ಎ.ಕ-೯,ದೇ.ತಾ.೧೪, ಕ್ರಿ.ಶ.೧೦೬೭, ತಮಿಳು, ಬ್ಯಾಡರಹಳ್ಳಿ. 
 ಎ.ಕ-೯,ನೆ.ತಾ.೬೨ ಎ, ಕ್ರಿ.ಶ.೧೧೦೦, ಕೋಡಿಪಾಳ್ಯ. 

ಬ ಕ, ದೇ.ತಾ.೪೫, ಕ್ರಿ.ಶ.೧೨೯೧, ತಮಿಳು, ಸುರಧೇನುಪುರ. 
“ ಎ.ಕ-೯,ನೆ.ತಾ.೫೭, ಕ್ರಿ.ಶ.೧೩೧೯, ಮಣ್ಣೆ. 

್‌ ಎ.ಕ-೯, ಹೊ.ತಾ.೧೨೪, ಕ್ರಿ.ಶ.೧೩೨೮, ಬಯಿರತ್ತಿ. 
 ಎ.ಕ-4೯, ಹೊ.ತಾ.೧೫೪, ಕ್ರಿ.ಶ.೧೩೮೨, ಚಿಕ್ಕಬನಹಳ್ಳಿ. 

“ ಎ.ಕ-೯,ದೇ.ತಾ.೫೦, ಕ್ರಿ.ಶ.೧೩೫೮, ಕಟಿಗೇನಹಳ್ಳಿ. 

“ಎ ಕ-೯,ದು. ತಾ. ೫೧, ಕ್ರಿ.ಶ. ೧೪೬೪, ಕನಸವಾಡಿ. 

“ಎ ಕ-೯, ಅನುಬಂಧ, ನೆ.ತಾ.೧೮೭೬, ಕ್ರಿ.ಶ.೧೫೨೩, ದಾಸನಪುರ. 
“ಎ ಕ-೯,ದೊ.ತಾ.೫೦, ಕ್ರಿ.ಶ.೧೫೩೧, ಕಾಡನೂರು. 

“5 ವ ಕ-೯,ನೆ.ತಾ.೮೩, ಕ್ರಿ.ಶ.೧೫೩೨, ಶಿವಗಂಗೆ. 

“ ಎಕ, ಹೊ.ತಾ.೭೬, ಕ್ರಿ.ಶ.೧೫೦೯, ಕಾಳಪ್ಪನಹಳ್ಳಿ. 

5ಎ ಕ-೯, ಹೊ.ತಾ.೭೦, ಕ್ರಿಶ.೧೫೩೦, ಬೇಚಿರಾಖ್‌. 

“ ಎ.ಕ-4,ದೊ.ತಾ.೪೦, ಕ್ರಿ.ಶ.೧೫೬೬, ಗಂಡ್ರಗೊಳ್ಳೀ. 

= ಎ.ಕ-€, ಹೊ.ತಾ.೧೧೯, ಕ್ರಿ.ಶ.೧೬೧೦, ಬೊಮ್ಮನಹಳ್ಳಿ. 

“ ಎ.ಕ-4೯, ಹೊ.ತಾ.೭೯, ಕ್ರಿ.ಶ.೧೬೬೧, ದೊಡ್ಡನಲ್ಲೂರು. 

“ ಎ.ಕ-, ಹೊ.ತಾ.೭೭, ಕ್ರಿ.ಶ.೧೬೭೯, ಕರಪನಹಳ್ಳಿ. 

ಎಕ, ದೊ.ತಾ.ಜಿಲ, ಕ್ರಿ.ಶ.೧೬೮೮, ಎತ್ತಿನವಡೆಯರಪುರ, 
= ಎ ಕ-೯, ಹೊ.ತಾ.೧೦%, ಕ್ರಿ.ಶ.೧೬೯೩, ಹೊಸಕೋಟೆ. 
“ಎ.ಕ-೯, ದೇ.ತಾ.೧೬, ಕ್ರಿ.ಶ.೧೬೯೮, ದೇವನಹಳ್ಳಿ. 

ನ ಎ.ಕ-,ದೇ.ತಾ.೩೭, ಕ್ರಿ.ಶ.೧೬೯೮,, ಸೋಮನಹಳ್ಳಿ. 

“ ಎಕ-4,ದೇ.ತಾ.೭೧, ಕ್ರಿ.ಶ.೧೬೯೮, ಸಿಂಗರಹಳ್ಳಿ. 

5 ಎ.ರ-೯, ನೆ.ತಾ.೪೧, ಕ್ರಿ.ಶ.೧೭೨೦, ತೆಪ್ಪದ ಬೇಗೂರು. 

ನ ಎ.ಕ-೯,ನೆ.ತಾ.೫೧, ಕ್ರಿ.ಶ.೧೭೬೩, ತ್ಯಾಮಗೊಂಡ್ಲು. 

ನ ಎ.ಕ-೯, ಹೊ.ತಾ.೧೦೧, ಕ್ರಿ.ಶ.೧೦೭೫, ಬೇಚರಾಖ್‌ ಮಾರೇನಹಳ್ಳಿ. 
ಎ ಕ್ಕ, ಹೊ.ತಾ.೫೬, ಕ್ರಿ.ಶ.೧೩೩೦, ತಮಿಳು, ಸೂಲಿಬೆಲೆ. 

ಎ ಕ-೯,ದೊ.ತಾ.೧೮, ಕ್ರಿಶ.೧೩೨೮, ಕುರಿವಿಗೆರೆ. 

 ಎ.ಕ-೯, ದೊ.ತಾ.೧೪, ಕ್ರಿ.ಶ.೧೩.೨೮, ಹಾಡೋನಹಳ್ಳಿ. 


ತಿಂಗಳು""»ತಿಂಡಲು. ತಮರ್ಯಕರೈ (ತಾವರೆಕೆರೆ)””. ನೆಲವಯ್‌ಪ್ಪಜ್ಞ (ನೆಲವಯಹಲಳ್ವ)””, ಪಸಿಗೈಪಲ್ಪ. 
ಹನಸಿಗಾಳ-ಹಸಿಗಾಳ, ಕಿತ್ಯೈೇಯನೂರು"”೨ಕಿತ್ತಗನೂರು, ಸಮ್ಯೇಯಮಂತ್ರಿಪಲ್ಲ- ಸಮೇತನಹಲ್ವ. 
ಧರ್ಮನಪುರ"್‌”»ಧರ್ಮಪುರ, ಬೆತ್ತಿಯಗೆರೆ"”»ಬೆತ್ನುಗೆರೆ, ತಾಳೇಕೆರೆ"”ತಾಕೇಕೆರೆ, ಬಯುರಾಪುರ್‌” 
ಭೈರಾಪುರ, ಸಿಂಗೊಹಳ್ಜ>ಸಿಂಗರಹಳ್ಟ. ಕಂಚಿಗಣಹಾಲು*”»ಕಂಚಿಗನಾಳು, ಚಿಕ್ಕಮಾರಹಳ್ಳ> 
ಚಿಕ್ಕಮಾರನಹಳ್ಳ"”,  ಹಾರೋಕೇತನಹಳ್ಳ""»  ಹಾರೋಕ್ಕ್ಯಾತನಹಳ್ಳಿ. ಹಿಂಡಿನಾಕ"”»ಹಿಂಡಿಗನಾಳ, 
ಕೊಡಗಿಯಬೊಮ್ಮರಹಳ್ವ್‌”»ಕೊಡಗಿಬೊಮ್ಮನಹಳ್ಳ. ಹೊಸಹಳ್ಳ್‌್‌>ದೇವರಹೊಸಹಳ್ನ. ಸಾದುಹಳ್ಳ"” 
ಸಾದೇಹಳ್ವ. ದಂಡಗೇನಹಳ್ನ"”'>ದಡಿಗಾನಹಳ್ಲ, ಮುಗುಬಾಳು"””-ಮುಗಬಾಳ, ದುಟ್ಟನಹಳ್ಳ”್‌ ೩ 
ಜುಟ್ಟನಹಳ್ಳ”””ಜುಟ್ಟನಹಳ್ಳ, ಅಂತರವಳ"್‌”>ಅಂತ್ರಹಳ್ಳ, ಕಸವಗಟ"್‌*೨ಕಸಾಗಟ, ಹಚಿಪುರ"್‌” 
ಹಂಚರಹಳ್ಲ., ಸೋಮತ್ತನಹಳ್ಲ"”>ಸೊಮನಹಳ್ಲ, ನರಸಿಂಗಪುರ"”್‌”» ನರಸಿಂಹಪುರ, ಬಲ್ಲಾಳಪುರ"” 
ದೊಡ್ಡಬಳ್ಳಾಪುರ, ಸೊಂಡೆಕೊಪ್ಪ-ಸೊಂಡೆಗೊಪ್ಪ, ಮಟ್ಟನಕುರುಚ"”” ಮಟ್ಟನಕುರ್ಜಿ. 
ದೇವಗೊಂಡನಹಳ್ಳ"'””>ದೇವಗಾನಹಳ್ಳ, ಉಯಾಲು""”>ಉಮ್ಮಲು. ಜಶಿಲನಹಳ್ಳ"””» ಬಸನಹಳ್ಳ. 


ಎ ಕ-೯,ದೇ.ತಾ.೧, ಕ್ರಿ.ಶ.೧೩೨೮, ತಿಂಡಲು. 


೭ಎ ಕ್ಮ, ಹೊ ರ್ತಾಲಿ, ಕ್ರಿ.ಶ.೧೩೩೭, ತಮಿಳು, ಮುಗಬಾಳ, 

5ಎ ಕ, ಹೊ ತಾರ, ಕ್ರಿ.ಶ.೧೩೪೦, ತಮಿಳು, ನೆಲವಾಗಲು. 

9 ಎ ಕ೯,ಹೊ.ತಾ.೧೧ಲ೮, ಕ್ರಿ.ತ.೧೪೦೧, ತಮಿಳು, ಕಿತಗನೂರು. 

ಎ ಕ, ದೇ.ತಾ.೩ಲ, ಕ್ರಿ.ಶ.೧೪೪೭, ಧರ್ಮಪುರ. 

"ರ, ನೆ.ತಾ.೩೫, ಕ್ರಿ.ಶ.೧೪೫೯, ಬೆತ್ಲಿಗೆರೆ. 

೨ ಎ ಕ-೯,ನೆ.ತಾ.೪೭, ಕ್ರಿ.ಶ.೧೪೮೯, ತಾಳೇಕೆರೆ. 

" ಎ.ಕ೯,ದೊ.ತಾ.೪೨ ಹಿ ೪೫, ಕ್ರಿ.ಶ.೧೪೯೯, ಪುಟ್ಟೈಯ್ಯನ ಅಗ್ರಹಾರ. 
ಎ ಕ,ದೊ.ತಾ.ರ೯, ಕ್ರಿ.ಶ.೧೫೧೯, ಕಂಚಿಗನಾಳು. 

” ಎ.ಕ-೯, ಅನುಬಂಧ, ನೆ.ತಾ.೧೦೨, ಕ್ರಿ.ಶ.೧೫೨೪, ಚಿಕ್ಕಮಾರನಹಳ್ಳಿ. 
““ ಎ.ಕ-೯, ನೆ.ತಾ.೧೦, ಕ್ರಿ.ಶ.೧೫೩೩, ಹಾರೋಕ್ಯಾತನಹಳ್ಳಿ. 

ಎ ಕ-೯, ಹೊ.ತಾ.೨, ಕ್ರಿ.ಶ.೧೫೫೯, ನಂದಗುಡೀ. 
 ಎ.ಕ-೯,ನೆ.ತಾ.೪ಲ೮, ಕ್ರಿ.ಶ.೧೫೬೦, ಕೊಡಗಿ ಬೊಮ್ಮನಹಳ್ಳಿ. 
 ಎ.ಕ-೯,ನೆ.ತಾ.೭೩, ಕ್ರಿ.ಶ.೧೫೬೧, ದೇವರಹೊಸಹಳ್ಳಿ. 

5 ಎ .ಕ-€೯, ದೇ.ತಾ.೬೪, ಕ್ರಿ.ಶ.೧೫೬೫, ಉತ್ತನಹಳ್ಳಿ. 

9 ಎ.ಕ-೯, ದೊ.ತಾ.೩೫, ಕ್ರಿ.ಶ.೧೫೭೫, ಶಿವಪುರ. 

3 ಎ ಕ-೯, ಹೊ.ತಾ೪, ಕ್ರಿ.ಶ.೧೫೬೪, ಮುಗಬಾಳ. 

ರ ಎ ಕ-೯, ಅನುಬಂಧ, ನೆ.ತಾ.೧೧೦, ೧೧೨, ಕ್ರಿ.ಶ.೧೫೬೭, ಶಿವಗಂಗೆ. 
ಕ ಎ ಕ-೯, ಅನುಬಂಧ, ನೆ.ತಾ.೧೧೧, ಶಿವಗಂಗೆ. 

ನ್‌ ಎ.ಕ-೯, ದೊ.ತಾ.೭, ಕ್ರಿ.ಶ.೧೫೯೬, ಅಂತ್ರಹಳ್ಳಿ. 

್‌ ಎ.ಕ-೯, ದೊ.ತಾ.೪೮, ಕ್ರಿ.ಶ.೧೬೦೦, ಕಸಾಗಟ್ಟ. 

ನ್‌ ಎ.ಕ-೯, ದೊ.ತಾ.೨೮, ಕ್ರಿ.ಶ.೧೬೪೭, ಹಂಚರಹಳ್ಳಿ. 

ನ್‌ ಎಕ, ದೇ.ತಾ.೧೬, ೩೭, ಕ್ರಿ.ಶ.೧೬೯೮, ದೇವನಹಳ್ಳಿ, ಸೋಮನಹಳ್ಳಿ. 
9 ಎ ಕ-೯,ನೆ.ತಾ.೭೦, ಕ್ರಿ.ಶ.೧೭೨೦, ನರಸಿಂಹಪುರ. 

3 ಎ.ಕ-೯, ದೇ.ತಾ.೬೯, ಕ್ರಿ.ಶ.೧೭೫೦, ಮಹದೇವ ಕೊಡಿಗೆಹಳ್ಳಿ. 

9 ಎ.ಕ-೯, ನೆ.ತಾ.೮, ಕ್ರಿ.ಶ.೧೭೬೩, ಸೊಂಡೇಕೊಪ್ಪ. 

ನ ಎ.ಕ-೯, ಅನುಬಂಧ, ನೆ.ತಾ.೧೫೬,ದೇವಗಾನಹಳ್ಳಿ. 

 ಎ.ಕ-೯, ಹೊ.ತಾ€೧, ಉಮ್ಮಲು. 

್‌ ಎ.ಕ-೯, ಅನುಬಂಧ, ಹೊ.ತಾ.೧೮೭, ಬಿಸನಹಳ್ಳಿ. 


ಹಾಗೇಯೇ ಶಾಸನದಲ್ಲ ಉಲ್ಲೇಖವಾಗಿರುವ ಸಾಕಷ್ಟು ಊರುಗಳು ಇಂದು ಕಣ್ಯರೆಯಾಗಿದೆ. 
ಬಹುಶಃ ಗ್ರಾಮನಾಮಗಳು ಬದಲಾಗಿರಬೇಕು ಇಲ್ಲವೇ ಬೇಚಿರಾಖ್‌ ಆಗಿರಬೇಕು. ಗಂಗರ ಕಾಲದಲ್ಪನ 
ಪೆಣ್ಣನ್ನೂರು. ಕಾಸರೂರು"””, ಕಿರೆವೆಕ್ಲೂರು. ಶಾಲ್ಕಅಗ್ರಾಮ. ಅಲತ್ತೂರು, ಹೊರುಳರೆ, ಮುದಕುನ್ನೂರು. 
ರಾಷ್ಟ್ರಕೂಟರ ಕಾಲದಲ್ಲ ನಂದಿಗುನ್ನ, ನಂದಿಸ್ಥಾನ""*, ಚರುಕ್ಕನೂರು""”, ಚೋಳಪುರ, ತಿರುಊರು"””, 
ಹೊಯ್ದಕರ ಕಾಲದಲ್ಲ ಚೋಳಪುರ, ಸಿಂಗತ್ತೂರು, ಉಚ್ಚಂಗಿ, ಗಂಗಪಡಿ, ನುಲಂಪಡಿ"””, 
ದೇವರಪುರ". ರಾಮಗಉಡಹಳ್ಳ, ಕಿಕಹೊಸಹಳ್ಳ. ಮಹದೇವ ಕೊಡಿಗೆಹಳ್ಳ. ಗೆರೆಪುರ ಇತ್ಯಾದಿಗಳು. 


೭.೨ ಐತಿಹ್ಯಗಳು 


ಐತಿಹ್ಯ ಎಂದರೆ ಒಂದು ಸ್ಥಳ ಅಥವಾ ಘಟನೆ ವ್ಯಕ್ತಿಯ ಸುತ್ತ ಬೇರೆ ಬೇರೆ ವಿಷಯಗಳನ್ನು 
ಆಧಾರಿಸಿ ಬೆಕೆದು ಬಂದ ಒಂದು ರೀತಿಯ ಕಥನ. ಎಲ್ಲೋ ಯಾವಾಗಲೋ ನಡೆದಿರುವ ಒಂದು ಘಟನೆ 
ಅಥವಾ ಒಂದು ಸ್ಥಳದ ವೈಶಿಷ್ಟ್ಯ ಅಥವಾ ವ್ಯಕ್ತಿಯೊಬ್ಬನ ಸಾಧನೆಗಳು ಆ ಪರಿಸರದ ವ್ಯಕ್ತಿಗಳ ಮೇಲೆ 
ಜರುವ ಪ್ರಭಾವದ ಪರಿಣಾಮವಾಗಿ ಅವರಲ್ಲೊಬ್ಬ ಪ್ರತಿಭಾಶಾಅ ಆ ನಿರ್ದಿಷ್ಟ ಘಟನೆಗೆ ಅಥವಾ ಸ್ಥಳಕ್ಕೆ 
ಅಥವಾ ವ್ಯಕ್ತಿಗೆ ತನ್ನ ಕಲ್ಪನೆಗೆ ವೈಭವೀಕರಣದ ಅಂಶಗಳನ್ನು ಸೇರಿಸಿ ಪರಿಷ್ಟ್ಯೃತ ಅಂಶಗಳನ್ನು 
ಹರಡುತ್ತಾನೆ. ಹೀಗೆ ಒಂದು ಘಟನೆಗೆ ಅಥವಾ ಸ್ಥಳಕ್ಕೆ ಅಥವಾ ಒಂದು ವ್ಯಕ್ತಿಗೆ ಸಂಬಂಧಿಸಿದ ಐತಿಹ್ಯ 
ಉಂಬಾಗುತ್ತದೆ. ಐತಿಹ್ಯಗಳು ಮುಖ್ಯವಾಗಿ ಒಂದು ಜನಪದ ಗದ್ಯ ಪ್ರಕಾರವಾಗಿ ಹೆಚ್ಚಾಗಿ ಹಳ್ಳಗಳಲ್ಲ 
ಕಂಡು ಬರುತ್ತವೆ. ಜನರು ತಮ್ಮದೇ ಆದ ಆಚಾರ ವಿಚಾರಗಳು ಘಟನೆಗಳಗೆ ಸಂಬಂಧಿಸಿದಂತೆ 
ಐತಿಹ್ಯಗಳನ್ನು ರಚಿಸುತ್ತಿದ್ದರು. ಚರಿತ್ರೆಗೂ. ಐತಿಹ್ಯಕ್ಸೂ ಒಂದಕೊಂದು ಅವಿನೋಭಾವ ಸಂಬಂಧ ಇದೆ. 
ಭೌತಿಕ ಆಧಾರವೊಂದನ್ನು ಆಧರಿಸಿ ಹುಟ್ಣದ ಕಥನಗಳು ಐತಿಹ್ಯಗಳಾದರೆ ಅದೇ ಆಧಾರವನ್ನು 
ಆಧರಿಸಿದ ವಸ್ತುನಿಷ್ಠ ವೈಜ್ಞಾನಿಕ ನಿರೂಪಣೆ ಚರಿತ್ರೆಯಾಗ ಬಹುದು. 


ಊರಿಗೆಲ್ಲ ದೊಡ್ಡದಾಗಿರುವ ಬೆಟ್ಟ ಅಥವಾ ಕೆರೆ ಸಾಮಾನ್ಯರಿಗಿಂತ ವಿಶೇಷ ಪ್ರತಿಭಾಶಾಅ ವ್ಯಕ್ತಿ. 
ಸಾಮಾನ್ಯ ಜೀವನದಲ್ಲ ಸೇರ್ಪಡೆಯಾಗಿರುವ ಕಾಲಕ್ಕಿಂತ ಬೇರೆಯಾದ ಅರ್ಥ, ಪೂರ್ಣವಾದ ಕಾಲ 
ಇವು ಮೂರು ಐಕ್ಯ ಹೊಂದಿ ಐತಿಹ್ಯದಲ್ಲ ಸ್ಥಾನ ಪಡೆಯುತ್ತವೆ. ಪುರಾಣ ವ್ಯಕ್ತಿಗಳೆಲ್ಲರೂ ಸಾಮಾನ್ಯ 


೧೧೫ 


ಎ.ಕ-೯, ದೇ.ತಾ.೭೪, ಕ್ರಿ.ಶ.೭೮೦, ಗಂಗವಾರ. 
ಎ.ಕ-೯, ದೇ.ತಾ.೪೨, ಕ್ರಿ. ಶ.೯೦೦, ಅರದೇಶನಹಳ್ಳಿ. 
ಎ.ಕ-೯, ಹೊ.ತಾ.೧೨, ಕ್ರಿ ಶ.೯೦೦, ಸಿದ್ದನಹಳ್ಳಿ. 
ಎ.ಕ-೯, ಹೊ.ತಾ.೩೬, ಕ್ರಿ.ಶ.೧೦೬೫, ಹೊಸಹಳ್ಳಿ. 
ಎ.ಕ-೯, ಹೊ.ತಾ.೧೮, ಕ್ರಿ.ಶ.೧೧೨೮, ಸಿದ್ದನಹಳ್ಳಿ. 
ಎ.ಕ-೯,ನೆ.ತಾ.೮೧, ಕ್ರಿ.ಶ.೧೫೪೫, ಶಿವಗಂಗೆ. 


೧೧೬ 


೧೧೭ 


೧೧೮ 


೧೧೯ 


೧೨೦ 


ಮನುಷ್ಯರಿಗಿಂತ ಅಸಾಮಾನ್ಯರಾದುದರಿಂದ ಅವರಿಗೆ ಐತಿಹ್ಯದಲ್ಲ ವಿಶೇಷವಾದ ಸ್ಥಾನವಿದೆ. ಅನೇಕ 
ವೇಳೆ ಪುರಾಣ ಮತ್ತು ಐತಿಹ್ಯ ಇವುಗಳನ್ನು ವಿಭಜಸುವುದು ಕಷ್ಟ. ಒಂದೆರಡು ಗೆರೆ ಇದ್ದರೆ ಅದು 
ಸೀತೆಯ ಸೆರಗಿನ ಗುರುತು. ದೊಡ್ಡ ಕಲ್ಪದ್ದರೆ ಭೀಮನ ಕಲ್ಲು. ಬಂಡೆಯ ಮೇಲೆ ದೊಡ್ಡ ಪಾದದ 
ಗುರುತು ಇದೆ ಭೀಮನ ಪಾದ. ದೊಡ್ಡ ಕೆರೆಬುದ್ದರೆ ಜಲಾಯುತೀರ್ಥ. ಗುಹೆಯುದ್ದರೆ ಪಾಂಡವರ ಮನೆ 
ಹೀಗೆ ಐತಿಹ್ಯದ ವಸ್ತುಗಳಾದ ಪ್ರಾಣಿವರ್ಗ-ಸಸ್ಯವರ್ಗ-ಮಾನವವರ್ಗ ಮೂರರ ಸಮನ್ಷಯ ಪುರಾಣದ 
ಹುಲ್ಬಗೆ ಕಾರಣವಾಗುತ್ತದೆ. ಜನರ ನಂಜಕೆ, ಶ್ರದ್ಧೆ ನಡವಳಕೆ. ಮೌಲ್ಯ ವ್ಯವಸ್ಥೆ. ಆದರ್ಶಗಳು 


ಪುರಾಣವನ್ನು ಸೃಷ್ಟಿಸುತ್ತವೆ. 


ಕೆಲವು ಕತೆಗಳು ಬಾಯಂದ ಬಾಲಯುಗೆ, ತಲೆಮಾರಿನಿಂದ ತಲೆಮಾರಿಗೆ ಬೆಕೆದು ಬಂದು 
ಜನಪದರ ಬದುಕಿನಲ್ಲ ಹಾಸು ಹೊಕ್ಣಾಗಿರುತ್ತವೆ. ಇವುಗಳಗೆ ಸಾಕಷ್ಟು ಸಾಕ್ಷಿಗಕು-ಪುರಾವೆಗಳು 
ಸಿಗುವುದಿಲ್ಲ. ಇವೇ ದಂತಕಥೆಗಳು ಐತಿಹ್ಯಗಳಗೆ ಕಾಲ ಸಂಬಂಧಿಯಾದ ಆಯಾಮಯಾಗಿರುತ್ತದೆ. 
ಹರಿಯುವ ನೀರು. ಸೂರ್ಯ, ಗಿಡ. ಮರ. ಕಲ್ಲುಗಳಲ್ಲನ ಚೈತನ್ಯವನ್ನು ಕಂಡು ಅವುಗಳನ್ನು 
ಆರಾಧಿಸತೊಡಗಿದ್ದರಿಂದ ಗ್ರಾಮದೇವತೆಗಳ ಗರ್ಭಗುಡಿಯಲ್ಪರುವ ಉಧ್ಧವಮೂರ್ತಿಗಳೆಲ್ಲ ಬಹುಪಾಲು 
ಶಿಲೆಗಳು. ಹುತ್ತಗಳು. ವೃಕ್ಷಗಳಾಗಿದ್ದು ಅವುಗಳಗೆ ಪುರಾಣ ಕಥೆಗಳನ್ನು ಕಟ್ಟರುವ ಸಾಧ್ಯತೆಗಳವೆ. 
ಆದ್ದರಿಂದ ದೇವತೆಗಳ ಸುತ್ತ ಪುರಾಣ ಕಥೆಗಳ ಜಾಲವನ್ನು ಹರಡಿರುವುದನ್ನು ಕಾಣ ಬಹುದು. 


ಐತಿಹ್ಯಗಳು ಮೊದ ಮೊದಲು ಸಂಕ್ಷಿಪ್ತವೂ ಸರಳವೂ ಆಗಿದ್ದು ಕ್ರಮೇಣ ಉತ್ಪೇಕ್ಷಿತ ವಿವರಣಿಗಳ 
ದೀರ್ಷ್ಣ ಹಾಗೂ ಕಲ್ಪನಾತ್ಮಕ ಕಥೆಗಳಾಗಿ ಬೆಳವಣಿಗೆ ಹೊಂದಿದವು. ಮೂಲದಲ್ಲ ಇವು 
ಚಾರಿತ್ರಿಕವೆನಿಸಿದರೂ ಅನಂತರದಲ್ಲ ಸಾಂಪ್ರದಾಯಕವೆನಿಸುವವು. ಯಾವುದೇ ಒಂದು ಐತಿಹ್ಯಕ್ಕೆ 
ಹಿನ್ನೆಲೆಯಾಗಿ ಯಾವುದೊ ಒಂದು ಘಟನೆ ಇದ್ದೇ ಇರುತ್ತದೆ. ಘಟನೆಗೆ ವ್ಯಕ್ತಿ ಸಂಬಂಧ ಇದ್ದೇ ಇರುತ್ತದೆ. 
ಯಾವ ಐತಿಹ್ಯದಲ್ಲ ವ್ಯಕ್ತಿಯ ಪಾತ್ರ ಪ್ರಧಾನವಾಗಿರುತ್ತದೆಯೋ ಅಂತಹವರನ್ನು ವ್ಯಕ್ತಿ ಪ್ರಧಾನ ಐತಿಹ್ಯ 
ಅಥವಾ ವ್ಯಕ್ತಿ ಕೇಂದ್ರಿತ ಐತಿಹ್ಯವೆಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಕೆಲವೇ ಕೆಲವು ವ್ಯಕ್ತಿಗಳ 
ಹೆಸರಿನಲ್ಲ ಸ್ಥಳನಾಮಗಳು ಹುಣ್ಬಕೊಳ್ಳುತ್ತವೆ. ಯಾರು ಅಸಾಮಾನ್ಯ ಸಾಧನೆ ಮಾಡಿರುತ್ತಾರೋ ಅವರ 
ತ್ಯಾಗ, ಶ್ರಮ, ಜೀವನ ಆರಂಭಸಿ ಅವರ ಕಾರ್ಯದ ಸ್ಥಾನಗಳಗೆ ಅವರವರ ಹೆಸರು ಇಡಲಾಗಿರುವ 
ಐತಿಹ್ಯಗಳನ್ನು ಸಹ ಕಾಣ ಬಹುದು. ಜಲ್ಲೆಯಲ್ಲನ ವ್ಯಕ್ತಿ ಪ್ರಧಾನ ಐತಿಹ್ಯಗಳಲ್ಲ ಚಿಕ್ಕಹೆಜ್ಞಾಜಯ 
ಮಾಸ್ಟಿಯಮ್ಮನ ಐತಿಹ್ಯ, ಸಾಸಲು ಚಿನ್ನಮ್ಮನ ಐತಿಹ್ಯ. ಕೊಲರಾದ ಸಾರಂಗದೇವನ ಐತಿಹ್ಯ, 


ಅಡ್ಡಗಿಡ್ಡಪುನ ಐತಿಹ್ಯ. ಸುಗುಟೂರು ಪಾಳೇಗಾರ ತಮ್ಮೇಗೌಡನ ಐತಿಹ್ಯ ಇನ್ನೂ ಮುಂತಾದವರನ್ನು 
ನೋಡಬಹುದು. 


ಐತಿಹ್ಯಗಳನ್ನು ಸಾಮನ್ಯವಾಗಿ ೩ ರೀತಿಯಲ್ಲ ವಿಭಾಗಿಸ ಬಹುದು 


೧. ಪೌರಾಣಿಕ ಪ್ರಧಾನ ಐತಿಹ್ಯಗಳು 
೨. ಸ್ಥಳ ಪ್ರಧಾನ ಐತಿಹ್ಯಗಳು 
೩. ವ್ಯಕ್ತಿ ಪ್ರಧಾನ ಐತಿಹ್ಯಗಳು 
ವ್ಯಕ್ತಿ ಪ್ರಧಾನ ಐತಿಹ್ಯವನ್ನು ಮತ್ತೆ ಎರಡು ಭಾಗಗಳಾಗಿ ಪೌರಾಣಿಕ ವ್ಯಕ್ತಿಗಳು ಐತಿಹಾಸಿಕ 
ವ್ಯಕ್ತಿಗಳು ಎಂಬ ಎರಡು ವಿಭಜನೆಯನ್ನು ಕಾಣಬಹುದು. 
ಬೆಂಗಳೂರು ಗ್ರಾಮಾಂತರ ಜಲ್ಲೆಯಲ್ಲ ಚರಿತ್ರೆಗೆ ಸಂಬಂಧಿಸಿದಂತೆ ಧಾರ್ಮಿಕ ನಂಜಕೆಗಳು 
ಪುರಾಣ ಮತ್ತು ಸಾಮಾಜಕ ನಂಬಕೆಗಳನ್ನು ಆಧರಿಸಿ ಹಲವಾರು ಐತಿಹ್ಯಗಳು ಪ್ರಚಅತವಾಗಿದೆ. 
ಅವುಗಳಲ್ಲ ಪ್ರಮುಖವಾದ ಐತಿಹ್ಯಗಳೆಂದರೆ :- 


೧.ಪೌರಾಣಿಕ ಪ್ರಧಾನ ಐತಿಹ್ಯ. 


ಒಂದೊಂದು ಹಳ್ಳಿಯ ರಚನೆ ಹಿನ್ನೆಲೆಗೆ ಸಂಬಂಧಿಸಿದಂತೆ ಸಾಲು ಸಾಲು ಕತೆಗಳವೆ. ಪುರಾಣ 
ಮತ್ತು ಐತಿಹ್ಯಗಳು ನಿಜವಾದ ಕಾಲದಲ್ಲ ಇರುತ್ತವೆ. ಪುರಾಣಕ್ಕಿಂತ ಮೊದಲು ಕಾಲ ಇರುವುದಿಲ್ಲ. 
ಪುರಾಣಕಾಲ ಎನ್ನುವುದು ಅತ್ಯಂತ ಪ್ರಾಚೀನ ಕಾಲ್ಪನಿಕ ಕಾಲ. ಐತಿಹ್ಯವು ಮನುಷ್ಯ ಸೃಷ್ಟಿಯ ಬಳಕದ 
ಕಾಲಕ್ಕೆ ಸೇರಿದ್ದು, ಪುರಾಣ ಕಾಲದ ಆರಂಭವು ಪಡೆದುಕೊಂಡಿರುವ ಕೊನೆಯಾದರೆ ಐತಿಹ್ಯ ಕಾಲದ 
ಕೊನೆಯು ತೆರೆದುಕೊಂಡಿರುವ ಕೊನೆಯಾಗಿದೆ.” 


ನೆಲಮಂಗಲ ತಾಲ್ಲೂಕಿನ ಬಸವನಹಳ್ಳಯ ಕೌಂಟನ್ಯಾ ಮಹರ್ಷಿ ಐತಿಹ್ಯ 


ನೆಲಮಂಗಲದಿಂದ ದೊಡ್ಡಬಳ್ಳಾಪುರದ ರಸ್ತೆಯಲ್ಲ, ನೆಲಮಂಗಲ ರೈಲು ನಿಲ್ದಾಣದಿಂದ ೫೦೦ 
ಮಿ ದೂರದಲ್ಲಿಯೇ, ನೆಲಮಂಗಲದಿಂದ ೩ ಕಿ.ಮೀ. ದೂರದಲ್ಲ ಬಸವನಹಳ್ಳ ಗ್ರಾಮದಲ್ಲ ಶ್ರೀಲಕ್ಷ್ಮಿ 
ವೆಂಕಟರಮಣ ಸ್ವಾಮಿ ಮತ್ತು ಗರುಡನ ಪುರಾತನ ದೇವಸ್ಥಾನ ಇದೆ. ಕೌಂಟನ್ಯಾ ಮಹರ್ಷಿ ತಪ್ಪಸ್ಸು 
ಮಾಡಿದ್ದರಿಂದ ಬಸವನಹಳ್ಳಗೆ ಕೌಂಟನ್ಯಾಪುರ ಎಂಬ ಹೆಸರು ಹಾಗೂ ದೇವಾಲಯದ ಮುಂದಿರುವ 
ಶಂಕಪುಷ್ಟರಣಿ ಎ೦ಬ ಪವಿತ್ರ ಕೊಳವನ್ನು ಸಹ ಕೌಂಟನ್ಯ ಮಹರ್ಷಿಗಳೇ ನಿರ್ಮಿಸಿದ್ದರಂತೆ. ಮತ್ತು ಇಲ್ಲ 


ವಿಷ್ಣಾಪುರಿ ಎಂಬ ರಾಕ್ಷಸನು ವೃಷಭ(ಗೂಳ) ರೂಪದಲ್ಪದ್ದನು. ವಿಷ್ಣುವಿನ ಆರಾಧಕರಾದ ಕೌಂಡಿನ್ಯಾ 
ಮಹರ್ಷಿರವರಿಂದ ರಾಕ್ಷಸನು ಮಾನವನಾಗಿ ಪರಿವತರ್ತನೆಗೊಂಡನು. ಆಗ ಈ ಸ್ಥಳವನ್ನು ಬಸವಪುರಿ 
ಎಂದು ಕರೆದರು, ಕಾಲಾಂತರದಲ್ಲ ಬಸವನಹಳ್ನ ಆಯತು ಎಂಬ ಕತೆಲುದೆ. 


ಶಿವಗಂಗೆಯ ಹೊನ್ನಾದೇವಿ ಐತಿಹ್ಯ 


ನೆಲಮಂಗಲ ತಾಲ್ಲೂಕಿನ ಶಿವಗಂಗೆಯ ಹೊನ್ನಾದೇವಿಗೆ ಸಂಬಂಧಿಸಿದಂತೆ ಶಿವಗಂಗೆಯ 
ಗಂಗಪ್ಪನು ಹೊನ್ನಾದೇವಿಯನ್ನು ಕದ್ದು ತರುತ್ತಿದ್ದು. ತ್ಯಾಮಗೊಂಡ್ಲು ಬಳಯ ಬದಲೂರು ತಲುಪಿದಾಗ 
ಅಲ್ಲ ಹೊನ್ನಾದೇವಿಯು ಕಡೆ ಆದಳು. ಆ ಹೊತ್ತಿಗೆ ಕುಮುದ್ದತಿ (ಗುಪ್ತಗಾಮಿನಿ) ಚಿಮ್ಮುವ ನೆಲೆಯನ್ನು 
ಸಪ್ತ ಕನ್ನಿಕೆಯರು ಅರಸಿ ಬರುತ್ತಿದ್ದರು. ಆ ಕಡೆ ಹೊನ್ನಾದೇವಿಯನ್ನು ಕಂಡು ಅವಳಗೆ ಅಣಿ ಕಲ್ಲು ಹಾಕಿ 
ಚಿಮ್ಮಿದ ಗಂಗೆಯನ್ನು ಆಕೆಯಲ್ಲಗೆ ತಂದು ಹರಸಿದರು. ಆಗ ಹೊನ್ನಾದೇವಿಗೆ ಮಡಿಯಾಗಿ 
ಸಂತೋಷವಾದ ಸಂದರ್ಭದಲ್ಲ ಹೊನ್ನಾದೇವಿಯು ಶಿವಗಂಗೆಗೆ ಬನ್ನಿರೆಂದು ಆಹ್ವ್ಹಾನಿಸಿ ಗಂಗಪ್ಪರೊಡನೆ 
ಶಿವಗಂಗೆಗೆ ಸಾಗಿದ್ದಕು. ಯುಗಾದಿ ಸಂದರ್ಭದಲ್ಲ ಮಡೆ ನಡೆವ ಕಾಲದಲ್ಲಯೇ ಜದಲೂರು ಗಂಗಪ್ಪ 
ಜಾತ್ರೆಯು ನಡೆಯುತ್ತದೆ. ಐತಿಹ್ಯದಲ್ಲನ ಗಂಗಪ್ಪನ ಶಿವಗಂಗೆಯಲ್ಲನ ಗಂಗಾಧರೇಶ್ವರನಾಗಿದ್ದು. ಸಪ್ತ 
ಮಾತೃಕೆಯರು ಹೊನ್ನಾದೇವಿಯ ಶಿಲ್ಪ ಸಹಯೋಗಗಳಗೆ ಜನಪದರಲ್ಲ ಈ ಕತೆಯು ಹುಣ್ತಕೊಂಡಿದೆ. 


ಮಹಿಮರಂಗನಾಥನ ಐತಿಹ್ಯ 


ನೆಲಮಂಗಲದಿಂದ ೧೬ ಕಿ.ಮೀ. ದೂರದಲ್ಲ ಕೇವಲ ೨೫೦ ಮೆಟ್ಟಲುಗಳ೦ದ ಕೂಡಿದ್ದ ಪುಟ್ಟ 
ಬೆಟ್ಟದ ಮೇಲೆ ಗರುಡ ರಂಗನಾಥಸ್ತಾಮಿಯ ದೇವಾಲಯವಿದ್ದು, ಈ ಸ್ಥಳವನ್ನು ಕುರಿತಂತೆ ಜನಪದರ 
ಐತಿಹ್ಯ ಹೇಗಿದೆಂದರೆ ಹಿಂದೊಮ್ಮೆ ಗರುಡ ಮಾತೆ ವಿನುತೆಗೆ ಮಕ್ಕಳರದೆ ಸೂರ್ಯದೇವನನ್ನು ಕುರಿತು 
ತಪಸು ಮಾಡುತ್ತಾಳೆ. ಆಕೆಯ ತಪಸ್ಥಿಗೆ ಮೆಚ್ಚಿದ ಸೂರ್ಯನು ಎರಡು ಮೊಟ್ಟೆಗಳನ್ನು ನೀಡಿ ಇದನ್ನು 
ಸಲಹು ಎಂದು ಹೇಳುತ್ತಾನೆ, ಆದರೆ ವಿನುತೆಗೆ ಕೂತುಹಲ ತಾಳಲಾರದೆ ಒಂದು ಮೊಲ್ಲೆಯನ್ನು ಒಡೆದು 
ನೋಡುತ್ತಾಳೆ ಇದರಿಂದ ಸರ್ಪವೊಂದು ಹೊರ ಬರುತ್ತದೆ. ಗಾಬರಿಯಾದ ವಿನುತೆ ಮತ್ತೊಂದು ಮೊಟ್ಟೆ 
ಒಡೆಯುತ್ತಾಕೆ ಆಗ ಎರಡನೇಯ ಮೊಟ್ಟೆಯಲ್ಲ ಪಕ್ಷಿಯೊಂದು ಹೊರಬರುತ್ತದೆ. ಆ ಪಕ್ಷಿಯನ್ನು 
ಸೂರ್ಯನ ಆದೇಶದಂತೆ ಸಾಕುತ್ತಾಕೆ. ಪಕ್ಷಿಯು ಆಹಾರಕ್ಷಾಗಿ ಪರಿತಪಿಸುತ್ತದೆ ಆಗ ವಿನುತೆಯು ಅಲ್ತದ್ದ 
ಒಬ್ಬ ರಾಕ್ಷಸಿಯನ್ನು ಕೊಂದು ಹೊಟ್ಟೆ ತುಂಜಸಿಕೊ ಎಂದು ಅಜ್ಞಾಪಿಸುತ್ತಾಳೆ, ನಂತರ ಗರುಡನು ಹೇಬ್ಬು 


ಬ 


ರಾಕಸಿಯನ್ನು ಕೊಂದು ತಿನ್ನುತ್ತದೆ. ಸ್ತೀಹತ್ಯೆ ಮಾಡಿದೆ ಎಂಬ ಪ್ರಾಯಕ್ಷಿತ್ತಕ್ಸಾಗಿ ಈ ಸ್ಥಳಕ್ಕೆ ಬಂದು 


ವಿಷ್ಣುವನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ. ಅವರ ಭಕ್ತಿಗೆ ಮೆಚ್ಚಿದ ಶ್ರೀನಾರಾಯಣನು ಬೆಲ್ಲದ ಅಚ್ಚಿನ 
ರೂಪದಲ್ಲ ದರ್ಶನ ಕೊಟ್ಟು ಅವನ ಪಾಪವನ್ನು ಪರಿಹರಿಸುತ್ತಾನೆ. ಅಂದಿನಿಂದ ಈ ಕ್ಷೇತ್ರವನ್ನು ಗರುಡ 
ಕ್ಷೇತ್ರವಾಗಿ ಸಹ ಮತ್ತೊಂದು ಹೆಸರಿಂದ ಕರೆಯುತ್ತಾರೆ. ವಾಸ್ತವವಾಗಿ ಈ ಬೆಟ್ಟದ ಹಿಂಭಾಗ 
ಪ್ರದೇಶವೆಲ್ಲಾ ಅರಣ್ಯವಾಗಿದ್ದು., ಹಾವುಗಳು ಹೆಚ್ಚಾಗಿ ವಾಸವಿದ್ದರಿಂದಾಗಿ ಗರುಡನ ದೇವಾಲಯ 
ನಿರ್ಮಾಣವಾಗಿದೆ. 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಘಾಟ ಸುಬ್ರಮಣ್ಯ ದೇವಸ್ಥಾನ ನಿರ್ಮಾಣದ ಹಿಂದಿನ ಐತಿಹ್ಯ. 


ತೂಬಗೆರೆ ಗ್ರಾಮದಲ್ಲ ಸರ್ಪದೋಷ ನಿವಾರಣೆಗೆ ಪ್ರಸುದ್ದಿಯಾದ ಕುಕ್ಜೆ ಸುಬ್ರಹೃಣ್ಯದ ನಂತರ 
ಅತ್ಯಂತ ಹೆಚ್ಚು ಜನಪ್ರಿಯವಾದ, ವಿಜಯನಗರ ಅರಸರ ಆಳ್ವಕೆಯಲ್ಲ ನಿರ್ಮಾಣಗೊಂಡಿರುವ ಘಾಟ 
ಸುಬಹ್ಯಣ್ಣ ದೇವಸ್ಥಾನಕ್ಕೆ ಸುಮಾರು ಐನೂರು ವರ್ಷಗಳ ಇತಿಹಾಸವನ್ನು ಇದ್ದು, ಘಾಟ ಸುಬ್ರಹ್ಮಣ್ಯ 


ದೇವಸ್ಥಾನ ಹುಲ್ಟನ ಜನಪದರಲ್ಲ ರೂಡಿಯಲ್ಲರುವ ಪುರಾಣ ಐತಿಹ್ಯವೆಂದರೆ:- 


ವಿಳ್ಣೇದೆಲೆ ವ್ಯಾಪಾರಿಯೊಬ್ಬರು ಪ್ರತಿನಿತ್ಯ ವ್ಯಾಪಾರಕ್ಕೆ ಹೋಗಿ ಬರುವಾಗ ಈಗ ಕುಮಾರ 
ತೀರ್ಥವಿರುವ ಸ್ಥಳದಲ್ಲ ಊಟ ಮಾಡಿ, ನೀರು ಕುಡಿದು ನಂತರ ಈಗ ಮೂಲ ವಿಗ್ರಹವಿರುವ 
ಬಲಭಾಗದಲ್ಲ ಏಳು ಹೆಡೆಗಳು ಉದ್ಭವಿಸಿರುವ ಶಿಲೆಯ ಮೇಲೆಯೇ ಮಲಗುತ್ತಿದ್ದರಂತೆ. ಒಮ್ಮೆ ಆತ 
ಮಲಗಿದ್ದಾಗ” ಮರದಡಿಯ ನೆರಳು ಈ ಶಿಲೆಯ ಮೇಲೆ ಭಾರವಾಗಿ ಏಕೆ ಮಲಗಿರುವೆ ಏಳು ಎದ್ದೇಳು 
ಎಂಬ ಮಾತುಗಳು ಕೇಳಆತಂತೆ. ಹೀಗೆ ಹಲವು ಬಾರಿ ಪುನರಾವತ್ತನೆಯಾಲಯುತು. ಆಗ ವ್ಯಾಪಾರಿಯು 
ಯಾವುದೋ ದುಷ್ಠ ಶಕ್ತಿಬುರಬೇಕು ಎಂದುಕೊಂಡು ಸುಮ್ಮನಾದನಂತೆ. 


ಒಂದು ಹಬ್ಬದ ದಿನ ಎಂದಿನಂತೆ ಎಲೆ ಮಾರಿ ಆಯಾಸಗೊಂಡು ಅದೇ ಶಿಲೆಯ ಮೇಲೆ 
ಮಲಗಿದ್ದಾಗ. ವ್ಯಾಪಾರಿಗೆ ಕನಸಿನಲ್ಲ ಸುಬ್ರಹ್ಮಣ್ಯ ದೇವರು ತನ್ನ ಸ್ರರೂಪದಲ್ಲ ದರ್ಶನ ನೀಡಿ. ತಾನು 
ಈ ಶಿಲೆಗೆ ಇಪ್ಪತ್ತು ಜಾನ್ಕಾಂತರವರೆಗೂ ಇರುವುದಾಗಿಯೂ ಈ ವಿಷಯವನ್ನು ತನ್ನ ಭಕ್ತನಾದ 
ಬಳ್ಳಾರಿಯ ಸಂಡೂರಿನ ರಾಜರಿಗೆ ತಿಆಸು, ಅವರು ಇಲ್ಲ ಗುಡಿ-ಗೋಪುರ ಕಟ್ಪಸುತ್ತಾರೆ. ನಿನಗೆ ನಾನು 
ಜೀವನಾಂತ್ಯದಲ್ಲ ಮುಕ್ತಿ ನೀಡುವೆ ಎಂದು ಹೇಳ ಅದೃಶ್ಯನಾದ ನಂತರ ಈ ಪ್ವಪ್ಪದಿಂದ ಎಚ್ಚೆತ್ತ 
ವ್ಯಾಪಾರಿಯು ಎದುರು ಬರುತಿದ್ದ ಬ್ರಾಹ್ಮಣನನ್ನು ಕಂಡು, ಕನಸಿನಲ್ಲ ನಡೆದ ಘಟನೆಯನ್ನು ತಿಅಸಿದ 
ನಂತರ ಬ್ರಾಹ್ಮಣನು ಆ ಶಿಲೆಯ ಬಳ ಬಂದಾಗ. ದೇವರು ಕ್ಷಣ ಮಾತ್ರ ಸರ್ಪ ರೂಪದಲ್ಲ ಬ್ರಾಹ್ಮಣನಿಗೂ 
ದರ್ಶನ ನೀಡಿ ಅದೃಶ್ಯ ವಾಯುತಂತೆ. 


೪೭೦ 


ಆಗ ಬ್ರಾಹೃಣ ಮತ್ತು ವ್ಯಾಪಾರಿ ಇಬ್ಬರೂ ಸೇರಿ ಸಂಡೂರಿಗೆ ಹೋಗಿ ರಾಜರ ದರ್ಶನ ಮಾಡಿ. 
ವ್ಯಾಪಾರಿಯು ತಮ್ಮ ಕನಸಿನ ವೃತ್ತಾಂತ ತಿಆಸಿದರೂ ರಾಜನು ತನಗೆ ಹಲವು ರಾಜಕಾರ್ಯಗಳದ್ದು. 
ತಕ್ಷಣವೇ ಅಲ್ಪಗೆ ಬರಲಾಗುವುದಿಲ್ಲ. ಅಗತ್ಯವಿದ್ದರೆ ಧನ ಸಹಾಯ ಮಾಡುವುದಾಗಿಯೂ. ನೀವೇ 
ದೇಗುಲ ಕಣ್ಪ ಎಂದು ಹೇಳದನಂತೆ. ಇದರಿಂದ ಬೇಸರಗೊಂಡ ವ್ಯಾಪಾರಿ ಮತ್ತು ಬ್ರಾಹ್ಮಣನು 
ಮಹಾಸ್ಟಾಮಿ ಆ ಭಗವಂತನ ಅಜ್ಞೆಯನ್ನು ನಿಮಗೆ ತಿಆಸಿದ್ದೇವೆ. ನಮಗೆ ನಿಮ್ಮ ಮನೆಯಲ್ಲ ಈ ರಾತ್ರಿ 
ಉಳದುಕೊಳ್ಳಲು ಅವಕಾಶ ನೀಡಿ ಎಂದು ಕೇಆಕೊಂಡು ಉಳದು ಕೊಂಡಿರುವಾಗ, 


ಆ ರಾತ್ರಿಯಲ್ಲೆ ರಾಜನ ಪ್ವಪ್ಪದಲ್ಲ ಸ್ವಾಮಿಯು ಉಗ್ರವಾಗಿ ಕಾಣಿಸಿಕೊಂಡು ತನ್ನ ಆಜ್ಞೆಯನ್ನು 
ತಿರಸ್ಥರಿಸಿದ ರಾಜನ ಮೇಲೆ ಕೋಪಿತನಾಗಿ ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿರುವ ಫಲವಾಗಿ ನಿನ್ನು 
ಖಜಾನೆ ಬರಿದಾಗಿ, ನಿನ್ನ ಪುತ್ರ, ಪೌತ್ರರಿಗೆ ಕಷ್ಟ ಬರಲದೆ ಎಂದು ಎಷ್ನರಿಸಿದಾಗ ಕೂಡಲೇ ನಿದ್ದೆಯುಂದೆದ್ದ 
ರಾಜನು ತನ್ನ ತಪ್ಪಿಗೆ ದೇವರ ಕ್ಷಮೆ ಕೋರಿ. ಆ ವ್ಯಾಪಾರಿ ಮತ್ತು ಬ್ರಾಹ್ಮಣನನ್ನು ಹುಡುಕ ಕರೆಸಿ 
ಅವರೊಂದಿಗೇ ಘಾಟಯತ್ವ್ತ ಪ್ರಯಾಣ ಬೆಳೆಸಿ, ಕ್ಷೇತ್ರಕ್ಕೆ ಬಂದು ಮೂಲ ದೇವರ ದರ್ಶನ ಪಡೆದು. 
ದೇವರ ಇಚ್ಛೆಯಂತೆ ಗುಡಿ ಕಟ್ಟಸಿ. ಆ ಬ್ರಾಹೃಣನನ್ನೇ ಪೂಜೆಗೆ ನೇಮಿಸಿ ಪೂಜ ಕಾರ್ಯಗಳಗೆ 
ಭೂಮಿಯನ್ನು ದಾನವಾಗಿ ನೀಡಿದರಂತೆ. ಇಂದೂ ಸಹ ಅದೇ ಅರ್ಚಕರ ವಂಶಸ್ಟರೇ ಪೂಜೆಗಳನ್ನು 
ಮುಂದುವರಿಸಿಕೊಂಡು ಬಂದಿದ್ದಾರೆ. 


ಸಾಸಲು ಹೋಬಳಯ ಮಚ್ಚೇನಹಳ್ವ ಗ್ರಾಮದ ಮಾರಮ್ಮನ ಐತಿಹ್ಯ 


ಸಾಸಲು ಗ್ರಾಮದ ಮಚ್ಚೇನಹಳ್ಳ ಮಾರಮ್ಮಳು ಮೂಲ ಶ್ರೀರಾಮನಹಳ್ಳಯವಳು. ಈ 
ಹಳ್ಳಿಯವರು ಮಾರಮ್ಮನನ್ನು ಕಾಡಿನಲ್ಲ ಕೂರಿಸಿದಾಗ ದನ ಕಾಯುವ ಹುಡುಗರು ಕಲ್ಲನಿಂದ ಜಜ್ಜಿ 
ಮಾರಮ್ಮ ದೇವರ ವಿಗ್ರಹವನ್ನು ವಿಕಾರಗೋಳಸಿದರಂತೆ ಆಗ ಮುನಿದ ಈ ದೇವತೆ ಆ ಮಚ್ಚೇನಹಳ್ಳಯ 
ದನ ಗಾಡಿಗಳನ್ನು ಹಸುಗಳನ್ನು ಕಾಡಿನಿಂದ ಹಿಡಿದು ಊರ ಬಾಗಿಲ ತನಕ ಸಾಯುಸಿ ಹಾಕಿದಳಂತೆ. ಈ 
ಸುದ್ದಿ ತಿಆದ ಗ್ರಾಮಸ್ನ್ಸರು ಪ್ರತಿ ವರ್ಷ ನಾವು ಜಾತ್ರೆ ಮಾಡುತ್ತೇವೆ ತಪ್ಪಾಯುತು ಇದೇ ಕಾಡಲ್ಲ 
ಸಾಗಾಕುತ್ತೇವೆಂದು ಕೇಆಳಕೊಂಡಾಗ ಎಲ್ಲರೂ ಬದುಕಿದರಂತೆ ಇದು ಸಾಸಲು ಗ್ರಾಮದ ಮಾರಮ್ಯನಿಗೆ 
ಸಂಬಂದಪಟ್ಟಂತೆ ಒಂದು ದಂತ ಕತೆ. ಗ್ರಾಮಾಸ್ಸರು ಠ ಜಾತ್ರೆಯನ್ನು ತುಂಬಾ ಭಯ ಭಛಕ್ತಿಬುಂದ 
ದೇವರಿಗೆ ಇಷ್ಟವಾಗುವಂತೆ ಮಾಡುತ್ತಾರೆ. ಮಚ್ಚೇನಹಳ್ಳಯವರು ಮಾರಮ್ಮನ ಜಾತ್ರೆ ಮಾಡುವುದನ್ನು 
ಇಂದಿಗೂ ಸಹ ನೋಡಬಹುದು. 


೪೭೧ 


ದೇವನಹಳ್ಳಿ ತಾಲ್ಲೂಕಿನ ಚೌಡಪುನಹಳ್ಳಿಯ ತಬ್ದುಅಂಗೇಶ್ವರಸ್ವಾಮಿ ಐತಿಹ್ಯ 


ಚನ್ನರಾಯಪಟ್ಟಣ ಹೋಬಳಯ ಗಂಗವಾರ ಮತ್ತು ಚೌಡಪ್ಪನಹಳ್ಳ ಗ್ರಾಮಗಳ ಮಧ್ಯೆ 
ನಿರ್ಮಿಸಲಾಗಿರುವ ತಬ್ದುಅಂಗೇಶ್ವರಸ್ತಾಮಿ ದೇವಾಲಯಕ್ಕೆ ಸಂಬಂಧಿಸಿದ ಐತಿಹೈವೆನೆಂದರೆ. ಈ 
ಗ್ರಾಮದಲ್ಲ ಸತ್ಯಶಾಸ್ತ್ರಿ ಮತ್ತು ಪವಿತ್ರದೇವಿ ಎಂಬ ದಂಪತಿಗಳು ವಾಸವಾಗಿದ್ದು, ಪವಿತ್ರದೇವಿಯು 
ಅಂಗೇಶ್ವರನ ಪರಮಭಕ್ತಳಾಗಿ, ಸಂತಾನವಿಲ್ಲದ ಕಾರಣ ಬಹಳ ದುಃಣತಳಾಗಿದ್ದಳು. ಒಮ್ಮೆ 
ಸತ್ಯಶಾಸ್ತ್ರಿಯವರು ಹೆಂಡತಿಯನ್ನು ಮನೆಯಲ್ಲ ಜಟ್ಟು. ತೀಥ'೯ಯಾತ್ರೆಗೆ ಕಾಶಿಯ ರಾಮೇಶ್ವರಕ್ಷೆ 
ಹೊರಡುತ್ತಾನೆ. ಇತ್ತ ಪವಿತ್ರದೇವಿಗೆ ದೈನಂದಿನ ಜೀವನ ಕಷ್ಟವಾಗಿ ಶೂದ್ರನಾದ ಚೌಡಪ್ರನ ಮನೆಯುಂದ 
ಅಕ್ಷೆ ಬೇಡಿ ಜವನ ಸಾಗಿಸುತಿರುವುದನ್ನು ದೊಡ್ಡ ದೋಷ"ವೆಂದು ಪರಿಗಣಿಸಿದ ಉಳದ ಬ್ರಾಹ್ಮಣ 
ಕುಟುಂಬಗಳ ಸ್ತ್ರೀಯರು ಅವಳನ್ನು ದೂಷಿಸುವುದರ ಜೊತೆಗೆ ಬಹಿಷ್ಣಾರ ಶಿಕ್ಷೆಗೆ ಒಳಪಡಿಸುತ್ತಾರೆ. 


ತೀರ್ಥ ಯಾತ್ರೆಯಿಂದ ಸತ್ಯಶಾಸ್ತ್ರಿ ಹಿಂದಿರುಗಿದ ಮೇಲೆ ಅವನ ಸತಿಯ ಮೇಲೆ ಇಲ್ಲಸಲ್ಲದ 
ಅರೋಪಗಳನ್ನು ಹಾಕಿ ಅವಳ ನಡತೆ ಸರಿಯಲ್ಲವೆಂದು ದೂರುತ್ತಾರೆ. ಅವರ ನಿಂದನೆಯನ್ನು 
ನಿಜವೆಂದು ನಂಬದ ಸತ್ಯಶಾಸ್ತಿ ತನ್ನ ಪತ್ನಿಯನ್ನು ಸತ್ಯ ಪರೀಕ್ಷೆಗೆ ಒಡ್ಡುತ್ತಾನೆ. ಆಗ ಪವಿತ್ರದೇವಿ ನಾನು 
ಪತಿಪ್ರತೆಯಾಗಿದ್ದರೆ ನನ್ನ ಮೇಲೆ ಹೊರಿಸಿದವರ ವಂಶ ನಾಶವಾಗಿ ಈ ಗ್ರಾಮವು ಸುಟ್ಟು ಬೂದಿಯಾಗಅ 
ಎಂದು ಶಾಪ ನೀಡುತ್ತಾಳೆ. ಆಗ ಮಧ್ಯಾಹ್ನ ಸುಡು ಬಸಿಲಅನಲ್ಲ ಅಗ್ರಹಾರವು ಇದ್ದಕ್ಕಿದ್ದಂತೆ ಬೆಂಕಿ 
ಹತ್ತಿಕೊಂಡು ಊರು ಸುಟ್ಟು ಬೂದಿಯಾಯುತು, ಮನೆಗಕ್ಲ ಪ್ರತಿಷ್ಠಾಪಿಸಿದ್ದ ಅಂಗಗಳೆಲ್ಲವು 
ನಿರಾಧಾರವಾಗಿ ನಿಂತಿದ್ದವು, ಉರಿಯುತ್ತಿದ್ದ ಬೆಂಕಿ ಜ್ವಾಲೆಯನ್ನು ಕಂಡ ದಂಪತಿಗಳು ದೇವೇಂದ್ರನನ್ನು 
ಪ್ರಾರ್ಥಿಸಿಕೊಂಡಾಗ, ಘೋರವಾದ ಮಳೆಯು ಧಾರಕಾರವಾಗಿ ಸುರಿದು. ಊರು ಸುಟ್ಟ ಬೂದಿಯು 
ದಕ್ಷಿಣ ಪಿನಾಕಿನಿ ನದಿಗೆ ಹರಿದುಕೊಂಡು ಹೋಲುತು. ಆಗ ಸತ್ಯಶಾಸ್ತಿ ಮತ್ತು ಪವಿತ್ರದೇವಿ 
ಪರಮೇಶ್ವರನನ್ನು ಪ್ರಾರ್ಥಿಸಲು ಪ್ರತ್ಯಕ್ಷನಾದ ಈಶ್ವರನು ಸುಟ್ಟು ಹೋದ ಅಗ್ರಹಾರದ ಪೂರ್ವದಲ್ಲ 
ದೇವಾಲಯವನ್ನು ನಿರ್ಮಿಸಿರಿ ಎಂದು ಆಜ್ಞೆ ಮಾಡಿ ಅದೃಶ್ಯನಾದನು. ಆಗ ಸತಿ ಪತಿಗಳಲ್ಬರು ಅಲ್ಪದ್ದ 
ಅಂಗಗಳನ್ನು ತಜ್ಞಕೊಂಡು ತಂದು ದೇವಾಲಯದಲ್ಪಟ್ಟರು. ಹೀಗೆ ತಜ್ಞಕೊಂಡು ಹೊತ್ತು ತಂದುದರಿಂದ 
ಈೇ ಅಂಗವು ತಬ್ದುಅ೦ಗೇಶ್ವರನೆಂದು ಮನೆ ಮಾತಾಲುತು. ಈ ಅಂಗವನ್ನು ಮಕ್ಷಳು ತಜ್ಚ್ಞದರೂ, 
ದೊಡ್ಡವರು ತಜ್ಞದರೂ ಅವರವರ ಕೈ ಅಳತೆಗೆ ತಕ್ಲಾಗಿ ಹೊಂದಿಕೊಳ್ಳುತ್ತೆ. ಸಾಮನ್ಯವಾಗಿ ಚೋಳರು 
ಪಮುಖ ಶೈವ ಕೇಂದ್ರಗಳಗೆ ಹೊಂದಿಕೊಂಡಂತೆ ಅರ್ರಹಾರಗಳನ್ನು ನಿರ್ಮಿಸಿಸುತ್ತಿದ್ದರು. 
ಚೌಡಪುನಹಳ್ಳಯ ಪಕ್ಕದಲ್ಪ್ಲನ ಗಂಗವಾರವು ಚೋಳರ ಆಳ್ವಕೆಗೆ ಒಳಪಟ್ಟ ಮೇಲೆ ಇಲ್ಲ ಅಗ್ರಹಾರ 


೪೭೨ 


ನಿರ್ಮಾಣವಾಗಿರ ಬೇಕು. ಯಾವುದೋ ಸಾಂಕ್ರಾಮಿಕ ರೋಗದಿಂದ ಅಗ್ರಹಾರ ಸುಟ್ಟುಹೊಗಿರಬೇಕು. 
ಸುಟ್ಟುಹೋದ ಅಗ್ರಹಾರಕ್ಕೆ ಈ ತರ ಕತೆಯನ್ನು ಐತಿಹ್ಯವಾಗಿ ಕಟ್ಟಲಾಗಿದೆ. 


ಚಪ್ಪರದಕಲ್ಲು ಏಕಶಿಲಾ ಪಾಂಡವರ ಗುಡಿ ಐತಿಹ್ಯ 


ದೇವನಹಳ್ಳಯುಂ೦ದ ದೊಡ್ಡಬಳ್ಳಾಪುರ ಮಾರ್ಗದಲ್ಲ ಸಿಗುವ, ದೇವನಹಳ್ಳ ತಾಲ್ಲೂಕಿನಿಂದ ಎಂಟು 
ಕಿ.ಮೀ. ದೂರದಲ್ಲರುವ ಐ.ಪಿ.ಸಿ ರಸ್ತೆಯಲ್ಲರುವ ಅಂಚಿನ ಉಗನವಾಡಿ ಗ್ರಾಮದ ಸಂತೆ ವೃತ್ತದ 
ಆವರಣದಲ್ಲ ಏಕಶಿಲಾ ಚಪ್ಪರದಿಂದ ಕೂಡಿದ್ದು, ಇದರ ಉದ್ದ ಸುಮಾರು ೩೦ ಅಡಿಗಳು, ಅಗಲ ೨೫ 
ಅಡಿಗಳು. ಬಂಡೆಗ'ಲ್ಲನ ಮೇಲೆ ಅಧಾರ ರಹಿತ ಕಂಬಗಳ ಮೇಲೆ ನಿಂತಿರುವ ಶಿಲಾ ಚಪ್ಪರವೇ 
ಪಾಂಡವರ ಗುಡಿ. ಇಲ್ಲನ ಸ್ಥಳ ಪುರಾಣದ ಪ್ರಕಾರ ಪಾಂಡವರು ಅಜ್ಞಾತವಾಸದಲ್ಲದ್ದಾಗ ಈ ಪ್ರದೇಶವು 
ದಟ್ಟವಾದ ಅರಣ್ಯದಿಂದ ಕೂಡಿದ್ದು, ಇದೇ ಮಾರ್ಗವಾಗಿ ಪಾಂಡವರು ಸಂಚರಿಸುತ್ತಿದ್ದಾಗ 
ರಾತ್ರಿಯಾಗಿದ್ದು, ಇಲ್ಪ್ಲಯೇ ಉಳದುಕೊಳ್ಳುವ ಸಂದರ್ಭದಲ್ಲ ಅರಣ್ಯ ಮಧ್ಯೆ ಎತ್ತರವಾದ ಹಾಗೂ 
ವಿಶಾಲವಾದ ಒಂದು ಬಂಡೆಯ ಸಮೀಪ ಬರುತ್ತಾರೆ. ಅದೇ ಸಮಯದಲ್ಲ ಧಾರಾಕಾರವಾದ ಮಳೆ 
ಪ್ರಾರಂಭವಾಗುತ್ತದೆ. ಆಗ ಆಶ್ರಯಕ್ಷಾಗಿ ದ್ರೌಪದಿ ಮತ್ತು ಪಾಂಡವರು ಕಂಗಾಲಾಗುತ್ತಾರೆ. ದ್ರೌಪದಿಯ 
ಮೊರೆಯನ್ನು ಕೇಳದ ಭೀಮಸೇನನು ತನ್ನ ಕಿರು ಬೆರಳನಿಂದ ಈ ವಿಶಾಲವಾದ ಶಿಲೆಯನ್ನು ನಾಲ್ದು 
ಒರಟು ಕಂಬಗಳ ಮೇಲೆ ಎತ್ತಿ ಇಡುತ್ತಾನೆ. ಇದರಿಂದ ಅವರು ನಿರಾತಂಕವಾಗಿ ಆಶ್ರಯ ಪಡೆಯುತ್ತಾರೆ. 
ಮರುದಿನ ಏಕಚಕ್ರ ನಗರ ಅಥವಾ ಕೈವಾರದ ಕಡೆಗೆ ಪ್ರ'ಯಾಣ ಬೆಳಸಿದರು ಎಂಬುದು ಸ್ಥಳೀಯರಲ್ಲ 
ನಂಬಕೆ. 


ಹೊಸಕೋಟಿಯ ದೌಪದಮ್ಮನ ಐತಿಹ್ಯ 


ಹೊಸಕೋಟಿಯ ಗ್ರಾಮದೇವತೆ ದ್ಲೌಪದಮ್ಮನ ಬಗೆಗಿನ ಪುರಾಣದ ಹಿನ್ನೆಲೆಯಾದ 
ಐತಿಹ್ಯವೆಂದರೆ ಒಂದು ದಿನ ಪಾರ್ವತಿ ರೂಪಳಾದ ಆದಿಶಕ್ತಿಯು ಶಿವನಿಗಾಗಿ ಬ್ರಹ್ಮನನ್ನು ಕುರಿತು 
ತಪಸ್ಪನ್ನಾಚರಿಸುವಾಗ ತಪಸ್ಥಿಗೆ ಮೆಚ್ಚ ಬಹ್ಯ ಪತ್ಯಕ್ಷನಾಗುತ್ತಾನೆ. ಪಾರ್ವತಿಯು ಬ್ರಹ್ಮದೇವನನ್ನು ಪತಿ 
ಭಕ್ಷಾಂದೇಹಿ ಎಂದು ಕೇಳುತ್ತಾಳೆ. ಆದಿಶಕ್ತಿಯ ದಿವ್ಯ ದರ್ಶನದಿಂದ ಬೆರಗಾಗಿ ಸುಮ್ಮನೆ ನಿಂತಿದ್ದ 
ಬಹ್ಕನನ್ನು ಕಂಡು ಮತ್ತೊಮ್ಮೆ ಪತಿಭಕ್ಷಾಂದೇಹಿ ಎನ್ನುತ್ತಾಳೆ. ತಪಸ್ತಿನಿಂದ ಶಕ್ತಿ ಸಂಪನ್ನಳಾಗಿ ಸುವರ್ಣ 
ಕಿರಣಗಳಂತೆ ಪ್ರಜ್ಞಲ್ಬಮಾನಕಾಗಿ ಕಾಣುತ್ತಿದ್ದ ಆದಿ ಶಕ್ತಿಯನ್ನು ನೋಡಿ ಏನು ಹೇಳಬೇಕೆನ್ನುವಷ್ಟರಲ್ಲ 
ಮತ್ತೆ ಮೂರು ಬಾರಿ ಪತಿ ಭಕ್ಷಾಂದೇಹಿ ಎಂದು ಬೇಡುತ್ತಾಳೆ. ಅಷ್ಟರಲ್ಲ ಬ್ರಹ್ಮನು ಹಿಂದೆ ಮುಂದೆ 


ನೋಡದೆ ನಿನ್ನ ಬೇಡಿಕೆಗಳಗೆಲ್ಲ ಅಸ್ತು ಎನ್ನುತ್ತಾನೆ. ಆಗ ಪಾರ್ವತಿಯು ಬ್ರಹ್ಮನನ್ನು ಕುರಿತು 
ಮಹಾಸ್ವಾಮಿ ನಾನು ಕೇಳದ್ದು ಒಂದೇ ವರ ಪತೀಭಕ್ಷೇಯನ್ನು, ಆದರೆ ನೀವು ನಿನ್ನು ಎಲ್ಲಾ ಬೇಡಿಕೆಗಳು 
ಎ೦ದು ಹೇಳದ್ದೀರಲ್ಲ ಎಂದು ಕೇಆದಾಗ, ತಾಯಿ ನೀನು ಐದು ಬಾರಿ ಕೇಳರುವೆ ಜ್ಞಾಪಿಸಿಕೋ ಎಂದು 
ಹೇಳುತ್ತಾನೆ. ಈ ಉತ್ತರದಿಂದ ಹೌಹಾರಿದ ಪಾರ್ವತಿ ಬ್ರಹ್ಮನನ್ನೆ ಇದಕ್ಕೆ ಪರಿಹಾರ ಕೇಳುತ್ತಾಳೆ. ಆಗ 
ಬಹ್ವನು ಪತಿ ಪತ್ನಿಯರ ಸಂಬಂಧ ಬದುಕು ಭೂಲೋಕಕ್ಕೆ ಸೀಮಿತವಾದದ್ದು. ನಾನು ವರವನ್ನು 
ಕೊಟ್ಹಾಯ್ದು ನೀನು ಐದು ಜನ್ಯಗಳನ್ನು ಎತ್ತಿ ಐದು ಜನ ಗಂಡಂದಿರೊಂದಿಗೆ ಹೆಂಡತಿಯಾಗಿ ಬಾಳ 
ದೇವಲೋಕಕ್ಷೆ ಬರುವೆಯಾ ಅಥವಾ ಐದು ಜನರನ್ನು ಪತಿಯರನ್ನಾಗಿ ಪಡೆದು ಒಂದೇ ಜನ್ಯದಲ್ಲಿ ಎಲ್ಲಾ 
ಕಷ್ಟಗಳನ್ನು ಅಮುಭವಿಸಿ ದೇವಲೋಕಕ್ಷೆ ಬರುವೆಯೋ ನೀನೇ ತೀರ್ಮಾನ ಮಾಡಿಕೋ ಎಂದು 
ಹೇಳುತ್ತಾನೆ. ಆಗ ಪಾರ್ವತಿಯು ಐದು ಜನ್ಯದಲ್ಲ ದೈವಾಂಶ ಸಂಭೂತರಾದ ಐವರು ಪತಿಗಳನ್ನು 
ಪಡೆದು ಧರ್ಮ ಕಾರ್ಯ ಸಾಧಿಸುವುದನ್ನು ಒಂದೇ ಜನ್ಯದಲ್ಲ ಅನುಗ್ರಹಿಸು ಎಂದಾಗ ಬ್ರಹ್ಮನು ಅಸ್ತು 


ಎನ್ನುತ್ತಾನೆ. 


ಕಾಲಾನಂತರದಲ್ಲ ದ್ರುಪದ ರಾಜನು ಮಾಡಿದ ಯಾಗದ ಅಗ್ನಿಬುಂದ ಒಂದು ಹೆಣ್ಣು 
ಮಗುವಾಗಿ ಜನ್ಯ ತಾಆ ಕೃಷ್ಣಯೆಂದು. ದೌಪದಿಯೆಂದು ಕರೆಯಲ್ಲಡುತ್ತಾಳೆ. ಹೀಗಾಗಿ ಆದಿಶಕ್ತಿ 
ಸ್ರರೂಪಳಾದ ದ್ಹೌಪದಿಯು ಯಮಧರ್ಮನ ಅಂಶದಿಂದ ಜನಿಸಿದ ಧರ್ಮರಾಯನನ್ನು, ವಾಯುವಿನ 
ಅಂಶದಿಂದ ಜನಿಸಿದ ಭೀಮಸೇನನನ್ನು, ಇಂದ್ರನ ಅಂಶದಿಂದ ಜನಿಸಿದ ಅರ್ಜುನನನ್ನು, ಅಶ್ವಿನಿ 
ದೇವತೆಗಳ ಅಂಶದಿಂದ ಜನಿಸಿದ ನಕುಲ ಸಹದೇವರನ್ನು ಹೀಗೆ ಐದು ಜನರನ್ನು ಪತಿಗಳನ್ನಾಗಿ ಪಡೆದು 
ಮಹಾಭಾರತದ ಸೂತ್ರಧಾರೀಕಿಯಾದ ಪ್ರೀ ಶಕ್ತಿಯಾಗಿದ್ದಾಳೆ. ಮಹಾಭಾರತದ ಹತ್ತನೆಯ ಪರ್ವದಲ್ಲ 
ಸೂಚಿಸಿರುವಂತೆ ಪಂಚಪಾಂಡವರು ವನವಾಸದಲ್ಲರುತ್ತಾರೆ. ಈ ಸಂದರ್ಭದಲ್ಲ ಶ್ರೀಕೃಷ್ಣನ ಸಲಹೆಯಂತೆ 
ಪಂಚಪಾಂಡವರು ತಮ್ಮ ವೃದ್ಧಿಗಾಗಿ ಅಸ್ತ್ರ ಶಸ್ತ್ರಗಳ ಸಾಧನೆಯಲ್ಲ ತೊಡಗಿರುತ್ತಾರೆ. ಈ ಸಂದರ್ಭದಲ್ಲ 
ತಿಮಿರಾಸುರನೆಂಬ ರಾಕ್ಷಸನು ದ್ರೌಪದಿಯನ್ನು ಕಾಡತೊಡಗುತ್ತಾನೆ. ಶ್ರೀ ಕೃಷ್ಣನ ಮೊರೆಹೊಕ್ತರೂ ಆದಿ 
ಶಕ್ತಿಯ ಅಂಶವೇ ದ್ರೌಪದಿ ಎಂದರಿತ ಭಗವಂತನು ನಿನಗಿರುವ ಶಕ್ತಿಯಲ್ಲಯೇ ನಿನ್ನನ್ನು ರಕ್ಷಿಸಿಕೋ 
ಎಂದು ಛೇಡಿಸುತ್ತಾನೆ. ಆಗ ಕುಪಿತಗೊಂಡು ವಿಶ್ವರೂಪ ತಾಅ ಈ ರಕ್ಕಸ ಪಡೆಯ ದ್ವಂಸಕ್ನಾಗಿ ತನ್ನ 
ತಲೆಬುಂದ ಯಜಮಾನನ್ನು, ಹಣೆಯಬುಂದ ಗಣಾಚಾರಿಯನ್ನು., ಕಿವಿಗಣಂದ ಗೌಡರುಗಳನ್ನು 
ಬಾಯುಂದ ಘಂಟಿ ಪೂಜಾರಿಯನ್ನು. ತನ್ನ ತೋಳುಗಳ೦ಂದ ವೀರಕುಮಾರರನ್ನು ಸೃಷ್ಟಿಸಿ. ಸೈನ್ಯವನ್ನು 
ಸಜ್ಜುಗೊಳಸಿ ರಕ್ಕಸರ ಪಡೆಯನ್ನೇ ನಾಶ ಮಾಡುತ್ತಾಳೆ. ಹೀಗೆ ಎಲ್ಲ ರಾಕ್ಷಸರನ್ನು ನಿರ್ನಾಮ ಮಾಡಿದ 
ನಂತರ ತಾನು ದೇವಲೋಕಕ್ಷೆ ಹಿಂತಿರುಗಲು ಸಜ್ಞಾಗುತ್ತಾಕೆ. ಇದನ್ನರಿತ ಶ್ರೀಕೃಷ್ಣನು ಅಲ್ಪಗೆ ಧಾವಿಸಿ 


ಅ೭೪ 


ಗಣಾಚಾರಾದಿಯಾಗಿ ವೀರ ಕುಮಾರರನ್ನು ಕುರಿತು ಠ ನಿಮ್ಮ ತಾಯಿಯನ್ನು ಉಳಸಿಕೊಳ್ಳಬೇಕಾದರೆ 
ನೀವಲ್ಲದೆ ಮತ್ಕ್ಯಾವರಿಂದಲೂ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ತಿಅಸುತ್ತಾನೆ. ಈ ವಿಚಾರವನ್ನು ಅರಿತ 
ವೀರಕುಮಾರರು ಅಮ್ಮಾ ನಮಗೆ ದಿಕ್ಲು ತೋರು. ಅಮ್ಮ ದಿಕ್ಲು ತೋರು ಎಂದು ಕೂಗಿ ಕೊಳ್ಳುತ್ತಾ 
ತಮ್ಮ ವೀರ ಬಡ್ಡದಿಂದ ಎದೆಯ ಮೇಲೆ ಬಡಿದುಕೊಳ್ಳುತ್ತಾ ಆತ್ಕಾಹುತಿಗೆ ಸಿದ್ದರಾಗತ್ತಾರೆ. ಈ 
ಬೇಡಿಕೆಯಿಂದ ಮನಃ ಕರಗಿದ ಆದಿಶಕ್ತಿಯು ತನ್ನ ಕುಮಾರರನ್ನು ಸಂತ್ಯಸುತ್ತಾ ನೀವು ಈ ದೇಶದಲ್ಲಿ 
ಸತ್ಯಧರ್ಮಗಳ ರಕ್ಷಣೆಗಾಗಿ ಬಾಳು ಮುಂದುವರೆಸಿ, ನಾನು ವರ್ಷದಲ್ಲ ಮೂರು ದಿನ 
ನಿಮ್ಯೊಂದಿಗಿರುತ್ತೇನೆ ಎಂದು ತಿಆಸಿ ಶಾಂತ ಚಿತ್ತಳಾಗಿ ಮತ್ತೆ ದ್ರೌಪದಿಯ ರೂಪಕ್ಷೆ ಮರಳುತ್ತಾಕೆ. ಇದರ 
ಆಚರಣೆಯ ಅಂಗವೇ ಕರಗ ಉತ್ಸವ ಪ್ರತಿ ವರ್ಷ ಮೂರು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ 
ನೆರವೇರುತ್ತದೆ. ಕರಗದ ದಿನ ಊರ ತುಂಬ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 
ನೆರವೇರುತ್ತವೆ. ಹರಿಕಥೆ, ಸಂಗೀತ, ಭಜನೆ, ನಾಟಕ, ಮುಂತಾದ ಕಾರ್ಯಕ್ರಮಗಳನ್ನು ಭಕ್ತಾದಿಗಳು 
ನಡೆಸಿಕೊಡುತ್ತಾರೆ. 


ವಾಸ್ತವವಾಗಿ ಸುಗಟೂರು ಪಾಕೇಗಾರರಾದ ತಮ್ಮೇಗೌಡರು ದೊಡ್ಡದಾದ ಕೆರೆಯನ್ನು ಕಟ್ಟಸಿದ 
ಮೇಲೆ, ಕೆರೆಯ ದಡದಲ್ಲ ಕ್ರಿ.ಶ.೧೬೨೨ರಲ್ತ್ಲ ಹೊಸಕೋಟಿಯನ್ನು ಕಟ್ಟಸಿದನು. ನಂತರ ವರ್ತಕವೃಂಧ 
ಸೇರಿ ದೇವಾಲಯವನ್ನು ಕಟ್ಟಸಿದಕ್ಕೆ ಶಾಸನಗಳು ಮಾಹಿತಿ ನೀಡುತ್ತದೆ. ದ್ರೌಪದಿಯ ಉಲ್ಲೇಬವಿರುವುದು 
ದ್ವಾಪರಯುಗದಲ್ಲ ಅ೦ದ ಮೇಲೆ ೧೬೨೨ರಲ್ಲ ನಿರ್ಮಾಣ ಹೊಸಕೋಟಿಯಲ್ಲ ಹೇಗೆ ದ್ರೌಪದಿ ಜೀವಿಸಲು 
ಸಾಧ್ಯ? ಇಲ್ಲ ಬರುವಂತಹ ಗಣಾಚಾರ, ವೀರ ಕುಮಾರೆಲ್ಲರೂ ಕೋಟಿ ರಚನೆ ಆದ ಮೇಲೆ ಬಂದಂತಹ 
ವರ್ಗದವರು. ಬೆಂಗಳೂರಿನಲ್ಲ ನಡೆಯುವ ಧರ್ಮರಾಯನ ಕರಗಕ್ಕೆ ಪರ್ಯಾಯವಾಗಿ ಹುಟ್ಟು 
ಕೊಂಡಂತಹ ಕರಹ ಸಂಸ್ಕೃತಿ ಇರಬಹುದು. 


ಧರ್ಮೇಶ್ವರಸ್ವಾಮಿಯ ಐತಿಹ್ಯ. 


ಹೊಸಕೋಟಿ ತಾಲ್ಲೂಕಿನ ನಂದಗುಡಿಯ ಸಮೀಪದ ಶ್ರೀ ಧರ್ಮೇಶ್ವರ ದೇವಾಲಯ ಇದು 
ಕೊಂಡ್ರಹಳ್ಳ. ಹೊಸಹಳ್ಳಗಳ ನಡುವಿನ ಧಾರ್ಮಿಕ ಕ್ಷೇತ್ರವಾಗಿದೆ. ದ್ವಾಪರ ಯುಗದಲ್ಲ ಪಾಂಡವರನ್ನು 
ನಾಶ ಮಾಡುವುದಕ್ಕೆ ದಮರ್ಯೊೋಧನ ವಿಷದ ಕೊಳ ನಿರ್ಮಿಸಿದ ಮತ್ತು ಯಕ್ಷ” ಪ್ರಸಂಗದ ಕಥೆಯನ್ನು 
ಐತಿಹ್ಯವಾಗಿ ಸ್ಥಳೀಯರು ಹೇಳುತ್ತಾರೆ. ಯಕ್ಷ ಪಶ್ನೆ ಧರ್ಮಜನ ಪರೀಕ್ಷೆಗಾಗಿ ಸ್ರತಃ ಧರ್ಮ 
ಸ್ರರೂಪನಾದ ಯಮನು ಜಂಕೆಯ ವೇಷದಲ್ಲ ಬಂದು ಬ್ರಾಹೃಣನೊಬ್ಬನ ಆರಣಿ ಮಂಥನ ದಂಡ 
ತೆಗೆದುಕೊಂಡು ಹೋಗುತ್ತಾನೆ. ಅದನ್ನು ಬೆನ್ನಟದ್ದ ಪಾಂಡವರಿಗೆ ಆಯಾಸ ಪರಿಹಾರವಾಗಿ ಕಂಡ 


ಅ೭ಜಿ 


ಕೊಳದಲ್ಲಿ ನೀರು ಕುಡಿಯಲು ಹೋದಾಗ ಯಕ್ಷ ರೂಪದಲ್ಲ ಕೇಳದ ಪ್ರಶ್ನೆಗೆ ಉತ್ತರಿಸಿ ನಂತರ ನೀರು 
ಕುಡಿಯಲು ಯಮನು ಹೇಳುತ್ತಾನೆ ಇದನ್ನು ಲೆಕ್ಕಿಸದೆ ಭೀಮ, ಅರ್ಜುನ, ನಕುಲ, ಸಹದೇವ ನೀರು 
ಕುಡಿಯಲು ಹೋಗಿ ಪ್ರಜ್ಞೆ ಕಳೆದು ಕೊಳ್ಳುವ'ರು. ನಂತರ ಧರ್ಮರಾಯನು ಯಕ್ಷನ ಎಲ್ಲಾ ಪ್ರಶ್ನೆಗಳಗೆ 
ತರ್ಕ ಬದ್ಧನಾದ, ವಿವೇಚನಾ ಬದ್ದ ಉತ್ತರ ನೀಡಿ ಯಕ್ಷನನ್ನು ಒಪ್ಪಿಸುತ್ತಾನೆ. ಮೆಚ್ಚಿದ ಯಕ್ಷನು 
ಎಲ್ಲಾರನ್ನು ಬದುಕಿಸಿ ಮುಂದೆ ಅಜ್ಞಾತವಾಸಕ್ಕೆ ವಿರಾಟರಾಯನ ನಗರಿಗೆ ಮುನ್ನಡೆಯಲು 
ಸೂಚಿಸುತ್ತಾನೆ. ನಂತರ ಅಲ್ಲ ವಿಷದ ಕೊಳವನ್ನು ಮುಚ್ಚಿ ಅದರ ಮೇಲೆ ಶಿವಅಂಗವನ್ನು ಸ್ಥಾಪಿಸಿ 
ದೇವಾಲಯವನು ಧರ್ಮರಾಯನು ಕಟ್ಟಸಿದಕ್ಷೆ ಧರ್ಮರಾಯಸ್ವಾಮಿ ಎಂಬ ಹೆಸರು ಬಂದಿತಂತೆ. 
ಶಿವಅಂ೦ಗದ ಕೆಳಗಡೆ ಇರುವ ಕೊಳವನ್ನು ಯಾರು ಪರೀಕ್ಷಿಸಿಲ್ಲವಾದರೂ ಅದರ ಕೆಳಗೆ ವಿಷದ ಕೊಳವಿದೆ 
ಹಾಗೂ ಅಂಗದ ಪಕ್ಷ ಒಂದು ಸಣ್ಣ ರಂದವಿದೆ ಅದರಲ ಬೆರಆಟ್ಟರೆ ಕೊಳದ ನೀರು ಕೈಗೆ ತಾಗುತ್ತದೆಂದು 
ಅರ್ಚಕರು ಹೇಳುತ್ತಾರೆ. ದೇವಾಲಯದ ಆಗ್ನೇಯ ಮತ್ತು ನೈರುತ್ಯದ ದಿಕ್ಕನ ಕಂಬಗಳಲ್ಲ ಧರ್ಮರಾಜನ 
ಯಕ್ಷಪ್ರಸಂಗದ ಕಥೆಗೆ ಸಂಬಂಧಿಸಿದ ಪಿಲ್ಪಗಳಗೆ ಆಗ್ದೇಯ ದಿಕ್ಕಿನ ಕ೦ಂಬದಲ್ಲ ಧರ್ಮರಾಜ ಮರದ 
ಮೇಲೆ ಕುಳತುಕೊಂಡು ಯಕ್ಷನ ಪ್ರಶ್ನೆಗಳಗೆ ಉತ್ತರಿಸುವ ದೃಶ್ಯವಿದೆ. ಕಂಬದ ಮದ್ಯದಲ್ಲ 
ಭೀಮಾರ್ಜುನರು ಮೇಲ್ದಾಗದಲ್ಲ ಕೆಳಭಾಗದ ನಕುಲ ಸಹದೇವರು ವಿಷದ ನೀರು ಕುಡಿದು ಸತ್ತು 
ಬದ್ದಿದ್ದಾರೆ. ಮತ್ತೊಂದು ದಿಕ್ಕಿನಲ್ಲ ಹೆಡೆಯೆತ್ತಿ ನಿಂತಿರುವ ಸರ್ಪದಿಂದ ರಕ್ಷಿತವಾಗಿರುವ ಅಂಗದ ಎದುರು 
ಧರ್ಮರಾಜ ನಿಂತಿದ್ದಾನೆ. ಈ ಉಬ್ಬು ಶಿಲ್ಪಗಳ ಆಧಾರದ ಮೇಲೆ ಧರ್ಮರಾಯ ಐತಿಹ್ಯ ಸೃಷ್ಟಿಯಾಗಿ 
ಪ್ರಸ್ನುತವು ಚಾಲ್ಲಯಾಗಿ ಉದು ಕೊಂಡಿದೆ. 


ಆದರೆ ಗಂಗರು ನಿಮ್ಮೀಸಿದ ಈ ಧರ್ಮರಾಯನ ದೇವಾಲಯವನ್ನು ಚೋಳರ ಕಾಲದಲ್ಲ 
ಜೀಣ್ಣೋದ್ದಾರ ಮಾಡಿದಕ್ಕೆ ಶಾಸನಾಧರ ದೇವಾಲಯದ ಆವರಣದಲ್ಪದೆ ಜೊತೆಗೆ ಚೋಳ ರಾಜೇಂದ 
ಮಾಡಿದಕ್ಕೆ ಅವನ ಉಬ್ಬು ಶಿಲ್ಲವು ಸಹ ಶಾಸನದ ಪಕ್ಷದಲ್ಪ್ಲದೆ. ಈ ದೇವಾಲಯವನ್ನು ಚೋಳರ 
ಕಾಲದಲ್ಲಿ ಸೋಮೇಶ್ವರ ಎಂದು, ವಿಜಯನಗರದ ಅರಸರ ಕಾಲದಲ್ಲ ಧರ್ಮೆಶ್ವರ ದೇವಾಲಯ ಎಂದು 
ಉಲ್ಲೇಕವಾಗಿದೆ. ಈ ಧರ್ಮರಾಯ-ಯಕ್ಷ ಪ್ರಶ್ನೆಗಳು ಉತ್ತರ ಭಾರತ'ದಲ್ಲ ನಡೆದಿರುವ ಘಟನೆಯನ್ನು 
ಸ್ಥಳಿಯ ಧರ್ಮರಾಯನ ಜೊತೆಗೆ ಸೇರಿಸಿ ಇಲ್ಲೇ ನಡೆಯುತ್ತು ಎಂದು ಕಂಬದಲ್ಪನ ಉಬ್ಬು ಶಿಲ್ಪವನ್ನು 
ತೋರಿಸಿ ಐತಿಹ್ಯವನ್ನು ಸಿದ್ಧಪಡಿಸಿದ್ದಾರೆ. 


3. ಸ್ಥಳ ಪ್ರಧಾನ ಐತಿಹ್ಯಗಳು 


ಪ್ರತಿಯೊಂದು ಸ್ಥಕಕ್ಸೂ ಒಂದೊಂದು ಇತಿಹಾಸವಿರುವುದರ ಜೊತೆಗೆ ಅದಕ್ಕೆ ಅನುಗುಣವಾಗಿ 
ಐತಿಹ್ಯವೂ ಇರುತ್ತದೆ. ಒಂದೊಂದು ಸ್ಥಳವೂ ಅದರದ್ದೇ ಆದ ಮಹತ್ವವನ್ನು ಪಡೆದುಕೊಂಡಿರುತ್ತದೆ. ಸ್ಥಳ 
ಪ್ರಧಾನ ಐತಿಹ್ಯಗಳಲ್ಲ ವ್ಯಕ್ತಿಗಳಗಿಂತ ಸ್ಥಳಕ್ಕೆ ಹೆಚ್ಚನ ಮಹತ್ವವನ್ನು ನೀಡಲಾಗುತ್ತದೆ. ಸ್ಥಳದ ವಿಶಿಷ್ಟತೆ 
ಐತಿಹ್ಯಗಳಗೆ ಮೂಲ ಆಕಾರ. ಒಂದು ಸ್ಥಳಕ್ಕೆ ಇರುವ ಸ್ಥಕನಾಮೆಗಳ ಹುಟ್ಟು ಸಹ ಐತಿಹ್ಯಗಳ 
ಹಿನ್ನಲೆಯಲ್ಲ ಕಾಣಬಹುದು. 


ಪಿವಗಂಗೆ ಹೆಸರು ಬರಲು ಇರುವ ಐತಿಹ್ಯ 


ನೆಲಮಂಗಲ ತಾಲ್ಲೂಕಿನ ಶಿವಗಂಗೆಯು ನಂದಿಯ ಉಗ್ರ ತಪಸ್ಸಿನ ಕ್ಷೇತ್ರವಾಗಿದ್ದರ 
ಕತೆಯೆಂದರೆ ಮಾಯೆ ಭಾಸುರಾಂಗನೆಯಿಂದ ಮೊಹಕ್ಕೊಳಗಾದ ನಂದಿಯು ಶಾಪ ಕಳೆದು ಕೊಳ್ಳಲು 
ಬೆನ್ನಿನ ಹಿಕಲೂರಿ (ಕಕುದ) ತಲೆ ಕೆಳಕಕಾಗಿ ನಿಂತು ತಪಣಗ್ಯೆದು ಶಿವನನ್ನೊಲಸಿಕೊಂಡ ಕ್ಷೇತ್ರವಾಗಿದ್ದರಿಂದ 


ಕಕುದ್ದಿರಿ ಕ್ಷೇತ್ರ. ವೃಷಭಾದ್ರಿ ಕ್ಷೇತ್ರ ಎಂಬೆಲ್ಲಾ ಹೆಸರು ಬರಲು ಕಾರಣವಾಯುತು. 


ಕಣಾವ ಯಷಿಯು ದಿನನಿತ್ಯ ನೀರಿಗೆ ಬಂದು ಹಾಗೂ ಮಾನಸಿಕವಾಗಿ ಆಹಾರ ಸೇವನೆ ಮಾಡಿ 
ಪಂಚಾಗ್ದಿ ನಡುವೆ ತಪಸು ಮಾಡಿ ಶಿವನನ್ನು ಮೆಚ್ಚಿಸಿ ಗಂಗೆಯನ್ನು ಧರೆಗೆ ಇಆಅಸಿದನು ಎಂಬುದರ ಬಗ್ಗೆ 
ರೇವಣಸಿದ್ದರು ಹೇಳದ್ದನ್ನು ಯಷ್ಯ ಶೃಂಗನೆ೦ಬ ಖಷಿ ಇಲ್ಲ ನಿಂತು ಕೇಳದ ಕಾರಣ ಖಷ್ಯಶ್ಫೃಂಗ 


ಪರ್ವತ ಎಂದು ಹೆಸರು ಬರಲು ಕಾರಣವಾಲುತು. 


ಕಣಾವ ಮುನಿ ಏಕ ಪಾದದಲ್ಲ ನಿಂತು ಉಗ್ರ ತಪಸ್ತು ಮಾಡುವಲ್ಲ ಜ್ವಾಲೆ ಹೊರಟು ಪ್ರರ್ಗತಾಕಿ. 
ದೇವತೆಗಳು ಶಿವನ ಮೊರೆ ಹೊಕ್ಲಾಗ ಬಾನಿನಲ್ಲ ಬಂದು ಮುನಿಯ ನಿಷ್ಠೆ ನೋಡಿ ಅಚ್ಚರಿಬುಂದ ಶಿವ 
ತಲೆದೂಗುತ್ತಿದ್ದಾಗಣ ಶಿವನ ಜಲಾ (ತಲೆ) ಉಂದ ಗಂಗೆಯು ಧರೆಗೆ ಇಆಯುತ್ತಿದ್ದನ್ನು ನೋಡಿ 
ಆನಂದದಿಂದ ಮುನಿಯು ಶಿವಗಂಗಾ ಎಂದು ಉಧ್ದರಿಸುತ್ತಿದ್ದನಂತೆ. ಶಿವನು ಅವನಿಚ್ಞೆಯಂತೆ 
ಶಿವಗಂಗಾ ಕ್ಷೇತ್ರವಾಗಲಅನೆಂದು ವರವಿಟ್ಟನು. 


ಒಮ್ಮೆ ಹಿಮಾಲಯದಲ್ಲ ಗಿರಿಜಾ ಕಲ್ಯಾಣ ನೋಡಲು ಕಿಕ್ಕಿರಿದ ಜನಸಂದಣಿಯ ಕಾರಣ ಇಳೆಯ 
ತೂಕ ಪಲ್ಲಟವಾಯುತು. ಆಗ ಬ್ರಹ್ಮ ಮತ್ತು ವಿಷ್ಣುಗಳು ಈ ಸ್ಥಿತಿಯನ್ನು ತಪ್ಪಿಸಲು ಅಗಸ್ತ್ಯನನ್ನು 
ದಕ್ಷಿಣಕ್ಕೆ ಕಳುಹಿಸಿ ಜನರೂ ಜೊತೆಗೆ ಹೋಗಿ ಅಲ್ಲಂದಲೇ ಗಿರಿಜಾ ಕಲ್ಯಾಣೋತ್ಸವ ಮಾಡಲು ಉಧ್ಭವ 
ಗಂಗಾಜಲ ಬರಲೆಂದು ಅಗಸ್ಟ ಪ್ರಾರ್ಥಿಸಿದನು ಆಗ ಸ್ಪ್ತಂಭದಡಿಯುಂದ ಬಂದ ಗಂಗೆಯಿಂದ ಅಭಿಷೇಕ 


pr 


ಮಾಡಿ ಕಲ್ಯಾಣೋತ್ಸವ ಮಾಡಿ ಜನರಿಗೆ ತೋರಿಸಿದರು. ಶಿವ ಮತ್ತು ಗಂಗೆ ಕಾಣಿಸಿಕೊಂಡ 


೪೭೭ 


ಬೆಟ್ಟವಾಧ್ದರಿಂದಾಗಿ ಶಿವಗಂಗೆ ಎ೦ಬ ಹೆಸರು ಬಂದಿತ್ತು. ಇದು ಅಲ್ಲದೆ ಬೇರೆ ಬೇರೆ ಕತೆಗಳು ಶಿವಗಂಗೆ 
ನಾಮ ಉಲ್ಲೇಖೆಯ ಹಿನ್ನೆಲೆಯಲ್ಲ ಕೂಡಿದೆ. 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಶ್ರೀರಾಮನಹಳ್ಳಿ ಮತ್ತು ಉಪವಾಸಪುರ ಗ್ರಾಮಗಳ ಐತಿಹ್ಯ 


ಸಾಸಲು ಹೋಬಳಯಲ್ಲ ಶ್ರೀರಾಮನಹಳ್ಳ ಮತ್ತು ಉಪವಾಸಪುರವೆಂಬ ಎರಡು ಗ್ರಾಮಗಳನ್ನು 
ಒಳಗೊಂಡ ಒಂದು ಐತಿಹ್ಯವೆಂದರೆ ಉಪವಾಸಪುರಕ್ಷೆ ರಾಮನು ವನವಾಸಕ್ಕೆ ಬಂದಾಗ ಈ ಕಾಡಿನಲ್ಲ 
ಒಂದು ದಿನವಿದ್ದಾಗ ರಾಮ. ಲಕ್ಷ್ಮಣ. ಮತ್ತು ಸೀತೆಗೆ ಆ ದಿನವೆಲ್ಲಾ ಆ ಕಾಡಿನಲ್ಲ ಊಟಕ್ಕೆ ಏನು ಸಿಗದೆ 
ಇದ್ದಾಗ ಉಪವಾಸ ವಿರಬೇಕಾದ ಪರಿಸ್ಥಿತಿ ಎದುರಾಗಿ ಆ ಕಾಡಿನಲ್ಲಯೇ ಮಲಗಿ ಬೆಳದ್ದೆ ಎದ್ದು ಈ ಸ್ಥಳಕ್ಕೆ 
ಉಪವಾಸಪುರವೆಂದು ಕರೆದು ಅಲ್ಲಂದ ಮುಂದೆ ಹೋಗುತ್ತಾರೆ. ಉಪವಾಸಪುರದಿಂದ ಮುಂದೆ ಕಾಡಿನ 
ಅಂಚಿನಲ್ಲ ಇನ್ನೊಂದು ಹಳ್ಳ ಇದ್ದು, ಆ ಹಳ್ಳಿಯ ಜನರು ಉಪವಾಸಪುರದಿಂದ ಹಸಿದು ಬಂದ ರಾಮ, 
ಸೀತೆ, ಲಕ್ಷ್ಮಣರಿಗೆ ಊಟ ಹಾಕಿದರಂತೆ ಅದರಂತೆ ರಾಮ ಸೀತೆ ಲಕ್ಷ್ಮಣರು ಒಂದು ರಾತ್ರಿ ಆ ಹಳ್ಳಗರ 
ನಡುವೆ ಇದ್ದು, ತನ್ನ ಹೆಸರನ್ನು ಆ ಹಳ್ಳಗೆ ಇಟ್ಟು ಹೋದರಂತೆ. ಹೀಗೆ ಉಪವಾಸಪುರ ಮತ್ತು 
ಶ್ರೀರಾಮನಹಳ ಹೆಸರು ಬರಲು ಕಾರಣವಂತೆ. ಈ ಕಥೆಯು ಸಾಸಲು ಹೋಬಳಯ ಹಳ್ಳಗಳಲ್ಲಿ ಹೆಚ್ಚು 
ಜನಪ್ರಿಯವಾಗಿದ್ದು, ಈಗಲೂ ಉಪವಾಸಪುರದವರನ್ನು ದರಿದದ ಜನ ಎಂತಲೂ ಹಿಯಾಳಸುವ 
ಪರಿಪಾಠವನ್ನು ಸಾಸಲು ಹೋಬಳಯ ಸುತ್ತ ಮುತ್ತ ಕಾಣ ಸಿಗುತ್ತದೆ. 


ಪಾರಿವಾಳಗುಟ್ಟ (ಗುಡ್ಡ) ಐತಿಹ್ಯ 


ದೇವನಹಳ್ಣ ತಾಲ್ಲೂಕಿನ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಏಳರ ಎಡಭಾಗದಲ್ಲ ಒಂದು ಗುಟ್ಟ 
ಕಾಣಿಸುತ್ತದೆ. ಈ ಗುಟ್ಟವನ್ನು ಪಾರ್ವಾಟಗುಟ್ಟ. ಪರ್ವತಗುಟ್ಟ ಪಾರಿವಾಳ ಗುಟ್ಟ ಎಂದು 
ಕರೆಯಲಾಗುತ್ತದೆ. ಸುಮಾರು ೫೦೦ ರಿಂದ ೩8೦೦ ವರ್ಷಗಳ ಹಿಂದೆ ಶ್ರೀಶೈಲ ಕ್ಷೇತ್ರದಿಂದ 
ಗುರುಗಳೊಬ್ಬರು ಆಗಮಿಸಿ ಈ ಗುಟ್ಟದ ಗುಹೆಯಲ್ಲ ವಾಸಿಸುತ್ತಿದ್ದು. ಪ್ರತಿನಿತ್ಯ ಕಲ್ಯಾಣಿಯಲ್ಲ 
ಮುಳಗೆದ್ದು ಹುಅ ಮೇಲೆ ಗುಟ್ಟದ ಗುಹೆಯೊಳಗೆ ಕುಳತು ಶಿವಪೂಜೆ, ತಪಸ್ತು ಮಾಡಿಕೊಂಡಿದ್ದು. 
ಪವಾಡ ಪುರುಷರಾಗಿದ್ದರು. ಗುರುಗಳು ಸ್ಥಾನ ಮಾಡುತ್ತಿದ್ದ ಕಲ್ಯಾಣಿ. ಧ್ಯಾನ ಮತ್ತು ಶಿವಪೂಜೆ 
ಮಾಡುತ್ತಿದ್ದ ಸ್ಥಳವನ್ನು ಗುಟ್ಟದ ದಕ್ಷಿಣದ ಕೆಳಭಾಗದಲ್ಲ ಕಾಣಬಹುದು. ಗುರುಗಳು ಕಾಲವಾದ ನಂತರ 
ಮಹಂತರ ಮಠ ಸಮೀಪವೇ ಪರ್ವತ ಗುರುಗಳ ಗದ್ದುಗೆ ಇದ್ದು, ನಂತರ ಪರ್ವತೇಶ್ವರ ದೇವಸ್ಥಾನ 
ಆಗಿದೆ. ಮಹಂತರ ಮಠ ಹಾಗೂ ಪರ್ವತಪುರದ ಸಾಕಷ್ಟು ಜಮೀನು ಹುಣಸಮಾರನಹಳ್ಳ ಮಠಕ್ಕೆ 


ಅ೭೮ 


ಸೇರಿದ್ದಾಗಿದೆ. ಶೇ ಮಠಕ್ಕೆ ಸೇರಿದ ಜಮೀನಿನಲ್ಲಿ ಅನೇಕ ಮಂದಿ ಮನೆಗಳನ್ನು ಕಟ್ಟಕೊಂಡು ಆಅ ಸ್ಥಳ 
ಪರ್ವತಪುರ ಎಂದು ಕರೆಯುತ್ತಾರೆ. ಪರ್ವತ ಸ್ತಾಮಿಗಳು ಗುಟ್ಟದಲ್ಲ ತಪಸ್ಸು ಮಾಡಿದ್ದರಿಂದ ಶೇ ಗುಟ್ಟ 
ಪರ್ವತ ಗುಟ್ಟ ಎ೦ಬ ಹೆಸರು ಪ್ರಸಿದ್ಧಿಯಾಗಿದೆ. 


ಕ್ಥೆ 
ಕ್ಸ 
ರ್ಶ 


ಹೊಸಕೋಟೆ ತಾಲ್ಲೂಕಿನ ನಂದಗುಡೀಯ ಕಾವಲು ಗುಡ್ಡದ ಐತಿಹ್ಯ 


ನಂದಗುಡಿಯ ಸಮೀಪದ ಕಾವಲು ಗುಡ್ಡದ ಮೇಅನ ಕೋಟಿ ಶಿಥಲವಾಯುತು ಎನ್ನುವುದಕ್ಕೆ 
ಸ್ಥಳೀಯರು ಕಥೆಯನ್ನು ಹೇಳುತ್ತಾರೆ. ನವನಂದರು ದೇವನಹಳ್ಣ ಸಮೀಪದ ನಲ್ಲೂರು ಕೋಟಿಯಿಂದ 
ಹೆಣ್ಣನ್ನು ತಂದು ನವನಂದರ ಕೋಟಿಗೆ ಮದುವೆ ಮಾಡಿಕೊಂಡು ಬರುತ್ತಾರೆ. ಕೆಲಕಾಲದ ನಂತರ 
ನವನಂದರಿಗೂ ನಲ್ಲೂರು ಕೋಟಿಯವರಿಗೂ ಆಂತರಿಕ ಕಲಹಗಳು ಉಂಬಾಗಿ ಶತ್ರುಗಳಾಗಿ 
ಮಾರ್ಪಡುತ್ತಾರೆ, ಆಗ ನಲ್ಲೂರು ಕೋಟಿಯ ಪಾಕೇಗಾರರರು ನವನಂದರನ್ನು ಸೋಲಅಸಲು ಎಷ್ಟೇ 
ಪ್ರಯತ್ನ ಪಟ್ಟರು ಆಗುವುದಿಲ್ಲ. ಆ ಕೋಟಿಯ ಒಳ ಪ್ರವೇಶಿಸಲು ಸಾಧ್ಯವಾಗದೇ ಸೋಲನ್ನು ಒಪ್ಪುವ 
ಭೀತಿಯಲ್ಲ ಇರುವಾಗ, ನವನಂದರನ್ನು; ಕೋಟಿಯಿಂದ ಹೊರ ಬರುವ ಹಾಗೇ ಮಾಡಬೇಕೆಂದು ಆ 
ಕೋಟಿಯ ಒಳಗಡೆ ನೀರು ಹೇಗೆ ಹೋಗುತ್ತದೆ ಆ ನೀರನ್ನು ಮುಚ್ಚಿದಾಗ ನೀರಿಲ್ಲದೆ ಕೋಟಿಬುಂದ 
ನವನಂದರನ್ನು ಹೊರಗಡೆ ಬರುವ ಹಾಗೇ ಮಾಡಬೇಕೆಂದು ಉಪಾಯ ಹೂಡಿದ್ದರೂ ಅದು 
ಸಾಧ್ಯವಾಗದಿದ್ದಾಗ, ತನ್ನ ತವರು ಮನೆಯವಾರದ ನಲ್ಲೂರು ಪಾಳೇಗಾರರು ಪಡುವ ಕಷ್ಟವನ್ನು 
ಸಹಿಸಲಾರದೇ ಆ ಹೆಣ್ಣು ಮಗಳು ನವನಂದರ ಕೋಟಿಯ ರಹಸ್ಯವನ್ನು ಬರೆದು ಅನ್ನದಲ್ಲ ಬಚ್ಚಿಟ್ಟು 
ಅನ್ನವನ್ನು ತವರು ಮನೆಯವರಿಗೆ ಕಳಿಸುತ್ತಾಳೆ. ಕಸಿದ ರಹಸ್ಯವನ್ನು ಅರಿತ ನಲ್ಲೂರು ಕೋಟಿಯ 
ಪಾಳೇಗಾರರು ಕೋಟಿಗೆ ಹೋಗುವ ನೀರಿನ ಮಾರ್ಗವನ್ನು ಕಂಡು ಹಿಡಿಯಲು ಕಣಗಲು ಹೂವನ್ನು ಅ 
ಕೆರೆಗೆ ಬಲ್ಹಾಗ ಆ ಹೂಗಳು ಕೆರೆಯಲ್ಲ ತೇಅ ಹೋಗಿ ಕೋಟಿಗೆ ಹೋಗುವ ಜಲಮಾರ್ಗದಲ್ಲ ಸುರ 
ಸುತ್ತುತ್ತ ಹೋದ ಹೂವನ್ನು ಕಂಡ ನಲ್ಲೂರು ಪಾಳೇಗಾರರು ಕೋಟಿಗೆ ಹೋಗುವ ನೀರಿನ ಮಾರ್ಗದಲ್ಲ 
ದೊಡ್ಡ ಬಂಡೆಯನ್ನು ಹಾಕುತ್ತಾರೆ. ಆಗ ನವನಂದರ ಕೋಟಿಗೆ ಹೋಗುವ ನೀರು ನಿಂತಾಗ, ನೀರಿಲ್ಲದೆ 
ಹೊರ ಬಂದಾಗ ಅವರನ್ನು ನಾಶ ಮಾಡುತ್ತಾರೆ. ಈ ರೀತಿಯಾಗಿ ನವನಂದರು ನಾಶವಾದರೆಂದು 
ಸ್ಥಳೀಯರು ಹೇಳುತ್ತಾರೆ. ನೀರು ಹೋಗದಿರಲು ಹಾಕಿದ ಕಲ್ಲನ್ನು ಗಜ ಗುಂಡ್ಲು ಎನ್ನುವ ಹೆಸರಿನಿಂದ 
ಈಗಲೂ ಕರೆಯುವುದುಂಟು. 


ಕಾವಲು ಗುಡ್ಡಕ್ಕೆ ಸಂಬಂಧಿಸಿದಂತೆ ಇನ್ನೂ ಒಂದು ಕಥೆಯನ್ನು ಸ್ಥಳೀಯರು ಹೇಳುವುದುಂಟು 
ಅದೇನೆಂದರೆ, ಹೆಚ್ಚನ ಪ್ರಮಾಣದ ಚಿನ್ನಾಭರಣಗಳು ಗುಡ್ಡದ ಒಳಗಡೆ ಇದ್ದು. ಆ ಚಿನ್ನಾಭರಣಗಳನ್ನು 


೪೭೯ 


ಕಾಯುವುದಕ್ಕೆ ಏಳು ಎಡೆಯ ಸರ್ಪ. ಒಂದು ಕೋಣ, ಒಬ್ಬ ಅಜ್ಜಿ. ಇದ್ದಾರೆ. ನಿಧಿಯನ್ನು ತೆಗೆಯುವುದಕ್ಕೆ 
ಹೋದಲ್ಲ ಸಾವು ಕಟ್ಟಟ್ಟ ಬುತ್ತಿ ಎಂದು ಸ್ಥಳಯರು ಹೇಳುತ್ತಾರೆ, ಒಮ್ಮೆ ಬ್ರಟಷರು ಕುದುರೆಗಳಲ್ಲ ಈ 
ಗುಡ್ಡಕ್ಕೆ ಬಂದು ಚಿನ್ನಾಭರಣಗಳು ಇರುವ ಸ್ಥಳದಲ್ಲ ಅಗೆಯಲು ಯತ್ನಿಸಿದಾಗ ಅಲ್ಲ ಬ್ರಟಷರು 
ಒಂದಿಬ್ಬರು ರಕ್ತವನ್ನು ಕಾರಿಕೊಂಡು ಅಲ್ಲಯೇ ಸತ್ತರು ಇನ್ನೂಳದವರು ಇದನ್ನು ನೋಡಿ ಕುದುರೆಗಳಲ್ಲ 
ಪಾಲಾಯನಗೊಂಡರು ಎಂದು ಈ ಕಥೆಯನ್ನು ರೋಮಾಂಚನಕಾರಿಯಾಗಿ ಹೇಳುತ್ತಾರೆ, ಇನ್ನೂ 
ಕೆಲವರು ಈ ಚಿನ್ನಾಭರಣಗಳನ್ನು ತೆಗೆಯಲು ಹೋಗಿ ಅವರ ಸಂಸಾರವೇ ನಾಶವಾಲಯುತೆಂದು ಈ 
ಘಟನೆಯ ಬಗ್ಗೆ ಹೇಳುತ್ತಾರೆ. ಈ ಕಾವಲು ಗುಡ್ಡದಲ್ಲಿ ಅಲ್ಲಂ ಸುರಂಗ ಮಾರ್ಗಗಳು. 
ಚಿನ್ನಾಭರಣಗಳಗಾಗಿ ತೋಡಿರುವ ಗುಂಡಿಗಳನ್ನು ಹಾಗೂ ನವನಂದರ ಆಜ್ವಕೆಯ ಅವಶೇಷಗಳಾದ 
ನಂದಗುಡಿಯ ವ್ಯಾಪಾರ ಕೇಂದ್ರದ ಸ್ಥಳ, ಶಿಥಿಲಾವಸ್ಥೆಯಲ್ಲರುವ ನಾಲ್ಲು ಕಲ್ಯಾಣಿಗಳನ್ನು 
ಕಾಣಬಹುದು. 


ನಂದಗುಡೀಯ ರಾಗಿ ಗುಡ್ಡದ ಐತಿಹ್ಯ 


ಹೊಸಕೋಟಿ ತಾಲ್ಲೂಕಿನ ನಂದಗುಡಿ ಗ್ರಾಮದ ಪೂರ್ವ ದಿಕ್ಕಿನಲ್ಲರುವ ಜಂಬು ಮಣ್ಣಿನ ಗುಡ್ಡದ 
ಬಧ್ದೆ ಚಾಲ್ರಯಲ್ಲರುವ ಐತಿಹ್ಯ ವೆಂದರೆ. ರೈತನೊಬ್ಬ ತನ್ನ ಭೂಮಿಯಲ್ಲ ಬೆಳೆದ ರಾಗಿ ಬೆಳೆಯನ್ನು 
ತೆಗೆದು ಒಂದು ಕಡೆ ರಾಗಿ ಮತ್ತೊಂದು ಕಡೆ ಹುಲ್ಲನ್ನು ಬೃಹತ್‌ ಪ್ರಮಾಣದಲ್ಲ ರಾಶಿ ಮಾಡಿದನು. 
ಇದನ್ನು ನೋಡಿದ ಅವನ ಹೆಂಡತಿ ಇಂಥ ದೊಡ್ಡ ರಾಶಿಯ ರಾಗಿಯನ್ನು ನಾನು ಬಸ ಬೇಕಾಗುತ್ತದೆ 
ಎಂದು ವ್ಯಥೆ ಪಟ್ಟು. ಆ ರಾಗಿ ರಾಪಿ ಮಣ್ಣಾಗಿ ಹೋಗಲ ಎಂದು ಶಪಿಪಿದಾಗ ತಕ್ಷಣ ಆ ರಾಪಿಗಳು 
ಮಣ್ಣಿನ ಗುಡ್ಡೆಗಳಾಗಿ ಮಾರ್ಪಟ್ಟವಂತೆ ನೋಡಲಕ್ಕೆ ರಾಗಿಯ ಬಣ್ಣದಂತೆ ಇದ್ದು, ಈ ಗುಡ್ಡದಲ್ಲಿ 
ಗಿಡಗಳು, ಹುಲ್ಲು ಯಾವುದು ಸಹ ಬೆಕೆಯುವುದಿಲ್ಲ ಮತ್ತು ಈ ಗುಡ್ಡವನ್ನು ಹತ್ತಲು ಸಹ ಸುಲಭವಲ್ಲ. 
ಈ ಗುಡ್ಡದಲ್ಲಿ ಹಿಂದಿನ ಕಾಲದಿಂದ ಈ ಕಾಲದವರೆಗೂ ಗಿಡ ಗಂಟಿಗಳೂ ಏನೂ ಸಹ ಬೆಳೆದಿಲ್ಲ ಎಂದು 
ಹಿರಿಯರು ಹೇಳುತ್ತಾರೆ, ರಾಗಿ ರಾಶಿ ಹಾಕಿದ ನಂತರ ಪೂಜೆ ಮಾಡುವ ಸಂದರ್ಭದಲ್ಲ ಆ ರಾಗಿ 
ಗುಡ್ಡದಲ್ಲರುವ ಪರಕೆ, ಮೊರ, ಒನಕೆ, ಎಲ್ಲವೂ ಅದೇ ಆಕಾರದ ಮಣ್ಣಾಗಿರುವುದನ್ನು ಕಾಣಬಹುದು, 
ಈ ಗುಡ್ಡದ ಸುತ್ತ ಇರುವ ಗುಡ್ಡಗಳು ಹುಲ್ತನ ಮೆದೆಗಳು ಎಂದು ಹಿರಿಯರು ಹೇಳುತ್ತಾರೆ, ಅವೂ ಸಹ 
ಮಣ್ಣಾಗಿದ್ದು, ಹುಲ್ಲನ ಮೆದೆಯ ಆಕಾರದಲ್ಲ ಇದರ ಸುತ್ತ ಇರುವ ಆಕಾರವನ್ನು ನಾವೂ ಕಾಣಬಹುದು, 
ಈ ಗುಡ್ಡ ಈಗಲೂ ತೆಲುಗಿನಲ್ಲ ರಾಗಲು ರಾಶಿ ಎಂತಲೇ ಪ್ರಸಿದ್ದಿಯನ್ನು ಪಡೆದಿದೆ. 


೩. ವ್ಯಕ್ತಿ ಪ್ರಧಾನ ಐತಿಹ್ಯಗಳು 


ಅಲಂ 


ವ್ಯಕ್ತಿ ಪ್ರಧಾನ ಐತಿಹ್ಯಗಳಲ್ಲ ವಿಶಿಷ್ಠವಾದ ವ್ಯಕ್ತಿಯೊಬ್ಬನ ಸಾಧನೆಯ ನಿರೂಪಣಿಯುರುತ್ತದೆ ವ್ಯಕ್ತಿ 
ಒಂದು ನಿರ್ದಿಷ್ಟ ಸಳಕೆ ಬದವಾಗಿದರೂ ಅಲಂ ಸಳದ ಮಹತ್ವವನ್ನು ಮೀರಿ ವ್ಯಕ್ತಿತ್ವ ಕೆಲಸ 
ಉ ಕ [() [N) [se [6) pr) 
ಮಾಡುತ್ತಿರುತ್ತದೆ ಅಲ್ಲದೇ ವ್ಯಕ್ತಿಯಿಂದಾಗಿಯೇ ಸ್ಥಳಕ್ಕೆ ಹೆಸರು ಬಂದಿರಬಹುದು, 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸಾಸಲು ಗ್ರಾಮದ ಚಿನ್ನಮ್ಮನ ಐತಿಹ್ಯ 


ಸಾಸಲು ಗ್ರಾಮದ ಸುತ್ತ ಮುತ್ತಅನ ಅನೇಕ ಐತಿಹ್ಯಗಳಕ್ಲ ಚನ್ನಮ್ಮನ ಐತಿಹ್ಯವು 
ಪ್ರಮುಖವಾದದ್ದು. ಕೋಲಾರ, ಚಿತ್ತೂರು. ಪುಂಗನೂರು, ಮದನಪಲ್ಪ, ಕದರಿ, ಸಾಸಲು ಮುಂತಾದ ಕಡೆ 
ಸಾಸಲು ಚಿನ್ನಮ್ಮನ ಕಥೆಯನ್ನು ಹರಿಕಥೆ, ನಾಟಕಗಕಲ್ಲ ಹೆಚ್ಚು ಪಸಿದ್ದಯಾಗಿದೆ. ಹಿಂದೆ ಸಾಸಲು 
ಗ್ರಾಮಕ್ಕೆ ಜನರು ಬೇಸಿಗೆಯಲ್ಲ ಬೇಟಿಯನ್ನಾಡಲು ಬಂದಾಗ ಇಲ್ಲನ ಜನ ಸಾಸಲು ಚಿನ್ನಮ್ಮನ 
ಕಥೆಯನ್ನು ಕನ್ನಡ ಮತ್ತು ತೆಲುಗು ಎರಡು ಭಾಷೆಯಲ್ಲು ಮನರಂಜನೆಯ ಮತ್ತಿತ್ತರ ಕಾರಣಗಳಗಾಗಿ 
ಹೇಳುತ್ತಿರುತ್ತಾರೆ. 


ಮೂನ್ನೂರು ವರ್ಷಗಳ ಹಿಂದೆ ಸಾಸಲು ಗ್ರಾಮದ ಗೊಲ್ಲರ ಜನಾಂಗಕ್ಕೆ ಸೇರಿದ ರೆಡ್ಡಿ ಒಮ್ಮೆ 
ಕದಿರಿ ಪ್ರದೇಶಕ್ಕೆ ಎತ್ತುಗಳನ್ನು ತರಲು ಹೋಗಿದ್ದನಂತೆ. ಆಗ ಎದುರಿನಲ್ಲ ಒ೦ದು ಉತ್ಸವ ಬರುತ್ತಿತ್ತೆಂದು 
ಭಾಗಿ ನಮಸ್ಥರಿಸಿದ. ಆಗ ಅಲ್ಲದ್ದವರು ಚಪ್ಪಾಳೆ ಹಾಕಿ ನಗುತ್ತಾ, ಒಂದು ಹೆಣ್ಣುಮಗಳಗೆ ತಲೆ 
ಬಾಗುತ್ತಾನೆ, ಇವನು ದಡ್ಡ ಎಂದು ಸಾಸಲು ಗೌಡನನ್ನು ಗೇಆ ಮಾಡಿದರು. ಆ ಹೆಣ್ಣು ಮಗಳೇ ಚಿನ್ನಮ್ಮ 
ಎನ್ನುವುದು ತಿಆಯುತ್ತೆ, ಚಿನ್ನಮ್ಮನು ರಥದಲ್ಲ ಯಾಕೆ ಬರುತ್ತಿದ್ದಾಳೆಂದರೆ ಏಳು ಜನ ಅಣ್ಣಂದಿರಿಗೆ 
ಚಿನ್ನಮ್ಮ ಒಬ್ಬಳೇ ತಂಗಿ. ಆ ತಂಗಿಯನ್ನು ಏಳು ಜನ ಅಣ್ಣಂದಿರು ಪ್ರೀತಿಬುಂದ ಸಾಕುತ್ತಿರುತ್ತಾರೆ. 
ಜೋಳದ ಬೆಂಡುಗಳಂದ ಮಾಡಿದ ರಥವನ್ನು ನೋಡಿ ಅದರಲ ಗಿಆಯನ್ನು ಕಟ್ಟ ನನ್ನನ್ನು ಅದರಲ್ಲಿ 
ಕೂರಿಸಿಕೊಂಡು ಕರೆದೊಯ್ಯ ಬೇಕೆಂದು ಹಠ ಮಾಡಿದಾಗ ಅದರಂತೆ ಚಿನ್ನಮ್ಮನನ್ನು ಕೂರಿಸಿ 
ಕರೆದುಕೊಂಡು ಬರುತ್ತಿದ್ದರು. 


ಜನರ ಗೇಲಅ ಕೇಳದ ಸಾಸಲು ರೆಡ್ಡಿಗೆ ಅವಮಾನವಾಗಿ ಒಳ್ಳೆಯ ಮಾತುಗಳನ್ನು ಹಾಡುತ್ತಾ 
ಚಿನ್ನಮ್ಮನ ತಂದೆ ತಾಯುಗಳಲ್ಲ ಸಂಬಂಧ ಬೆಳಸಿ. ತನ್ನ ಕಿರಿಯ ಮಗನಾದ ಎಂಗಲರೆಡ್ಡಿಗೆ ಮದುವೆ 
ಮಾಡಿಸಿಕೊಂಡು ಚಿನ್ನಮ್ಮನನ್ನು ಸಾಸಲು ಗ್ರಾಮಕ್ಷೆ ಕರೆದುಕೊಂಡು ಬಂದು. ತನಗಾದ ಅವಮಾನಕ್ಕೆ 
ಪ್ರತಿಕಾರವಾಗಿ ಆಕೆಗೆ ಕೊಡಬಾರದ ಕಷ್ಟಗಳನ್ನು ಕೊಡುತ್ತಾ ತನ್ನ ಸೇಡನ್ನು ತೀರಿಸಿ ಕೊಳ್ಳುತ್ತಿರುತ್ತಾನೆ. 
ಸಾಸಲು ಗ್ರಾಮದ ಕಾಡಿನಿಂದ ಗಾಡಿಯಷ್ಟು ಸೌದೆಯನ್ನು ಒಬ್ಬಳೇ ತರಬೇಕು. ದೊಡ್ಡ ರಾಗಿ ಕಲ್ಲಿನಿಂದ 


೪೮೧ 


ಒಂದು ವಾಡೆಯಷ್ಟು ರಾಗಿಯನ್ನು ಜೀಸಬೇಕು, ಹತ್ತಾರು ದನ ಕರುಗಳನ್ನು ಕಾಡಿನಲ್ಲ ಒಬ್ಬಳೆ 
ಮೇಲುಸಬೇಕು, ಮನೆ ಕೆಲಸ, ಹೊಲದ ಕೆಲಸ ದಿನದ ತುಂಬಾ ಕಠಿಣ ಕೆಲಸಗಳನ್ನು ಕೊಡುತ್ತ 
ರಾತ್ರಿಯ ಊಟದಲ್ಲ ತಾವು ತಿಂದು ಮಿಕ್ಷ ಎಂಜಲನ್ನು, ಕೈ ತೊಳೆದ ಸಾರನ್ನು ಆಕೆಗೆ ಹಾಕಿ ದನದ 
ಕೊಟ್ಟಗೆಯಲ್ಲ ಒಂದು ಸೀರೆಯನ್ನು ಕೊಡದೆ ಚಿಂದಿ ಬಟ್ಟೆಯಲ್ಲ ಅವಳು ಸೀರೆಯನ್ನು ನೇಯ್ದುಕೊಂಡು 
ತನ್ನ ಮಾನವನ್ನು ಕಾಪಾಡಿಕೊಳ್ಳುತ್ತಿದ್ದಕು ಚಿನ್ನಮ್ಮನನ್ನು ದಾಸಿಯಂತೆ ನಡೆಸಿಕೊಂಡರು. 


ನರಳುತ್ತಿದ್ದ ಚಿನ್ನಮ್ಮನಿಗೆ ದೈವ ಪಿಂಡವೆಂದು ಕರೆಯುತ್ತಾರೆ. ಕಾಡಿನಲ್ಲ ಒಂದು ಗಾಡಿ ಸೌದೆ 
ಕಡಿದರೆ ದೇವರಂತಿದ್ದ ಏಳು ಜನ ಅಣ್ಣಂದಿರು ಆವಳ ಸಹಾಯಕ್ಕೆ ಬರುತ್ತಿದ್ದರು. ವಿಷ್ಣುವಿನ 
ಅವತಾರವಾದ ಉಗ್ರ ನರಸಿಂಹ, ಕದಿರಿನರಸಿಂಹ, ಖಾದ್ರನರಸಿಂಹ, ದಾಳವಾಬಟ್‌ನರಸಿಂಹ, 
ಮಥ್ಲೇಟ್‌ನರಸಿಂಹ, ಮಾಕಳನರಸಿಂಹ, ಮಲ್ಲೇಶ್‌ನರಸಿಂಹ ಇವರು ಈಕೆಯ ಎಲ್ಲಾ ಕೆಲಸಗಳನ್ನು 
ಅದೃಶ್ಯ ರೂಪದಿಂದ ಮಾಡುತ್ತಿದ್ದರು. ಹೀಗಿರಲು ಒಮ್ಮೆ ಕದಿರಿ ಕ್ಷೇತ್ರಕ್ಕೆ ಚನ್ನಮ್ಮನ ಮನೆಯವರೆಲ್ಲ 
ಯಾತ್ರೆಗೆ ಹೊರಟು ಮನೆ ನೋಡಿಕೊಳ್ಳಲು ಚಿನ್ನಮ್ಮನನ್ನು ಜಟ್ಟರು. ಮದುವೆಯಾದ ದಿನದಿಂದ ತವರು 
ಮನೆಗೆ ಹೋಗದ ಚಿನ್ನಮ್ಮ. ಒಂದೇ ಸಮನೇ ಅಳುತ್ತಿದ್ದಳು ಅವಳ ವೇದನೆ ನೋಡದ ಅಣ್ಣಂದಿರು 
ಯಾತ್ರೆಯ ಮದ್ಯದಲ್ಲ ಗಾಡಿಗಳನ್ನು ಭೂಮಿಯಲ್ಲ ಹೂತು ಹೋಗುವಂತೆ ಮಾಡಿದರು. ಉಗ್ರನರಸಿಂಹ 
ಬ್ರಾಹ್ಮಣನ ವೇಷದಲ್ಲ ಬಂದು ನಿನ್ನ ಕಿರಿಯ ಸೊಸೆಯ ಕೈಯಲ್ಲ ಪೂಜೆ ಮಾಡಿಸಿದರೆ ಗಾಡಿ. ನೀವು 
ಬದುಕುತ್ತೀರಿ ಎಂದು ಹೇಳದಾಗ, ಗೌಡ ಮತ್ತೇ ಮನೆಗೆ ಬಂದು ಚಿನ್ನಮ್ಮನನ್ನು ಕರೆದಾಗ ಚಿನ್ನಮ್ಮ 
ನಾನು ಬರಬೇಕಾದರೇ ಕೆಲವು ಷರತ್ತುಗಳನ್ನು ಪೂರೈಸಬೇಕೆಂದು ನೀವು ನನಗೆ ಕಷ್ಟ ಕೊಲ್ಪದ್ದಕ್ಕಾಗಿ 
ನನಗೆ ನನ್ನ ಬೆಂಡಿನ ಗೀಕಿಯ ಬಂಡಿಯನ್ನು ತನ್ನ ಅಣ್ಣನಿಂದ ತರಿಸಿದರೆ ಬರುತ್ತೇನೆ ಎಂದಳು. 
ಅದರಂತೆ ತರಿಸಿದಾಗ ತನ್ನು ಗಂಡನ ಆಸ್ತಿಯನ್ನು ಭಾಗಮಾಡಿ ಆ ಬಂಡಿಯಲ್ಪ್ಲ ಹಾಕಿಕೊಂಡು ಹೋಗಿ 
ಅವರನ್ನು ಮತ್ತು ಅವರ ಗಾಡಿಯನ್ನು ಬದುಕಿಸಿದಕು. ನಂತರ ತನ್ನ ಅಣ್ಣನ ಜೊತೆ ಸಾಸಲು 
ಗ್ರಾಮದಿಂದ ಹೊರಟ ಚಿನ್ನಮ್ಮ ತನ್ನ ಗಂಡನ ಆಸ್ತಿಯ ವೆಚ್ಚದಲ್ಲ ಆಂದ್ರದ ಕದಿರಿ ಗ್ರಾಮದಲ್ಲ 
ದೇವಾಲಯ, ಕೆಲವು ವಿಶ್ರಾಂತಿ ಗೃಹ ಅರವಂಟಕೆ, ಅನ್ನಛತ್ರಗಳಗೆ ತನ್ನ ಹೆಸರಿಟ್ಟು, ಕದಿರಿ ಗ್ರಾಮದಲ್ಲ 
ತನ್ನಣ್ಣನ ದೇವಾಲಯದಲ್ಲ ಐಕ್ಕವಾದಳು. ಈಗಲೂ ಕದಿರಿಯ ಉಗ್ರನರಸಿಂಹ ದೇವಾಲಯದಲ್ಲಿ 
ಚಿನ್ನಮ್ಮನ ವಿಗ್ರಹವಿದೆ. ಸಾಸಲು ಗ್ರಾಮದಲ್ಲ ಕದಿರಪ್ಪನ ಗುಡ್ಡ. ಮುತ್ತರಾಯಣ ಬೆಟ್ಟ. ಚಿನ್ನಮ್ಮನ 
ತೋಪು. ಚಿನ್ನಮ್ಮನ ಕೆರೆ. ಚನ್ನಮ್ಮನ ಬಾವಿ. ಚೆನ್ನಮ್ಮನ ಹೆಜ್ಜೆ. ಚಿನ್ನಮ್ಮ ಜೀಸುತ್ತಿದ್ದ ರಾಗಿಯ ಕಲ್ಲನ್ನು 
ಅಣ್ಣ ಉರಗ್ರಹನರಸಿಂಹನಿಗೆ ತುಪ್ಪದ ದೀಪವನ್ನು ಹಚ್ಚುತ್ತಿದ್ದ ಕದಿರೀಕಂಬ, ಚಿನ್ನಮ್ಮನ ವಿಗ್ರಹದ 


ಚ-ಯಉ 


ಅಲ 


ಏಕಶಿಲಾಸ್ಸಂ೦ಬ ಮುಂತಾದ ಆಧಾರಗಳನ್ನು ಚಿನ್ನಮ್ಮ ಸಾಸಲಅನಲ್ಪ್ಲ ಹಿಂದೆ ವಾಸ ಇದ್ದಿದ್ದರ 
ಪ್ರತೀಕವಾಗಿಟ್ಟುಕೊಂಡು ಐತಿಹ್ಯವನ್ನು ಹೇಳುತಿದ್ದಾರೆ. 


ಚಿಕಹೆಜ್ಞಾಜ ಮಾಸಿಗಅನ ಐತಿಹ್ಯ 
ಈ [3 ೨ ೧ 


ದೊಡ್ಡಬೆಳವಂಗಲ ಹೋಬಳಯ ಕೆರೆಯ ದಂಡೆಯ ಎರಡು ಕಡೆಗಳಲ್ಲ ಒಂದು ಕಡೆ ಚಕ್ಷ 
ಹೆಜ್ಞಾಜ, ಮತ್ತೊಂದು ಕಡೆ ದೊಡ್ಡ ಹೆಜ್ಞಾಜ ಎಂಬ ಗ್ರಾಮಗಳವೆ. ಸುಮಾರು ೧೦೦೦ ಎಕರೆ ಜಮೀನಿಗೆ 
ನೀರಾವರಿ ಒದಗಿಸುವ ಅಮಾನಿಕೆರೆಯು ಒಮ್ಮೆ ಪೂರ್ತಿ ತುಂಜದರೆ ೨ ವರ್ಷಗಳ ಕಾಲ ಬೇಸಾಯ 
ಮಾಡಬಹುದು. ಊರಿನ ಅಂಗಾಯುತರ ಗುಡಾಣ ಗಂಗೇಗೌಡ ಕೆರೆಯನ್ನು ಕಣ್ಟಸಿದಕ್ಕೆ ಐತಿಹ್ಯವೆಂದರೆ. 


ಗುಡಾಣ ಗಂಗೇಗೌಡನು ಊರಿನ ಸರ್ವಾಧಿಕಾರಿಯೂ, ರಸಿಕನೂ ಆಗಿದ್ದನು. ಒಮ್ಮೆ ವಿವಾಹಿತ, 
ಒಂದು ಮಗುವಿನ ತಾಯುಯಾದ ಕೆಂಪಾಜಮ್ಮನ ಮೇಲೆ ಕಣ್ಣು ಬತ್ತು. ಅವನು ಅವಳನ್ನು ಏಷ್ಟೆ 
ಪೀಡಿಸಿದರು ಒಪ್ಪದ ಆಕೆಯು ಒಮ್ಮೆ ಕಾಟ ತಾಳಲಾರದೆ ದನಗಳನ್ನು ಮೆಯುಸುವ ಹಾಗೆ ಊರಿನ 
ಹೊರಗೆ ಕೆರೆಯ ಮೂಲೆಯಲ್ಲನ ತಾಕೇಗರಿ ಮರದ ಕೆಳಗೆ ಅವಿತಿಕೊಂಡರು. ಗೌಡನ ಕಡೆಯವರು 
ಅವಳನ್ನು ತಂದು ಗೌಡನಿಗೆ ಒಪ್ಪಿಸುತ್ತಾರೆ. ಆಗ ಗೌಡ ಅವಳನ್ನು ಬಲತ್ಥರಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ 
ಪತಿವ್ರತೆಯಾದ ಕೆಂಪಾಜಮ್ಮ ಒಪ್ಪದೆ ಇದ್ದಾಗ ಅವಳನ್ನು. ಮಗುವನ್ನು ತನ್ನ ಮನೆಯ 
ಕೋಣಿಯೊಂದರಲ್ಲ ಕೂಡಿ ಹಾಕಿದಾಗ ಉಪವಾಸದಿಂದ ನರಳುತ್ತಾ ಸಾಯುತ್ತಾಕೆ. ಪ್ರಲ್ಪ ದಿನದ ನಂತರ 
ಗೌಡನಿಗೆ ಮೈಯ ಉರಿ ಸಂಕಟ ಪ್ರಾರಂಭವಾಗಿ, ಯಾತನೆ" ತಾಪ ತಾಳಲಾರದೆ ಗಂಗೇಗೌಡ ಬಾಲು 
ಬಾಯಿ ಬಡಿದುಕೊಳ್ಕುತ್ತಿರುತ್ತಾನೆ. ಎಲ್ಲಾ ರೀತಿಯ ವೈದ್ಯ ಮಾಡಿದರೂ ಆ ಉರಿ ಕೆರೆತ 
ಕಡಿಮೆಯಾಗುವುದಿಲ್ಲ. ರಾತ್ರಿ ಮಲಗಿದ್ದ ಗೌಡನಿಗೆ ಕನಸಿನಲ್ಲ ಕಾಣಿಸಿಕೊಂಡ ಮಹಾಸತಿ ಕೆಂಪಾಜಮ್ಮ 
ನಿನ್ನು ಈ ಫ್ಥಿತಿಗೆ ನಾನೇ ಕಾರಣವೆನ್ನುತ್ತಾಳೆ. ಗೌಡನಿಗೆ ತನ್ನ ತಪ್ಪನ ಅರಿವಾಗಿ ಪ್ರಾಯಶ್ಲಿತವೇನು ಎನ್ನಲು 
ಜನೋಪಕಾರಿಯಾಗುವಂತಹ ದೊಡ್ಡಕೆರೆ ಕಟ್ಟು ಎನ್ನುತ್ತಾಳೆ. ಅದರಂತೆ ಗುಡಾಣ ಗಂಗೇಗೌಡನು 
ಚಿಕ್ಕದು ಮತ್ತು ಶಿಥಿಲವಾಗಿದ್ದ ಕಟ್ಟೆಯನ್ನು ಕೆರೆಯಾಗಿ ನಿರ್ಮಾಣ ಮಾಡಿ ಕೆರೆಯ ಪೂರ್ವ ದಿಕ್ಕಿಗೆ 
ಮಹಾಸತಿ ಕೆಂಪಾಜಮ್ಮನ ಗುಡಿ ಕಟ್ಟಸುತ್ತಾನೆ. ಈಗಲೂ ಮಲ್ಲವೀರಪ್ಪ, ಮರಿ ಹೊನ್ನಮ್ಮನವರ ಮಗ 
ಗಂಗಪ್ಪನವರ ಹೊಲದಲ್ಲ ಗುಡಿಯುದೆ, ಈಗಲೂ ಹಬ್ಬ ಹರಿದಿನಗಳಲ್ಲ, ಮದುವೆಗಳಲ್ಲ ಸತಿಯಾದ 
ಕೆಂಪಾಜಮ್ಮನ ಪೂಜೆ ಮಾಡುತ್ತಾರೆ. ವಾಸ್ತವವಾಗಿ ಇದು ತನ್ನ ಕಂದನೊಂದಿಗೆ ಮಹಾಸತಿಯಾದ 
ಮಾಸ್ತಿಕಲ್ಲನ ಮೇಲಅನ ಐತಿಹ್ಯ. 


ಸೂಳೆಬಂಡೆ ಐತಿಹ್ಯ 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಘಾಟಯಿಂದ ೫೦೦ ಮೀ. ದೂರದಲ್ಲ ಸೂಳೆಬಂಡೆ ಎಂಬ 
ದೊಡ್ಡದಾದ ಕಲ್ಲದ್ದು, ಹಿಂದೆ ಯಾರೋ ಒಬ್ಬಳು ಸೂಳೆಯು ಒಬ್ಬ ಗಂಡಸಿನೊಂದಿಗೆ ಸಂಸಾರವನ್ನು 
ಸಾಗಿಸುತ್ತಿದ್ದು. ಹೀಗೆ ಅನೇಕ ವರ್ಷಗಳ ಕಾಲ ಸುಖ-ಸಂತೋಷದಿಂದ ಜೀವನ ನಡೆಯುತಿದ್ದು, ಒಂದು 
ದಿನ ಇಬ್ಬರಲ್ಲ ವಿರಸ ಉಂಬಾಗಿ ಪರಸ್ಪರ ಒಬ್ಬರನೊಬ್ಬರು ಇರಿದುಕೊಂಡಾಗ ಅವರ ರಕ್ತವು 
ಕೋಡಿಯಾಗಿ ಹರಿಯುತು ಎಂದು ಆ ಕಲ್ಪನ ಮೇಲೆ ಕೆಂಪು ಬಣ್ಣವನ್ನು ಸ್ಥಳಿಯರು ತೋರಿಸಿ 
ಸೂಳೆ ಬಂಡೆಯ ಕಥೆ ಹೇಳುತ್ತಾರೆ. ಸೂಳೆ ಬಂಡೆಯ ಅಆಸುಪಾಸಿನಲ್ಲ ಜಾತ್ರೆಯು ನಡೆಯುವ 
ಸಂದರ್ಭದಲ್ಲ ಎತ್ತುಗಳನ್ನು ಪಕ್ಷದಲ್ಲ ಕಟ್ಟುವ ಪದ್ಧತಿಯುದ್ದು, ಜಾತ್ರೆಗೆ ಬರುವಂತಹ ಸಮಯದಲ್ಲ 
ಜನರು ಸೂಳೆ ಬಂಡೆ ಇರುವ ಮಾರ್ಗದಲ್ಲಯೇ ಹಾದು ಬರಬೇಕಾಗಿದೆ. ಪ್ರತಿಯೊಬ್ಬರು ಸೂಳೆ ಬಂಡೆಗೆ 
ಕಲ್ಲನ್ನು ಎಸೆದು ಮಂದೆ ಹೋಗುತ್ತಾರೆ. ಕಲ್ಲನ್ನು ಎಸೆಯುವ ಪದ್ದತಿ ಇಂದಿಗೂ ನಡೆಯುವುದರಿಂದ 
ಕಲ್ಲು ಎಸೆದು ಎಸೆದು ಸೂಳೆ ಬಂಡೆಯು ಸಣ್ಣ ಕಲ್ಲುಗಳ೦ದ ತುಂಜದ ಗುಡ್ಡೆಯಂತಾಗಿದೆ. ಈ ಕಲ್ಲು 
ಎಸೆಯುವ ಪದ್ಧತಿ ಅತಿ ಹೆಚ್ಚನ ಜನರಿಗೆ ತಿಆಯದಿದ್ದರೂ ಪದ್ಧತಿಯಂತೆ ಅಲ್ಲಗೆ ಬಂದಾಗ ಕಲ್ಲು 
ಎಸೆಯುವುದು ಸಾಮಾನ್ಯ. ಪದ್ಧತಿಯಂತೆ ಕಂಡು ಬರುತ್ತಿದೆಯಾದರೂ ಇಂದಿಗೂ ಅದರ ನಿರ್ದಿಷ್ಟ 
ಉದ್ದೇಶ ತಿಆದು ಬಂದಿಲ್ಲ. ಈ ಬಂಡೆಯ ಪಕ್ನದಲ್ಲ ಒಂದು ಗುಹೆಯುದೆ. ಗುಹೆಯ ಪಕ್ಷದಲ್ಲನ 
ವೀರಗಲ್ಲನು ಅವರ ಸಮಾಧಿ ಎಂದು ಹೇಳುತ್ತಾರೆ ಆದರೆ ವೀರಗಲ್ಲನ್ನು ಕೇಂದ್ರವಾಗಿಟ್ಟು ಕೊಂಡು 


ಸೂಳೆ ಬಂಡೆಯ ಐತಿಹ್ಯವನ್ನು ಸೃಷ್ಟಿಸಿದ್ದಾರೆ. 
ದೇವನಹಳ್ಳಿ ತಾಲ್ಲೂಕಿನ ಕೊಯುರಾ ಗ್ರಾಮದ ಸಾರಂಗಧಾರ ರಾಜನ ಐತಿಹ್ಯ 


ದೇವನಹಳ್ಣ ತಾಲ್ಲೂಕು ಕೊಯುರಾ ಗ್ರಾಮಕ್ಕೆ ಸಂಬಂಧಿಸಿದ ಸುಮಾರು ಆಂ೦-೫೦೦ ವರ್ಷಗಳ 
ಹಿಂದೆ ನಡೆದಿರುವ ಸ್ಥಳ ಪ್ರಧಾನವಾದ ಐತಿಹ್ಯವೆಂದರೆ: ಕೊಯುರಾ ಬೆಟ್ಟದಿಂದ ಪಶ್ಚಿಮಕ್ಕೆ ಸುಮಾರು ೮- 
೧೦ ಮ್ಯೈೈಅ ದೂರದಲ್ಲ ರಾಜಫಟ್ಟ ಎಂಬ ಹಳ್ಳಯಲ್ಲ ನರೇಂದ್ರ ಎಂಬ ರಾಜ ಆಡಳತ ನಡೆಸುತ್ತಿದ್ದ. 
ನರೇಂದ್ರ ರಾಜನಿಗೆ ರತ್ನಾಂಗಿ ಎ೦ಬ ಹೆಂಡತಿ ಮತ್ತು ಮದುವೆಯ ವಯಸ್ಸಿಗೆ ಬಂದಿರುವ ಸಕಲ ವಿದ್ಯಾ 
ಪಾರಂಗತನಾಗಿ., ಸುರಸುಂದರಾಂಗನಾದ ಸಾರಂಗಧಾರ ಎಂಬ ಮಗನಿದ್ದನು. ನರೇಂದ ರಾಜನು 
ಮಗನಿಗೆ ಹೆಣ್ಣನ್ನು ಹುಡುಕುತ್ತಾ ದೂರದ ರಾಜ್ಯದಲ್ಲ ಒಬ್ಬ ಸುಂದರ ತರುಣಿಯಾದ ಚಿತ್ರಾಂಗದೆ ನೋಡಿ 
ಆಗಿನ ಸಂಪ್ರದಾಯ ದಂತೆ ಬಡ್ಡವನ್ನೇ ವರನೆಂದು ಭಾವಿಸಿ ಬಡ್ಡದ ಜೊತೆ ಕನ್ಫೇಂಯನ್ನು ಮೊದಲು 
ವಿವಾಹ ಮಾಡಿಕೊಂಡು ಬಂದು, ನಂತರ ವಧು-ವರರಿಗೆ ವಿಧಿವತ್ತಾಗಿ ಮದುವೆ ಮಾಡುತ್ತಿದ್ದರು. ಹೀಗೆ 


ಅಲಲ 


ಬಡ್ತಕ್ಕೆ ಮದುವೆ ಮಾಡಿಕೊಂಡು ಬಂದ ನರೇಂದ್ರರಾಜನು ಚಿತ್ರಾಂಗದೆಯ ಮೋಹಕ ಚೆಲುವಿಗೆ 
ಮರುಳಾಗಿ ಆ ಕನ್ಫೈೇಯನ್ನು ತಾನೇ ವಿವಾಹ ಮಾಡಿಕೊಂಡು ಜಟ್ಟನು. 


ವಿವಾಹದ ವಿಚಾರವನ್ನು ತನ್ನು ಹೆಂಡತಿ ಮಕ್ಷಕಳಗೂ ತಿಅಸಲಲ್ಲ. ಹೀಗೆಯೇ ರಾಜ್ಯಭಾರ 
ಮಾಡಿಕೊಂಡು ನರೇಂದ್ರರಾಜ ಕಾಲಕಳೆಯುತ್ತಿದ್ದ. ರಾಜರು ಬೇಟಿಗೆ ಹೋಗುವುದು ಹಿಂದಿನಿಂದಲೂ 
ನಡೆದು ಬಂದ ಪದ್ಧತಿಯಾಗಿದ್ದು, ಬೇಟಿಗೆ ಹೋಗಿ ಬರಲು ಅನೇಕ ದಿನಗಳಾಗುತಿತ್ತು. ಅದೇ ರೀತಿಯಲ್ಲ 
ಒಂದು ದಿನ ನರೇಂದ್ರ ರಾಜನೂ ಸಹ ಬೇಟೆಗೆಂದು ಕಾಡಿಗೆ ಹೋಗುವ ಮುನ್ನ ತನ್ನ ಎರಡನೇ 
ಹೆಂಡತಿಯಾದ ಚಿತ್ರಾಂಗದೆಯನ್ನು ತಂದು ಅರಮನೆಯಲರಿಸಿ ಹೋದನು. ಇತ್ತ ಅರಮನೆಯಲ್ಲಿ 
ಚಿತ್ರಾಂಗದೆ ಒಬ್ಬ ಸುಂದರ ಪುರುಷನನ್ನು ನೋಡಿದಳು. ಮನ್ಯಥನ ಪ್ರತಿರೂಪದಂತಿದ್ದ ಯುವಕನನ್ನು 
ನೋಡಿ ಚಿತ್ರಾಂಗದೆ ಮೋಹಿತಳಾದಳು. ಈತನೇ ನನ್ನನ್ನು ಮದುವೆಯಾಗ ಬೇಕಾಗಿದ್ದ ರಾಜಕುಮಾರ 
ಇಂಥಹ ಸುಂದರಾಂಗನನ್ನು ಪತಿಯಾಗಿ ಪಡೆಯುವ ಭಾಗ್ಯ ನನ್ನದಾಗಲಲ್ಲ. ಆದರೂ ಜಿಂತೆಯುಲ್ಲ 
ಈತನನ್ನು ಹೇಗಾದರೂ ಒಲಅಸಿಕೊಂಡು ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳುತ್ತೇನೆ ಎಂದು 
ಪಣತೊಟ್ಟು ಸಾರಂಗಧಾರನು ಏಕಾಂತನಾಗಿದ್ದ ಸಮಯದಲ್ಪ ಚಿತ್ರಾಂಗದೆ ಸಾರಂಗಧಾರನ ಬಳ ಹೋಗಿ 
ಸ್ವಾಮಿ. ನಿಮ್ಮ ತಂದೆ ನಿಮ್ಮ ಜೊತೆ ಮದುವೆ ಮಾಡಿಕೊಡಬೇಕಾಗಿದ್ದ ನನ್ನ ಸೌಂದರ್ಯಕ್ಕೆ ಮನಸೋತು 
ಬಲವಂತವಾಗಿ ನನ್ನನ್ನು ಅವರೇ ಮದುವೆ ಮಾಡಿಕೊಂಡರು. ರಾಜಾಜ್ಞೆಯನ್ನು ಮೀರಲಾರದ ನನ್ನು 
ತಂದೆ ತಾಲುಗಳು ಜೀವ ಭಯದಿಂದ ಈ ಮದುವೆಗೆ ಅಡ್ಲಿಪಡಿಸದೆ ಸುಮ್ಮನಾದರು. ಸ್ವಾಮಿ 
ನಿಜವಾಗಿಯೂ ನಾನು ನಿಮಗೆ ಸೇರ ಬೇಕಾದವಳಾಗಿದ್ದೆನೆ. ನನ್ನ ವಿರಹ ಬಾಧೆಯನ್ನು ನೀವು 
ತೀರಿಸಬೇಕು. ಎಂದು ಕಾಮೋದ್ರೇಕದಿಂದ ಅವನನ್ನು ಬಗಿದಪ್ತಿದಳು. ಈ ಸನ್ನಿವೇಶವನ್ನು ಕಂಡು 
ದಿಗ್ರಾಂತನಾದ ಸಾರಂಗಧಾರನು ಕ್ಷಣಕಾಲ ವಿಚಅತನಾದನು. ನಂತರ ಎಲ್ಲವನ್ನು ಸಮಾಧಾನ 
ಚಿತ್ರದಿಂದ ಆಲೋಚಿಸಿ ತಾಯ ತಪ್ಪು ತಿಃಯಬೇಡಿ. ನೀವು ನನ್ನ ತಾಯುಯಾದ ರತ್ನಾಂಗಿಯ 
ಸಮಾನರು. ನನ್ನ ತಂದೆ ಕೈಹಿಡಿದ ಧರ್ಮಪತ್ನಿ. ನಾನು ನಿಮ್ಮ ಮಗನೇ ಆದೆನು. ನೀವು ಈ ರೀತಿ 
ಮಗನನ್ನು ಮೋಹಿಸುವುಮ ಸರಿಯಲ್ಲ. ಮಹಾಪಾಪ ಎಂದು ಬುದ್ದಿವಾದ ಹೇಳ ಆಕೆಯನ್ನು 
ತಿರಸ್ಥರಿಸಿದನು. 


ಯಾವಾಗ ಸಾರಂಗಧಾರ ತನ್ನು ಮನೋಭಲಾಷೆಯನ್ನು ಈಡೇರಿಸಲು ನಿರಾಕರಿಸಿದನೋ ಆಗ 
ಚಿತ್ರಾಂಗದೆ ಹತಾಶಳಾದಳು. ಸಾರಂಗಧಾರನ ಮೇಲನ ವಿರಹ ಬಾಧೆಯನ್ನು ತಾಳಲಾರದೆ ಹುಚ್ಚಿಯಂತೆ 
ಆರ್ಭಟಸಿದಕು. ಅವಳ ಪ್ರೇಮ-ಕಾಮಗಳು, ಸಾರಂಗಧಾರನ ಮೇಲೆ ಸೇಡಿನ ಭಾವನೆ ಬೆಳೆಸಿಕೊಂಡಳು. 


ಅಲಜಿ 


ಬೇಟಿಗೆ ಹೋಗಿದ್ದ ನರೇಂದ್ರ ರಾಜನು ಬರುವವರೆಗೂ ಕಾದಿದ್ದು, ತಲೆಕೂದಲನ್ನು ಕೆದರಿಕೊಂಡು. 
ಕೈೈಯಲ್ಪ್ಲದ್ದ ಬಳೆಗಳನ್ನು ಒಡೆದುಕೊಂಡು, ಹಣಿೆಯಲ್ಪದ್ದ ಕುಂಕುಮವನ್ನು ಅಳಸಿಕೊಂಡು, ರಾಜನ 
ಬರುವಿಕೆಗಾಗಿ ಕಾದು ಕುಅತ್ತಿದ್ದಕು. ನರೇಂದ್ರ ರಾಜನು ಅರಮನೆಗೆ ಹಿಂತಿರುಗಿ ಬಂದು ತನ್ನ ಪತ್ನಿಯ 
ದುರವಾಸ್ಥೆಯನ್ನು ಕಂಡು ದಿಗ್ಧಾಂತನಾಗಿ ಪ್ರಿಯೆ ಏಕೆ ಚಿಂತಾಕ್ರಾಂತಳಾಗಿರುವೆ? ನಿನ್ನ ಈ ದುಃಸ್ಥಿತಿಗೆ 
ಕಾರಣವಾದ್ರೂ ಏನು? ನನ್ನೊಡನೆ ಹೇಕಬಾರದೆ?”ಎಂದು ಕೇಆದನು. ಆಗ ಚಿತ್ರಾಂಗದೆ ಜೋರಾಗಿ 
ಅಳುತ್ತಾ ಸ್ವಾಮಿ. ನಾನು ಅಂತಃಪುರದಲ್ಲ ಏಕಾಂತವಾಗಿರುವುದನ್ನು ಗಮನಿಸಿದ ನಿಮ್ಮ ಪುತ್ರನಾದ 
ಸಾರಂಗಧಾರನು ನನ್ನು ಅನುಮತಿಯುಲ್ಲದೆ ಅಂತಃಪುರವನ್ನು ಪ್ರವೇಶಿಸಿ. ತನ್ನನ್ನು ಮೋಹಿಸುವಂತೆ 
ಪೀಡಿಸಿದನು, ನಾನು ನಿನ್ನ ತಾಯ ಸಮಾನ. ತಾಯನ್ನು ಮಗನು ಮೋಹಿಸುವುದು ಮಹಾಪಾಪ 
ಎಂದು ಪರಿಪರಿಯಾಗಿ ಬೇಡಿಕೊಂಡು ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದೆ ನನ್ನು 
ಮಾತುಗಳನ್ನು ಕೇಳದೆ ಬಲವಂತವಾಗಿ ನನ್ನನ್ನು ಎಳೆದಾಡಿ ನಾನಾರೀತಿ ಹಿಂಶಿಸಿದನು ಎಂದು 
ಸಾರಂಗಧಾರನ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸಿದಳು. ಚಿತ್ರಾಂಗದೆ ಹೇಳದ ಮಾತುಗಳನ್ನು 
ಕೂಲಂಕುಶವಾಗಿ ವಿಚಾರಮಾಡಿ ಪರಿಶೀಅಸದ ನರೇಂದ್ರ ರಾಜನು ಅದನ್ನು ನಿಜವೆಂದೇ ನಂಜದನು. 
ಮಗನ ಮೇಲೆ ಕೋಷೋರದ್ರಿಕ್ಷನಾದನು. ಆತುರಗಾರನಿಗೆ ಬುದ್ದಿಮಟ್ಟ'ಎಂಬಂತೆ ರೋಪಷಾದಿಂದ 
ರಾಜಭಟರನ್ನು ಕರೆಸಿ ನನ್ನ ಮಗನಾದ ಸಾರಂಗಧಾರನು ರಾಜದ್ರೋಹ, ಅವನನ್ನು ಎಲ್ಲಿಗಾದರೂ 
ಕರೆದುಕೊಂಡು ಹೋಗಿ ಅವನ ರುಂಡ-ಮುಂಡಗಳು ಬೇರೆ ಬೇರೆಯಾಗುವಂತೆ ಶಿರಚ್ಛೇದನ ಮಾಡಿ 
ಎಂದು ರಾಜಾಜ್ಞೆಯಸ್ಸಿತ್ತನು. 


ರಾಜಾಜ್ಞೆಯಂತೆ ರಾಜಭಟರು ಸಾರಂಗಧಾರನನ್ನು ಬಂಧಿಸಿ ರಥದಲ್ಲ ಹಾಕಿಕೊಂಡು 
ಪೂರ್ವಾಭಿಮುಖವಾಗಿ ಹೊರಟರು. ೮-೧೦ ಮೈೈಅಗಳ ದೂರ ಕ್ರಮಿಸಿದ ನಂತರ ಒಂದು ಹಳ್ಳಿ 
ದೊರೆಯುತು. ಆ ಹಳ್ಳಯಲ್ಲ ಸಾರಂಗಧಾರನನ್ನು ಕತ್ತರಿಸಿ ಹಾಕಲು ಸಂಚು ರೂಪಿಸಿದರು. ಆದರೆ ಅಲ್ಲ 
ಸಂಚು ಫಲಸಲಲ್ಲ. ಆದ್ದರಿಂದ ಆ ಊರಿಗೆ ಗುಡಿಶೆಟಹಳ್ಳ ಎಂದು ಹೆಸರಿಟ್ಟರು. ಅಲ್ಪ್ಲಂದ ಪ್ರಯಾಣ ಬೆಳೆಸಿ 
ಮತ್ತೊಂದು ಹಳ್ಜಗೆ ಸೇರಿದರು. 


ಆ ಗ್ರಾಮದಲ್ಲ ಮತ್ತೆ ಮಾತುಕತೆಯನ್ನು ಮುಂದುವರೆಸಿದರು. ಆ ಹಳ್ಳಯಲ್ಲಯೂ ಸರಿಯಾದ 
ತೀರ್ಮಾನ ತೆಗೆದುಕೊಳ್ಳಲಾಗಲಲ್ಲ. ಅರ್ಧಮಾತೂಕತೆ, ಅರೆ ತೀರ್ಮಾನವಾಲಯುತು. ಆದ್ದರಿಂದ ಆ 
ಹಳ್ಳಗೆ ಅರುವನಹಳ್ಳ ಎಂದು ನಾಮಕರಣ ಮಾಡಿ ಮುಂದಿನ ಹಳ್ಳಗೆ ಪ್ರಯಾಣ ಬೆಳೆಸಿದರು. ಆ 
ಹಳಳಯಲ ಉದ ಅರ್ಧ ಮಾತುಕತೆಯನ್ನು ಮುಂದುವರೆಸಿ ಸಾರಂಗಧಾರನ ಕೈಕಾಲುಗಳನ್ನು 


ಅ [ae 


ಕತ್ತರಿಸಲು ಮನನೊಂದ ತೀರ್ಮಾನ ತೆಗೆದುಕೊಂಡರು. ಆದುದರಿಂದ ಆ ಹಳ್ಳಗೆ ಮನಗೊಂಡನಹಳ್ನ 
ಎಂದು ನಾಮಕರಣ ಮಾಡಿ ಮುಂದಿನ ಪ್ರಯಾಣ ಬೆಳೆಸಿದರು. 


ಅಲ್ಪ೦ದ ಸಲ್ಪ ದೂರದಲ್ಲೆ ಒಂದು ಹಳ್ಳಿ, ಆ ಹಳ್ಳಿಯ ಪಕ್ಷದಲ್ಲಿ ಒಂದು ಬೆಟ್ಟ ಎದುರಾಲಯುತು. ಅ 
ಬೆಟ್ಟದಲ್ಲ ಸಾರಂಗಧಾರನ ಕೈಕಾಲುಗಳನ್ನು ಮತ್ತು ತಲೆಯನ್ನು ಕೊಯ್ದು ಕತ್ತರಿಸಲಾಲಯುತು. ಆ 
ಬೆಟ್ಟದಲ್ಲಿ ಸಾರಂಗಧಾರನನ್ನು ಕೊಂ್ತುದ್ದರಿಂದ ಆ ಬೆಟ್ಟದ ಪಕ್ಷದಲ್ಲಿ ಇದ್ದ ಹಳ್ಳಿಗೆ ಕೊಲಖುರಾ'ಎಂದು 
ನಾಮಕರಣ ಮಾಡಿದರು. ರಾಜಾಜ್ಞೆಯನ್ನು ಪಾಲಅಸಿದ ನಂತರ ರಾಜಭಟರು ತಮ್ಮ ರಾಜಧಾನಿಗೆ 


ಹಿಂತಿರುಗಿ ರಾಜನಿಗೆ ಸುದ್ದಿ ಮು್ತಸಿದರು. 


ಮಹಾಭಾರತದ ಅರ್ಜುನ-ಊರ್ವಶಿಯರ ಕಥೆ ಉತ್ತರ ಕರ್ನಾಟಕದಲ್ತ್ಪ ಪಚಲಅತದಲ್ಪರುವ 
ನಂಜುಡ ಕವಿ ರಚಿಸಿದ ಸಾಂಗತ್ಯ ಕಾವ್ಯವಾದ ಕುಮಾರ ರಾಮ ಚರಿತೆಯಲ್ಲನಕುಮಾರ ರಾಮನ 
ಕಥೆಯು ಸಹ ತಂದೆ, ಮಲತಾಲು, ಮಗನ ನಡುವಿನ ಕಥೆಯಾದ ಕಂಪಿಲರಾಯನಿಗೆ ಇಬ್ಬರು 
ಮಡದಿಯರು ಹಿರಿಯವಳು ಹರಿಹರದೇವಿ, ಕಿರಿಯವಳು ರತ್ನಾಜ. ಕುಮಾರರಾಮ ಹರಿಹರ ದೇವಿಯ 
ಮಗ ಕುಮಾರರಾಮ ಸ್ಪುರದ್ರೂಪಿ, ಪರಾಕ್ರಮಿ. ಚೆಲುವನನ್ನು ರತ್ನಾಜ ಮೋಹಿಸುತ್ತಾಳೆ. ಕಾಮದಾಹಕ್ಕೆ 
ಎಳೆಯಲು ಪ್ರಯತ್ನಿಸುತ್ತಾಳೆ. ಕುಮಾರ ರಾಮನ ವಿರೋಧದಿಂದ ಕೋಪಿತಳಾಗಿ ಕುಮಾರ ರಾಮನ 
ಮೇಲೆ ಸುಳ್ಳನ ಆರೋಪ ಮಾಡುತ್ತಾಳೆ. 


ಕೊಲುರ ಗ್ರಾಮದ ಸತೇನಹಳ್ಳ ಬಂಡೆಯ ಮೇಲಅನ ಕ್ರಿ.ಶ€ಆ೮ ರ ಕಾಲದ ಅಯ್ಯಪ ದೇವ 
ಮಗನ ವೀರಗಲ್ಲುಶಾಸನದ. ಶಿಲ್ಲದಲ್ಲ ಯುದ್ಧದ ಸುಂದರವಾದ ಚಿತ್ರಣವನ್ನು ಕಾಣಬಹುದು. 
ಯುದ್ದದಲ್ಲನ ಹೋರಾಟ, ಶತ್ಯುಗಳು ಸತ್ತು ಬಜದ್ದಿರುವುದು, ವೀರರು ಕೈಕಾಲು ಕಳೆದು 
ಕೊಂಡಿರುವುದನ್ನು ಸಾರಂಗದೇವನ ಕೊಂದು ಕೈಕಾಲುಗಳನ್ನು ಕತ್ತರಿಸಿ ಹಾಕಿದ್ದಾರೆ ಎಂದು 
ವೀರಗಲ್ಲನು ಸ್ಥಳಯರು ತೋರಿಸುತ್ತಾ ಕುಮಾರರಾಮ-ರತ್ನಾಜ, ಮಹಾಭಾರತದ ಅರ್ಜುನ- 
ಊರ್ವಶಿಯ ಕಥೆಯನ್ನು ಸಾರಂಗಧಾರನ ಕತೆಯಾಗಿ ಕೊಯುರ ಮತ್ತು ಸುತ್ತ-ಮುತ್ತಅನ 
ಗುಡಿಶೆಟಹಳ್ಳ, ಅರುವನಹಳ್ಳ, ಮನಗೊಂಡನಹಳ್ಳ ಗ್ರಾಮಗಳಾದ ಹೆಸರು ಬರಲು ಕಾರಣವನ್ನು ದಂತ 
ಕಥೆಯಾಗಿ ಜಾರಿಯಲ್ತ್ಪದೆ. ಹಾಗೂ ಕೊಲುರ ಗ್ರಾಮದಲ್ಪ ಇನ್ನೊಂದು ಕಥೆಯುದೆ. ಬೇರೆ ಊರುಗಳಂ೦ದ 
ಕೊಲುರ ಗ್ರಾಮಕ್ಕೆ ಬರುವ ಹೆಣ್ಣು ಮಕ್ಕಳು (ಸೊಸೆಯರು) ಸುಬ. ಸಂತೋಷದಿಂದ ನೆಮ್ಮಧಿಯಾಗಿ 
ಮುತ್ತೈದೆಯಾಗಿ ಇರುತ್ತಾರೆ ಆದರೆ ಕೊಯುರದಲ್ಲ ಹುಟ್ತ ಬೆಳೆದ ಹೆಣ್ಣು ಮಕ್ಕಳು ಬೇರೆ ಬೇರೆ ಊರಿಗೆ 
ಸೊಸೆಯಾಗಿ ಸಂತೋಷದಿಂದ ಇರುವುದೇ ಕಡಿಮೆ, ಗಂಡ ಸತ್ತು ಅಥವಾ ಅತ್ತೆ ಮನೆಯವರ ಕಿರುಕುಳ, 


ಅಲ೭ 


ನಾನಾ ಕಾರಣಗಳಂದಾಗಿ ಹೊರ ಹೊಗಿರುವ ಹೆಣ್ಣು ಮಕ್ಕಳು ವಾಪಸ್ಸು ಬಂದು ತವರು ಮನೆಯಲ್ಲ 
ಕೊರಗುತ್ತಾ ಜೀವನ ಸಾಗಿಸುತ್ತಿದ್ದೆವೆ ಎಂದು ನೊಂದ ಅಜ್ಞಯ ಹೇಳಕೆ. ಈ ಕತೆಗೆ ಸಂಬಂಧಿಸಿದಂತೆ 
ನನ್ನ ಹುಟ್ಟುರಾದ ಮಾಗಡಿ ರಸ್ತೆ ತಾವರೆಕೆರೆಯಲ್ಲಯೂ ಇದೇ ರೀತಿಯ ಐತಿಹ್ಯೆ ಇದೆ. ಹೊರಗಿನಿಂದ 
ಬಂದಂತ ಸೊಸೆಯರು ಖುಶಿಯಾಗಿ ಇರುವುದನ್ನು ಹಾಗೂ ಬೇರೆ ಊರಿಗೆ ಮದುವೆ ಮಾಡಿ ಕೊಟ್ಟರುವ 
ಹೆಣ್ಣು ಮಕ್ನಕು ಗಂಡ ಸತ್ತಿರುವುದು, ಗಂಡನ ಮನೆಯ ಕಿರುಕುಳ, ಮಕ್ಕಳಾಗದೆ ಇರುವುದು. 
ವರದಕ್ಷಿಣೆಗೆ ಕಿರುಕುಳ. ಗಂಡ ತವರು ಮನೆಗೆ ವಾಪಸ್ಸು ಕಳಸಿ ಬೆರೊಂದು ಮದುವೆಯಾಗಿರುವ 
ನಿರ್ದಾರ್ಶನಗಳನ್ನ ಕಣ್ಣು ಮುಂದೆ ನೋಡಿದ್ದೆನೆ ಮತ್ತು ಕೇಳದ್ದೆನೆ. ಇದನ್ನು ಯಾವ ರೀತಿಯಲ್ಲ 
ಅಥ್ಯೆಸಿಕೊಳ್ಳುವುದು, ದಂತ ಕಥೆನೋ, ಸತ್ಯ ಕಥೆನೋ ಎಂಬುವುದೇ ಪ್ರಶ್ನೆಯಾಗಿದೆ. 


ದೇವನಹಳ್ಳ ತಾಲ್ಲೂಕಿನ ಹಾವತ್ತಿ-ಆವತಿಯ ಆಗಿರುವ ಐತಿಹ್ಯ 


ಸುಮಾರು ಹದಿನಾಲ್ಲನೇಯ ಶತಮಾನದಲ್ಲ ತಮಿಳುನಾಡಿನ ಅರ್ಕಾಟ್‌ ಪ್ರದೇಶಕ್ಷೆ ಸೇರಿದ 
ಕಂಚಿಯ ಸಮೀಪದ ಯಣಮಂಜ ಪುತ್ತೂರು ಎಂಬ ಊರಿನ ರಣಭ್ಯರೇಗೌಡನು ಕಾಂಚೀಪುರಂನ 
ಪ್ರದೇಶಾಧೀಪತಿ ಶಂಭೂಗರಾಯ ವಹ್ನಿಗೌಂದರ್‌ನ ಸೇನಾನಿಯಾಗಿದ್ದು, ತಮ್ಮ ಕುಲ ಕಸುಬಾದ 
ಕೃಷಿಯಲ್ಲ ತೊಡಗಿದ್ದರು. ವಹ್ನಿಗೌಂಡರ್‌ ಯುದ್ಧವೊಂದರಲ್ಲ ಹತನಾದ ನಂತರ ಅವನ ಪ್ರದೇಶದಲ್ಲ 
ಅರಾಜಕತೆ ತಲೆದೂರಿ ಎಲ್ಲೆಲ್ಲೂ ದೊಂಜ. ಹಿಂಸೆ, ದೌರ್ಜನ್ಯಗಳೊಂದಿಗೆ ಶತ್ಯುಗಕ ಉಪಟಳ 
ಅಧಿಕವಾಗಿ, ಎಲ್ಲಕ್ಕೂ ಹೆಚ್ಚಾಗಿ ರಣಭ್ಯರೇಗೌಡನ ಏಕಮಾತ್ರ ಪುತ್ರಿ ದೊಡ್ಡಮ್ಮಳ ಮೇಲೆ ಸ್ಥಳೀಯ 
ಅಲೆಮಾರಿ ಪಂಗಡದ ಮುಖಂಡನ ದೃಷ್ಟಿ ಜದ್ದಿತು. ಅವನಿಗೆ ವಿವಾಹ ಮಾಡಿ ಕೊಡಲಅಜ್ಞಿಸದೆ ರಾತ್ರೋ 
ರಾತ್ರಿ ಅಲ್ಲಂದ ಸಹೋದರರಾದ ಮಲ್ಲಭ್ಯರೇಗೌಡ, ಸಣ್ಣಭ್ಯೈರೇಗೌಡ, ಹಾವಳಭ್ಯೆರೇಗೌಡ, 
ಮಲ್ಲಭ್ಯೈರೇಗೌಡ. ದೊಡ್ಡಮ್ಮನ ಸೇರಿ ಹೆಂಡತಿ ಸಮೇತ ಪಾಲಾರು ನದಿಯನ್ನು ದಾಟ ಮೈಸೂರು 
ಪ್ರಾಂತದ ಪೂರ್ವಭಾಗವಾದ ನಂದಿದುರ್ಗದ ರಾಮಸ್ವಾಮಿ ಬೆಟ್ಟದ ಬಳ ಬಂದು ಆವತಿ ಗ್ರಾಮವನ್ನು 
ಕಟ್ಟುತ್ತಾರೆ. ಪಾಲಾರ್‌ ನದಿಯ ಬಳ ಬರುವಾಗ ನದಿ ತುಂಬ ಹರಿಯುತ್ತಿದ್ದು ದೊಡ್ಡಮ್ಮ ಗಂಗೆಯನ್ನು 
ಪ್ರಾರ್ಥಿಸಲು ನದಿಯು ಇಬ್ಭಾಗವಾಗಿ ದಾರಿ ನೀಡಿತು ಮತ್ತು ಬಂಡಿಗಾಡಿಯಲ್ಲ ಬರುವಾಗ ಗಾಡಿಯ 
ಕಡೆಗೀಲು ಕಳಚಿ ಎಲ್ಲರೂ ಜೀವ ಬಡುವ ಪರಿಸ್ಥಿತಿಯನ್ನು ಅರಿತ ದೊಡ್ಡಮ್ಮ ತನ್ನ ಕಿರಿಬೆರಳನ್ನಿಟ್ಟು 
ರಕ್ಷಿಸಿದಕಂತೆ. ಆದ್ದರಿಂದಲೇ ಈ ಒಕ್ಕಅಗರು ತಮ್ಮ ಹೆಣ್ಣುಮಗಳ ವಿವಾಹ ಸಂದರ್ಭದಲ್ಲ ಕಿರು ಬೆರಳನ್ನು 


ಅಲಲ 


ಕತ್ತರಿಸುತ್ತಿದ್ದಕು. ಆದ್ದರಿಂದ ಇವರಿಗೆ ಬೆರಳು ಕೊಡುವ ಒಕ್ಕಅಗರು ಎಂದು ಕರೆಯಲಾಗುತ್ತದೆ. ಈಗ 
ಇವರು ಕರು ಬೆರಳ ಬದಲಾಗಿ ಆ ಬೆರಳಗೆ ಹೂವನ್ನು ಸುತ್ತಿ ಅಥವಾ ಬಾಳೇಹಣ್ಣನ್ನು ಕತ್ತರಿಸುತ್ತಾರೆ”. 


ಆವತಿಗೆ ಬಂದ ಮೇಲೆ ಒಮ್ಮೆ ರಣಭ್ಯರೇಗೌಡನು ದೇವರಿಗೆ ತನ್ನು ದು:ಖವನ್ನು 
ತೋಡಿಕೊಳ್ಳುತ್ತಾ ಚಿಂತಾಕ್ರಾಂತನಾಗಿ ಮಲಗಿರುವಾಗ ವಿಶಿಷ್ಠವಾದ ಕನಸು ಜದ್ದು. ಬೆಳಗ್ಗೆ ಕನಸಿನಲ್ಲಿ 
ಕಂಡಂತೆಯೇ ಅವರ ಮನೆ ಮುಂದೆ ಪಲ್ಲ ದೂರದಲ್ಲ ಪೊರಕೆಯೊಂದು ಮಣ್ಣಿನಲ್ಲ ಹೂತು ನೆಟ್ಟಗೆ 
ನಿಂತಿರುವುದು ಕಂಡು ಆ ಸ್ಥಳವನ್ನು ಅಗೆದಾಗ ಅಲ್ಲ ಏಳು ಕೊಪ್ಪರಿಗೆಯ ಧನಕನಕಗಳು, ಅದರ 
ಮಧ್ಯದಲ್ಲ ಶ್ರೀದೇವಿ. ಭೂದೇವಿ ಸಮೇತರಾದ ದೊರೆತ ಶ್ರೀಚೆನ್ನಕೇಶವನ ಪಶಿಲಾಪ್ರತಿಮೆಗಳಗೆ 
ಸುಂದರವಾದ ದೇವಾಲಯವನ್ನು ಆವತಿಯಲ್ಲ ನಿರ್ಮಿಸಿ ದೊರೆತ ಅಪಾರವಾದ ನಿಧಿಬುಂದ ಕೋಟೆ 
ಕೊತ್ತಲಗಳನ್ನು ನಿರ್ಮಿಸಿ ಪ್ರಭುತ್ವವನ್ನು ಪ್ರಾರಂಭಸಿ. ಸುತ್ತಮುತ್ತಅನ ಪ್ರದೇಶಗಳನ್ನು ತಮ್ಮ 
ಅಧೀನದಲ್ಲಟ್ಟು ರಾಜ್ಯಭಾರ ಮಾಡಿದನು. ಹೀಗೆ ಆವತಿನಾಡಪ್ರಭುಗಳ ಮೂಲದ ಬಗೆ ಐತಿಹ್ಯಗಳವೆ. 


ಕಂಚಿಯ ಯಣಮಂಜ ಪುತ್ತೂರಿನಲ್ಲ ನೆಲೆಸಿದ್ದ ರಣಭ್ಯರೇಗೌಡ ಮತ್ತವನ ಸಹೋದರರು 
ಪರಿವಾರ ಸಮೇತ ನಂದಿಗಿರಿಯಲ್ಲ ಉಗಮಿಸುವ ಪಾಲರ್‌ ನದಿಯ ವಿರುದ್ಧ ದಿಕ್ಕಿನಲ್ಲ ಪಶ್ಚಿಮದ ನಾಡಿಗೆ 
ವಲಸೆ ಹೊರಡುತ್ತಾರೆ. ತಮ್ಮ ವಂಶದ ಕುಡಿ ಏಕಮಾತ್ರ ಪುತ್ರಿ ದೊಡ್ಡಮ್ಮನನ್ನು ಆ ಪ್ರಾಂತ್ಯದ 
ಪಾಳೆಯಗಾರ ಸೆಲ್ತಾನಾಯಕನು ಬಯಸಿದಾಗ ಆ ಆಘಾತದಿಂದ ತುರ್ತಾಗಿ ಪಾರಾಗಲು ರಾತ್ರೋರಾತ್ರಿ 
ಬಂಧುಬಳಗವನ್ನೆಲ್ಲ ಬೆನ್ನಿಗೆ ಕಟ್ಪಕೊಂಡು ಎತ್ತಿನ ಬಂಡಿಗಳಲ್ಲ ಪುತ್ತೂರನ್ನು ತೊರೆಯುತ್ತಾರೆ. 
ಭೋರ್ಗೆರವ ಕ್ಲೀರನದಿ ದಾರಿಗೆ ಅಡ್ಡಬಂದಾಗ ದೊಡ್ಡಮ್ಮನ ಆತ್ಮಭಕ್ತಿಯ ಮುಂದೆ ಅದು ಕೂಡ 
ಕೆಲಕಾಲ ಶಾಂತಗೊಂಡು ಬಂಡಿಗಳಗೆ ದಾರಿ ಮಾಡಿಕೊಡುತ್ತದೆ. ಆನಂತರ ಹಲವಾರು ದಿನಗಳ ದಾರಿ 
ಸವೆಸಿ ನಂದಿ ಬೆಟ್ಟದ ಸಮೀಪವೇ ಇರುವ ಯಂಬ್ರಹಳ್ಳ ಗುಡ್ಡದ ಬಳಗೆ ಬಂದಾಗ ತಮ್ಮ ಕಷ್ಟದ 
ಪಯಣಕ್ಕೆ ವಿರಾಮ ಕೊಟ್ಟು. ಅಲ್ಲೇ ನೆಲೆಸಲು ನಿರ್ದರಿಸಿದರು. ಈ ಗುಡ್ಡದ ತಪ್ಪಲಲಟ್ಪ್ಲಯೇ ಏಳು 
ಗುಡಿಸಿಲುಗಳನ್ನು ಕಟ್ಪಕೊಂಡು ವಾಸಿಸತೊಡಗಿದರು. ನಂದೀಶ್ವರನು ಕನಸಿನಲ್ಲ ಬಂದು ಇಲ್ಲಯೇ ನೆಲೆ 
ನಿಲ್ಲಲು ಆದೇಶಿಸಿದ್ದರಿಂದಲೇ ರಣಖ್ಯೆರೇಗೌಡ ಈ ಭೂ ಭಾಗದಲ್ಲಿಯೇ ತಳ ಊರಲು ನಿಮಿತ್ತವಾಯುತು 


pe) 
ಎಂಬ ಪ್ರತೀತಿ. 


ಈ ಜಾಗಕ್ಕೆ ಆವತಿ ಎಂಬ ಹೆಸರು ಬರಲು ಮೂಲವಾದ ರೋಚಕ ಘಟನೆಯು ಕೂಡ ಒಂದು 
ವಿಸ್ಮಯವೇ! ಈ ಪ್ರದೇಶದಲ್ಲ ವಾಸಿಸುತ್ತಿರುವಾಗ ಒಂದು ದಿನ ರಣಬ್ಯೆರೇಗೌಡನ ಗಂಡು ಮಗುವನ್ನು 


“೨ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ:-ಕರ್ನಾಟಕ ಇತಿಹಾಸ ದರ್ಶನ, ಪು.ಸಂ-೪೬೦. 


ಅರ 


ಅತ್ತಿ ಮರಕ್ಕೆ ಜೋತು ಹಾಕಿದ್ದ ತೊಟ್ಟಲಲ್ಲ ಮಲಗಿಸಿದ್ದು, ಮಗುವಿನ ಮೇಲೆ ತೀಕ್ಷಣವಾದ ಜಸಿಲು 
ಬದ್ಧಿತ್ತು. ಆಗ ಅತ್ತಿ ಮರದಲ್ಲ ಸರ್ಪ ಹೆಡೆ ಬಚ್ಚ ಮಗುವಿಗೆ ನೆರಳು ಮಾಡಿದ್ದತಂತೆ. ಹೀಗೆ ಹಾವು ಅತ್ತಿ 
ಮರದಿಂದ ನೆರಳು ನೀಡಿದ್ದರಿಂದ ಈ ಊರಿಗೆ ಹಾವು ಅತ್ತಿ ಎಂದು ರೂಢಿಯಾಗಿ ಕ್ರಮೇಣ ಜನರ 
ಬಾಯಲ್ಲ ಆವತಿ ಎಂದು ಬದಲಾಲಯುತು ಹಾಗೂ ಒಂದು ದಿನ ತಾವು ನೆಲೆಸಿದ್ದ ಪ್ರದೇಶದಲ್ಲೆ ದೊಡ್ಡ 
ತಾಮ್ರದ ಕೊಡದ ತುಂಬ ಚಿನ್ನದ ನಾಣ್ಯಗಳು ಮತ್ತು ಶ್ರೀದೇವಿ ಸಹಿತ ಚನ್ನಕೇಶವನ ಎರಡು ಅಡಿ 
ಎತ್ತರದ ವಿಗ್ರಹಗಳು ಭೂಮಿಯಲ್ಲ ಲಭಸುತ್ತವೆ. ಪುನಃ ಅದೇ ಜಾಗದಲ್ಲ ಚಿನ್ನದ ನಾಣ್ಯಗಳು ತುಂಬದ 
ಏಳು ಕೊಪ್ಪರಿಗೆಗಳು ಹಾಗೂ ವೇಣುಗೋಪಾಲ ಸ್ತಾಮಿಯ ವಿಗ್ರಹವೂ ಕೂಡ ದೊರಕುತ್ತದೆ. ಹೀಗೆ 
ದೊರೆತ ನಿಧಿಯನ್ನು ಈ ಗೌಡರುಗಳು ಆ ಪ್ರದೇಶದ ಜನತೆಯ ಪೂರೋಭವ್ಯದ್ಧಿಗಾಗಿ 
ಮೀಸಲಡುತ್ತಾರೆ. ಜೊತೆಗೆ ದೇವಿಯ ಸಮೇತ ಚೆನ್ನಕೇಶವ ಸ್ತಾಮಿಯನ್ನು ಆವತಿಯಲ್ಲ ಗುಡಿ ಕಣ್ಪಸಿ 
ಪ್ರತಿಷ್ಣಾಪಿಸಿದರೆ, ವೇಣು ಗೋಪಾಲನನ್ನು ಹತ್ತಿರದ ದೇವನಹಳ್ಳಯಲ್ಲ ಸುಂದರ ದೇವಾಲಯದಲ್ಲ 
ನೆಲೆಗೊಳಸುತ್ತಾರೆ. 


ಸುಗುಟೂರು ಪಾಳೇಗಾರನಾದ ತಮ್ಮೇಗೌಡನ ಐತಿಹ್ಯ 


ಹೊಸಕೋಟಿಯನ್ನಾಆದ ಸುಗುಟೂರು ಪಾಜೆಗಾರನಾದ ತಮ್ಮೇಗೌಡನ ಬಣ್ಣೆ ಮೂರು 
ಐತಿಹ್ಯವಿದೆ. ತಮ್ಮೇಗೌಡ ಮೊದಲು ಒಬ್ಬ ಸಾಮಾನ್ಯ ಜೀತಗಾರನಾಗಿದ್ದು, ಒಂದು ದಿನ ಕೆಲಸಕ್ಕೆಂದು 
ಹೊಲಕ್ಕೆ ಹೋದನು ಮಧ್ಯಾಹ್ನದ ಊಟಕ್ಕೂ ಬಾರದಿರುವಾಗ ಅವನ ಒಡೆಯ ಜೀತಗಾರನನ್ನು 
ವಿಚಾರಿಸಲು ಹೊಲದ ಬಳ ಹೋಗುತ್ತಾನೆ. ಅಲ್ಲ ಜೀತದಾಳು ಕೆಲಸ ಮಾಡಿ ಬಸಿಅನ ಬೇಗಯಲ್ಲ 
ಆಯಾಸಗೊಂಡು ಮರದ ಕೆಳಗೆ ಮಲಗಿ ನಿದ್ರೆ ಮಾಡಿದ್ದಾನೆ. ಸಮಯ ಕಳೆದಂತೆ ಮರದ ನೆರಕು ದೂರ 
ಸರಿದು ಬಸಿಲು ಅವನ ಮುಖದ ಮೇಲೆ ಬೀಳುತ್ತಿರುವುದನ್ನು ನೋಡಿದ ನಾಗರಹಾವು ಹೆಡೆಬಚ್ಚಿ ಬಸಿಲು 
ಜೀಳದಂತೆ ನೆರಕನ್ನೊಡ್ಡುತ್ತಿರುತ್ತದೆ. ಇದನ್ನು ಗಮನಿಸಿದ ಯಜಮಾನ. ಇವನು ಅಸಾಮಾನ್ಯನೆಂದು 
ತಿಆದು ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಮನೆಗೆ ಕರೆದುಕೊಂಡು ಹೋಗಿ ಸತ್ಗರಿಸುತ್ತಾನೆ. ಜ್ಯೋತಿಷಿಗಳ ಬಳ 
ಭವಿಷ್ಯ ಕೇಳಲಾಗಿ ಮುಂದೊಮ್ಮೆ ಇವನು ಶ್ರೇಷ್ಠ ರಾಜನಾಗುತ್ತಾನೆಂದು ಭವಿಷ್ಯ ನುಡಿಯುತ್ತಾನೆ. 
ಜ್ಯೋತಿಷಿಯ ಭವಿಷ್ಯದಂತೆ ತಮ್ಮೇಗೌಡ ಕೋಟಿ ಕಟ್ಟ ರಾಜ್ಯಭಾರ ಮಾಡಿದ ಎನ್ನುವುದು ದಂತಕಥೆ. 
ಹೊಸಕೋಟಿ ಅವಿಮುಕ್ತೇಶ್ವರ ದೇವಾಲಯದ ನವರಂಗ ಮತ್ತು ಕಲ್ಯಾಣ ಮಂಟಪದಲ್ಲನ ಕಂಭಗಳಲ್ಲ 


ಗೊರಬನ್ನು ತಲೆಯ ಮೇಲೆ ಹಾಕಿಕೊಂಡು ಕೈಯಲ್ಲಿ ಕೋಲನ್ನು ಹಿಡಿದು ನಿಂತಿರುವ ಶಿಲ್ಪಗಳನ್ನು 


೪೯೦ 


ತಮ್ಮೇಗೌಡನ ಶಿಲ್ಪವೆಂದು ಶೇಗಲೂ ಜನ ನಂಜದ್ದಾರೆ ಹಾಗು ಈ ಶಿಲ್ಪಕ್ಸೆ ದಂತಕತೆಯಾಗಿ ಮೇಲನ 
ಕಥೆಯನ್ನು ಹೇಳುತ್ತಾರೆ. 


ಆದರೆ ಆವತಿಯ ರಣಭ್ಯೆರೇಗೌಡ ಮತ್ತು ತಮ್ಮೇಗೌಡರ ಈ ಕಥೆಯನ್ನು ಮಾಗಡಿ ಮತ್ತು 
ಮಾಗಡಿ ಸುತ್ತ ಮುತ್ತ ಕೆಂಪೇಗೌಡನ ಐತಿಹ್ಯವಾಗಿ ಹೇಳುತ್ತಿರುತ್ತಾರೆ. ಆವತಿಯ ರಣಭ್ಯರೇಗೌಡ. 
ತಮ್ಮೇಗೌಡರ ಮತ್ತು ಮಾಗಡಿ ಕೆಂಪೆಣೌಡರ ಆಯ ಪ್ರದೇಶಕ್ಷೆ ಅನುಗುಣವಾಗಿ ಐತಿಹ್ಯೆ 
ರಚನೆಯಾಗಿದ್ದು ಇದು ಕೇವಲ ದಂತ ಕಥೆನೆ ಹೊರತು ಸತ್ಯ ಕಥೆಯಲ್ಲ. 


ತಮ್ಮೇಗೌಡರ ಮತ್ತೊಂದು ಐತಿಹ್ಯಯುದೆ. ಹೊಸಕೋಟಿಯಲ್ಲನ ದೊಡ್ಡಕರೆಯನ್ನು ಕಟ್ಟುವಾಗ 
ನೀರು ಅಪಾರ ಪ್ರಮಾಣದಲ್ಲ ಹರಿದು ಬಂದು ಕಟ್ಟೆ ಕಿತ್ತು ಹೋಗುತ್ತಿತ್ತು. ತಮ್ಮೇಗೌಡನಿಗೆ ಇದೊಂದು 
ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿತ್ತು. ಒಮ್ಮೆ ಕನಸಿನಲ್ಲ ತಮ್ಮೇಗೌಡನಿಗೆ ತನ್ನ ಹರಿ ಸೊಸೆಯನ್ನು 
ಹಾರವಾಗಿ ಬಅಕೊಟ್ಟರೆ ನಿಲ್ಲುತ್ತೇನೆ ಎಂದು ಗಂಗಾದೇವಿ ತಿಆಸಿದಕು. ಅದರಂತೆ ತಮ್ಮೇಗೌಡ ತನ್ನ ಹರಿ 
ಸೊಸೆಯನ್ನು ಬಅಕೊಟ್ಟು ಕೆರೆ ಕಟ್ಟದ ಬಳಕ ಅದು ಕಿತ್ತು ಹೋಗಲ್ಲ ಎಂಬ ಕತೆ ಪ್ರಚಅತವಾಗಿದೆ. 


ಆದರೆ ಈ ಕತೆಯು ಕೆರೆಗೆ ಹಾರದಲ್ಲ ಹಿರಿ ಸೊಸೆಯನ್ನು ಹಾರವಾಗಿ ಅರ್ಪಿಸಲು ಒಲ್ಲದ 
ಮಲ್ಲನಗೌಡ ಕಿರು ಸೊಸೆಯನ್ನು ಕೊಡಲು ಒಪ್ಪುತ್ತಾನೆ. ಕಟ್ಟಿ ನಿಲ್ಲದೆ ಹೋದಾಗ ಮಲ್ಲನಗೌಡ ಹೊತ್ತಿಗೆ 
ತೆಗೆಸುತ್ತಾನೆ. ಆದರೆ ತಮ್ಮೇಗೌಡನಿಗೆ ಪ್ಲತಃ ಗಂಗರಯೇ ಬಂದು ಕನಸಿನಲ್ಲ ಹೇಳುತ್ತಾಳೆ. 
ಭಾಗೀರಥಗಂಡದಂಡಿಗೆ ಸೇರಿರುತ್ತಾನೆ. ಜಾನಪದ ಗೀತೆಯೊಂದಿಗೆ ಕೆರೆಗೆ ಹಾರದಲ್ಲ ಕಾವ್ಯಾತ್ಕಕವಾದ. 
ವರ್ಣನೆ ಭಾವ ಸಂವೇದನೆ, ನಂಬಕೆ, ಮಾನವೀಯತೆ, ತ್ಯಾಗ ಬಲಅದಾನ ಮುಂತಾದ ಸಂಕೀರ್ಣ 
ಸ್ತಾಭಾವಗಳು ಸೇರಿ ಕಥನ ಗೀತೆಯಾಗಿ ಹರಿಯುತ್ತಿದೆ. ಇಲ್ಲನ ಕತೆ ನೇರವಾದ ಉದ್ದೇಶ ಸಾಧನೆಗೆ 
ಅರ್ಪಿಸಿದ ಐಬಅಯಾದರೂ ಅದರಲ್ಲೂ ಸಮಷ್ಟಿಯ ಹಿತ ಅಡಗಿದೆ ಎಂಬುದು ಸಮಾನ 
ಅಂಶವಾಗಿರುತ್ತದೆ. ಹೀಗೆ ಕೆರೆಗೆ ಹಾರ, ತಮ್ಮೇಗೌಡನ ಕತೆಯ ಎರಡರ ಉದ್ದೇಶವೂ ಒಂದೇ ಆಗಿದೆ. 
ಅಂತ್ಯದಲ್ಲ ಕೆರೆಗೆ ಹಾರದಲ್ಲ ಗಂಡ ಮಾದೇವರಾಯ ದಂಡಿನಿಂದ ಬಂದು ಹೆಂಡತಿಗಾದ ಸ್ಥಿತಿಯಿಂದಾಗಿ 
ದುಃಃಖತನಾಗಿ ತಾನೂ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತಾನೆ. ತಂದೆ ತೀರ್ಮಾನವನ್ನು ಪ್ರಶ್ನಿಸುವುದಿಲ್ಲ. 
ತಮ್ಮೇಗೌಡನ ಕತೆಯಲ್ಲೂ ಗಂಡನಾದವನು ಪ್ರಶ್ನಿಸುತ್ತಾನೆ. ಆದರೆ ಪ್ರಾಣತ್ಯಾಗ ಮಾಡಿಕೊಳ್ಳುವ 
ಪ್ರಸಂಗವಿಲ್ಲ. ಈ ರೀತಿಯ ಕೆರೆಗೆ ಸಂಬಂಧಿಸಿದ ಐತಿಹ್ಯ. ಹಾಡು ಕಥೆಗಳು ಜಾನಪದದಲ್ಲಿ 
ಸಾಮಾನ್ಯವಾಗಿ ಕಂಡಬರುತ್ತವೆ. ಇದೇ ಕತೆಯನ್ನು ಕೆರೆ ಕಟ್ಟುವ ಬದಲು ಕೋಟಿಯ ಹೆಬ್ಲಾಲಗೆ 
ಬದಲಾಯುಸಿರುವುದನ್ನು ಕೆಂಪೇಗೌಡನು ಬೆಂಗಳೂರು ಕೋಟಿ ಕಟ್ಟಸುವಾಗ ಗೋಡೆ ಜದ್ದು 


೪೯೧ 


ಹೋಗುತ್ತಿದ್ದು ಹಿರಿ ಸೊಸೆಯ ಬಲಅದಾನದಿಂದ ನಿಂತಿತ್ತು ಎಂಬ ಕತೆಯು ಬೆಂಗಳೂರುನಲ್ಲ 
ಚಾಲ್ತಿಯಲ್ಲಿದೆ. ಇವೆಲ್ಲ ಕೇವಲ ಕಲ್ಪತ ಕತೆಗಳಾಗಿದೆ. ಆದರೆ ಈ ಜಾನಪದದಲ್ಲ ಕೆರೆಗಳಗೆ 
ಬಆಯಾಗುವವರು. ಹಾರವಾಗುವವರು. ಬಲಅದಾನಕ್ಕೆ ಒಳಗಾಗುವವರು ಹೆಂಗಸರೇ ಆಗಿರುತ್ತಾರೆ. 
ಅದರಲ್ಲೂ ಸೊಸೆಯಂದಿರಾಗಿರುತ್ತಾರೆ ಎಂಬುದು ಕುತೂಹಲಕರವಾದುದು, ಪುರುಷ ಪ್ರಧಾನದ 
ಸಮಾಜದ ಜಾನಪದದಲ್ಲೂ ಸಹ ತನ್ನು 
ಪ್ರತಿಷ್ಠಿತನಾಗುವುದಕ್ಷಾಗಿ, ತನ್ನ ಮನೆಗೆ ತವರಿನ ಸಂಬಂಧ ಕಳೆದುಕೊಂಡು ಬರುವ ಸೊಸೆಯಂದಿರನ್ನು 


ಸ್ತಾರ್ಥಕ್ಷಾಗಿ, ಸಮುದಾಯದ ದೃಷ್ಟಿಯಲ್ಲಿ 


ನಿರ್ದಾಕ್ಷಿಣ್ಯವಾಗಿ ಬಲಗರ್ಪಿಸಿ ಕೀರ್ತಿ ವಂತರಾಗಿರುವುದನ್ನು ಗಮನಿಸಬಹುದಾಗಿದೆ. 


ಆವತಿನಾಡ ಪ್ರಭು ರಣಭ್ಯರೇಗಣೌಡನ ಐತಿಹ್ಯವನ್ನು ಮುಂದುವರೆಸುತ್ತಾ ಆವತಿಗೆ ಬಂದು 
ಅಭಿವೃದ್ಧಿ ಪಡಿಸಿದ ನಂತರ ಕಾಲಾಂತರದಲ್ಲಿ ಒಬ್ಬೊಬ್ಬ ಸೋದರರನ್ನು ಕ್ರಮವಾಗಿ ದೇವನಹಳ್ವ, 
ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ. ಯಲಹಂಕ ಮುಂತಾದ ಕಡೆಗಳಲ್ಲ ನೆಲೆಸಿ ರಾಜ್ಯ ಕಟ್ಟದರು. 
ತಮ್ಮೇಗೌಡ ಎಂಬುವನು ಜಂಗಮಕೋಟಿ ಸಮೀಪದ ಸುಗಟೂರಿಗೆ ತೆರಃಅ ಹೊಸಕೋಟಿಯನ್ನು 


ನಿರ್ಮಿಸಿದನು. 


ತಮ್ಮೆಗೌಡನ ಮತ್ತೊಂದು ಐತಿಹ್ಯವೆಂದರೆ ಪಾಲಾರ್‌ ನದಿಯ ಪೂರ್ವ ದಿಕ್ಕಿನಲ್ಲನ ಆಲತೂರು 
ವಡೇರಹಳ್ಳಿ ಎಂಬ ಗ್ರಾಮದಲ್ಲ ದೇವಪ್ಪಗೌಡನೆ೦ಬ ರೈತ ಮುಖಂಡನಿಗೆ ತಮ್ಮಪ್ಪಗೌಡನೆಂಬ ಮಗ ಮತ್ತು 
ಬೈಯ್ಯಮ್ಮ ಎಂಬ ಚೆಲುವಾದ ಮಗಳು ಇದ್ದು. ಆಕೆಯ ಚೆಲುವಿಗೆ ಮನಸೋತ ಕಂಚಿಯ ರಾಜ 
ಮದುವೆಯಾಗ ಬಯಸಿದನು. ಆದರೆ ಅದಕ್ಕೆ ಸಮ್ಮತಿಸದ ದೇವಗೌಡನು ತನ್ನ ಸೋದರರು ಮತ್ತು 
ಬಂಧುಗಳೂಡನೆ ಚರ್ಚಿಸಿ. ದೊರೆಗೆ ತಮ್ಮ ಹೆಣ್ಣು ಮಗಳನ್ನು ಕೊಡಲು ಇಚ್ಜಸದೆ ಪಶ್ಚಿಮ ದಿಕ್ಕನೆಡೆಗೆ 
ಪ್ರಯಾಣಿಸಿದಾಗ ಪಾಲಾರ್‌ ನದಿಯು ತುಂಜ ಹರಿಯುತ್ತಿದ್ದು, ಆಗ ಬಯ್ಯಮ್ಮಳು ಗಂಗಾದೇವಿಯನ್ನು 
ಪ್ರಾರ್ಥಿಸಲು ನದಿ ಇಬ್ದಾಗವಾಗಿ ಇನ್ನೊಂದು ದಡಕ್ಷೆ ಹೋಗಲು ಅನುವು ಮಾಡಿಕೊಲ್ಟತು. ದೇವಪ್ಪ 
ಮತ್ತು ಅವನ ಬಂಧು ಬಳಗದವರು ಹಾಗೆ ಮುಂದೆ ಪ್ರಯಾಣ ಮಾಡಿ ಶಿಡ್ಲಘಟ್ಟ ತಾಲ್ಲೂಕಿನ ಜಂಗಮ 
ಕೋಟಿ ಸಮೀಪದ ಆಯಾ ಕಣ್ಣನ ಸ್ಥಳದಲ್ಲದ್ದ ಮರಗಳನ್ನು ಕಡಿದು ಕಟ್ಟದ ಊರಿಗೆ ಸುಗಟೂರು ಎಂದು 
ಹೆಸರು ಬಂದು. ಒಮ್ಮೆ ತಮ್ಮೇಗೌಡನು ಆಲದ ಮರದ ಕೆಳಗೆ ಮಲಗಿರುವಾಗ ಸರ್ಪವೊಂದು ಅವನ 
ತಲೆಯ ಮೇಲೆ ನೆರಳಾಗಿ ಹೆಡೆ ಎತ್ತಿಕೊಂಡಿದ್ದನ್ನು ಕಂಡ ದೇವಪ್ಪ ಮತ್ತು ಹೆಂಡತಿಯು ಕೈಮುಗಿದು 
ಪ್ರಾರ್ಥಿಸಲು ಸರ್ಪವು ಹೋಯುತು ದೇವಪ್ಪಗೌಡನು ಭೂಮಿಯನ್ನು ಊಳುತ್ತಿರುವಾಗ ನೆಗಿಲ ಕೊನೆಗೆ 
ಏಳು ಕೊಪ್ಪರಿಗೆ ನಿಧಿ ಸಿಕ್ಕಿತು ಇದರಿಂದ ಕೋಟಿ ಕೊತ್ತಲಗಳನ್ನು ನಿರ್ಮಿಸಿ ನಾಲ್ದು ದಿಕ್ಷುಗಳಲ್ಲ 


೪೯೨ 


ರಾಜ್ಯವನ್ನು ವಿಸ್ತರಿಸಿದನು. ಕೋಟಿಯೊಳಗೆ ಅವಿಮುಕ್ತೇಶ್ವರ ದೇವಸ್ಥಾನವನ್ನು ತಮ್ಯಾಂಬುದಿ ದೊಡ್ಡ 
ಕೆರೆಯನ್ನು, ಮುತ್ತುಕೂರು ಎಂಬ ಅಗ್ರಹಾರ ಈ ಮೂರನ್ನು ಒಂದೇ ವರ್ಷದಲ್ಲ ನಿರ್ಮಿಸಿದನಂತೆ. 


ಈ ವಿಷಯಕ್ಷೆ ಸಮಬಂಧಿಸಿದಂತೆ ಇಲ್ಲಯವರೆಗೆ ಸಾಕಷ್ಟು ವಾದ-ವಿವಾದಗಳದ್ದರೂ ಕೂಡ 
ಇಲ್ಲಯವರೆಗೆ ಯಾರು ಕೂಡ ಯಾವುದೇ ರೀತಿಯ ಸತ್ಯ ಸಂಗತಿಗಳನ್ನಾಗಅ ಅಥವಾ 
ಐತಿಹಾಸಿಕವಾದ ಆಧಾರಗಳನ್ನು ಒದಗಿಸಿರುವುದಿಲ್ಲ. ಏಳುಬಂಡಿ, ಏಳುಜನ, ಏಳು ಕೊಪ್ಪರಿಕೆ ಎಂದು 
ಪಾರಂಪರಿತವಾದ ಐತಿಹ್ಯಗಳನ್ನೇ ಉಪಯೋಗಿಸುತ್ತಿರುವವರು ಹೆಚ್ಚು. ರಣಭ್ಯರೇಗೌಡನ ಅಣ್ಣ- 
ತಮ್ಮಂದಿರುಗಳು ಯಾವುದೇ ಐತಿಹಾಸಿಕ ಆಧಾರಗಳು ಇರುವುದಿಲ್ಲ. ಆದ್ದರಿಂದ ಈ ಮೇಲನ 
ಐತಿಹ್ಯಗಳು ಒಂದು ಕಟ್ಟು ಕಥೆಯಾಗಿರುವುದರಲ್ಲ ಯಾವುದೇ ಅನುಮಾನವಿಲ್ಲ. 


ಅಡಗಿಡಪನ ಐತಿಹ್ಯ 
B''ಡಇ 


ಹೊಸಕೋಟಿ ತಾಲ್ಲೂಕಿನ ಜಡಿಗೇನಹಳ್ಳ ಗ್ರಾಮದಲ್ಲ ಇರುವಂತಹ ಐತಿಹ್ಯಗಳಲ್ಲ ಅಡ್ಡಗಿಡ್ಡಪ್ಪನ 
ಐತಿಹ್ಯವು ಒಂದು. ದಲಅತನಾಯಕನಾದ ಅಡ್ತಗಿಡ್ಡಪ್ಪನಿಗೆ ಸಂಬಂಧಪಟ್ಟಂತಹ ಒಂದು ದಂತ ಕಥೆಯನ್ನು 
ಐತಿಹ್ಯವಾಗಿ ಹೇಳುತ್ತಾರೆ. ಅಡ್ಡಗಿಡ್ಡಪ್ಲನವರ ಅಣ್ಣ-ತಮ್ಮಂದಿರು ಏಳು ಜನ, ಇವರ ಮೂಲ ವೃತ್ತಿ ಬಲ್ಲೆ 
ನೇಯುವುದು. ಅಟ್ಟಗಿಡ್ಡಪುನವರು ನೇಯ್ದೆ ಮಾಡಿದಂತಹ ಬಲ್ಲೆಯನ್ನು ಚೀಮಂಡಹಳ್ಳಯ ಸಂತೆಗೆ 
ಬಲ್ಲೆಯನ್ನು ಹಸುಗಳ ಮೇಲೆ ಹಾಕಿಕೊಂಡು ಹೋಗಿ ಮಾರಿಕೊಂಡು ಬರುವುದು ಕೆಲಸ, ಅದೇ 
ಸಂತೆಯಲ್ಲ ಅಡ್ಡಗಿಡ್ಡಪನಿಗೆ ದವಳದ ಮನೆಯಲ್ಪದ್ದ ದಂಪತಿಗಳು ಪರಿಚಯವಾಗಿ ತಮಗೆ ಸಂತಾನ 
ಭಾಗ್ಯವಿಲ್ಲದ ಕೊರಗು ಕಾಡುತಿದೆ ಎಂದಾಗ ಅಡ್ಡಗಿಡ್ಡಪನು ಅವರ ಮನೆ ಪ್ರವೇಶಿಸಿದ ಕಾಲ್ಲುಣದಿಂದ 
ದಂಪತಿಗಳಗೆ ಸಂತಾನ ಭಾಗ್ಯವು ದೊರೆತಾಗ ದಂಪತಿಗಳು ತಮಗೆ ಹೆಣ್ಣು ಜನಿಸಿದರೆ ನಿನಗೆ ನನ್ನು 
ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಮಾತು ಕೊಡುತ್ತಾರೆ. ಅದರಂತೆ ತನ್ನ ಮಗಳಗೆ ೧೨ 
ವರ್ಷವಾದಾಗ ಅಡ್ಡಗಿಡ್ಡಪುನ ಜೊತೆ ವಿವಾಹವನ್ನು ಮಾಡಿ ಕಳುಹಿಸುತ್ತಾರೆ. ಜಡಿಗೇನಹಳ್ಳಗೆ ವಾಪಸ್ಸು 
ಬರಬೇಕೆನ್ನುವ ಸಮಯದಲ್ಲ ಊರಿನವರು ಅಡ್ಡಗಿಡ್ಡಪ್ತನವರ ಆರು ಜನ ಅಣ್ಣಂದಿರಿಗೆ ಅಡ್ಡಗಿಡ್ಡಪುನ 
ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗ, ಆರು ಜನ ಊರಿನವರ ಮಾತು ಕೇಳಕೊಂಡು, 
ಕೈಯಲ್ಲ ದೊಣ್ಣೆ. ಪೊರಕೆ, ಚಪ್ಪಅ, ಎತ್ತಿಕೊಂಡು ಹೊಡೆಯಲು ಹೋದಾಗ, ಅಡ್ಡಗಿಡ್ಡಪ್ರ್ತ ಊರಿಗೆ 
ಹೋಗದೆ ಊರಿನ ಹೊರಗಡೆಯೇ ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದಾಗ, ಊರ 
ಹೊರಗಿನ ಗವಿಯಲ್ಲ ವಾಸವಿದ್ದ ಹುಅಗಳು ಊರಿನ ಮೇಲೆ ದಾಆ ಮಾಡಿ ಕುರಿ. ಹಸು. ಮನುಷ್ಯರನ್ನು 
ಕೊಂದು ಹಾಕುತ್ತಿದ್ದಾಗ. ಊರಿನವರೆಲ್ಲ ಸೇರಿ ಒಂದು ಸಭೆಯನ್ನು ನಡಸಿ ಹುಅಯನ್ನು ಕೊಂದು 


೪೯೩ 


ಹಾಕಿದವರಿಗೆ ಅರ್ಥ ಊರನ್ನು ಜಟ್ಟು ಕೊಡುವುದಾಗಿ ಡಂಗೂರ ಹೊಡೆಸಿದಾಗ, ಅಡ್ಡಗಿಡ್ಡಪ್ಪ ಮತ್ತು 
ಫಳಫಳನೇ ಹೊಳೆಯುವ ಹೆಂಡತಿ ಜೊತೆ ಸೇರಿ ಹುಅಗಳನ್ನು ಬೇಟಿಯಾಡಲು ಗುಹೆ ಹತ್ತಿರ ಹೋದಾಗ 
ಹುಅಗಳಗೆ ಫಳಫಳನೇ ಹೊಳೆಯುವ ಹುಡುಗಿ ಬೆಂಕಿ ಚೆಂಡಿನಂತೆ ಕಂಗೊಳನಪಿದಾಗ, ಹುಅಗಳು 
ಹುಡುಗಿಯನ್ನು ಜಟ್ಟು. ಅಡ್ತಗಿಡ್ಡಪುನನ್ನು ತಿನ್ನಲು ಪ್ರಯತ್ನಿಸಿದಾಗ ಹುಡುಗಿಯು ಅಡ್ಡಗಿಡ್ಡಪ್ಪನಿಗೆ ತನ್ನ 
ಕೈಯಲ್ಲ ಇರುವ ಹೊರಕೆ ಕಡ್ಡಿಯನ್ನು ಎರಡು ಹೋಳು ಮಾಡುವಂತೆ ತಿಅಸಿದಕು. ಅವಳ 
ಅಪ್ಪಣೆಯಂತೆ ಹಾಗೆ ಮಾಡಿದಾಗ ಹುಅಗಳ ಶಕ್ತಿ ಕುಂದು ಹೋಗಿ, ಅಡ್ಡಗಿಡ್ಡಪುನ ಧೈರ್ಯವನ್ನು ಮೆಚ್ಚಿ 
ಊರಿನ ಮುಖಂಡರು ಏನು ಬೇಕು ಕೇಳದಾಗ ಜಡಿಗೇನಹಳ್ಳ ಪಕ್ಕ ಇರುವ ಬೆಳಮಂಗಲ ಎಂಬ 
ಜಾಗವನ್ನು ನೀಡಿ ಎಂದಾಗ, ಜಾಗವನ್ನು ಕೊಡ್ಡು ಅಡ್ಡಗಿಡ್ಡಪ್ತನ ಸಾಧನೆಯನ್ನು ಅ ವೀರಗಲ್ಲನ ಮೇಲೆ 
ಕೆತ್ತಿಸಿದರು. 


ವಾಸ್ತವಾಗಿ ಅಡ್ಡಗಿಡ್ಡಪ್ಪನಕಲ್ಲು ಎಂದು ಹೇಳುವ ವೀರಗಲ್ಲು ಯುದ್ಧವೀರಗಲ್ಲಾಗಿದೆ. ಊರಿನ 
ರಕ್ಷಣೆಗಾಗಿ ಹೋರಾಡಿ ಮಡಿದ ವೀರನನ್ನು ಐತಿಹ್ಯಯ ವಸ್ತುವಾಗಿಸಿ ಕೊಂಡಿದ್ದಾರೆ. 


ಮಾಸ್ತಿಕಲ್ಪ್ಲನ ಮೇಅನ ಐತಿಹ್ಯ 


ಖಾಜಹೊಸಹಳ್ಳಯಲ್ಲ ೩ ಅಡಿ ಎತ್ತರದ ಕೈಗಳನ್ನು ಮುಗಿದು ನಿಂತ ಭಂಗಿಯಲ್ಲ ಮತ್ತು 
ಎಡಭಾಗದಲ್ಲ ಪಾದಗಳ ಬಳ ಒಂದು ಚಿಕ್ಕ ಮಗುವಿನ ಚಿತ್ರವನ್ನು ಕೆತ್ತಲಾದ ಮಾಸ್ತಿ ಕಲ್ಲನ ಮೇಲಅರುವ 
ಪ್ರಮುಖ ಐತಿಹ್ಯವೆ೦ದರೆ. ಸುಮಾರು ೧೦೦ ವರ್ಷಗಳ ಹಿಂದೆ ಅದೇ ಗ್ರಾಮದ ನಾರಾಯಣಪ್ಪನವರ 
ಹೆಂಡತಿಯಾದ ಸೊಣಮ್ಮ ತುಂಬು ಗರ್ಭಣಿಯಾಗಿದ್ದು ಪ್ರಸವದ ವೇಳೆ ಗಂಡು ಮಗುವನ್ನು ಹೊತ್ತು 
ಅವಳ ಜೊತೆಗೆ ಆ ಮಗುವು ತೀರಿಕೊಂಡಿದ್ದನ್ನು ಕೆರೆಯ ಸಮೀಪದಲ್ಲ ಸುಟ್ಟು ಹಾಕಲಾಯುತು. ಗೌಡ 
ಜನಾಂಗದಲ್ಲ ಸಾಮಾನ್ಯವಾಗಿ ಸತ್ತರೆ ಮಣ್ಣಿನಲ್ಲ ಹೂಳಲಾಗುವುದು. ಆದರೆ ಆಕೆಯನ್ನು ಸುಟ್ಟು ಹಾಕಿದ 
ಕಾರಣ ಆಕೆಯ ಆತ್ಕವು ಪ್ರತಿದಿನ ರಾತ್ರಿ ಮನೆಯ ಬಾಗಿಲ ಬಳ ನಿಂತಂತೆ. ಹಾಗೂ ಪತಿ 
ನಾರಾಯಣಪ್ಪನವರ ಕನಸಿನಲ್ಲ ಬಂದು ತನ್ನ ನೆನಪಿಗಾಗಿ ಸ್ಮಾರಕವನ್ನು ನಿರ್ಮಿಸಲು ಆದೇಶ 
ನೀಡಿದರು. ಇದರಿಂದ ಭಯಗೊಂಡ ನಾರಾಯಣಪ್ಪನವರು ತಮ್ಮ ಜಮೀನಿನಲ್ಲಿ ಸ್ಕಾರಕ ಶಿಲೆಯೇಲ್ಪ 
ಮಾಡಿಸಿ ಹಾಕಿದ ನಂತರ ಪ್ರತಿ ಮಂಗಳವಾರ, ಶುಕ್ರವಾರ ಆಕೆಯ ವಂಶಸ್ಥರು ಇಂದಿನವರೆಗೂ 


ಪೂಜೆಯನ್ನು ಸಲ್ಪಸುತ್ತಿದ್ದಾರೆ. 


ದೇವನಹಳ್ಳ ತಾಲ್ಲೂಕಿನ ವಿಜಯಪುರದ ಚಿಕ್ಕನಹಳ್ಳಯ ಕಲ್ಯಾಣಿ ಐತಿಹ್ಯ 


೯೪ 


ವಿಜಯಪುರದಿಂದ ಎರಡು ಕಿ.ಮೀ ದೂರದ ಚಿಕ್ಕನಹಳ್ಳ ಗ್ರಾಮದ ದೊಡ್ಡ ಆಲದ ಮರದ 
ಪಕ್ಷದಲ್ಲೇ ಅತಿ ಪುರಾತನ ಕಾಲದ ವಿಶಾಲವಾದ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ನಿರ್ಮಾಣದ ಬೆ 
ಜನರ ಮಧ್ಯೆ ಒಂದು ದಂತ ಕಥೆ ಪ್ರಚಅತದಲ್ಲಿರುತ್ತದೆ. ಕಲ್ಯಾಣಿಯನ್ನು ಕಟ್ಟುವಾಗ ನೂರಾರು 
ಹೆಣ್ಣಾಕು-ಗಂಡಾಳುಗಳಲ್ದರು ಕೂಲ ಕಾರ್ಮಿಕರು ಕೆಲಸ ಮಾಡಿ ಕಲ್ಯಾಣಿಯ ನಿರ್ಮಾಣ ಮುಕ್ತಾಯ 
ಹಂತದಲ್ಲದ್ದಾಗ ಕೆಲಸ ಮಾಡಿದ ಆಳುಗಳಗೆಲ್ಲಾ ಹಣದ ರೂಪದಲ್ಲ ಕೂಲ ಕೊಡುತ್ತಿದ್ದರು. ಅವರಲ್ಲಿ 
ಒಬ್ಬಳು ಗರ್ಭಣಿ ಸ್ತ್ರೀ ಕೂಡ ಇದ್ದಳು. ತನ್ನು ಗಂಡ ಮಕ್ಷಳ ತುತ್ತಿನ ಚೀಲ ತುಂಜಸುವುದಕ್ಷಾಗಿ 
ಹಗಲರುಳು ಲೆಕ್ಕಿಸದೆ ಕೆಲಸ ಮಾಡಿದ್ದಳು ಆದರೆ ಕೂಆ ನೀಡುವ ಧಣಿ ನೀನು ತುಂಬು ಗರ್ಭಣಿ, 
ನೀನೇನು ಕೆಲಸ ಮಾಡಿದೆ. ನಡೆದಾಡಲು ಸಾಧ್ಯವಾಗದ ನೀನು ಎಷ್ಟು ಕೆಲಸ ಮಾಡಿದ್ದಿಯ, ದಿನಗೂಲಅ 
ತೆಗೆದುಕೊಳ್ಳಲು ಯೋಗ್ಯಳಲ್ಲ. ಕಾಸಿಗಾಗಿ ಕಾಡದೆ ಇಲ್ಲಂದ ತೊಲಗಿ ಹೋಗು ಎಂದು ಹೇಳ ಕೂಲ 
ಹಣ ನೀಡಲು ನಿರಾಕರಿಸಿದ. ಧಣಿಗಳ ಮಾತಿನಿಂದ ಹೆಣ್ಣು ಮಗಳು ನೊಂದು ನೀರಾದಳು, ಶ್ರಮಕ್ಷೆ ತಕ್ಷ 
ಪ್ರತಿಫಲ ದೊರೆಯಲ್ಲ. ಇತ್ತ ಕಡು ಬಡತನ, ಆತ್ತ ಏನೂ ಮಾಡಲಾಗದ ಅಸಹಾಯಕ ಪರಿಸ್ಥಿತಿ. 
ಕಾಕತಾಆಯವೆಂಬಂತೆ ಧಾರಕಾರ ಮಳೆ ಸುರಿದು ಕಲ್ಯಾಣಿ ಭತ್ತೀಯಾಲಯುತು. ಮನಸ್ಸು ರೋಸಿ 
ಹೋಲುತು. ಮನೆಗೆ ಹಿಂದಿರುಗಲಾಗದೇ ತುಂಜ ತುಳುಕುತ್ತಿರುವ ಕಲ್ಯಾಣಿ ದಂಡೆಯ ಮೇಲೆ ನಿಂತು 
ಇನ್ನು ಮುಂದೆ ಎಷ್ಟೇ ಮಳೆ ಸುರಿದರೂ ಕಲ್ಯಾಣಿಗೆ ನೀರು ಹರಿಯದಿರಅ. ಒ೦ದು ವೇಳೆ ಬಂದ ನೀರು 
ಮೂರೇ ದಿನದಲ್ಲ ಇಂಗಿ ಹೋಗಲ ಎಂದು ಶಾಪ ಹಾಕಿ. ತಾನೂ ಆ ಕಲ್ಯಾಣಿಗೆ ಹಾರಿ ಪ್ರಾಣ ಜಟ್ಟಳು. 
ಈಗಲೂ ಸಹ ಕಲ್ಯಾಣಿಯಲ್ಲಿ ನೀರು ಇರುವುದಿಲ್ಲ ಎಷ್ಟೇ ಮಳೆ ಬದ್ದರೂ ಮೂರೇ ದಿನದಲ್ಪ ನೀರು 
ಹಿಂಗಿ ಹೋಗುತ್ತದೆ ಎಂದು ಕಲ್ಯಾಣಿಯ ಕಥೆಯನ್ನು ಐತಿಹ್ಯವಾಗಿ ಹೇಳುತ್ತಾರೆ. 


ಈ ದೃಷ್ಟಿಯಿಂದ ಪುರಾಣ. ಐತಿಹ್ಯ ಹಾಗೂ ದಂತಕಥೆಗಳು ಪರಸ್ಪರ ಸಂಬಂಧವಿದ್ದು. 


ಇತಿಹಾಸದ ಘಟನೆ ಎಂಬಂತೆ ಐತಿಹ್ಯ ತನ್ನದೇ ಆದ ಸ್ಥಾನವನ್ನು ಉಳಸಿಕೊಂಡಿದೆ. 


೯ಜಿ 


ಅಧ್ಯಾಯ NS) 
ಉಪಸಂಹಾರ 


ಜಲ್ಲೆಯಲ್ಲ ದೊರೆತಿರುವ ಶಾಸನಗಳ ಸ್ತೂಲ ಅಧ್ಯಯನದ ಫಲವಾದ ಈ ಪ್ರಬಂಧದಲ್ಲ 
ಒಟ್ದಾರೆಯಾಗಿ ಜಲ್ಲೆಯ ಸಾಧ್ಯವಾದಷ್ಟು ಸಮದ್ರ ರಾಜಕೀಯ. ಸಾಮಾಜಕ. ಸಾಂಸ್ಕೃತಿಕ ಅಂಶಗಳನ್ನು 
ನೀಡುವ ಪ್ರಯತ್ನ ಮಾಡಿರುತ್ತೇನೆ. ಜಲ್ಲೆಯು ಪ್ರಾಚೀನ ಕಾಲದಿಂದ ಜನವಸತಿಯ ನೆಲೆಯಾಗಿತ್ತು 
ಎಂಬುದಕ್ಕೆ ಬೃಹತ್‌ ಶಿಲಾಯುಗದ ಹಲವಾರು ನೆಲೆಗಳಾದ ನಿಲುವುಗಲ್ಲುಗಳು, ಕಲ್ಕನೆಗಳು. 
ಕಲ್ಲುಪ್ಪೆಗಕು ದೊರೆತಿದೆ. ಸೂಲುಕುಂಟಿ ಸಮೀಪದ ಪಾಂಡವರ ದಿಣ್ಣೆಯಲ್ಲ ನಿಧಿಚೋರರಿಂದ ನೂರಕ್ಕೂ 
ಹೆಚ್ಚು ಶಿಲಾಯುಗದ ಸಮಾಧಿಗಳನ್ನು ಹಾಳು ಮಾಡಿದ್ದಾರೆ. ಜಡಿಗೇನಹಳ್ಳಯಲ್ಲ ರಸ್ತೆ ಅಗಲೀಕರಣದ 
ಸಮಯದಲ್ಲ ನೆಲೆಗಳನ್ನು ತೆಗೆದುಹಾಕಿ ಆ ಸ್ಥಳದಲ್ಲ ರಸ್ತೆ ಮಾಡಲಾಗಿದೆ. ಸಾಸಲು ಗ್ರಾಮದ 
ಬಳಯಲ್ಲನ ನಿಲುವುಗಲ್ಲುಗಳನ್ನು ಒಡೆದು ಹಾಕಲಾಗಿದೆ. ಕ್ರಿ.ಶ.೫ನೇ ಶತಮಾನದಿಂದ ೧೮ ನೇ 
ಶತಮಾನದ ವರೆಗೆ ಜಲ್ಲೆಯೂ ಒಂದು ಘಟಕವಾಗಿರದೆ ಹಲವಾರು ಉಪ ಘಟಕಗಳಾಗಿ ಜಲ್ಲೆಯಲ್ಲ 
ಗಂಗ-೬೦೦೦, ಸಳ್ನೆ-೩೦೦, ಮಣ್ಣಿ-೩೦೦, ಕೆರೆಕುಂದ-೩೦೦, ಪುನ್ನಾಡು-೭೦ ಹಾಗೂ ಇನ್ನು 
ಹಲವಾರು ನಾಡುಗಳಲ್ಲಾ ಜಲ್ಲೆಯ ಪ್ರಾದೇಶಿಕ ವಿಭಾಗದ ವ್ಯಾಪ್ತಿಗೆ ಒಳಪಟ್ಟಿತ್ತು. ರಾಜಕೀಯ ವ್ಯವಸ್ಥೆಗೆ 
ಸಂಬಂಧಿಸಿದಂತೆ ಕರ್ನಾಟಕದ ಬಹುತೇಕ ಎಲ್ಲಾ ರಾಜವಂಶಗಳು ಜಲ್ಲೆಯಲ್ಲ ಆಳ್ವಕೆ ನಡೆಸಿದ್ದಾರೆ. 
ಗಂಗರು. ಚೋಳ, ನೊಳಂಬ. ಹೊಯ್ದಕ, ವಿಜಯನಗರ, ಮೈಸೂರು ಒಡೆಯರ್‌, ಕುಕ್ಷಲನಾಡಪ್ರಭು. 
ಹುಲುಕಡಿನಾಡು. ಆವತಿನಾಡು, ಯಲಹಂಕನಾಡು, ಸುಗಟೂರುಪ್ರಭುಗಕ ವಂಶಾವಳಯನ್ನು ಜಿಲ್ಲೆಗೆ 
ಅವರ ಕೊಡುಗೆಗಳ ವಿವರಗಳನ್ನು ಕಾಣಬಹುದು. ಅದು ಅಲ್ಲದೆ ಇತಿಹಾಸದ ಕಾಲದ ಉದ್ದಕ್ಕೂ 
ರಾಜಕೀಯ ಶಕ್ತಿಗಳ ಹೋರಾಟವನ್ನು ಮಾಡಿರುವ ಉದಾಹರಣಿಗಳವೆ. ಗಂಗ-ರಾಷ್ಟ್ರಕೂಟ, ಗಂಗ- 
ನೊಳಂಬರಿಗೆ ಕದನಗಳು ಇಲ್ಲೆ ಘಟಸಿದೆ. ಹೊಯ್ಸಳರು, ವಿಜಯನಗರ, ಮೈಸೂರು ಒಡೆಯರ 
ಸಾಮ್ರಾಜ್ಯಗಳ ಒಂದು ಭಾಗವೇ ಆಗಿದ ಜಲ್ಲೆಯನ್ನು ಜಬಜಾಪುರದ ಸುಲ್ದಾನರು. ಮರಾಠರು ತಮ್ಮ 
ತಮ್ಮ ರಾಜ್ಯಗಳ ವಿಸ್ತರಣೆಗಾಗಿ ದಾಳಯನ್ನು ಮಾಡಿದ್ದಾರೆ. ಆಳರಸರ ಜೊತೆಗೆ ಅಧಿಕ ಸಂಖ್ಯೆಯಲ್ಲ 
ಸಣ್ಣ - ಪುಟ್ಟ ಅರಸರು, ನಾಡಪ್ರಭುಗಳು ಜಲ್ಲೆಗೆ ಸಂಬಂಧಿಸಿದಂತೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲ ಸಾಕಷ್ಟು 
ಸಾಂಸ್ಕೃತಿಕ, ರಾಜಕೀಯ, ಸಾಮಾಜಕ ಕೊಡುಗೆಗಳನ್ನು ನೀಡಿದ್ದಾರೆ. ಹೋಯ್ದಕರ ಪರವಾಗಿ 
ದಣ್ಣಾಯಕರು ಪ್ರಧಾನಿಗಳು. ವಿಜಯನಗರ ಕಾಲದಲ್ಲ ಅಮರನಾಯಕ, ನಾಯಕರು, ಸಾಮಂತರು, 
ನಾಡಪ್ರಭುಗಳು. ಸ್ಥಳೀಯವಾಗಿ ಆಡಳತಗಳನ್ನು ನಿರ್ವಹಿಸಿದ್ದಾರೆ. ಗಂಗರ ಉಪರಾಜಧಾನಿ ಈ 
ಭಾಗದಲ್ಲ ಇದ್ದರೂ ಭವ್ಯವಾದ ಸ್ಕಾರಕಗಳ ಸಾಧ್ಯವಾಗದೆ ಇರುವುದಕ್ಕೆ ನಿರಂತರ ಯುದ್ದಗಳಂದಾಗಿ 


೪೯೬ 


ರಾಜಧಾನಿಯು ಯುದ್ದಕೇಂದ್ರವಾಗಿರ ಬಹುದು. ಈ ಯುದ್ದಗಳಂದಾಗಿ ಆರ್ಥಿಕವಾಗಿ ಸದೃಢರಾಗದೇ 
ಇರುವ ಕಾರಣದಿಂದ ಚಿಕ ಚಿಕ ಗುಡಿ-ದೇವಾಲಯಗಳನ್ನು ನಿರ್ಮಿಸಿರ ಬಹುದು. ಅಕ್ಕ-ತಂಗಿಯರ 
ಗುಡಿಯ ಮುಂಭಾಗದ ರಚನೆ ಅಪೂರ್ಣವಾಗಿದೆ. 


ಜಲ್ಲೆಯಲ್ಲ ಕೆಲವೊಂದು ಕಡೆ ಶಾಸನಗಳದ್ದು. ದೇವಾಲಯಗಳು ಶಿಥಿಲ ಅಥವಾ 
ಇಲ್ಲದಂತಾಗಿದೆ. ದಡಿಗನು ನಿರ್ಮಿಸಿದ ದಡಿಗೇಶ್ವರ ದೇವಾಲಯವು ಈಗ ಉಳದು ಬಂದಿಲ್ಲ, 
ಮಣ್ಣೆಯಲ್ಲ ಶ್ರೀವಿಜಯನು ನಿರ್ಮಿಸಿದ ಜನಾಲಯ ಪಾಳುಬದ್ದು ದನ-ಕರುಗಳ ವಾಸಸ್ಥಾನವಾಗಿದೆ. 
ದೊಡ್ಡಹುಲ್ಲೂರಿನ ಸೋಮೇಶ್ವರ ಇತ್ಯಾದಿಯಾದ. ಒಂದು ಕಾಲದಲ್ಲ ತುಂಬಾ ಪೂಜೆ ಪುನಸ್ಥಾರಗಳು 
ನಡೆಯುತ್ತಿದ್ದ ದೇವಾಲಯಗಳು ಇಂದು ಶಿಥಿಲ ವ್ಯವಸ್ಥೆಯಲ್ಲದೆ. ಇದ್ದಕ್ಕೆ ಯಾರು ಹೊಣಿ ಎಂಬುದೆ 
ಯಕ್ಷ ಪಶ್ನೆ ಕಾಡುತ್ತಿದೆ. 


ಮತ್ತೆ ಕೆಲವೊಂದು ಕಡೆ ದೇವಾಲಯಗಳದ್ದು ಶಾಸನಗಳರುವುದಿಲ್ಲ. ಇದರಿಂದಾಗಿ 
ದೇವಾಲಯದ ಕಾಲವನ್ನು ನಿಖರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಬಲ್ಪನಕೋಟಿಯಲ್ಲನ ಅಂ೦ಗಪ್ಪನ 
ಗುಡಿ, ಬಾಣವಾಡಿಯ ಮುಕ್ಕಣ್ಣೇಶ್ವರ, ಕಿತ್ತನಹಳ್ಳಯ ಸೋಮೇಶ್ವರ, ವೆಂಕಟೀಶ್ರರ (ಊರು ಬೇಚಿರಾಖ್‌ 
ಆಗಿದೆ), ಇಸ್ತೂರಿನ ನಿಲಕ೦ಠೇಶ್ವರ, ದೊಡ್ಡಬಳ್ಳಾಪುರದ ಆದಿನಾಥಸ್ತಾಮಿ. ಅಣ್ಣೇಶ್ವರದ 
ವೇಣುಗೋಪಾಲ, ನಲ್ಲೂರಿನ ವೇಣುಗೋಪಾಲ ದೇವಾಲಯಗಳು ಹೀಗೆ ಪಾಳುಜಬದ್ಧ ದೇವಾಲಯಕ್ಕೆ 
ಸಂಬಂಧಿಸಿದಂತೆ ಚೋಳರು ಒಂದು ರಾತ್ರಿಯಲ್ಲ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು 
ಅದು ಸಾಧ್ಯವಾಗದೇ ಇರುವುದರಿಂದ ಅಥಕ್ಷೆ ನಿಂತು ಹೋಗಿ ಪಾಳುಜದ್ದಿದೆ ಎಂಬ ಕಥೆಗಳು 
ಜಾರಿಯಲ್ಪ್ಲದೆ. ಗಂಗರ ಹಲವು ದೇವಾಲಯಗಳಲ್ಪ ಭೈರವ, ಸೂರ್ಯ, ಚಾಮುಂಡೇಶ್ವರಿ, 
ಸಪ್ತಮಾತೃಕೆಯರ ಶಿಲ್ಪಗಳನ್ನು ಕಾಣಬಹುದು. ಹಾಗೆಯೇ ಹಲವು ಕಡೆ ದೇವಾಲಯಗಳು 
ಜೀರ್ಣೋದ್ದಾರವಾಗಿದ್ದು ಮೂಲ ಮೂರ್ತಿ ಶಿಲ್ಪಗಳನ್ನು ಉಳಸಿಕೊಂಡಿರುವುಇದನ್ನು ಐಗಂಡಪುರ, 
ತೋಟಗೆರೆ, ಚಿಕ್ಕಜಾಲ. ಕೊಂಡ್ರಹಳ್ಳ. ಜ್ಯೋತಿಶ್ಯರ ದೇವಾಲಯಗಳಕಲ್ಲ ಕಾಣಬಹುದು. 


ನಗರೀಕರಣದಿಂದ ಪ್ರಾಚೀನವಾದ ಸ್ಕಾರಕಗಳು ತಮ್ಮ ಅಸ್ತಿತ್ತವನ್ನು ಉಳಸಿಕೊಳ್ಳಲಾಗದ 
ಸ್ಥಿತಿಯನ್ನು ತಲುಪಿದೆ. ಹಳೆ ನೀರು ಹೋಗಿ ಹೊಸ ನೀರು ಬರುವ ಹಾಗೆ ಗಂಡರಾಜಪುರ, 
ಗಂಗವಾರಗಳಲ್ಲ ತಮಗೆ ಅನುಕೂಲವಾಗುವ ರೀತಿಯಲ್ಲ ಮೂಲ ಪ್ರರೂಪಕ್ಷೆ ಹಾನಿಯಾಗದಂತೆ 
ನವೀಕರಣ ಮಾಡಲಾಗಿದೆ. ಈ ರೀತಿಯಲ್ಲ ನವೀಕರಣ ಮಾಡಿದರೆ ನಮ್ಮ ಹಳೆಯ ದೇವಾಲಯಗಳನ್ನು 
ಮತ್ತೊಮ್ಮೆ ಕಾಣಬಹುದು. ಆದರೆ ವಾಸ್ತವವಾಗಿ ಹೊಸ ಶೈಅಯ ದೇವಾಲಯಗಳನ್ನು ನಿರ್ಮಾಣ 


೪೯೭ 


ಮಾಡುತ್ತಿದ್ದಾರೆ. ಪಂಚನಾರಾಯಣ ಕ್ಷೇತ್ರಗಕಲ್ಲ ಜಲ್ಲೆಯ ಒಂದು ನಾರಾಯಣ ದಾವಾಲಯವು ಸೇರಿದೆ. 
ಗದುಗಿನ ವೀರನಾರಾಯಣ. ಕೈವಾರದ ಅಮರನಾರಾಯಣ. ಯಲ್ಲೋಡಿಯ ಆದಿನಾರಾಯಣ. 
ಸತ್ಯಪುರ ಲಕ್ಷಿನಾರಾಯಣ ಮತ್ತು ಹೊಸಕೋಟಿ ತಾಲ್ಲೂಕಿನ ಬೂದಿಗೆರೆ ದೇಶನಾರಾಯಣ 
ಎಂಬುದಾಗಿ, ಈ ನಾರಾಯಣ ದೇವಾಲಯಗಳನ್ನು ಸಪ್ತ ಖಯಷಿಗಳಂದ ಸ್ಥಾಪಿಸಲ್ಪಲ್ಪದೆಯೆ೦ಬ 
ಪ್ರತೀತಿಯಬುರುವ ಪುರಾತನವಾದ ದೇಶನಾರಾಯಣ ದೇವಾಲಯದಲ್ಲ ನಿತ್ಯಪೂಜೆ, ವಿಶೇಷ 
ಪೂಜೆಗಳೋಂದಿಗೆ, ಫಾಲ್ಲುಣ ಶುದ್ಧ ಹುಣ್ಣಿಮೆಯಂದು, ಬಹ್ನ ರಥೋತ್ಸವ ನಡೆಯುತ್ತದೆ. ಅದೇ 
ಸಂದರ್ಭದಲ್ಲ ಕರಗ ನಡೆಯುತ್ತದೆ. 


ಕ್ರಿ.ಶ.೧೦೬೦ ರಲ್ಲ ಪುರುಷರಂತೆ ವೀರ ಮಹಿಳೆಯೊಬ್ಬಳು ಕಳ್ಳರೊಡನೆ ಹೋರಾಡಿ ಪಶುಗಳನ್ನು 


Ru 


ರಕ್ಷಿಸಿ ಪ್ರಾಣಬಟ್ಟ ಅಪರೂಪದ ವೀರಗಲ್ಲು ಹೊಸಕೋಟಿ ತಾಲ್ಲೂಕಿನಲ್ಲ ದೊರೆತಿದೆ. ಇದು ಒಂದು 


ರೀತಿಯಲ್ಲ ರೈತರ ನಿತ್ಯವಲಂಭಯಾದ ಪಶುಗಳನ್ನು ರಕ್ಷಿಸಿದ ಲಕ್ಷ್ಯ್ಮಮ ಗಾವುಂಡಿಯ ಧೈರ್ಯ 
ಸಾಹಸವೂ ಹನ್ನೊಂದನೇ ಶತಮಾನದ ಸ್ಲೀಯರ ಸ್ಥಾನಮಾನವನ್ನು ನೆನಪಿಸುವಂತೆ ಮಾಡುತ್ತದೆ. 


ಸಮಾಜದ ಸಂಪೂರ್ಣ ಚಿತ್ರಣ ದೊರೆಯುವುದು ಆ ಸಮಾಜದ ಆಚಾರ ವಿಚಾರ ಧಾರ್ಮಿಕ 
ನಂಜಕೆಗಳ೦ದ, ಬೌದ್ದ. ಜೈನ, ಶೈವ, ವೈಷ್ಣವ, ವೀರಶೈವ ಧರ್ಮಗಳನ್ನು ಆಯಾ ಕಾಲದಲ್ಲ ಆಳರಸರು 
ಪೋಷಿಸುತ್ತಾ ಹಲವಾರು ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಸೂರ್ಯದೇವಾಲಯವೆಂದರೆ 
ಒರಿಸ್ಲಾದ ಕೋನಾರ್ಕ್‌ ನೆನಪಿಗೆ ಬರುತ್ತದೆ. ಆದರೆ ನಮ್ಮ ಜಲ್ಲೆಯಲ್ಲ ೮೯ನೇ ಶತಮಾನದ ಕಾಲಕ್ಕೆ 
ಮಣ್ಣೆಯಲ್ಲ ಮಾರಸಿಂಹನ ಆಜ್ವಕೆಯ ಸಮಯದಲ್ಲ ನಿರ್ಮಾಣ ಮಾಡಲಾಗಿರುವುದರ ಬಗ್ಗೆ ಶಾಸನವಿದೆ. 
ಗಂಗರು ಕಾತ್ಕಾಯನಿ ಭಕ್ತರೆಂದು ಹೇಆಕೊಂಡಿದ್ದಾರೆ. ವಿಜಯನಗರ ಕಾಲದಲ್ಲ ಅರಸರು ಮತ್ತು ಅವರ 
ಅಧಿಕಾರಿಗಳು ವೈಷ್ಣವ ದೇವಾಲಯಗಳ ನಿರ್ಮಾಣ, ದೇವಾಲಯದ ಮುಂದೆ ದೀಪದ / ಗರುಡದ 
ಕಂಬಗಳನ್ನು ನಿರ್ಮಿಸುತ್ತಿದ್ದರು. 


ಜಲ್ಲೆಯಲ್ಲ ಹಲವಾರು ರೀತಿಯ ಸ್ಕಾರಕಶಿಲೆಗಳಾದ ವೀರಗಲ್ಲುಗಳು. ಮಾಸ್ತಿಗಲ್ಲುಗಳು. 
ಆತ್ಮಬಅದಾನಗಳು ದೊರೆತಿದ್ದು, ಕೆಲವು ಗ್ರಾಮಗಕಲ್ಲ ವೀರಗಲ್ಲು. ಮಾಸ್ತಿಕಲ್ಲು. ಶಾಸನಗಳಗೆ 
ಗುಡಿಗಳನ್ನು ಕಟ್ಟ ಅಥವಾ ಹಾಗೆ ಪೂಜೆ ಮಾಡುತ್ತಿರುವುದನ್ನು ಸಹ ಕಾಣಬಹುದು. ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಅಂಗಾಪುರ ಗ್ರಾಮದ ತೋಪಿನಲ್ಲ ಲಕ್ಷಿ ದೇವಸ್ಥಾನ ಎಂದು ಕರೆಯುವ ದೇವಸ್ಥಾನದಲ್ಲ 
ದೇವತಾ ಮೂರ್ತಿ ಎಂದು ಬುಕ್ಕರಾಯನ ಕಾಲದ ಶಾಸನವನ್ನು ಪೂಜೆಯನ್ನು ಮಾಡುತ್ತಿದ್ದರೆ ಇದಕ್ಕೆ 
ಗರ್ಭಗುಡಿ ಮತ್ತು ಅಂಕಣವನ್ನು ನಿರ್ಮಿಸಿದ್ದಾರೆ. 


೪೯೮ 


ನನ್ನ ಸಂಶೋಧನೆಯಿಂದ ಹೊಸದಾಗಿ ಕಂಡು ಕೊಡಂತಹ ಅಂಶಗಳೆಂದರೆ ಮಣ್ಣೆಯಲ್ಲನ 
ಕಪಿಲೇಶ್ವರ ದೇವಾಲಯದ ಮುಂಭಾಗದಲ್ಲನ ದ್ವಾರಪಾಲಕರು ಸುಮಾರು ೫ ಅಡಿ ಎತ್ತರವನ್ನು 
ಹೊಂದಿರುವುದನ್ನು ಕಾಣಬಹುದು. ಹಾಗೆಯೇ ಸೂಳೆಯರ ಗುಡಿಯ ಕಂಬಗಳ ಅಡಿಪಾಯಕೆ 
ಸುಮಾರು ೬ ಅಡಿ ಎತ್ತರದ ಕಲ್ಲನ್ನು ಬಳಸಿರುವುದನ್ನು ಕಾಣಬಹುದು. ಮನೆ ಅಥವಾ ಕಟ್ಟಡವು 
ಸದೃಡವಾಗಿ ನಿಲ್ಲಲು ಹೇಗೆ ಅಡಿಪಾಯವನ್ನು ನಿರ್ಮಾಣ ಮಾಡುವ ಹಾಗೆ ದೇವಾಲಯದ ಕಂಬಗಳನ್ನು 
ಸದೃಡವಾಗಿ ನಿಲ್ಲಲು ೪ ಅಡಿಯ ಅಡಿಪಾಯವನ್ನು ಮಾಡಿರುವುದರಿಂದಲೇ ಇಂದು ಈ ದೇವಾಲಯದ 
ಗೋಡೆಗಳು ಬದ್ದಿದ್ದರು. ಸಹ ಕಂಬದ ಸಹಾಯದಿಂದ ಮೇಲ್ಲಾವಣಿ ಇನ್ನು ಸುಸ್ಲಿಯಲ್ಲರುವುದು ಆ 
ಕಾಲದ ತಾಂತ್ರಿಕತೆಯನ್ನು ತೋರಿಸುತ್ತದೆ. 


ಅದು ಅಲ್ಲದೇ ಕ್ರಿ. ಶ€-೧೦ನೇ ಶತಮಾನದಲ್ಲ ಸ್ತ್ರೀಯರು ಬಳಸುತ್ತಿದ್ದ ಆಭರಣಗಳು ಮತ್ತು 
ವಸ್ತ್ರಗಳನ್ನು ಮಣ್ಣಿಯ ಕಪಿಲೇಶ್ವರ ದೇವಾಲಯದ ಗರ್ಭಗುಡಿಯ ಎಡಭಾಗದ ಗೋಡೆಗೆ 
ಹೊಂದಿಕೊಂಡಂತೆ ಇರುವ ಸ್ತ್ರೀ ಶಿಲ್ಲದಲ್ಲ ಮೊಲೆಕಟ್ಟು. ಕಂಚುಕವನ್ನು ಕಾಣಬಹುದು. ಅಕ್ಕತಂಗಿಯ 
ಗುಡಿಯು ಪಾಳು ಜದ್ದಿದ್ದು, ಗರ್ಭಗುಡಿ ಹೊರತು ಪಡಿಸಿದರೆ ಬೇರೆ ಭಾಗಗಳೂ ಉಳದಿಲ್ಲ. ಭತ್ತಿಯು 
೮.೫ ಅಡಿ ಇರುವುದರಿಂದ ಬಹುಶಃ ಗರ್ಭಗುಡಿಯ ಮೇಲ್ಸಾದಲ್ಲ ಎತ್ತರವಾದ ಶಿಖರವನ್ನು ನಿರ್ಮಿಸಲು 
ಈ ಭಿತ್ತಿಯ ಗಾತ್ರವನ್ನು ಹೆಚ್ಚಿಸಿದ್ದಾರೆ. 


ಒಟ್ದಾರೆಯಾಗಿ ಜಲ್ಲೆಗೆ ತನ್ನದೇ ಆದ ವೈಶಿಷ್ಟ್ಯ. ಸ್ರತಂತ್ರ ಇತಿಹಾಸ ಸಂಸ್ಥೃತಿಯನ್ನು ಹೊಂದಿದೆ. 
ಜಲ್ಲೆಗೆ ಸಂಬಂಧಿಸಿದಂತೆ ಹಲವಾರು ದೃಷ್ಟಿಗಳಲ್ಲ ಅಧ್ಯಯನ ಮಾಡಬಹುದು. ರಾಜರು ನೀಡುವ 
ಆಜ್ಞೆಗಳನ್ನು. ದಾನ ಧರ್ಮಗಳನ್ನು ಜನ ಸಾಮಾನ್ಯರಿಗೆ ತಿಆಸಲು ಸುಲಭವಾಗಿದ್ದ ಮಾಧ್ಯಮವೆಂದರೆ 
ಶಾಸನಗಳು ಇದನ್ನು ಜನರಿಗೆ ತಿಆಪಲು ಊರಿನ ಮುಂದೆ, ಮಧ್ಯಭಾಗದಲ್ಲ ದೇವಸ್ಥಾನದ ಬಳ, ಕೆರೆಯ 
ಕೋಡಿ. ತೂಬುಗಳ ಬಳ ನೆಡುತ್ತಿದ್ದರಿಂದ ಎಲ್ಲರಿಗೂ ತಿಆಯುತ್ತಿತ್ತು. ಕೆಲವು ಸಂದರ್ಭದಲ್ಲ ಡಂಗೂರ 
ಹೊಡೆಸುತ್ತಿದ್ದರೂ ಅದು ಜಾಸ್ತಿ ಹೊತ್ತು ಇರುತ್ತಿರಅಲ್ಲ. ಶಾಸನಗಳು ಹಲವಾರು ಶತಮಾನಗಳ 
ಕಾಲದವರೆಣೂ ಇರುತ್ತಿತ್ತು. ಆದರೆ ಹೋರ್ಚುಗೀಸರು ಕಾಗದವನ್ನು ಪರಿಚಯುಸಿದ ಮೇಲೆ 
ಶಿಲಾಶಾಸನಗಳ ಜಾಗದಲ್ಲ ಕೋರಿ ಕಾಗದ, ಬಟ್ಟೆ. ಚರ್ಮಗಳ ಬಳಕೆಗಳು ಪ್ರಾರಂಭವಾಲುತು. ಹಾಗೂ 
ಬರೆಯಲು ಇನ್ನೊಬ್ಬರಿಗೆ ನೀಡಲು ಸಹಾಯವಾಗುತಿತ್ತು. ಸಂಗ್ರಹಿಸಲು ಸುಲಭವಾದಧ್ದರಿಂದ 


ಕಾಲಕ್ರಮೇಣ ಕಾಗದದ ಬಳಕೆಯು ಹೆಚ್ಚಾಗಿ ಶಾಸನಗಳ ಬಳಕೆ ನಿಂತು ಹೋಯುತು ಎನ್ನಬಹುದು. 


೪೯೯ 


ಅನುಬಂಧ - ೧ 
ಕ್ಷೇತ್ರ ಕಾರ್ಯದಲ್ಲಿ ಪತ್ತೆಹಚ್ಚಲಾಗಿರುವ ಶಾಸನಗಳು 

ಕ್ಷೇತ್ರ ಕಾರ್ಯಕ್ಕಾಗಿ ಗಾಮಗಳಿಗೆ ಬೇಟಿ ನೀಡಿದ್ದಾಗ ಕೆಲವು ಗ್ರಾಮಗಳಲ್ಲಿನ ಜನರು 
ಪೀತಿಯಿಂದ ಸಹಕರಿಸಿದರೆ ಮತ್ತೆ ಕೆಲವರು ಹೊಡೆಯುವ ಹಂತಕ್ಕೆ ಬಂದಿದ್ದಾರೆ. ಜೊತೆಗೆ 
ಬೈಗುಳಗಳನ್ನು ಕೇಳಿರೊ ಅನುಭವ ಆಗಿದೆ. ಯಾಕೆ ಇಂತಹ ವೈರುಧ್ಯಗಳನ್ನು ಕಾಣುತ್ತೇವೆ ಎಂದರೆ 
ಜಿಲ್ಲೆಯಲ್ಲಿ ಬಹುಪಾಲು ನಿಧಿಗಳ ಮತ್ತು ಸಂಪತ್ತಿನ ಆಸೆಗಾಗಿ ಪ್ರಾಚೀನವಾದ ಶಿಲಾ ಸ್ಮಾರಕಗಳನ್ನು 
ಕಳ್ಳರು ನಾಶ ಪಡಿಸುತ್ತಿರುವುದು ಹೆಚ್ಚಾಗಿ ನಡೆಯುತ್ತಿದೆ. 

ಪ್ರಾಚೀನ ಪರಂಪರೆಯನ್ನು ಉಳಿಸುವ ಜವಾಬ್ದಾರಿ ಹೊತ್ತಿರುವ ಸ್ಥಳೀಯರಿಂದ ಹಿಡಿದು 
ಇಲಾಖೆಯವರೆಗಿನ ಬೇಜವಾಬ್ದಾರಿತನದಿಂದ ಇಂದು ನಾವು ಅಮೂಲ್ಯವಾದ ಪ್ರಾಚೀನ ಶಿಲ್ಪ, 
ಶಾಸನ, ಸ್ಮಾರಕಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಸ್ಮಾರಕಕಲ್ಲುಗಳನ್ನು ಮನೆ ಕಟ್ಟುವ ಸಂದರ್ಭದಲ್ಲಿ 
ತಳಪಾದಿ ಕಲ್ಲುಗಳಾಗಿ, ಬಟ್ಟೆ ಹೊಗೆಯುವ ಕಲ್ಲುಗಳಾಗಿ, ದನದ ಕೊಟ್ಟಿಗೆಗೆ, ಮನೆಯ ಹೋಡೆಗಳಿಗೆ 
ಅಥವಾ ಬೇರಾವುದಾದರೂ ಕೆಲಸಕ್ಕೆ ಕಲ್ಲುಗಳು ಬೇಕಿದ್ದರೆ ಇವುಗಳನ್ನೇ ಹೊಡೆದು ಹಾಕಿಕೊಳ್ಳುವುದು 
ಒಂದು ಕಡೆಯಾದರೆ ಜೀರ್ಣೋದ್ದಾರದ ಹೆಸರಿನಲ್ಲಿ ಪ್ರಾಚೀನವಾದ ದೇವಾಲಯಗಳ ಕಲ್ಲುಗಳನ್ನು 
ತಿಪ್ಪೆಗೆ ಎಸೆದು ಹೊಸ ಕಲ್ಲುಗಳಲ್ಲಿ ಜೀರ್ಣೋದ್ದಾರ ಮಾಡುವುದೂ ಸಹ ನಡೆಯುತ್ತಿದೆ. ಹೀಗೆ ಹತ್ತು 
ಹಲವು ಕಾರಣಗಳಿಂದಾಗಿ ಪ್ರಾಚೀನ ಸಂಪತ್ತನ್ನು ಇಂದು ನಾವು ಕಳೆದುಕೊಳ್ಳುತ್ತೇವೆ. ಕೆಲವೊಂದು 
ಕಡೆ ಮೂಢನಂಬಿಗಳಿಂದ ಶಾಸನಗಳು ಸುರಕ್ಷಿತವಾಗಿದೆ ಎನ್ನಬಹುದು. 


ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ಎಪಿಗ್ರಾಫಿಯಾ ಕರ್ನಾಟಿಕ ಸಂಪುಟ ೦೯ ಮತ್ತು 
ಅನುಬಂಧ ಹಾಗೂ ಮೈಸೂರು ಆರ್ಕಿಯಾಲಜಿ ವಾರ್ಷಿಕ ವರದಿಗಳಲ್ಲಿ ಅಥವಾ ಬೇರೆ ಯಾವುದೇ 
ಸಂಶೋಧನಾ ಕೃತಿಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಪ್ರಕಟವಾಗಿರದ ಹೊಸ ಶಾಸನಗಳಲ್ಲಿ ಸುಮಾರು 


೧೭ ವೀರಗಲ್ಲು ಶಾಸನಗಳು ಮತ್ತು ೧೯ ಶಿಲಾಶಾಸನಗಳನ್ನು ಸುಮಾರು ೦೦ಕ್ಕೂ ಹೆಚ್ಚು ಹೊಸ 


ಶಿಲ ವೀರಗಲ್ಲುಗಳು, ವೀರಮಾಸಿಕಲ್ಲುಗಳು, ಆತ್ಮಬಲಿದಾನ, ಬೇಟೆವೀರಗಲ್ಲುಗಳನು 


FE) 
್ಸಿ ಪತ್ತೆ 


ಹಚಲಾಗಿದೆ. 


ಚ 


ದುಗ್ಗಮಾರನ ಆಳ್ಗಿಕೆಯಲ್ಲಿ ಅಜ್ಜವರ್ಮನು ಕಾಸರೂರಿಗೆ ಮುತ್ತಿ ಅದನ್ನು ನಾಶ ಮಾಡಿದನು 
ಎಂದು ಕ್ರಿಶ.೭೮೦ ರ ಗಂಗವಾರದ ಶಾಸನದಲ್ಲಿ ಕಾಣಬಹುದು. ಈ ಗಂಗವಾರದಿಂದ ೩೮ ಕಿ.ಮೀ. 


೫೦೦ 


ದೂರದಲ್ಲಿ ಅಜ್ಜವಾರ ಎಂಬ ಗ್ರಾಮವಿದ್ದು ಈ ಗ್ರಾಮದ ಸುತ್ತಮುತ್ತ ಸುಮಾರು ೧೦-೧೫ 
ದೂರದಲ್ಲಿ ಅಜ್ಜವರ್ಮನ ಯಾವ ಶಾಸನಗಳು ದೊರೆತಿರಲಿಲ್ಲ ಆದರೆ ಈ ಗ್ರಾಮದ ಹೆಸರನ್ನ 
ಗಮನಿಸಿದಾಗೆಲ್ಲಾ ಗಂಗವಾರ ಶಾಸನದಲ್ಲಿ ಉಲ್ಲೇಖವಾಗಿರುವ ಅಜ್ಜವರ್ಮನ ಹೆಸರಲ್ಲಿ 
ನಿರ್ಮಾಣವಾಗಿ ಬಹುದಾ? ಎಂಬ ಅನುಮಾನ ಕಾಡುತ್ತಿತ್ತು ಇದಕ್ಕೆ ಅಜ್ಜವರ್ಮ ಗ್ರಾಮದಿಂದ ೩ 
ಕಿ.ಮೀ. ದೂರದಲ್ಲಿನ ಮನ್ನಾರ್‌ಪುರ ಎಂಬ ಗಾಮದಲ್ಲಿ ಹುಣಸೆಮರಗಳ ಕೆಳಗೆ ಅಜ್ಜವರ್ಮ 
ಎಂಬುವನ ಆಡಳಿತಕ್ಕೆ ಒಳಪಟ್ಟ ಮಾಹಿತಿ ಸಿಕ್ಕಿರುವ ವೀರಗಲ್ಲನ್ನು ಶೋಧಿಸಲಾಯಿತ್ತು ಇದರಿಂದಾಗಿ 
ನನ್ನ ಅನುಮಾನ ನಿಜವಾಯಿತ್ತು. "ಅಜ್ಜವರ್ಮ'ನ ನೆನಪಿಗಾಗಿ ಅಥವಾ "ಅಜ್ಜವರ್ಮ'ನೇ ಈ 
ಗ್ರಾಮವನ್ನು ಸ್ಥಾಪಸಿರಬಹುದು ಎಂದು ತಿಳಿಯಬಹುದಾಗಿದೆ. ಜೊತೆಗೆ ದುಗ್ಗಮಾರನ ಅಧಿನದಲ್ಲಿದ್ದ 
ಅಜ್ಜವರ್ಮನನ್ನು ಈ ಶಾಸನದಲ್ಲಿ "ಅಜ್ಜವರ್ಮರಸ' ಎಂದು ಉಲ್ಲೇಖಿಸುತ್ತದೆ. ಬಹುಶಃ ಈ 
ವೇಳೇಗಾಗಲೆ ದುಗ್ಗಮಾರ ಮರಣಿಸಿರಬಹುದು ಇದರಿಂದಾಗಿ ದುಗ್ಗಮಾರನ ಪ್ರದೇಶಗಳಿಗೆಲ್ಲ 


ಅಜ್ಜವರ್ಮನು ಅರಸನಾಗಿರಬೇಕು? ಈ ಶಾಸನದ (ಚಿತ್ರ ಸಂಖ್ಯೆ-೮ಜ) ಇದರ ಪಾಠವೆಂದರೆ 


. ಸ್ಪಸಿಶ್ರೀ ಅಜ್ಜವರ್ಮರಸ ಊರಾ[ಳೆ] ಮ 
. ರಕುರ ಮಡಾಪಮ್‌ 

ವಣ್ಣು ಮಜ್ಜಲ 

. ಸತ್ತೊ ಗಜ್ಜ[ವ]ಟಿಕ 

. ಕಣ್ಣುಕ ವೆದೆ ಕನಿ 

. ನೆತ್ತಪಟ್ಟಿ ಕೊಟಾ[೦]) ? 

. ಅದನಟಿವೊನ್‌ 

ಪಣ್ಣು ಮಹಾ 


% A pe 8 CP bb D 


| ಪಾತಕನಕ್ಕುಮ್‌. 


ಸಾರಾಂಶ :- ಅಜ್ಜವರ್ಮರಸ ಊರಳಿವಿನಲ್ಲಿ ಮರಕುರ ಮಡಪ ಎನ್ನುವವನು ವಿಣ್ಣುಮಂಗಲದಲ್ಲಿ 
ಸತ್ತ. ಅವನಿಗೆ ಗಂಗವಟಿಕದಲ್ಲಿ ಕಣ್ಣುಗ ಗದ್ದೆ ಕಳನಿ ನೆತ್ತರಕೊಡಿಗೆ ಕೊಟ್ಟರು. ಇದನ್ನಳಿಯುವವನು 
ಪಂಚ ಮಹಾ ಪಾತಕಕ್ಕೆ ಗುರಿಯಾಗುವನು. ಈ ಶಾಸನದ ಭಾಷೆ ಹಾಗೂ ಲಿಪಿಯ ಆಧಾರದ 
ಮೇಲೆ ಬಹುಶಃ ಸುಮಾರು ಎಂಟು-ಒಂಭತ್ತನೇ ಶತಮಾನಕ್ಕೆ ಸೇರಿಸಬಹುದೆಂದು ಊಹಿಸಬಹುದು. 


೫೦೧ 


ಶಾಸನದ ವೀರನಿಗೆ ಹೊಟ್ಟೆ ಭಾಗಕ್ಕೆ ಮತ್ತು ಎದೆ ಭಾಗಕ್ಕೆ ಎರಡು ಬಾಣ ಚುಚ್ಚಿದ್ದು ಒಂದು ಕೈಯಲ್ಲಿ 
ಬಿಲ್ಲನ್ನು ಮತ್ತೊಂದು ಕೈಯಲ್ಲಿ ಚಿಕ್ಕ ಕತ್ತಿಯನ್ನು ಹಿಡಿದಿದ್ದಾನೆ. ಈ ಶಾಸನ ಶಿಲ್ಪವನ್ನು ಕೆತ್ತಿರುವ ಶಿಲ್ಪಿ 
ಬಹುಶಃ ನುರಿತ ಶಿಲ್ಪಿ ಅಲ್ಲ ಆದರೆ ಉತ್ತಮ ರಚನೆಕಾರ ಎಂಬುದು ಶಾಸನದ ಶಿಲ್ಪ ಮತ್ತು 
ಲಿಪಿಯಿಂದ ಗೊತ್ತಾಗುತ್ತದೆ. (ಈ ಶಾಸನವನ್ನು ನಾನು, ವಿಜಯಕುಮಾರ್‌.ಎಸ್‌. ರವರೊಂದಿಗೆ ಸೇರಿ 
ಶೋಧಿಸಲಾಯಿತ್ತು. ಶಾಸನ ಪಾಠವನ್ನ ಪ್ರೋ.ಕೆ.ಆರ್‌.ನರಸಿಂಹನ್‌ ಸಾರ್‌ ರವರು ಸಿದ್ದ ಮಾಡಿ 


ಕೊಟಿದಾರೆ.) 
ಊಟ 


ಈ ಶಾಸನದ ಪಕ್ಕದಲ್ಲಿರುವ ಇನ್ನೊಂದು ಶಿಲಾಶಾಸನ ನೊಳಂಬರ ಮತ್ತು ಚೋಳರ 
ಸಂಮ್ಮಿಲನಕ್ಕೆ ಸಾಕ್ಷಿಯಾದ ಈ ಶಾಸನದಲ್ಲಿ ಒಟ್ಟು ೧೪ ಸಾಲುಗಳಿದ್ದು ಶಾಸನದ ಮುಂದೆ 
ಹುಣಸೆಮರ ಬೆಳೆದಿರುವುದರಿಂದ (ಚಿತ್ರ ಸಂಖ್ಯೆ-೮೬) ಶಾಸನ ಓದಲು ಸ್ಪಲ್ಪ ಕಷ್ಟಕರವಾಗಿದೆ. ಆದರೂ 


ಶಾಸನದ ಕೆಲವು ಸಾಲುಗಳು :- 


1 


( 


ಸಮಧಿಗತ ಪಂಚ ಮಹಾಶಬ್ದ ಪ 
ಲ್ಲವಾನ್ಹಯ ಶ್ರೀ ಪೃಥ್ಧೀ ರಾಜ್ಯ. . ಪಲ್ಲ 

ವ ಕೊಲ ತಿಲಕ [ಮೇ]ಕ ವಾಕ್ಯ ಕಂ . [ಜಿ]? 

. ಪುರವರಾಧೀಶ್ವರ ಶ್ರೀಮನ್‌ ನೊಲಂಬಾಧಿರಾಜ . . 
ಛನ ಮಗ ದಾಟ್‌ . . ಹುಲಿನಾಡೊಳಗಣ 

ಸರಯ ಬೀಡಿನಲಿ ಕ ಸಕ ವರಿಷ ೯[೨] ೯ನೆಯ 
ಫಪ್ಲವಂಗ ಸಂವತ್ಸರದ ಕಾತ್ರಿಕ ಮಾಸದ ಬಹುಳ ನ 


. ವಮಿ ಬುದವಾರ ದೊಲನ . ು.... 


WS PD 


. ತೆ... ನಾಯಕ ಮಾನವಮಾ (ಮುಂದೆ ಅಸ್ಪಷ್ಟವಾಗಿದೆ) 

ಸಾರಾಂಶ :- ಈ ಶಾಸನ ಸಕ ವರುಷ ೯1೨1 ಅಥವಾ ೯[೭]೯ ಎಂಬುದು ಸ್ಪಷ್ಟವಾಗಿ 
ತಿಳಿಯದಾಗಿದೆ. ಭಾಷೆ ಹಳಗನ್ನಡ ಭಾಷೆಯಾಗಿದ್ದು ಲಿಪಿಯೂ ಹಳಗನ್ನಡ ಲಿಪಿಯಾಗಿದೆ. 
ಪಲ್ಲವರಸರ ಬಿರುದುಗಳನ್ನು ಕಾಣಬಹುದು. ನೊಳಂಬಾಧಿರಾಜನ ಮಗನ ಆಳಿಕೆಯಲ್ಲಿ ದಾನ 
ನೀಡಿರುವ ಉಲ್ಲೇಖವಿದೆ. 


೫೦೨ 


ಮುತ್ತೂರು ಎಂಬ ಗ್ರಾಮದಲ್ಲಿಯೂ ನೊಳಂಬನ ಕಾಲದ ವೀರಗಲ್ಲು ಒಂದು ಸಿಕ್ಕಿದ್ದು 
ಕೇವಲ ಮೇಲಾಗದಲ್ಲಿ ಶಾಸನದ ನಾಲ್ಕು ಸಾಲುಗಳು (ಚಿತ್ರ ಸಂಖ್ಯೆ-೮೭) ಕಾಣುತ್ತಿದ್ದು ಉಳಿದ 
ವೀರಗಲ್ಲು ಪೂರ್ತಿಯಾಗಿ ಮಣ್ಣಲ್ಲಿ ಮುಚ್ಚಿಹೋಗಿದೆ. ಈ ನಾಲ್ಕು ಸಾಲಿನ ಶಾಸನದ ಪಾಠವೂ 
ಅಸ್ಪಷ್ಟವಾಗಿದ್ದು ಅದು ಹೀಗಿದೆ. 
(3, 
2 
೩. 
೪, ಬಾಧಿರಾಜ ಪೃಥವಿರಾಜ್ಯಂಗೆಯ ಸಿ... (ಮುಂದೆ ಕಾಣಿಸುತ್ತಿಲ್ಲ) 
ನೊಳಂಬರ ಕಾಲದ ಈ ಶಾಸನದಲ್ಲಿ ಹಳಗನ್ನಡ ಅಕ್ಷರಗಳ ಬಳಕೆಯಾಗಿದ್ದು, ಶಾಸನ 


ತೃಟಿತವಾಗಿರುವುದರಿಂದ ಕಾಲವನ್ನು ನಿರ್ಧರಿಸುವುದು ಕಷ್ಟಸಾಧ್ಯವಾಗಿದೆ. (ಈ ಶಾಸನವನ್ನ ನಾನು 
ಮತ್ತು ವಿಜಯಕುಮಾರ್‌.ಎಸ್‌.ರವರೊಂದಿಗೆ ಶೋಧಿಸಲಾಗಿದೆ.) 


ಮಲ್ಲಿಶೆಟ್ಟಿಪುರದಲ್ಲಿ ವಿಜಯನಗರ ಕಾಲದ ಸುಮಾರು ಹ ಅಡಿ ಎತ್ತರವಿರುವ ವಿಜಯನಗರ 
ಕಾಲದ ಶಾಸನ ೮ ಸಾಲನ್ನು ಹೊಂದಿದ್ದು, ಕ್ರಿಶ೧೫೮೪ಕ್ಕೆ ಸರಿಹೊಂದುತ್ತದೆ. ಶಾಸನದ 
ಮೇಲ್ಲಾಗದಲ್ಲಿ ಸೂರ್ಯ ಚಂದ್ರ ಮಧ್ಯದಲ್ಲಿ ಶಂಖ ಚಕ್ರವನ್ನು ಬಿಡಿಸಲಾಗಿದೆ. ಕನ್ನಡ 
ಲಿಪಿಯಾದರೂ ತೆಲುಗು ಭಾಷೆಯನ್ನು (ಚಿತ್ರ ಸಂಖ್ಯೆ-೮೮) ಈ ಶಾಸನ ಒಳಗೊಂಡಿದೆ. ಶಾಸನದ 
ಪಾಠ 
. ಸಸಿಶ್ರೀ ವಿಜಯಾದ್ದು 
ದಯ ಶಾಲಿವಾಹನ ಶ 
ಕ ವರ್ಷಂಬುಲು ೧೫೦೬ ಆಗು ನೇಟಿ ಸ್ವಭಾನು ಸ 
. ೦ವತ್ನರ ಪಾಲ್ಗುಣ ಬ ೨ ಲು ಶ್ರೀಮತು ಸ್ಪಸ್ತಿ ಚಿನ್ನಪ ನಾ 
ಯನಿ ಕ್ರಿಷ್ಠಪಗಾರು ತಿನಲ ರೆಂಟಿ ತಿರುಮಲ 
ಯಕು ಆಲಂಬಗಿರಿ ವೆಂಕಟಾದಿಕಿ ಪುಣ 


$ 
೦ಗಾನೋ ರಾ[ಗಿ] ಚಜೆನು ಭಾಗವತ ಮಾನ್ಯ ದಾರ 


TO 


ಡಿಸಿಮಿ. 


ಜಹ೦೩ 


ಸಾರಂಶ :- ಶಾಲಿವಾಹನ ಶಕ ೧೫೦೬ (೧೫೮೪) ರ ಸ್ವಭಾನು ಸಂವತ್ಸರದ ಫಾಲ್ಲುಣ 
ಬಹುಳ ದ್ವಿತೀಯದಲ್ಲಿ ಚಿನ್ನಪ್ಪನಾಯಕನ [ಮಗ] ಕೃಷ್ಣಪ್ಪನು ತಿನಲರೆಂಟಿ ತಿರುಮಲಯ್ಯನವರಿಗೆ 
ಆಲಂಬಗಿರಿ ವೆಂಕಟಾದಿಗೆ (ವೆಂಕಟೇಶ್ವರಸ್ವಾಮಿ - ತಿರುವೆಂಗಳನಾಥ) ಪುಣ್ಯವಾಗಲೆಂದು ರಾಗಿ 
ಹೊಲವನ್ನು ಭಾಗವತ ಮಾನ್ಯವಾಗಿ ನೀಡುತ್ತಿದ್ದೇವೆ ಎಂಬುದಾಗಿದೆ. ಈ ಶಾಸನದಲ್ಲಿ ಹೇಳಲಾಗಿರುವ 
ಆಲಂಬಗಿರಿಯು ಸಮೀಪದಲ್ಲಿನ ಐತಿಹಾಸಿಕ ಪುಣ್ಯಕ್ಷೇತ್ರವಾಗಿದ್ದು, ಈ ಕ್ಷೇತದ ದೇವರಿಗೆ 
ಕೃಷ್ಣದೇವರಾಯ, ಅಚ್ಯುತರಾಯ, ಮರಾಠವಂಶದ ಸಾಂಭಾಜಿಯ ಆಡಳಿತದಲ್ಲೂ ದೇವರ 
ಸೇವೆಗಳಿಗೆ ದಾನ ದತ್ತಿಗಳನ್ನು ನೀಡಿದ್ದಾರೆ. ಶಾಸನದಲ್ಲಿ ಉಲ್ಲೇಖವಾಗಿರುವ ಚಿನ್ನಪ್ಪನಾಯಕನು 
ಆಲಂಬಗಿರಿಯ ತಿರುವೆಂಗಳನಾಥನ ಪರಮ ಭಕ್ಷನಾಗಿದ್ದಾನೆ. 


ಬೆಂಗಳೂರು ಉತ್ತರ ತಾಲ್ಲೂಕಿನ ಕಾಳತಮ್ಮನಹಳ್ಳಿಯಲ್ಲಿ ದಿನಾಂಕ ೦೫/೦೬/೨೦೨೦ 
ರಂದು ಅಶ್ವತ್ತಕಟ್ಟೆಯಲ್ಲಿ ಅರ್ಧಭಾಗ ಮುಚ್ಚುಹೋಗಿದ್ದ ಪೂರ್ಣ ಶಿಲಾಶಾಸನವನ್ನು ಹೊರ ತೆಗೆದು 
ಅದರ ಪಾಠವನ್ನು 
ಮೇಲ್ಬಾಗದಲ್ಲಿ ಶಿರಸ್ತಾಣಧಾರಿಯಾಗಿ, ಶಸ್ತ್ರಾಸ್ತ್ರ ಹಿಡಿದು ವೀರನು ಕುದುರೆಯ ಮೇಲೆ ಕುಳಿತಿರುವ 


ಸಿದ್ಧಪಡಿಸಲಾಗಿತ್ತು. ೭ ಅಡಿ ಎತ್ತರದ, ೨ ಅಡಿ ಅಗಲದ ಶಿಲಾಶಾಸನದ 


ರೇಖಾಚಿತ್ರವನ್ನು ಬಿಡಿಸಲಾಗಿದೆ. ಮುಂಭಾಗದಲ್ಲಿ ಛತ್ರಿಯನ್ನು ಹಿಡಿಯಲಾಗಿದೆ. ಅದರ 
ಮೇಲ್ಬಾಗದಲ್ಲಿ ಸೂರ್ಯ ಚಂದರನ್ನು (ಚಿತ್ರ ಸಂಖ್ಯೆ-ರ್ಲ) ಕೆತ್ತಲಾಗಿದೆ. ಈ ಶಾಸನದ ಪಾಠ :- 


. ವಿರೋದಿಕೃತ 

. ಸಂವತ್ಸರದ ಚೈ 

ಯಿತ ಬ (ಬು) ೧೦ ದಿವ 
. ಸ ಬೆಂಗಳೂರು ಕೊ 

. ಟೆ ವಳೆಗೆ ಕಂಡದ 

ಡಿದಕೆ ಬಹದರ ಖಾ 

. ನ (ಹ) ವರಿಗೆ ಕಳತಮ 


ap PF es 4» bb OD 


. ನಹಳಿ ರತಕೊಡಗೆ. 
ಶಾಸನದ ಸಾರಾಂಶ :- ವಿರೋಧಿಕೃತ ಸಂವತ್ಸರದ ಚೈತ್ರ ಬ ೧೦ ದಿವಸದಲ್ಲಿ ಅಂದರೆ 
ILO NEE ಕ್ಕೆ ಸರಿಹೊಂದುವ ದಿನಾಂಕ ದಿನ ಬಹದೂರ ಖಾನನವರಿಗೆ ರಕ್ಷಕೊಡುಗೆಯಾಗಿ 


೫೦೮ 


ಕಳತಮನಹಳಿಯನ್ನು ಕೊಡುಗೆಯಾಗಿ ಕೊಟ್ಟ ವಿವರದ ಈ ಶಾಸನದಲ್ಲಿ ಉಲ್ಲೇಕವಾಗಿರುವ 
ಕಳತಮನಹಳಿಯು ಇಂದು ಕಾಳತಮ್ಮನಹಳ್ಳಿಯಾಗಿದೆ. ಬಹು ಮುಖ್ಯವಾಗಿ ಶಾಸನದಲ್ಲಿನ ವೀರನಾದ 
ಬಹುದೂರ ಖಾನ ಯಾರೆಂದು ಹುಡುಕಿದಾಗ ಮೂರನೇ ಆಂಗ್ಲೊ-ಮೈಸೂರು ಯುದ್ದದಲ್ಲಿ 
ಟಿಪ್ಪುಸುಲ್ತಾನನು ಬೆಂಗಳೂರು ಕೋಟಿಯ ಕಿಲ್ಲೆದಾರನಾಗಿ ಬಹುದ್ದೂರ್‌ ಖಾನನನ್ನು ನೇಮಿಸಿದನು. 
೧೭೯೧ ರಲ್ಲಿ ಮಾರ್ಚ್‌ನಲ್ಲಿ ಬ್ರಿಟಿಷರು ಬೆಂಗಳೂರಿನ ಕೋಟೆ ಮೇಲೆ ಆಕ್ರಮಣ ಮಾಡಿದಾಗ ೨೦ 
ದಿನಗಳ ಕಾಲ ಕೋಟೆಯನ್ನು ರಕ್ಷಿಸಿ ೨೧ನೇ ದಿನ ಅಂದರೆ ಮಾರ್ಚ್‌ ೨೦, ೧೭೯೧ರಲ್ಲಿ 
ಹುತಾತ್ಮನಾದ ಬಹುದ್ದೂರ್‌ ಖಾನನಿಗೆ ಮಡಿದ ೩೭ ದಿವಸಗಳ ನಂತರ ರಕ್ಷಕೊಡುಗೆಯಾಗಿ ಈ 
ಕಾಳತಮ್ಮನಹಳ್ಳಿಯನ್ನು ನೀಡಿದ್ದಾರೆ. ಬಹುಶಃ ಟಿಪ್ಪು ಸುಲ್ತಾನನೇ ನೀಡಿರಬಹುದು. ಮತ್ತು ಈ 
ಯುದ್ಧದಲ್ಲಿ ಮೊದಲ ಬಾರಿಗೆ ರಾಕೆಟ್‌ ಮದ್ದಿನ ಅಸ್ತಗಳ ಪ್ರಯೋಗವನ್ನು ಬೆಂಗಳೂರುನಲ್ಲ 
ಮಾಡಲಾಯಿತ್ತು. (ಈ ಶಾಸನವನ್ನು ನಾನು ಮತ್ತು ಕೆ.ಧನಪಾಲ್‌ರವರು ಜೊತೆಯಾಗಿ 
ಶೋಧಿಸಲಾಯಿತ್ತು. ಹಾಗೂ ಪಿ.ವಿ.ಕೃಷ್ಣಮೂರ್ತಿ, ಪ್ರೋಕೆ.ಆರ್‌.ನರಸಿಂಹನ್‌ ಸಾರ್‌ ಕರೆ 
ಮುಖಾಂತರ ಕೆಲವು ಸಾಲುಗಳ ಲಿಪಿಯನ್ನು ತಿಳಿಸಿದ್ದರು.) 

ತುಮಕೂರು ಜಿಲ್ಲೆಯ ಹೊನ್ನೇನಹಳ್ಳಿಯಲ್ಲಿ ದಿನಾಂಕ ೨೪/೦೨/೨೦೨೦ ರಂದು ಸುಮಾರು 
೬ ಅಡಿ ಎತ್ತರ ಮತ್ತು ೩ ೧/೨ ಅಡಿ ಅಗಲದ ೧೩ ಸಾಲುಗಳ ಕೃಷ್ಣದೇವರಾಯನ 


ಉಲ್ಲೇಖವಿರುವ ಶಾಸನವನ್ನು ಶೋಧಿಸಲಾಯಿತ್ತು. (ಚಿತ್ರ ಸಂಖ್ಯೆ-೯೦) ಈ ಶಾಸನದ ಪಾಠ :- 


. ಶುಭಮಸ್ತು ಸ್ಪಸ್ತಿ ಶ್ರೀ ವಿಜಯಾಭುದಯ ಸಾಲಿ 

. ವಾಹನ ಶಕ ವರುಷ ೧೪೫೨ ವಿರೋಧಿ ಸಂವತ್ಸರ 
ಕಾರ್ತಿಕ ಬ ೧೫ ಲು. ಮಹಾರಾಜ ಪುಥವಿರಾ 
. ಜಧಿರಾಜ ರಾಜ ಪರಮೇಶ್ವರ Ris 


. ವೀರ ಕೃಷ್ಣರಾಯ ಮಹಾರಾಯರೂ..... 


pe ss © Pb OD 


a 


Se ಹೊಂನೆನಹಳಿ 
ಗಾಮವನ್ನು ತುಮಕೂರ ಸೀಮೆಯ ಗ್ರಾಮ ಪಜೆಗಳು.. 


Kg, 


le SN ಅವರ ಕಾರ್ಯಕ್ಕೆ ಕರ್ಥರಾದ. 


೫೦೫ 


OD A TS 


೧೩. ಹಾ. ಸ್ವಾಮಿಯ ಹುಜಾ ಪು... 


ಈ ಶಾಸನದ ಮೇಲ್ಲಾಗದಲ್ಲಿ ಅಂಜನೇಯನ ಉಬ್ಬು ಶಿಲ್ಲವಿರುವುದಿಂದ ಕೆಳಭಾಗವನ್ನು 
ಸಿಮೆಂಟ್‌ ಕಟ್ಟೆ ಕಟ್ಟಿ ಗ್ರಾನೈಟ್‌ ಕಲ್ಲುನ್ನ ಹಾಕಲಾಗಿದೆ. ಇದರಿಂದಾಗಿ ಪೂರ್ಣ ಪಾಠ ಸಿಗಲಿಲ್ಲ. ಈ 
ಶಾಸನದ ಕಾಲದ ಕಾಲವನ್ನು ನೋಡಿದ್ದರೆ ೧೫೨೯-೩೦ ಬರುತ್ತಿದ್ದು ಕೃಷ್ಣದೇವರಾಯ ಬದುಕಿದ್ದಾಗ 
ಹಾಕಿಸಿದ ಶಾಸನವೇ ಇಲ್ಲ ಮರಣಿಸಿದ ಮೇಲೆ ಹಾಕಲಾಯಿತಿ ಅನ್ನೊ ಅನುಮಾನಗಳಿವೆ. ಇದರ 
ಬಗ್ಗೆ ಇನ್ನಷ್ಟು ಸಂಶೋಧನೆ ಮಾಡಿ ನಿಖರವಾದ ಮಾಹಿತಿಯನ್ನು ತಿಳಿಸುತ್ತೇನೆ. (ಈ ಶಾಸನದ ಬಗ್ಗೆ 
ಕಮಲನಾಯಕನ ತಾಂಡದ ಶಶಿಕುಮಾರ ನಾಯಕರವರು ಮಾಹಿತಿ ನೀಡಿದ್ದರು. ಕೆ.ಧನಪಾಲ್‌, 
ಸ್ಥಳಿಯರಾದ ಹಿರಿಯೂರಿನ ಯೋಗೇಶ ದೇಗುಲದ ಪೂಜಾರಿ, ಸಿನಿಮ ನಟಿ ಮಂಜುಳರವರ 
ಸಂಬಂಧಿಯಾದ ಪರಮೇಶ್ವರರವರು ಸಂಪೂರ್ಣ ಸಹಕಾರ ನೀಡಿದ್ದರು. ಈ ಶಾಸನದ ಎದುರಿಗೆ 
೮೦ ಮೀಟರ್‌ ಹಂತರದಲ್ಲಿ ಮಂಜುಳರವರು ನಿರ್ಮಿಸಿದ ಈಶ್ವರನ ಗುಡಿ ಇದೆ. ಕರೆ ಮುಖಾಂತರ 
ಲಿಪಿ ಬಗ್ಗೆ ಇದ್ದ ಅನುಮಾನಗಳನ್ನು ದೂರವಾಗಿಸಲು ಪ್ರೋಕೆ.ಆರ್‌.ನರಸಿಂಹನ್‌ ಸಾರ್‌ರವರು 
ಸಹಾಯ ಮಾಡಿದ್ದರು.) 


ದಾಬಸ್‌ಪೇಟೆಯಿಂದ ಮಧುಗಿರಿ ಹೋಗುವ ರಸ್ತೆಯಲ್ಲಿ ೪ ಕಿ.ಮೀ. ದೂರದಲ್ಲಿ 
ನರಸಪುರದ ತೋಪಿನ ದೇವಾಲಯದ ರಥದ ಗಾಲಿ ಮೇಲೆ (ಚಿತ್ರ ಸಂಜ್ಯೇಂ) “ಶಿವಗಂಗೆ 
ಗಂಗಾಧರೇಶ್ವರ ಸ್ಪಾಮಿಗೆ ಶಿವಗಂಗೆಯ ಸಿದ್ದಲಿಂಗಪ್ಪನ ಮಗ ಲಿಂಣನ ಸೇವೆ ೧೮೯೭ ಇಸವಿ” 


ಎಂಬ ಶಾಸನವಿದೆ. 


ಬೇಗೂರಿನ ಯುದ್ಧ ವೀರಗಲ್ಲಿಗೆ ಸರಿ ಸಮನಾದ ೫ ಅಡಿ ಎತ್ತರ ಮತ್ತು ಅಗಲವಿರುವ 
ರಣಸಂಗ್ರಾಮದ ಶಿಲೆಯನ್ನು ವೆಂಕಟಗಿರಿಕೋಟೆಯಲ್ಲಿ (ಚಿತ್ರ ಸಂಖ್ಯ-೯೨) ಶೋಧಿಸಲಾಯಿತ್ತು ಈ 


ಶಾಸನದ ಪಾಠ :- 


೧. ಅಣೂಮನಗಣ್ಣ ಸಾತನೆಣಿಪಿರ್ವೆರಡೆ...ಸಿಮೆ(?)..... 
೨. ದೊಂಗಲೆ ಕಾದಾಡೆ ದೊ..ದು.ದಯ() 


೫೦೬ 


೩. ಣೆಗಳ್ಲಜಿಲ್ಲಡೆ ಪಡ.ಡೆ.ರಣ 

೪, ಗೋಟಕಂಗಳಂ(2) .....ಡೆ..ದೆ. 

೫. ನ್ಹನಜ”ದಂ ತಜ್‌ ಸನ್ನೆ..ಮೆಚ್ಚೆ... 

ಸಾರಂಶ :- ಅಣುಮಗಂಡ ಬಿರುದಾಂಕಿತನಾದ ಸಾತ ಎಂಬುವ ವೀರನು ಕುದುರೆಯ 
ಕಾಳಗದಲ್ಲಿ ಮರಣಿಸಿದ ಉಲ್ಲೇಖವನ್ನು ಕಾಣಬಹುದು. ಶಿಲದ ವಿವರಣೆಯನ್ನು ಹೇಳುವುದಾದರೆ 
ಬೇಗೂರಿನ ಶಾಸನ ವೀರಗಲ್ಲು, ಕೋಲಾರದ ದೇವಾಲಯದ ಶಿಲ್ಪ ವೀರಗಲ್ಲು, ನಂಬಿಹಳ್ಳಿಯ ಶಿಲ್ಪ 
ವೀರಗಲ್ಲು ಈ ನಾಲ್ಕು ವೀರಗಲ್ಲುಗಳನ್ನು ತೌಲನಿಕವಾಗಿ ನೋಡಬಹುದು. ಯುದ್ದದ ಸನ್ನಿವೇಶವನ್ನು 
ವಿವರಿಸುವ ಅದ್ಭುತ ಕೊಡುಗೆ ಎಂದು ಹೇಳಬಹುದು. ಶಿಲದಲ್ಲಿ ಶಿಲ್ಲಿಯು ಯುದ್ಧದಲ್ಲಿನ ವಾಸ್ತವ 
ಅಂಶಗಳ ಜೊತೆಗೆ ಯುದ್ದ ನಂತರ ನೆಡೆಯುವ ಕೆಲವೊಂದು ಕಲ್ಲನೆಯ ಚಿತ್ರವನ್ನು ಮೂಡಿಸಿದ್ದಾನೆ. 
ಮನುಷ್ಯರು, ಪ್ರಾಣಿ ಪಕ್ಷಿಗಳು, ಎರಡು ಪೇತಗಳಿರುವುದನ್ನು ಕಾಣಬಹುದು. ಎಡಭಾಗದಲ್ಲಿ 
ಸದೃಢವಾಗಿರುವ ಕುದುರೆಯ ಮೇಲೆ ಎಡಗೈಯಲ್ಲಿ ಕುದುರೆಯ ಲಗಾಮು ಹಾಗೂ ಬಲಗೈಯಲ್ಲಿ 
ಖಡ್ಗವನ್ನು ಹಿಡಿದು ಕುಳಿತಿರುವ ಎರಡು ಕುದುರೆಗಳ ವೀರನ ಚಿತ್ರಣವಿದೆ. ಇವನ ಮುಂದೆ ಐದು 
ಜನ ವೀರರು ಬಲಗೈಯಲ್ಲಿ ಕತ್ತಿ ರೀತಿಯ ಆಯುಧವನ್ನು, ಎಡಗೈಯಲ್ಲಿ ಆಯತಾಕಾರದ 
ಗುರಾಣಿಯನ್ನು ಹಿಡಿದಿದು ಹೋರಾಡುತ್ತಿರುವ ಚಿತ್ರಣವನ್ನು ಕಾಣಬಹುದು. ಇಲ್ಲಿನ ಎದುರಾಳಿ 
ಶತ್ರುಗಳ ಭಾಗದಲ್ಲಿ ಆನೆಯ ಮೇಲೆ ಮಾವುತ ಮತ್ತು ಅರಸನು ಕುಳಿತಿದ್ದು, ಆನೆಯ ಹಿಂದೆ ಒಬ್ಬ 
ವ್ಯಕ್ತಿಯು ರಾಜಛತ್ರಿಯನ್ನ ಹಿಡಿದಿರುತ್ತಾನೆ. ಹಲವಾರು ವೀರರು ಕತ್ತಿ ಮತ್ತು ಗುರಾಣಿಯನ್ನು ಹಿಡಿದು 
ಹೋರಾಡುತ್ತಿದ್ದರೆ ಹಲವರ ರುಂಡ ಮುಂಡಗಳು ಕತ್ತರಿಸಿ ಬಿದ್ದಿವೆ. ಇಲ್ಲಿ ನಾಯಿಯು ಹೆಣವನ್ನು 
ಬಾಯಿಯಿಂದ ಕಚ್ಚಿಕೊಳ್ಳುತ್ತಿರುವುದು. ಯುದ್ದರಂಗದ ಭೀಭತಕ್ಕೆ ಈ ದೃಶ್ಯ ಕನ್ನಡಿಯಂತಿದೆ. 
ಎಡಭಾಗದಲ್ಲಿ ಬೇತಾಳಗಳು ಬಹುಶಃ ರಕ್ತ ಕುಡಿಯುತ್ತಿರುವಂತೆ ತೋರಿಸಲಾಗಿದೆ. ಆ ಈ ಅಂಶಗಳು 
ಶಿಲ್ಲಿಯ ಕಲ್ಲನೆಯ ವಿಷಯವಾಗಿದ್ದು ರಣರಂಗದ ಭೀಕರತೆಯನ್ನು ಮತ್ತಷ್ಟು ಹೆಚ್ಚಿಸಲು ಈ ರೀತಿಯ 
ಶಿಲ್ಲಗಳನ್ನು ಕೆತ್ತಿದ್ದಾನೆ. ಶಿಲವು ಸವೆದಿರುವುದರಿಂದ ಕೆಳಭಾಗದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ. ವೀರನು 
ಯುದ್ದದಲ್ಲಿ ವೀರಮರಣವನ್ನಪ್ಪಿರುವುದನ್ನು ತೋರಿಸಲು ಅವನು ಸ್ಪರ್ಗದಲ್ಲಿ ಪೀಠದ ಮೇಲೆ 
ಸರ್ವಾಭರಣ ಭೂಷಿತನಾಗಿ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಇವನು ತನ್ನ ಎಡಗೈಯನ್ನು ಮಂಡಿಯ 
ಮೇಲಿ ಇಳಿಬಿಟ್ಟಿದ್ದು ಬಲಗೈಯಲ್ಲಿ ಗಿಣಿಯಿದ್ದು ಅದರೊಂದಿಗೆ ಸಂಭಾಷಣೆಯನ್ನು 
ನಡೆಸುತ್ತಿರುವಂತಿದೆ ಅಪ್ಪರೆಯರು ಇವನಿಗೆ ಚಾಮರ ಸೇವೆಯನ್ನು ಮಾಡುತ್ತಿದ್ದಾರೆ. 


೫೦೭ 


ದೇವರಕೊಂಡ ರೆಡ್ಡಿ ಮತ್ತು ಪಿ.ವಿಕೃಷ್ಣಮೂರ್ತಿ, ಶೇಷಶಾಸ್ತಿರವರು ಬೇಗೂರಿನ ಮತ್ತು 
ವೆಂಕಟಗಿರಿಕೋಟಿಯ ಈ ಎರಡು ವೀರಗಲ್ಲುಗಳನ್ನು ಒಬ್ಬನೇ ಶಿಲ್ಲಿ ಕೆತ್ತಿರಬೇಕು ಎಂದು ಲಿಪಿ ಮತ್ತು 
ಶಿಲದ ಆಧಾರವಾಗಿ ಹೇಳಿದ್ದಾರೆ. (ಈ ಕಲ್ಲಿನ ಬಗ್ಗೆ ಗುರುಸಿದ್ದಯ್ಯರವರು ಮಾಹಿತಿ ನೀಡಿದ್ದರು. ಲಿಪಿ 
ಅಧ್ಯನಯಕ್ಕೆ ಪ್ರೋ.ಕೆ.ಆರ್‌.ನರಸಿಂಹನ್‌, ದೇವರಕೊಂಡರೆಡ್ಡಿ ಸಾರ್‌ರವರು ಸಹಾಯ ಮಾಡಿದ್ದರು. 
ನನ್ನ ಜೊತೆಗೆ ಕೆ.ಧನಪಾಲ್‌, ಗೋಪಾಲಗೌಡ ಕಲ್ಪ್ಲಮಂಜರಿರವರು ಇದ್ದರು.) 

ಈ ವೀರಗಲ್ಲಿನ ಕೆಳಗೆ ಬಿದ್ದಿರುವ ತುಂಡಾಗಿರುವ ತುರುಗೋಳ್‌ ಶಾಸನ 
. ರೇದ (ರ/ವ) ಕರ.ಯೋನುಲರ 
. ಗರಾತೊುಗಾಳ್‌ ಬಿಟ್ಲನ್‌ 


. ಗಾರದೊ ಕಂಡುಗಂ ಕಬಳ(ನಿ) 


© # lb OD 


ಪಥ ಳ್ಲೊ ಕಟಣ 
ಸಾರಂಶ :- ತುರುಗಾಳದಲ್ಲಿ ಮರಣಹೊಂದಿದ ವೀರನಿಗೆ ಖಂಡುಗ ಕಳನಿಯನ್ನು ಕೊಟ್ಟ 
ವಿವರವಿದೆ. 


ದೇವನಹಳ್ಳಿ ತಾಲ್ಲೂಕಿನ ಬೊಮ್ಮವಾರದಲ್ಲಿ ೫ ಅಡಿ ಎತ್ತರ, ೩&೩ ಅಡಿ ಅಗಲದ 


ವಿಜಯನಗರ ಕಾಲದ ಶಾಸನವನ್ನು ಶೋಧಿಸಲಾಯಿತ್ತು. (ಚಿತ್ರ ಸಂಖ್ಯ-೯೩) ಈ ಶಾಸನದ ಪಾಠ - 


೧. ಈ ಮತು ಸಕವರುಷ ೧೨೬೭ 

. ಸಂವತ್ಸರದ ಜಯ ಶ್ರೀಮನು 
ಮಹಾಮಂಡಳೇಶ್ವರಂ ಅರಿರಾಯ ವಿಭಾಡ 
. ಭಾಷೆಗೆ ತಪ್ಲುವರಾಯ ಗಂಡ ಚತುಸಮು 
. ದ್ರಾದಿಪತಿ ಶ್ರೀವೀರಹ 

ರಿಯಪ್ಪ ಒಡೆಯರು ಪುತ 

. ವಿ ರಾಜ್ಯವಂ ಶ್ರೀಮನು ಮಹಾ 


a pe 8s 6 Pb 


f ಎಲಪಕ್ಕನಾಡ 


೫೦೮ 


೧೩. ಸಾವಂತದಿಪತಿ ನರಲೋಕ ಗಂಡ ಮಯಿಲೆ 
೧೪. ಯ ನಾಯಕನ ತಮ್ಮ ಚನ್ನಯನಾಯಕ 
೧೫. ರಿಗೆ ಬೊಮ್ಮವರದ ಚತುಸೀಮೆನು 

೧೬. ಕೊಡಗಿಯಾಗಿ ಕೊಟ್ಟಉ ಚಂದ್ರಾದಿತ್ಯ 


೧೭.  ಮಹಾಶ್ರೀಶ್ರೀ. 


ಈ ಶಾಸನದ ಪೂರ್ಣಪಾಠ ಇನ್ನು ಸಿದ್ದವಾಗಿಲ್ಲ ಈಗ ಇರೊ ಪಾಠದಲ್ಲಿ ವಿಜಯನಗರದ 
ವೀರ ಹರಿಯಪ್ಪ ಒಡೆಯರ್‌ ಆಳಿಕೆಯಲ್ಲಿ ಮಹಾ ಸಾವಂತಾಧಿಪತಿಯಾದ ನರಲೋಕ ಗಂಡ 
ಮಯಿಲೆಯನಾಯಕನ ತಮ್ಮ ಚನ್ನಯನಾಯಕರಿಗೆ ಬೊಮ್ಮವಾರದ ಚತುಸೀಮೆಯನ್ನು 
ಕೊಡುಗೆಯಾಗಿ ಕೊಟ್ಟ ವಿವರವಿದೆ. ಈ ಶಾಸನದಲ್ಲಿ ಉಲ್ಲೇಖವಾಗಿರುವ ಚೆನ್ನಯನಾಯಕನು 
ಹೊಯ್ದಳರ ಕಾಲದಲ್ಲಿ ಸಾವಂಧಿಪತಿಯಾಗಿದ್ದು ಕುಕ್ಕಲನಾಡಿನಲ್ಲಿ ಆಳ್ಳಿಕೆಯನ್ನು ನಡೆಸುತ್ತಿದ್ದು, 
ಹೊಯ್ದಳ ಮನೆತನದ ಅವನತಿಯ ನಂತರ ವಿಜಯನಗರ ಸಾಮಜ್ಯದ ಹರಿಯಪ್ಪ ಒಡೆಯರ್‌ ನ 
ಅಧೀನಕ್ಕೆ ವರ್ಗಾವಣೆಯಾದನೆನ್ನ ಬಹುದು. 


ದಿನಾಂಕ ೧೯/೧೦/೨೦೨೦ ರಂದು ಕಡತನಮಲೆ ಗ್ರಾಮದಲ್ಲಿ (ಚಿತ್ರ ಸಂಖ್ಯೆ-೯೪) ಹೊಯ್ದಳ 
ವೀರ ಬಲ್ಲಾಳನ ೫ ಅಡಿ ಎತ್ತರ, ೨ ಅಡಿ ೩ ಇಂಚು ಅಗಲದ ೧೮ ಸಾಲುಗಳಿರುವ ಶಾಸನದ 


ಪಾಠ :- 


೧. ಸ್ಪಸ್ಟಿ ಶ್ರೀ ಸಕ ವರುಷಂಗಳ್‌ ೧೨೩೨ 
೨. ಸಧರಣ ಸಂತ್ಸರದ (ಭಾದ್ರಪದ ಮಾಸ) 


LSE ವೀರ 
೫. ಬಲ್ಲಾಳ ದೇವರು ಉಣ 
೬. ಮಲೆ ಪಟ್ಟಣದಲು ಸಿ 


. ಖ ಸಂಗಾತ ವಿನೋದ.. 


Po 


೫೦೯ 


6. ರಾಜ್ಯಂಗೈೈಯ್ಯುತ್ತಿರ(ಲು) 

೯. ಶ್ರೀಮತು ಪ್ರದಾನಂ ಪೊಂನಣ 

೧೦. ನವರ ಮಕ್ಕಳು ಕಾಮಯ ದಣಾ 

೧೧. ಯಕರು . ಎಲಹಕನಾಡ ಸಮಸ್ತ ಪ್ರ 

೧೨. ಜೆ ಹೂಡಗಳ್‌ ಚಿಯ್ಯಮುಲ್‌ 

೧೩. ಪ್ರಜೆಯರಿ...ಶಿಲಾಶಾಸನದ 

೧೪. ಕ್ರಮವೆಂ.... ಎಲಹಕನಾ 

೧೫. ಡೊಳಗಣ ಕಡತಣುಮಲೆಯ ಚ 

೧೬. ರುಸೀಮೆ..ಗಾದ ಗದ್ದೆಬೆದ್ದಲ.. 

೧೭. ಕೊಡುಗೆ ಆಗಿ ಚಂದಸೂರ್ಯ... 

೧೮. ಕೊಡುಗೆ ಮಂಗಳ ಮಹಾಶ್ರೀ ಶ್ರೀ. 

ಸಾರಾಂಶ :- ಹೊಯ್ದಳ ಪ್ರತಾಪ ಚಕ್ರವರ್ತಿ ವೀರ ಬಲ್ಲಾಳನು ಉಣಮಲೆಯಲ್ಲಿ 

ಸುಖದಿಂದ ರಾಜ್ಯವನ್ನಾಳುತ್ತಿರುವಾಗ ಮಹಾ ಪ್ರಧಾನ ಪೊಂನಣನವರ ಮಕ್ಕಳಾದ ಕಾಮಯ 
ದಣಾಯಕರು ಎಲಹಂಕನಾಡನ್ನು ಆಳ್ಲಿಕೆ ಮಾಡುವಾಗ ಎಲಹಂಕನಾಡಿನ ಕಡತಣುಮಲೆ 
ಗಾಮದಲ್ಲಿನ ಚತುಸೀಮೆಯೊಳಗಿನ ಗದ್ದೆ-ಬೆದ್ದಲನ್ನು ಕೊಡುಗೆಯಾಗಿ ನೀಡಿದ ವಿವರವನ್ನು 
ಕಾಣಬಹುದು. ಶಾಸನ ಕಾಲವನ್ನು ಕ್ರಿ.ಶ.೧೩೧೦ ಕೈ ಸೇರಿಸಬಹುದು. ಹಾಗೇಯೇ ಶಾಸನದಲ್ಲಿ 
ಉಲ್ಲೇಖವಾಗಿರುವ ಕಾಮಯ ದಣಾಯಕನ ಕ್ರಿಶ.೧೩೨೮ರ ಕಾಲದ ಮೂರು ಶಾಸನಗಳು 
ದೊಡ್ಡಬಳ್ಳಾಪುರ ತಾಲ್ಲೂಕಿನ ಕುರುವಿಗೆರೆ, ದೇವನಹಳ್ಳಿ ತಾಲ್ಲೂಕಿನ ತಿಂಡಲು, ಹೊಸಕೋಟಿ 
ತಾಲ್ಲೂಕಿನ ಬಯಿರತ್ತಿಯಲ್ಲಿ ದೊರೆತ್ತಿದೆ. ಶಾಪಶಯವನ್ನು ಬಳಸಿಲ್ಲ ಬದಲಿಗೆ ಮಂಗಳ ಮಹಾ ಶ್ರೀ 
ಶ್ರೀ ಎಂದು ಮಾತ್ರ ಬಳಸಿದ್ದಾರೆ. 


ಹೊಸಕೋಟಿ ತಾಲ್ಲೂಕಿನ ಲಾಲ್ದಾಗ್‌ ದಾಸರಹಳ್ಳಿಯಲ್ಲಿ ಸರ್ಕಾರಿ ನೀಲಗಿರಿ ತೋಪಿನ 
ಮಧ್ಯದಲ್ಲಿ ಬಿದ್ದಿರುವ ಸುಮಾರು ೬ ಅಡಿ ಎತ್ತರ, ೧ ೧/೨ ಅಡಿ ಅಗಲ ಅಳತೆಯ ೧೬ ಸಾಲುಗಳ 
ಕನ್ನಡ ಶಾಸನ, ಹಾಗೂ ೫ ಅಡಿ ಎತ್ತರ, ೨ ೧/೨ ಅಡಿ ಅಗಲವಾದ ೧೮ ಸಾಲುಗಳ ೩ನೇ ವೀರ 
ಬಲ್ಲಾಳನ ತಮಿಳು ಶಾಸನಗಳನ್ನು, ದೊಡ್ಡಹುಲ್ಲೂರಿನ ಸೋಮೇಶ್ವರ ದೇವಾಲಯದ ಪಶ್ಚಿಮ, 
ಉತ್ತರದ ಅಧಿಸ್ಥಾನದ ಮೇಲೆ ಮೂರನೇ ಬಲ್ಲಾಳನ ತಮಿಳು ಶಾಸನವನ್ನು, ಪರಮನಹಳ್ಳಿಯ ಕೆರೆ 


೫೧೦ 


ಸಮೀಪದ ನೀಲಗಿರಿ ತೋಪಿನಲ್ಲಿನ ತಮಿಳು ಶಾಸನವನ್ನು, ವಾಗಟದಲ್ಲಿ ವರದರಾಜ ದೇವಾಲಯದ 
ಗುಡಿ ಮುಂದಿನ ಮೂರನೇ ಬಲ್ಲಾಳನ ತಮಿಳು ಶಾಸನವನ್ನು 

ತಾವರೆಕೆರೆಯಲ್ಲಿ ೨ ತುರುಗೋಳ್‌ ಮತ್ತು ೩ ಹೋರಾಟದ ಒಟ್ಟು ೫ ವೀರಗಲ್ಲುಗಳಲ್ಲಿ 
ಒಂದು ವೀರಗಲ್ಲುವಿನಲ್ಲಿ ವೀರನು ಕುದುರೆಯ ಮೇಲಿರುವ ಶತ್ರುವನ್ನು ಕೊಂದು ಕೆಳೆಗೆ ಬೀಳಿಸಿ 
ಅವನ ಕುದುರೆಯನ್ನು ಸೇರೆಹಡಿದಿದ್ದಾನೆ. ಇವನ ಹಿಂದೆ ತುರುಗಳ ಚಿತ್ರವಿದೆ. ಶತ್ರುವಿನ 
ಕುದುರೆಯನ್ನು ಮತ್ತು ತುರುಗಳನ್ನು ಊರಿಗೆ ಮರಳಿಸಿದ ವಿಷಯವನ್ನು ಈ ಶಿಲ್ಪವು ತಿಳಿಸುತ್ತದೆ. 


ಉಗನವಾಡಿಯಲ್ಲಿ ನೊಳಂಬ ಮಹೇಂದನ ಕಾಲದ ಯುದ್ಧ ವೀರಗಲ್ಲನ್ನು ಸಣ್ಣೆನಾಡು 
ಉಲ್ಲೇವಿರುವ ವೀರಗಲ್ಲನ್ನು ಒಟ್ಟು ಮೂರು ವೀರಗಲ್ಲನ್ನು, ಸೊಲೂರಿನಲ್ಲಿ ವಿಜಯನಗರ ಕಾಲದ 
ಎರಡು ಕನ್ನಡ ಶಿಲಾ ಶಾಸನವನ್ನು ಮಾರನಾಯಕನಹಳ್ಳಿಯಲ್ಲಿ ನೊಳಂಬರ ಕಾಲದ ಒಂದು 
ವೀರಗಲ್ಲನ್ನು ದೊಡ್ಡಸಣ್ಣೆಯಲ್ಲಿ ಬಸವನ ದೇವಾಲಯದ ಎದುರು ವೀರಗಲ್ಲಿನ ತುಂಡು ಶಾಸನವನ್ನ 
ಕಾಮರಸನಹಳ್ಳಿಯ ಪಾಳುಬಿದ್ದ ದೇವಾಲಯದ ಭಿತ್ತಿಯ ಮೇಲೆ ಶಾಸನವನ್ನು ಶೋಧನೆ 
ಮಾಡಿರುತ್ತೇನೆ. 


ದೇವನಹಳ್ಳಿ ತಾಲ್ಲೂಕಿನ ರಾಯಸಂದದಲ್ಲಿ ೪ ಅಡಿ ಎತ್ತರ, ೨ ೧/೨ ಅಡಿ ಅಗಲದ 
ಮುಂದೆ ೧೦ ಸಾಲುಗಳು, ಹಿಂದೆ ೩ ಸಾಲುಗಳ ಕ್ರಿಶಂ೫೧೫ ರ ವಿಜಯನಗರ 
ಕೃಷ್ಣದೇವರಾಯನ ಕಾಲದ ಶಾಸನವನ್ನು, ಮುಗಬಾಳ ಗ್ರಾಮದಲ್ಲಿ ೬ ಅಡಿ ಎತ್ತರ ೫ ಅಡಿ 
ಅಗಲದ ನೊಳಂಬರ ಕಾಲದ ಇಬ್ಬರು ವೀರರ ತುರುಗೋಳ್‌ ಶಾಸನವನ್ನು ಶೋಧಿಸಲಾಯಿತ್ತು 


ಯಂಬಹಳ್ಳಿ ಗಾಮದಲ್ಲಿ ೧೬ ಜುಲೈ ೨೦೧೬ರಲ್ಲಿ ಭೇಟಿ ನೀಡಿದಾಗ ದೇವಾಲಯದ ಹಿಂದೆ 
ಅಂಚಿನಲ್ಲಿ ತಿರುಚಿ ಬಿಸಾಡಿದ್ದನ್ನು ವೀರಗಲ್ಲುಗಳನ್ನು ಗ್ರಾಮಸ್ಥರ ಮನಬಒಲಿಸಿದ ಮೇಲೆ ಅದೇ 
ವೀರಗಲ್ಲುಗಳನ್ನು ಸುರಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಮಾಡಲಾಯಿತ್ತು. ನೊಳಂಬರ ಕಾಲದ ಈ ೫ 
ವೀರಗಲ್ಲುಗಳಲ್ಲಿ ೩ ವೀರಗಲ್ಲುಗಳ ಮೇಲೆ ಶಾಸನವಿದೆ. ಜೊತೆಗೆ ೩ನೇ ಬಲ್ಲಾಳನ ಕ್ರಿಶ.೧೨೯೮ರ 
ಕಾಲದ ಗಂಡಗೊಳ್ಳಿ ಉಲ್ಲೇಖವಿರುವ ಎರಡು ಬದಿಯಲ್ಲಿ ಸಾಲುಗಳಿರುವ ಶಾಸನವನ್ನು ಪತ್ತೆ 
ಹಚ್ಚಲಾಗಿದೆ. ಈ ಶಾಸನಗಳ ಪಾಠವನ್ನು ಸಿದ್ದಪಡಿಸುತ್ತಿದ್ದೇನೆ. 


೫೧೧ 


ಹಿಂದೆ ಹೊಸಕೋಟಿ ತಾಲ್ಲೂಕಿನಲ್ಲಿದ್ದು ಈಗ ಬೆಂಗಳೂರು ಪೂರ್ವ ತಾಲ್ಲೂಕಿನಲ್ಲಿರುವ 
ಕಿತಗನೂರ ಗ್ರಾಮದಲ್ಲಿ ಬಹಳ ವರ್ಷದಿಂದ ಬಿದ್ದಿದ್ದ ೩ ತುರುಗೋಳ್‌ ವೀರಗಲ್ಲುಗಳ ಬಗ್ಗೆ 
ಸ್ಥಳಿಯರಿಗೆ ಮಾಹಿತಿ ನೀಡಿದ ಮೇಲೆ ಕರಗ ಪೂಜೆ ಮಾಡುವ ಒಕ್ಕಲಿಗರು ನಮ್ಮ ಸಮುದಾಯದ 
ಪೂರ್ವಿಕರು ಎಂದು ಕೆರೆಯ ಆವರಣದಲ್ಲಿ ಪ್ರಶಿಸ್ಥಾಪಿಸಿದ್ದಾರೆ. ಹಾಗೇಯೇ ಎಕ್‌ ನಲ್ಲಿ 
ದಾಖಲಾಗಿರುವ ಕನ್ನಡ ಶಾಸನ ಸುರಕ್ಷಿತವಾಗಿದ್ದು, ತಮಿಳು ಶಾಸನವನ್ನು ತುಂಡು ತಂಡುಗಳಾಗಿ 
ಮಾಡಿ ಕೆಲವು ತುಂಡನ್ನು ಗೋಪಾಲಸ್ಟಾಮಿ ದೇವಾಲಯದ ಪಾಯಕ್ಕೆ ಬಳಸಿದ್ದು, ಉಳಿದ 
ಭಾಗವನ್ನು ದೇವಾಲಯದಲ್ಲಿ ಸಂರಕ್ಷಿ ಇಡುತ್ತೇವೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. 


ಗಂಗವಾರಕ್ಕೆ ೨೦೧೪ರಲ್ಲಿ ಭೇಟಿ ನೀಡಿದಾಗ ಸೋಮೇಶ್ವರ ದೇವಾಲಯದ ಒಳ 
ಆವರಣವು ಗಿಡ ಪೊದೆಗಳಿಂದ ಆವೃತವಾಗಿದ್ದು, ಒಳಗೆ ಹೋಗಲು ದಾರಿಯಿಲ್ಲದಂತಾಗಿತ್ತು. 
೨೦೧೬ರಲ್ಲಿ ಮತ್ತೊಮ್ಮೆ ಭೇಟಿ ನೀಡಿದಾಗ ಹಳೇ ದೇವಾಲಯದ ಎತ್ತರವನ್ನು ಹೆಚ್ಚಿಸಿ 
ಜೀರ್ಣೋದ್ದಾರ ಮಾಡಲಾಗಿತ್ತು. ಸ್ಯಾಂಡ್‌ಬ್ಲಾಸ್ಟ್‌ ಗೋಡೆಯ ಮೇಲಿನ ಶಾಸನಗಳು ಸ್ಪಷ್ಟವಾಗಿ 


ಕಾಣಿಸುವುದಿಲ್ಲ. 


ಅರದೇಶನಹಳ್ಳಿಯಲ್ಲಿ ಎ.ಕ೯ ಸಂಪುಟದಲ್ಲಿ ಉಲ್ಲೇಖವಾಗಿರುವ & ಶಾಸನಗಳನ್ನು 
ಪುರಾತತ್ವ ಇಲಾಖೆಯು ಸಂರಕ್ಷನಾ ದೃಷ್ಟಿಯಿಂದ ಚೌಕಾಕರಾದ ಗೋಡೆಯ ಸ್ಥಾಪಿಸಿದ್ದು. ಇತ್ತೀಚೆಗೆ 
ಸೂಕ್ತ ನಿರ್ವಾಹಣೆ ಇಲ್ಲದೆ ಕಸ, ಕಲ್ಲುಗಳಿಂದ ಆವೃತವಾಗಿದೆ. ಊರಿನ ಪೂರ್ವದ ನೀಲಗಿರಿ 
ತೋಪಿನ ಅಂಚಿನಲ್ಲಿ ವೀರರ ಗುಡಿಗೆ ನಾನು ೨೦೧೬ರಲ್ಲಿ ಭೇಟಿ ನೀಡಿದಾಗ ೭ ವೀರಗಲ್ಲುಗಳಿದ್ದವು 
ಆದರೆ ಈಗ ಪ್ರಸ್ತುತ ೫ ವೀರಗಲ್ಲುಗಳು ಇದ್ದು, ೨ ವೀರಗಲ್ಲುಗಳು ನಿಧಿ ಶೋಧಕರಿಂದ ಮಣ್ಣಲ್ಲಿ 
ಮುಚ್ಚೋಗಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. 


ಹೊಸಕೋಟೆ ತಾಲ್ಲೂಕಿನ ಜ್ಯೋತಿಪುರದಲ್ಲಿ ವಿಜಯನಗರ ಕಾಲದ ಸಾಳುವ ಇಮ್ಮಡಿ 
ನರಸಿಂಹರಾಯನ ಶಾಸನವನ್ನು ದೇವಾಲಯವನ್ನು ಜೀರ್ಣ್ಫೋದ್ದರ ಮಾಡುವಾಗ ತುಂಡುಗಳಾಗಿ 
ಮಾಡಿ ದೇವಾಲಯದ ಗೋಡೆಗೆ ಸೇರಿದ್ದಾರೆ ಎಂದು ಅರ್ಚಕರಾದ ಜ್ಯೋತಿಶ್ವರರವರು ತಿಳಿಸಿದ್ದರು. 
ನಂತರ ದೇವಾಲಯದ ಎದುರಿಗೆ ಮನೆ ಕಟ್ಟುವವರು ತಮ್ಮ ಮನೆ ಬಳಿ ಇದ್ದ ಶಾಸನ ಕಲ್ಲನ್ನು 
ದೇವಾಲಯದ ಅವರಣದಲ್ಲಿ ಇರಿಸಿದ್ದಾರೆ. ಈ ಶಾಸನವು ಎಕ್‌ ರಲ್ಲಿ ಪ್ರಕಟಣೆಗೊಂಡಿದ್ದು, 
ಶಾಸನದ ಹಿಂಭಾಗದ ಕೊನೆಯ ೩ ಸಾಲುಗಳು ಮಾತ್ರ ದಾಖಲಾಗಿತ್ತು. ಕಲ್ಲಿನ ಮುಂದಿನ ೧೬ 


೫೧.೨ 


ಸಾಲುಗಳು ಮತ್ತು ಹಿಂದಿನ ೯ ಸಾಲುಗಳು ದಾಖಲಾಗಬೇಕಿರುವುದನ್ನ ದಾಖಲು ಕಾರ್ಯವನ್ನು 
ಮಾಡುತ್ತಿದ್ದೇನೆ. 


ಕಾಡಿಗನಹಳ್ಳಿಯ ಅಲೋಬ್ದಾಕ್‌ ಇಟ್ಟಿಗೆ ಕಾರ್ಬಾನೆಯ ಆವರಣದಲ್ಲಿ ಮಬ್ಬು ಗುಡ್ಡೆಯ ಬಳಿ 
ಬಿದ್ದಿರುವ ಶಾಸನವನ್ನು ಊರಿನ ಒಳಗೆ ಇತ್ತಿಚೆಗೆ ಸುಮಾರು ೫೦೦ ವರ್ಷಗಳ ಹಳೆಯಾದಾದ 
ಅಂಜನೇಯ ವಿಗ್ರಹಕ್ಕೆ ಹೊಸದಾಗಿ ದೇವಾಲಯವನ್ನು ನೀರ್ಮಾಣ ಮಾಡಿದ ಕೆಂಪಣ್ಣನವರು 
ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸುತ್ತೇನೆ ಎಂದು ದೇವಾಲಯದ ಆವರಣದಲ್ಲಿಟ್ಟಿದ್ದಾರೆ 
ಕೊರೊನಾದಿಂದಾಗಿ ಇನ್ನು ನಿಲ್ಲಿಸಿಲ್ಲ ಹಾಗೇಯೇ ಆವತಿ ನಾಡಪ್ರಭುಗಳ ತೆಲುಗು ಶಾಸನವನ್ನು 
೧೯೯೫ರಲ್ಲಿ ಬಡಾವಣೆ ಮಾಡುವಾಗ ತುಂಡು ತುಂಡುಗಳಾಗಿ ಒಡೆದು ಮೋರಿ ಹಾಕಿದಾರೆ. ಆದರೆ 
ಈಗ ಅದರ ಅವಶೇಷಗಳು ಉಳಿದಿಲ್ಲ. ಮಣ್ಣಲ್ಲಿ ಹೂತು ಹೋಗಿರುವ ಸ್ಥಾರಕಶಿಲೆಗಳನ್ನು ಹೊರ 
ತೆಗೆಯುವ ಹಾಗೂ ಸಂರಕ್ಷಿಸುವ ಪ್ರಯತ್ನವನ್ನು ಮಾಡಲಾಗುತ್ತಿದೆ. 


ಮುತ್ತೂರಿನಲ್ಲಿ ಸುಮಾರು ೮ ಅಡಿ ಅತ್ತರ ಮತ್ತು ೬ ಅಡಿ ಅಗಲದ ವೀರಗಲ್ಲು ಸುಮಾರು 
೨೦ ವರ್ಷಗಳ ಹಿಂದೆ ಮಳೆಯಿಂದಾಗಿ ಕೆರೆಗೆ ಕುಸಿದ್ದು ಬಿದ್ದು ೩ ಅಂಡಾಗಿ ಮಣ್ಣಲ್ಲಿ 
ಮುಚ್ಚುಹೋಗಿರುವುದನ್ನು ಹೊರ ತೆಗೆಯಲಾಯಿತ್ತು. (ಈ ಕಾರ್ಯದಲ್ಲಿ ಪ್ರೋ.ಕೆ.ಆರ್‌.ನರಸಿಂಹನ್‌ 
ಸಾರ್‌, ವಿಜಯಕುಮಾರ್‌.ಎಸ್‌ ಜೊತೆಗೆ ಗ್ರಾಮಸ್ಥರ ಸಹಕಾರ ತುಂಬಾ ಇತ್ತು) 


ಆವತಿ ಗ್ರಾಮದಲ್ಲಿ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವುದನ್ನು ೩ ವೀರಗಲ್ಲುಗಳನ್ನು ಪುರಾತತ್ವ 
ಇಲಾಖೆಯ ಮುಖಾಂತರ ಅದೇ ಗ್ರಾಮದ ದೇವಾಲಯದ ಮುಂದೆ ಸಂರಕ್ಷಿಸಲಾಯಿತ್ತು. 
ಸಾದೇನಹಳ್ಳಿಯಲ್ಲಿ ಬಿದ್ದಿರುವ ಹಂದಿಬೇಟಿ, ವೀರಗಲ್ಲಗಳನ್ನು ಅದೇ ಗಾಮದ ಊರಿನ ಮದ್ಯ 


ನಿಲ್ಲಿಸಲಾಯಿತ್ತು. 


ನೆಲಮಂಗಲ ತಾಲ್ಲೂಕಿನ ನಿಜಗಲ್ಲು ವೀರಭದ್ರ ದೇವಾಲಯದ ಬಳಿ ಬಂಡೆಯ ಮೇಲಿನ 
ಶಾಸನವನ್ನು ಒಡೆದು ಹಾಕಲಾಗಿದೆ. ಮಣ್ಣೆಯಲ್ಲಿ ಸುಮಾರು ೪ ಶಾಸನಗಳನ್ನು (ಸೆಪ್ಪೆಂಬರ್‌ ೨೬ 
ರಂದು ರಸ್ತೆ ಅಗಲೀಕರಣಕ್ಕೆ ಕಪಿಲೇಶ್ವರ ದೇವಾಲಯದ ಹಿಂದಿನ ಶಾಸನವನ್ನು ಒಡೆದು ಚೂರು 
ಚೂರು ಮಾಡಲಾಗಿದೆ. ತಾವರೆಕೆರೆಯ ವೀರ ಬಲ್ಲಾಳನ ಶಾಸನವನ್ನು ವೀರಗಲ್ಲು ಶನಿಮಾಹತ್ಮ 
ದೇವಾಲಯದ ಗರ್ಭಗುಡಿಯ ಗೋಡೆಗೆ ಸೇರಿಸಿ ಮುಚ್ಚಲಾಗಿದೆ. ಕೆರೆ ಕಟ್ಟಿಸಿದ ಉಲ್ಲೇಖವಿರುವ 


೫೧೩ 


ಸೂಲಿಬೆಲೆಯ ಶಾಸನ ಮತ್ತು ದೊಡ್ಡ ಹುಲ್ಲೂರಿನ ಶಾಸನಗಳು ಕಣ್ಮರೆಯಾಗಿದೆ. ಮುಗಬಾಳದಲ್ಲಿನ 
ಎರಡು ವೀರಗಲ್ಲುಗಳನ್ನು ಒಡೆದು ಹಾಕಲಾಗಿದೆ. ಮಂಡಿಗೆರೆಯಲ್ಲಿ ಇದ್ದಂತಹ ಎರಡು ಶಾಸನಗಳು 
ಇವತ್ತು ಕಾಣದಂತಾಗಿದೆ. ಹೊಸಕೋಟೆ ತಾಲ್ಲೂಕಿನ ಲಕ್ಷ್ಮಮಗಾವುಂಡಿಯ ವೀರಗಲ್ಲು ಶಾಸನವನ್ನ 
ಎಷ್ಟು ಹುಡುಕಾಡಿದರು ಕಾಣಿಸುತ್ತಿಲ್ಲ ಕಟ್ಟಿಗೇನಹಳ್ಳಿಯಲ್ಲಿನ ವೀರಗಲ್ಲಿನ ಮೇಲಿ ಸರ್ಕಾರಿ 
ಶಾಲೆಯನ್ನು ಕಟ್ಟಲಾಗಿದೆ. ಇದು ಅಲ್ಲದೇ ಹಲವು ಕಡೆಯಲ್ಲಿ ನಿಧಿಕಳ್ಳರ ಹಾವಳಿಯಿಂದಾಗಿ ಸಾಕಷ್ಟು 
ಸ್ಮಾರಕ ಶಿಲೆಗಳು ನೆಲದ ಬಿದ್ದಿರೆ ಮತ್ತೆ ಕೆಲವೊಂದು ಮಣ್ಣಲ್ಲಿ ಮುಚ್ಚು ಹೋಗಿದೆ. 


ಹೀಗೆ ಜಿಲ್ಲೆಯಾದ್ಯಂತ ಗಂಗರ ಕಾಲದಿಂದ ಹಿಡಿದು ವಿಜಯನಗರ ಕಾಲದವದೆಗಿನ 
ವೀರಗಲ್ಲುಗಳ ಸಹಿತ ಒಟ್ಟು ೩೬ ಶಾಸನಗಳು ದೊರೆತಿದ್ದು. ಶಾಸನ ರಹಿತ ದಾಖಲಾಗದ 
ವೀರಗಲ್ಲುಗಳು, ಯಂತ್ರಕಲ್ಲುಗಳನ್ನು ಬಹಳಷ್ಟು ಶೋಧಿಸಲಾಗಿದೆ. 


Ru ne) 


೫೧೮ 


ಅನುಬಂಧ - ೨ 
ಬೇರುಂಡಪಡೆ 


ಗಂಡ ಭೇರುಂಡ ಅಥವಾ ಭೇರುಂಡ ಎಂದರೆ ನೆನಪಾಗುವುದು ಕರ್ನಾಟಕ ರಾಜ್ಯ ಸಾರಿಗೆಯ 
ಲಾಂಛನ, ಈ ಲಾಂಛನವು ಮೈಸೂರು ಒಡೆಯರ ಲಾಂಛನವಾಗಿದ್ದು. ಸ್ತಾತಂತ್ಯದ ನಂತರ ಈ ಗಂಡ 
ಭೇರುಂಡವನ್ನೆ ಲಾಂಛನವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮುಂದುವರೆಸಿತ್ತು. ಆದರೆ ಈ ಗಂಡಭೇರುಂಡ 
ಎಂಬ ಕಲ್ಪನೆಯು ಹೊೋಯ್ದಕರ ಕಾಲದಲ್ಲ ೧೧, ೧೨ನೇಯ ಶತಮಾನದಲ್ಲಿ ಹೆಚ್ಚು ಪ್ರಸಿದ್ದಿಯನ್ನು ಪಡೆದಿತ್ತು. 
ಭೇರುಂಡ ಎಂಬುದು ಒಂದು ಪಕ್ಷಿಯ ಹೆಸರಾಗಿದ್ದು. ಕೆಲವರು ಕಾಲ್ದನಿಕ ಪಕ್ಷಿ ಎಂದು ಸಹ ಕರೆಯಲಾಗಿದೆ. 
ಆದರೆ ಭೇರುಂಡಪಕ್ಷಿಯ ಒಂದು ದೇಹ ಎರಡು ತಲೆಯನ್ನು ಹೊಂದಿದ್ದು, ಒಂದು ತಲೆಯು ನಿದ್ದೆ 
ಮಾಡುತ್ತಿದ್ದರೆ, ಮತ್ತೊಂದು ತಲೆಯು ಎಚ್ಚರವಾಗಿರುವುದೇ ಈ ಪಕ್ಷಿಯ ವಿಶೇಷ ಒಂದು ರೀತಿಯಲ್ಲ 
ಎಚ್ಚರ ಹಾಗೂ ಜಾಗರೂಕತೆಯ ವಿಶಿಷ್ಠವಾದ ಲಕ್ಷಣವನ್ನು ಹೊಂದಿರುವುದರಿಂದಲೇ ಹೊೋಯ್ದಕರು ವೀರ 


ಪಡೆಗೆ ಈ ಹೆಸರು ಇಟ್ಟರಬಹುದು. ವ್ಯಾಲೆಂಟೀನ ಸ್ಹಾಚೆ ರೊಸೆನ್‌ ಎಂಬುವರು “Veneable Mahavira 


» 44 


was always watchful like the fabulous bird Bharunda” “Though other sleep be 
though awake, be always on the alert, be always watchfull like a Bharunda 
bind” ಎಂದು ವಿವರಿಸಿದ್ದಾರೆ. ಬೇರುಂಡ ಪಡೆಯು ಹೊಯ್ದಕ ಅರಸರಲ್ಪ ವಿಶಿಷ್ಠವಾದ, ಶಕ್ತಿಶಾಅಯುತ, 
ಸ್ತಾಮಿ ನಿಷ್ಠೆಯನ್ನು ಜೀವನವೆಂದು ತಿಆದ ವೀರ ಪಡೆಯಾಗಿತ್ತು. ಸಾಮಿ ನಿಷ್ಠಾವಂತರಾದ ಲೆಂಕರು, 
ವೇಳೆವಾಳಗಳಂತೆ ಬೇರುಂಡ ಪಡೆಯು ಸ್ವಾಮಿ ನಿಷ್ಠಾವಂತ ಸೇವಕನಾಗಿದ್ದು, ತಾಯಿಯ ಸಮೀಪದಲ್ಲಿ 
ಕೂಸು ಅಡಗಿಕೊಂಡಿರುವಂತೆ ಕೂಸರು ಅರಸರ ಸಾಮೀಪ್ಯದಲ್ಲೇ ಇರುತ್ತಿದ್ದರಿಂದ ಕೂಸರು ಎಂಬ 
ಆತ್ಮೀಯತೆಯನ್ನು ಪಡೆದುಕೊಂಡಿರಬೆಕು. ವಿಷ್ಣುವಿನ ಭಕ್ತ ಗರುಡನಂತೆ. ರಾಮನ ಬಂಟ ಹನುಮನಂತೆ 
ಧರ್ಮ, ಶೌರ್ಯ, ಸತ್ಯ, ತ್ಯಾಗಗಳು ವಿಶೇಷ ಗುಣಗಳಂದ ಕುಡಿದ ಭೇರುಂಡ ಪಡೆಯು ಅರಸರ 
ಜೊತೆಯಲ್ಲೆ ಇರುತ್ತಿದ್ದು ಅರಸನ ಇಷ್ಟಾರ್ಥಗಳನ್ನು ಇಡೇರಿಸುತ್ತಿದ್ದರು. ಮೂರನೇಯ ಬಲ್ಲಾಳನ 
ಕಾಲದಲ್ಲಂತು ಬಲ್ಲಾಕ ವಿಜಯಗಕಲ್ಲ ಪಮುಖ ಪಾತ್ರ ವಹಿಸಿದ ಭೇರುಂಡ ಪಡೆಯು ಅನೇಕ 
ವಿಜಯಗಳನ್ನು ತಂದುಕೊಡುವಲ್ಲ ಯಶಸ್ವಿಯಾಲಯುತು. 

ಒಂದೇ ಮನುಷ್ಯನ ದೇಹಕೆ ಎರಡು ಪಕ್ಷಿ ತಲೆಯ ಗಂಡಭೇರುಂಡದ ಉಬ್ಬು ಶಿಲ್ಪಗಳು ದಾನ 
ಮತ್ತು ಸ್ಮಾರಕ ಶಾಸನಗಳಲ್ಲ ಹಾಗೇ ಶಾಸನ ಬರಹವಿಲ್ಲದ ಸ್ಕಾರಕಗಳಲ್ಲೂ ಕಂಡು ಬಂದಿದೆ. ಕೇವಲ 
ಭೇರುಂಡ ಪಕ್ಷಿಯ ಉಬ್ಬು ಶಿಲ್ಪಗಳು ಮತ್ತು ಇತರೆಲ್ಲ ಪ್ರಾಣಿಗಳನ್ನು ಮೆಟ್ಟ ತನ್ನ ಹಿಡಿತದಲ್ಲಟ್ಟು ಕೊಂಡಿರುವ 


೫೧೫ 


ಭೇರುಂಡ ಪಕ್ಷಿಯ ಶಕ್ತಿಯ ಸಾಂಕೇತಿಕ ಶಿಲ್ಪಗಳು ಹೋೊಯ್ದಕ ದೇವಾಲಯ ಅತ್ತಿಗಳಲ್ಲ ಕಾಣಿಸಿಕೊಂಡಿದೆ. 
ಸತ್ಯವಾರ ಶಾಸನದಲ್ಲ ಸುಮಾರು ಎರಡು ಅಡಿ ಎತ್ತರದ ಶಿಲ್ಪವನ್ನು. ಬ್ಯಾಡರಹಳ್ಳ. ರಾಮಸಮುದ್ರ ವಾಗಟ. 
ಮಣ್ಣೆ. ಯಂಬ್ರಹಳ್ಳಿ. ತೇಕಲ್‌ನ ಈಶ್ವರ ದೇವಾಲಯದ ಕಂಬದ ಮೇಲೆ, ಬಳ್ಳಗಾವೆಯಲ್ಲ ಭೈರುಂಡೇಶ್ವರ 
ಎಂಬ ಹೆಸರಿನ ೯.೧೫ ಮೀ. ಎತ್ತರದ ವಿಜಯಸ್ವ್ತಂಭ ರೂಪದ ಗುಡಿಯನ್ನು ಕಟ್ಪರುವುದನ್ನು ಕಾಣಬಹುದು. 


೫೧೬೭ 


ಅನುಬಂಧ - ೩ 
ಸಾಂಸ್ಕೃತಿಕ ಪದಕೋಶ 


ಕ್ರ.ಸಂ. | ಶಾಸನದ ಪದ ಅರ್ಥ 
೧ ನೆತ್ರಕೊಡಿಗೆ, ನೆತ್ತರಕೊಡಿಗೆ, ಇದು ಯುದ್ದದಲ್ಲಿ ಗೆದ್ದು ಬಂದವರಿಗೆ ನೀಡಿರುವ ಒಂದು 
ರಕಕೊಡಿಗೆ, ಗೌರವ ಸಮರ್ಪಣೆಯ ಕೊಡುಗೆ(ಬಹುಮಾನ)ಯಾಗಿದೆ. 
ಖಿ ಸೂರ್ಯ ಚಂದ್ರಾದಿಗಳು ಯಿಹ ಇದು ಸಂಸ್ಕೃತದ 'ಆಚಂದ್ರಾರ್ಕಸ್ನಾಯಿಯಾಗಿ' ಎ೦ಬ 
ಪರ್ಯಂತ, ಚಂದ್ರಾರ್ಕಸ್ತಾಹಿಯಗಿ, | ಪದದ ಕನ್ನಡಾನುವಾದ. ಸೂರ್ಯ ಚಂದರ/ 
ಚೆಂದ್ರಸೂರ್ಯರು ಉಳ್ಳಂನ, ಬೆಳಕಿರುವವರೆಗೂ ಇರುವವರೆಗೂ ಕೊಟ್ಟಿರುವ ದಾನ 
ಸೂರ್ಯಚೆಂದ್ರಾಚಿಲುಗಲ ಆತ್ತ | ಇರಲಿ ಎಂಬುದೇ ಇದರ ಅರ್ಥ. 
ಕಾಲಂ(ತೆ) 
೩ ವೊಡಿದ ಕಲ್ಲು, ನೆಟ್ಟಕಲ್ಲು ಒಂದು ಜಮೀನಿನ ಅಥವಾ ದಾನಧರ್ಮವಾಗಿ ಕೊಟ್ರ 
ಗಾಮದ ಎಲ್ಲೆಯನ್ನು ಗುರ್ತಿಸಲು ನಿಲ್ಲಿಸಿರುವ ಕಲ್ಲುಗಳು. 
೪ ಅಮೃತಪಡಿಗೆ ದೇವಾಲಯಗಳಲ್ಲಿ ಪೊಜೆ ಪುನಸ್ಕಾರ, ನೈವೇದ್ಯಗಳಿಗೆ 
ನೀಡಿರುವ ದಾನ. 
೫ ಅಂಗರಂಗಜೋಗ ದೇವರಿಗೆ ಅಭಿಷೇಕೆ ಮತ್ತು ನಾಟ್ಕ ಸೇವೆ. 
೬ ಕೊಡಗೆ(ಗಿಮಾನ್ಯ ತೆರಿಗೆ ರಹಿತವಾದ ಭೂಮಿ 
[2 ಕಪಿಲೆ, ಕಊಲೆ, ಕವಿಲೆ, ಆಕುಳ |ಹಸು 
ಲ ದಾನಮಾನ್ಯ ದಾನವಾಗಿ ನೀಡಿದ ಕಂದಾಯವಿಲ್ಲದ ಭೂಮಿ. 
೯ ಯಿನಾಮುಗಳು ಉಡುಗೊರೆಗಳು 
೧೦ |ಸಂನುದು ಸನ್ನದ್ದು, ಆಜ್ಞಾಪತ್ರ. 
೧೧ ಕವಿಲೆಯುಮಖೆಸಿದವರು ಹಸುವನ್ನು ಕೊಂದವರು 
೧೨  |ದಸವಂದ, ಪೆತ್ತೊಂದಿ ಹತ್ತನೇ ಒಂದು(ೆರಿಗೆಯ ಭಾಗ) 
೧೩ ಸುಂಕನಾಡಿಗೆ ಸುಂಕ ವಸೂಲಿ ಮಾಡುವ ನಾಡು/ಪುದೇಶ. 
೧೪ ಸರ್ವಪರಿಬೇ(ಬಾ)ದ ಪರಿಹಾರ ಉಂಬಳಿ ಮೇಲಿನ ಎಲ್ಲ ತರಿಗಗಳು ರದ್ದುಗೊಳಿಸುವ ಕ್ರಮ. 
೧೫ ದೀಪಮಾಲೆಯ ಕಂಭ ದೇವಾಲಯದ ದ್ಹಾರಬಾಗಿಲ ಮುಂದೆ ದೀಪವನ್ನಿಡಲು 
ನಿಲ್ಲಿಸುವ ಕಂಭ 
೧೬ 'ಕಲ್ಲಡುಗೊಟ್ಟಂ, ಕಲ್ಲಾಟು ಕಲ್ಲನ್ನು ನೆಟ್ಟು ಕೊಟ್ಟಂತಹ ದಾನ. 
೧೭ | ಖಂಡುಗ ಅಳತೆ ಮಾಪನ. 
೧೮  |ದೊಣೆ ಕೊಳೆ 
೧೯ ಆನ್‌ಣ್ನಗ ಭತ್ತದ ಗದ್ದೆಯ ಭಾಗ 
೨೦ ದೇವಭೋಗಂ ದೇವರ ಸೇವೆ 
3 ಕೀಳೇರಿ ಕೆರೆಯ ಕೆಳೆಗಿನ ಭಾಗ 
ತ ಬೀರಲೋಕ ವೀರಲೋಕ 
5೩ [ಭಾಷೆಗೆ ತಪ್ಪುವ ರಾಯರ'ಗಂಡ [ಕಾಟ್ರ ಮಾತಿಗೆ ತಪ್ಪುವ ರಾಜರಿಗೆ ಹಜಮಾನಣಜಿರುದು) 
೨೪ ಗದ್ದೆ-ಬೆದ್ದ, ತೋಟ-ತುಡಿಕೆ, ಜೋಡಿ ಪದಗಳು 


ಅಯಲು-ಗಯಲು 


೫೧೭ 


೨೫ ಪುತ್ತಪೌತ್ರ ಮಕ್ಕಳು ಮೊಮ್ಮಕ್ಕಳು/ಗಂಡುಹೆಬ್ದುಮಕ್ಕಳಿಗೆ 
೨೬ ಬಾಳೆಗಟ್ಟು, ಬಾಳ್ಗರ್ಚ್ನು, ವಾಳ್ಗೆಟ್ಟು, | ಕತ್ತಿಯನ್ನು ತೊಳೆ. 
ಬಳ್ಳಲ್ಟು 

ಖಕ ಬತ್ಯಕೊಡಗೆ ಬತ್ತದ ಕೊಡುಗೆ. 

೨೮  [ಕಟುಕೊ(ಗೊಂಡಿಗಿ ಕೆರೆಯ ನಿರ್ಮಾಣಕ್ಕಾಗಿ ಕೊಟ್ಟ ದತ್ತಿ. 

೨೯ | ಮಾನಸ್ತಂಭ ಜೈನ ಧರ್ಮದ ಪ್ರಕಾರ ಸಲ್ಲೇಖನ ವತ ಆಚರಿಸಿ ಮರಣ 
ಹೊಂದಿದವರಿಗೆ ಜ್ಞಾಪಕಾರ್ಥವಾಗಿ ನಿಲ್ಲಿಸುವ ಕಂಭ. 

೩೦ ಅರವಕ್ಷರ ಅರ್ಧಾಕ್ಷರ/ತಮಿಳು ಅಕ್ಷರ. 

೩೧ |ಕಣನಿ ಕಲ್ದಾಡು ದಾನ ಕೊಡುವ ಭತ್ತದ ಗದ್ದೆಯಲ್ಲಿಯೇ ಕಲ್ಲನ್ನು ನೆಟ್ಟು 
ದಾನ ನೀಡುವಾಗ ಬಳಸುವ ಪರಿಭಾಷೆ. 

೩೨ |ತಿರುನಾಳು ಮಹೋತ್ಸವ ಜಾತ್ರ ರಥೋತ್ಸವ 

೩೩ ಸಸಿರಾಕವಿಲೆ ಸಾವಿರ ಹಸುಗಳು 

೩೪ ಚಿತುಶ್ತೀ(ಸ್ಸಿ)ಮೆ ನಾಲ್ಕು ದಿಕ್ಕಿನ ಗ್ರಾಮ/ಬಲ್ಲೆ 

೩೫ | ಪಲ್ಣುಮಹಾಪಾತಕ ಬಹ್ಮಹತ್ಯೆ, ಮಧ್ಯಪಾನ, ಕಳ್ಳತನ, ಗುರುಪತ್ನೀಗಮನ, 
ಶಿಶುಹತ್ಯೆ. 

೩೬ ಭಟಮಾನ್ಯ ವಿದ್ದಾಂಸನಿಗೆ ಕೊಟ್ಟ ಉಂಬಳಿ 

೩೭ ಬಿತ್ತುಕಟ್ಟು ಬೀಜಕ್ಕೆ ಯೋಗ್ಯವಾದ ಭೂಮಿ 


೫೧೮ 


ಪರಾಮರ್ಶನ ಗ್ರಂಥಗಳು 


೧ 1 ಡಾ.ಅರುಣಿ ಎಸ್‌.ಕೆ. ಯೆಲಹೆಂಕನಾಡ ಪಭಳುಗೆಕು, ವಾಸ್ತುಶಿಲ-ಶಿಲ್ಪಕಲೆ, 
ಡಾ.ಜಮುನಾ.ಎಂ. ಪ್ರಸಾರಾಂಗ, ಬೆಂ.ವಿ.ವಿ. ೨೦೦೫. 
೨ | ಅಣ್ಣಿಣೇರಿ.ಎ.ಎಂ. ಶಾಸನ ಸಂಗ್ರಹ, ಕನ್ನಡ ಸಾಹಿತ್ಯ ಪರಿಷತ್ತು. ಬೆಂಗಳೂರು. 
ಡಾ.ಶೇಷಶಾಸ್ಸಿ.ಆರ್‌. ೨೦೦೬. 
೩೮ | ಕಲಬುರ್ಗಿ. ಎಂ.ಎಂ, ಸಮಾಧಿ-ಬಲದಾನ-ವೀರಮರಣ ಸ್ಕಾರಕಗಳು. ಸಪ್ನ ಮುಕ್‌ 
ಹೌಸ್‌, ಬೆಂಗಳೂರು, ೧೯೮೦. 
೫ ಡಾ. ಕಲಬುರ್ಗಿ. ಎಂ.ಎಂ. ಮಹಾರಾಷ್ಟ್ರದ ಕನ್ನಡ ಶಾಸನಗಳು. ಕನ್ನು ಡಸ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು. ನರಿ 
a ಕೃಷ್ಣಮೂರ್ತಿ.ಎಮ್‌.ವಿ. ಕರ್ನಾಟಕದ ಇತಿಹಾಸ ದರ್ಶನ, 
ಕೇಶವ ಭಟ್ಟ.ಎಮ್‌ ಕರ್ನಾಟಕ ಸಹಕಾರೀ ಪ್ರಕಾಶನ ಮಂದಿರ, 
ಚಾಮರಾಜಪೇಟಿ, ಬೆಂಗಳೂರು, ೧೯೭೦. 
8 ಕೃಷ್ಣಪ್ಪ.ಕೆ ಸಂಸ್ಕೃತಿಯ ಅಂತರ್‌ ಶಿಸ್ಟೀಯ ನೆಲೆಗಳು, 
ಸಂಯಮ ಪ್ರಕಾಶನ, ಹೊಸಕೋಟಿ, ಬೆಂಗಳೂರು 
ಗ್ರಾಮಾಂತರ ಜಲ್ಲೆ. ೨೦೦೮. 
೮ | ಡಾ ಕೃಷ್ಣಮೂರ್ತಿ.ಪಿ.ವಿ. ಶಾಸನ ಮಂಥನ. ತುಮಕೂರು ವಿಶ್ವವಿದ್ಯಾಲಯ, 
ತುಮಕೂರು. ೨೦೧೧. 
€ ಡಾ.ಕೃಷ್ಣಮೂತ್ತಿ.ಪಿ.ವಿ. ಶಾಸನ ಇತಿಹಾಸ ಮಂಥನ. ತುಮಕೂರು ವಿಶ್ವವಿದ್ಯಾಲಯ, 
ತುಮಕೂರು. ೨೦೧೧. 
೧೦ | ಡಾ.ಕೃಷ್ಣಮೂತ್ತಿ.ಪಿ.ವಿ. ತಮಿಳು ನಾಡಿನ ಕನ್ನಡ ಶಾಸನಗಳು, ಕನ್ನಡ ಸಾಹಿತ್ಯ 
ಪರಿಷತ್ತು. ಬೆಂಗಳೂರು. ೨೦೦೮೬. 
೧೧ | ಕೃಷ್ಣರಾವ್‌. ಎಂ.ಎಚ್‌ ಕನ್ನಡ ನಾಡಿನ ಚರಿತ್ರೆ - ಕರ್ನಾಟಕ ಕಲೆ, 
ಬೆಂಗಳೂರು, ೧೯೭೬. 
೧೨ ಕೃಷ್ಣಯ್ಯಂಗಾರ್‌ ಬಿ.ಎ. ಭಾರತೀಯ ಇತಿಹಾಸೆ ಪುವೇಶಿಕಾ ಪ್ರಥಮ ಭಾಗ. 
ಸತ್ಯಶೋಧಕ ಪ್ರಕಾಶನ ಮಂದಿರ ಬೆಂ.೧೯೩೮. 
೧೩ | ಡಾ.ಕೂಡ್ಲೂರು ವೆಂಕಟಪ್ಪ ಸ್ಥಳನಾಮ ವೀರರು, ಕನ್ನಡ ಸಾಹಿತ್ಯ ಪರಿಷತ್ತು. ಬೆಂಗಳೂರು. 
೨೦೦೬. 
೧೬ ಕೈದಾಳ ರಾಮಸ್ವಾಮಿ ಗಣೇಶ ಶಾಸನ ಸಪರಸ್ತ ಪ್ರತಿ, ಕರ್ನಾಟಕ ಇತಿಹಾಸ 
Pod ಮಂಡಲ, ಧಾರವಾಡ, ೨೦೦೮. 
೧೫ | ಕೆಂಪ ಸಿದ್ದೇಗೌಡ ನಮ್ಮ ಬೆಂಗಳೂರು ಭಾಗ-೧. ಲೋಟಸ್‌ ಪ್ರಿಂಟೆಡ್‌ ಪ್ರೈ.ವರ್ಕ್ಸ್‌. 
ಬೆಂ.ಅಆಜ, ೨೦೧೦. 
೧೬ ಗೋಪಾಲಕೃಷ್ಣು.ವಿ ಸ್ಥಳನಾಮ ಅಧ್ಯಯನಗಳು, 
ಲಕ್ಷೀ ಮುದ್ರಣ. ಚಾಮರಾಜಪೇಟಿ-ಬೆಂ.-೧೯೮೭. 
೧೭ | ದುಡ್ಡದೇಶ್ವರಪ್ಪ. ಎಚ್‌ ಬೆಂಗಳೂರು ಜಲ್ಲೆಯ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ, ಪೂಜಾ ಪ್ರಕಾಶನ, ಚಿತ್ರದುರ್ಗ, ೨೦೧೦ 
೧೮ | ಥುರುಮೂರ್ತಿ ಹೆಂಡಕೂರು ಬಳ್ಳಾರಿ ಜಲ್ಲೆಯ ಸ್ಥಳನಾಮಗಳು, ಕನ್ನಡ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು. ೨೦೦೬. 
೧೯೮ | ಗೋಪಾಲ್‌. ಆರ್‌ ಬೆಂಗಳೂರು ಜಲ್ಲೆಯ ಇತಿಹಾಸ ಮತ್ತು ಪುರಾತತ್ತ, 
ಪ್ರಾಚ್ಯವಸ್ತು, ಸಂರಹಾಲಯಗಳು ಮತ್ತು ಪರಂಪ x ಇಲಾಖೆ, 
ಮೈಸೂರು. ೨೦೧೩. 
೨೦ | ಗುರುಮೂರ್ತಿ.ಕೆ.ಜ ಸ್ಥಳನಾಮಗಳ ಅಧ್ಯಯನ ಮತ್ತಿತರ ಪಬಂಧಗಳು, 
ಕನ್ನ ಡಸ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ೨೦೦೭. 
೨೧ | ಡಾ. ಗೋಪಾಲರಾವ್‌.ಹೆಚ್‌.ಎಸ್‌. ನಮ್ಮ ನಾಡು ಕರ್ನಾಟಕ(ರಾಜಕೀಯ ಪ್ರಾಚೀನ), 


೫೧೯ 


ನವಕರ್ನಾಟಕ ಪ್ರಕಾಶನ, ಬೆಂ. ೨೦೧೭. 


೨೨ | ಡಾ.ಚನ್ನಬಸಯ್ಯ ಹೀರೇಮಠ. ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪ್ರಸಾರಾಂಗ 
ಕನ್ನುಡ ವಿಶ್ವ ವಿದ್ಯಾಲಯ, ಹಂಪಿ. ೨೦೧೮೪ 

೨೩ | ಡಾ.ಚನ್ನಬಸಯ್ಯ ಹೀರೇಮಠ. ಮಾನ್ಟಿ ತಾಲ್ಲೂಕಿನ ಶಾಸನಗಳು. ಕನ್ನಡ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು, ೨೦೦೦. 

೨೮ | ಚಿದಾನಂದ ಮೂರ್ತಿ.ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸಪ್ನ ಮುಕ್‌ 
ಹೌಸ್‌, ಬೆಂಗಳೂರು, ೨೦೦೮. 

೨೫ | ಡಾ ಚಿದಾನಂದಮೂರ್ತಿ ಎಂ. ಹೊಸುತು ಹೂಸುತು, ಹೇಮಂತ ಸಾಹಿತ್ಯ, ಬೆಂಗಳೂರು. 
೨೦೦೭. 

೨೬ | ಡಾ. ಜಚಿದಾನಂದಮೂರ್ತಿ.ಎಂ. ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು. ಕನ್ನಡ ಮತ್ತು 
ಸಂಸ್ಥೃತಿ ನಿರ್ದೇಶನಾಲಯ, ನೃಪತುಂಗ ರಸ್ತೆ, ೧೯೮೪. 

೨೭ | ಡಾ. ಚಿದಾನಂದಮೂರ್ತಿ.ಎಂ. ಸಂಶೋಧನೆ, ಡಿ.ವಿ.ಕೆ.ಮೂರ್ತಿ ಪ್ರಕಾಶನ, 
ಕೃಷ್ಣಮೂರ್ತಿಪುರಂ, ಮೈಸೂರು. ೨೦೧೩ 

೨೮ | ಡಾ. ಚಿದಾನಂದಮೂರ್ತಿ.ಎಂ. ವಾಗರ್ಥ, ಬಾಪ್ಲೋ, ಬೆಂ.೧೮, ೧೯೧೮ 

೨೯ | ಡಾ.ಜಯಮ್ಮಕರಿಯಲಣ್ಣ ಶಾಸನಗಳಲ್ಲ ದಾನದತ್ತಿಗಳು. ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು. ೨೦೧೦. 

೩೦ | ಡಾ.ದೇ.ಜವರೇಗೌಡ ಕನ್ನಡ ಸಂಸ್ಕೃತಿ. ಕನ್ನಡ ಸಾಹಿತ್ಯ ಪರಿಷತ್ತು. ಬೆಂಗಳೂರು. 
೨೦೧೨. 

೩೧ | ಜಮುನ ಎಂ. ಯಲಹಂಕ ನಾಡುಪ್ರಭುಗಳು ಶಾಸನ ಸಂಪದ, ಪ್ರಸಾರಾಂಗ 
ಮತ್ತು ಮುದ್ರಣಾಲಯ, ಬೆಂ.ವಿ.ವಿ. ೨೦೦೬. 

೩೨ | ಜಮುನ ಎಂ. ಜಾನಪದ ಸಂಪುಟ, ಪ್ರಸಾರಾಂಗ ಮತ್ತು ಮುದ್ರಣಾಲಯ, 
ಬೆಂ.ವಿ.ವಿ. ೨೦೦೫ . 

೩೩ | ಜಮುನ ಎಂ. ಬೆಂಗಳೂರಿನ ಬಖ್ಯೆರುಗಳು. ಪ್ರಸಾರಾಂಗ ಮತ್ತು 
ಮುದ್ರಣಾಲಯ, ಬೆಂ.ವಿ.ವಿ. ೨೦೦೬. 

೩೮ | ಜಯರಾಮ್‌. ವಿ ಪ್ರಾಚನ ಕನ್ನಡ ಶಾಸನಗಳ ಸಾಹಿತ್ಯಕ ಅಧ್ಯಯನ, ಚಂದನ 
ಪ್ರಕಾಶನ, ಬೆಂಗಳೂರು, ೨೦೦೮ 

೩೫ | ತಿಪ್ಪೇರುದ್ರಸ್ವಾಮಿ. ಎಚ್‌ ಕರ್ನಾಟಕ ಸಂಸ್ಥೃತಿ ಸಮೀಕ್ಷೆ, 
ಡಿವಿಕೆ ಮೂರ್ತಿ ಪ್ರಕಾಶಕರು. ಮೈಸೂರು, ೨೦೧೦. 

೩೩ | ತುಳಸಿರಾಮ್‌ ನಾಯಕ್‌ ಬೆಂಗಳೂರಿನ ಸಂಕ್ಷಿಪ್ತ ಇತಿಹಾಸ, 
(ಕ್ರಿ.ಶ. ೧೫೧೩-೧೯೮೬೭) 
ಶ್ರೀಮತಿ ಮಂಜುಳ .ಟ.ಆರ್‌.ನಾಯರ್‌, ಬನಶಂಕರಿ ೨ನೇ 
ಹಂತ ಬೆಂ-೭೦,೨೦೧೦ 

೩೭ | ದೇವರ ಕೊಂಡಾರೆಡ್ಡಿ ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ, 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ೧೯೯೮. 

೩೮ | ನರಸಿಂಹನ್‌.ಕೆ.ಆರ್‌ ಯಲಹಂಕನಾಡು, ಇತಿಹಾಸದ ನೋಟಗಳು, 
(ಭಾಗ-೧) ಶೋಧನ ಪ್ರಕಾಶನ, ಮಾರುತಿ ನಗರ,ಯಲಹಂಕ, 
ಬೆಂಗಳೂರು, ೨೦೧೯. 

೩೯ | ನರಸಿಂಹನ್‌.ಕೆ.ಆರ್‌. ಶಾಸೆನೆ ಶ್ರೀ. ವಾಗರ್ಥ ಮುದೆಣ. ಕೋಲಾರ. ೨೦೧೮ 

೬೦ | ನರಸಿಂಹಾಚಾರ್ಯ.ಆರ್‌ ಕರ್ಣಾಟಕ ಕವಿ ಚರಿತೆ, 
ಸಂಪುಟ -೧.೨.೩, ಕನ್ನಡ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು, ೨೦೧೫. 

ಆ೧ | ಡಾ.ಎಸ್‌.ಎಸ್‌.ಅಂ೦ಗಡಿ ಕನ್ನಡ ಗ್ರಂಥ ಸಂಪಾದನೆ, ಬಂಧ ವಿನ್ಯಾಸ, ಕ.ಸಾ.ಪ. 
ಬೆಂಗಳೂರು, ೨೦೦೭ 

ಆ೨ | ನಾಗರಾಜ್‌ ಎಂ.ಜಿ. 


ಸಂಶೋಧನಾ ತೆನೆಗಳು. ಸಿದ್ಧ್ದಅ೦ಗೇಶ್ವರ ಬುಕ್‌ ಡಿಪೋ ಮತ್ತು 
ಪ್ರಕಾಶನ. ೨೦೧೧ 


೫೨೦ 


ಆ೩ | ಡಾ.ನಿರಂಜನ ರಾ.ನ. ಕುಕ್ಕಲನಾಡು ದೇವಾಲಯ ಮತ್ತು ಶಿಲ್ಪಗಳು, ಪ್ರಸಾರಾಂಗ, 
ಕನ್ನಡ ವಿಶ್ವ ವಿದ್ಯಾಲಯ. ಹಂಪಿ. ೨೦೧೧. 
ಆ೬ |] ಪರಮಶಿವೆಮೂರ್ತಿ. ಡಿ.ವಿ ತುರುಗೋಳ್‌ ಸಂಕಥನ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, ೨೦೧೧. 
ಆ೫ | ಡಾ. ಪರಮಶಿವಮೂರ್ತಿ.ಡಿ.ವಿ. ಕನ್ನಡ ಶಾಸನಶಿಲ್ಲ., ಪ್ರಸಾರಾಂಗ ಕನ್ನಡ ವಿಶ್ವ ವಿದ್ಯಾಲಯ, 
ಹಂಪಿ. ೧೯೯೯. 
೬೭ |] ಡಾ. ಪರಮಶಿವಮೂರ್ತಿ.ಡಿ.ವಿ. ಶಾಸನ ಸಂಶೋಧನೆ, ಗುಣನಿಧಿ ಪ್ರಕಾಶನ, ಭುವನೇಶ್ವರಿ ನಗರ, 
ಬೆಂ. ೧೯೯೮ 
ಆ೭'1 ಡಾ. ಪರಮಶಿವಮೂರ್ತಿ.ಡಿ.ವಿ. ಸಂಶೋಧನಾ ಸಿರಿ, ಗುಣನಿಧಿ ಪ್ರಕಾಶನ, ಭುವನೇಶ್ವರಿ ವಗರ, 
ಬೆಂ. ೧೯೯೩೬ 
ಆಲ | ಪ್ರಭಾಕರ. ಎಂ.ಎನ್‌ ದೇವಾಲಯ ವಾಸ್ತು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, ೨೦೧೧. 
೯ | ಫ್ಲೀಟ್‌ ಜೆ.ಎಫ್‌ (ಮೂಲ) ಭಾರತೀಯ ಶಾಸನಶಾಸ್ತ್ರ ಪರಿಚಯ, 
ಸಿ.ಪಿ.ಕೆ (ಅನುವಾದ) ಲಕ್ಷಿ ಪ್ರಿಂಟಿಂಗ್‌ ಅಂಡ್‌ ಪಬ್ಲಷಿಂಗ್‌ ಹೌಸ್‌, 
ಮೈಸೂರು. ೨೦೦೧. 
೫೦ | ಪುಟ್ಟಣ್ಣ.ಎಮ್‌.ಎಸ್‌ ಪಾಳೇಯಗಾರರು, ೫ ಉಪನ್ಯಾಸಗಳು, 
ದಿ ಪವರ್‌ ಪ್ರಿಟಂಗ್‌ ವರ್ಕ್ಸ್‌, ಚಿಕ್ಕಪೇಟೆ, ಬೆಂಗಳೂರು, ೧೯೨೩. 
೫೧ | ಬಸವರಾಜ ಕಲ್ಲುಡಿ ನಕ್ಷೆ ನಕ್ಷತ್ರ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 
ಕನ್ನಡ ಭವನ, ಜೆ.ಸಿ.ರಸ್ತೆ, ಬೆಂಗಳೂರು. ೨೦೧೦. 
೫.೨ | ಬಸವರಾಜ ಕಲ್ಲುಡಿ ಮಹಾಸತಿ ಆಚರಣಿ ಒಂದು ಅಧ್ಯಯನ, 
ಪ್ರಸಾರಾಂಗ, ಬೆಂಗಳೂರು ವಿಶ್ವ ವಿದ್ಯಾಲಯ, ಬೆಂ, ೨೦೧೯. 
೫೩ | ಅ.ಎಂ.ಶ್ರೀ. ಕನ್ನಡದ ಬಾವುಟ. ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 
೨೦೦೬೭. 
೫೮ ಬೈರಪ್ಪ.ಎಂ.ಜ. ಮಾಗಡಿ ತಾಲ್ಲೂಕು ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ(ಅಪ್ರಕಟತ, ಎಂ.ಫಿಲ್‌. ಪ್ರಬಂಧ) ಮೈಸೂರು 
ವಿಶ್ವವಿದ್ಯಾಲಯ, ೨೦೧೦-೧೧. 
೫೫ ಬೋರಯ್ಯ ಹೆಚ್‌.ಎಂ. ಆವತಿ ನಾಡಪ್ರಭುಗಳು, ಗೋಧೂಳ ಪ್ರಕಾಶನ, ತುಂಗಾನಗರ, 
ಬೆಂ-೯೧, ೨೦೧೬. 
೫೬ | ಭಟ್‌ಸೂರಿ. ಕೆ.೬ (ಸಂ) ಕರ್ನಾಟಕ ಶಾಸನ ಸಂಶೋಧನೆ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೨೦೦೯. 
೫೭ | ಭುವನಹಳ್ಜ ಚನ್ನಪ್ಪ ಎಂ.ಎ. ಆವತಿ ಶ್ರೀ ಗೌತಮಗಿರಿ ಕ್ಷೇತ್ರ ಪರಿಚಯ, ಶ್ರೀ 
ತಿಮ್ಮರಾಯಸ್ತಾಮಿ ದೇವಾಲಯದ ಕಾರ್ಯಕಾರಿ ಸಮಿತಿ, 
ಆವತಿ, ದೇವನಹಳ್ಣ ತಾ. ೧೯೮೮. 
೫೮ | ಮಂಜುನಾಥ ಎಂ.ಜಿ, ಕನ್ನಡ ಅಪಿಶಾಸ್ತ್ರ, ಕನ್ನಡ ಸಾಹಿತ್ಯ ಪರಿಷತ್ತು. ಬೆಂಗಳೂರು. 
ದೇವರಾಜಸ್ವಾಮಿ.ಜ.ಕೆ. ೨೦೧೧. 
೫೯ ಮೈಸೂರು ಸರ್ಕಾರದ ವಾರ್ತಾ ಮತ್ತು ಮೈಸೂರು ರಾಜ್ಯ(೧೯೫೬-೧೯೬8), ವಿಧಾನಸೌಧ, ಬೆಂ.೦೧. 
ಪ್ರಚಾರಶಾಖೆ. 
8೦ | ಡಾ. ರಾಮದಾಸರೆಡ್ಲಿ.ಎಸ್‌.ಜ. ಚಿತ್ರದುರ್ಗ ಜಲ್ಲೆಯ ಪ್ರಾಕ್ಲಾರಿತ್ರಿಕ ಕನ್ನಡ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು. ೨೦೦೯. 
8೬೧ | ರಂ.ಶ್ರೀ.ಮುಗಳ ಕನ್ನಡ ಸಾಹಿತ್ಯ ಚರಿತ್ರೆ, ಗೀತಾ ಬುಕ್‌ ಹೌಸ್‌, ಮೈಸೂರು- 
ಹ೭E೦೦೦೧, ೨೦೦೯. 
a೨ | ಡಾ.ಲಲಅತಾಂಬ ಎನ್‌.ಆರ್‌. ಶಾಸನಗದಲ್ಪ ಕರ್ನಾಟಕದ ಹೆಮ್ಮೆಯ ವೀರಕುಡಿಗಳು. 


ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲ!(ರಿ), 
ಧಾರವಾಡ. ೨೦೧೬. 


೫.೨೧ 


EY ಜೆ.ವಿಶ್ವನಾಥ್‌ ಸಾಸಲು ಜಾನಪದೀಯ ಅಧ್ಯಯನ,(ಎಂ.ಫಿಲ್‌. ಕೃತಿ) ಕನ್ನಡ 
ಅಧ್ಯಯನ ಕೇಂದ್ರ, ಜ್ಞಾನಭಾರತಿ, ಬೆಂ.ವಿ.ವಿ.೧೮೯೯೮ 

a೮ | ವೆಂಕಟೇೀಶ್‌.ಎಸ್‌ ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ, 
ದುಶ್ಯ ಪ್ರಕಾಶನ. ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ 
ಜಲ್ಲೆ, ೨೦೧೬. 

8೫ | ವಸು.ಎಮ್‌.ವಿ ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, 
ಪ್ರಸಾರಾಂಗ, ಕನ್ನಡ ವಿಶ್ವ ವಿದ್ಯಾಲಯ, ಹಂಪಿ, ೨೦೦೧. 

88 | ಡಾ.ವೀರೇಶ ಬಡಿಗೇರ ಶಾಸನಗಳಲ್ಲ ಆಯಗಾರಿಕೆ ಸಂಕೃತಿ. ಪ್ರಸಾರಾಂಗ ಕನ್ನಡ ವಿ.ವಿ. 
ಹಂಪಿ, ೨೦೧೦. 

82೭ | ಡಾ. ವೆಂಕಲಬಾಚಲಶಾಸ್ತಿ.ಟ.ವಿ. ನಮ್ಮ ಕರ್ನಾಟಕ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 
೨೦೦೯. 

೬೮ | ಶಾಮರಾವ್‌.ಹು.ಶಾ. ವಿಜಯನಗರದ ಕಲೆ ಮತ್ತು ಸಾಹಿತ್ಯ. 
ಸಾಹಿತ್ಯ ಮತ್ತು ಸಂಸ್ಕೃತಿ ಅಭವೃದ್ಧಿ ಇಲಾಖೆ, 
ಮೈಸೂರು ಸರ್ಕಾರ, ಬೆಂಗಳೂರು.೧೯೫೬. 

8೯ | ಪಿವತಾರಕ್‌. ಕೆ.ಬ ಕರ್ನಾಟಕದ ಪುರಾತತ್ವ ನೆಲೆಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. ೨೦೦೧. 

೭೦ | ಶಿವಶಂಕರ ಚಕ್ಕರೆ ಬೆಂಗಳೂರು ಜಲ್ಲೆಯ ಜನಪದ ಕಲೆಗಳು. ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು, ೧೯೯೯. 

೭೧ | ಶೇಷಶಾಸ್ಸೀ. ಆರ್‌ ಶಾಸನ ಪರಿಚಯ, ಪ್ರಸಾರಾಂಗ, ಬೆಂಗಳೂರು 

KE ವಿಶ್ವವಿದ್ಯಾಲಯ, ೨೦೦೫. 

2೨ | ಶೇಷಶಾಸ್ತ್ರೀ. ಆರ್‌ ಕರ್ನಾಟಕದ ವೀರಗಲ್ಲುಗಳು. ಕರ್ನಾಟಕ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು, ೨೦೦೮. 

೭೩ | ಶ್ರೀ ಲಕ್ಷೀನಾರಯಣರು ಮತ್ತು ಕರ್ನಾಟಕದ ಅರಸು ಮನೆತನಗಳು, 

ಶ್ರೀ ಪಂ೦ಚಮುಖ.ರಾ.ಸ್ತಾ. ಕರ್ನಾಟಕ ಇತಿಹಾಸ ಸಂಶೋಧಕ ಮಂಡಲ, ಧಾರವಾಡ, 

೧೯೮೬. 

2೮೪ ಅಂಗಯ್ಯ ಎಂ.ಕೆ. ಮೈಸೂರು ಒಂದು ಅಧ್ಯಯನ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾಲಯ. 

೭೫ | ಡಾ.ಬ.ಎ.ಸಾಲೆತ್ತೂರು. ಡಾ.ದೇಸಾಲಯು ಕನ್ನಡ ಸಾಹಿತ್ಯ ಚರಿತ್ರೆ, ಭಾಗ-೧, ಕ.ಸಾ.ಪ. ಚಾಮರಾಜಪೇಟೆ, 

ಪಾಂಡುರಂಗರಾಯರು ಬೆಂಗಳೂರು. ೨೦೧೫. 

೭೬ |ಪಿ.ಪಿ.ಕೆ ಶಾಸನಶಾಸ್ತ ಪ್ರವೇಶ, ಚೇತನ ಬುಕ್‌ ಹೌಸ್‌, 
೨೦೦೧. 

೭೭ | ಸೂರ್ಯನಾಥ ಕಾಮತ್‌ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, 
ಎಂ.ಸಿ.ಸಿ ಪಜ್ಣಕೇಶನ್ಸ್‌, ಬೆಂಗಳೂರು, ೨೦೧೮. 

೭೮ | ಸೂರ್ಯನಾಥ ಕಾಮತ್‌ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, (ಭಾಗ-೩) 
ವೆ.ಬ.ಸುಬ್ಬಯ್ಯ ಅಂಡ್‌ ಸನ್ಸ್‌, ಎಂ.ಬ.ಡಿ. 
ಮುದ್ರಾಕ್ಷರ ಶಾಲೆ, ೧೯೮. 

2€ | Ambujam Anantha Raman Temples of South India, 
Easr West Books ( Madras) Pvt.Ltd, 2006. 

UO | Lewis Rice.B Epigraphia Carnatica, 
Inscriptions in The Bangalore District, vol-9, 
1905. 

©೧ | Supplement to vol-9 Director of Archaeological Researches in 
Mysore. 

೮೨ Vollues 1900 to 1947 


Mysore Archaeological Report 


The Government Fress. 


೫೨೨ 


೮೩ 


Srinivasan.K.R 


Temples of South India, 
National Book Trust India, 1998. 


8೬ | Suryanath u Kamath Bangalore Rural District Gazetteer OF India 
Karnataka State Government of 
Karnataka Publication 1989 

85 | Krishnamurthy. M.S The Nolambas, Prasaranga, University of 


Mysore, 1980. 


86 | Ramesh. K.V Inscription of the Western Gangas, ICHR, Agam 
Prakashana, New Delhi, 1984. 

87 | Sheik Ali. B History of the Western Gangas, 
Prasaranga, University of Mysore, 
1997. 

88 | Sarma. LK Temples of the Gangas of Karnataka, 
Archaeological Survey of India, New Delh,, 
1992. 

89 | Srinivasan. K.R Temples of South India, National Book Trust, 
India. 

90 | Shalva pille Iyengar Vishnu Iconography in Hoysala 
Temples (On the basis of sanscrit 
sources), Unpublised Thesis. 

Gazetteer 

9] | Hayavadadan Rao. C (Ed): Mysore Gazetteer, Part-l, Govt. Press, 
Bangalore. 1930. 

92 | Suryanath. U. Kamath Gazetteer of India, Karnataka State, Bangalore 
District, Government of Karnataka, Bangalore, 
1990. 

93 | Suryanath. U. Kamath Gazetteer of India, Karnataka State, Bangalore 
Rural District, Government of Karnataka, 
Bangalore, 1989. 

ನಿಘಂಟುಗಳು 

೯೬ | ಸಂಕ್ಷಿಪ್ತ ಕನ್ನಡ ನಿಘಂಟು(ಪರಿಷ್ಣ್ಯತ) ಕನ್ನಡ ಸಾಹಿತ್ಯ ಪರಿಷತ್ತು. ಬೆಂಗಳೂರು. ೨೦೦೧. 

€೫ | ಸಂ.ಡಾ.ಪ್ರಭುಶಂಕರ ಕನ್ನಡ-ಇಂಗ್ಲೀಷ್‌ ನಿಘಂಟು, ಬಾ.ವೇ.ಶ್ರಥರ. ಅಭನವ 
ಪ್ರಕಾಶನ ಬೆಂಗಳೂರು ೨೦೦೬. 

೯೬ | ಡಾ.ಪಿ.ವಿ. ನಾರಾಯಣ. ಹಳಗನ್ನಡ ಪದಸಂಪದ. ಕನ್ನಡ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು. ೨೦೦೭. 

ಸಂಪುಟಗಳು 
€೭ | ಶಾಸನ ಅಧ್ಯಯನ (ಸಂಪುಟ-೧. ೨. ಆ. ಸಂಪಾದಕರು ಪ್ರಸಾರಾಂಗ, ಕನ್ನಡ ವಿಶ್ವ ವಿದ್ಯಾಲಯ. ಹಂಪಿ. 
೮.) 
೯೮ | ಇತಿಹಾಸ ದರ್ಶನ ಸಂಪುಟಗಳು, ವಾರ್ಷಿಕ ಸಂಪಾದಕರು, ಕರ್ನಾಟಕ ಇತಿಹಾಸ ಅಕಾಡೆಮಿ ೧೯೮8 ರಿಂದ 


೫೨೩ 


(೩೨ ಸಂಪುಟಗಳು) ೨೦೧೮ 
೮೯೯ | ಇತಿಹಾಸ ದರ್ಪಣ ಸಂಪುಟಗಳು. (ಸಂ.)) ಹಂ.ಗು.ರಾಜೇಶ್‌. ಅಕ್ಟೋಬರ್‌- ೨೦೦೯ ರಿಂದ 
(ತೈಮಾಸಿಕ.) ಡಿಸೆಂಬರ್‌-.೨೦೧೮ 
ಅಭನಂದನಾ ಗ್ರಂಥಗಳು 
೧೦೦ | ಗಣೇಶ್‌. ಕೆ.ಆರ್‌. ಗುಣಮಧುರ, 
ಡಾ.ದೇವರಕೊಂಡಾರೆಡ್ಡಿ ಅಭಿನಂದನಾ ಸಮಿತಿ, ಬೆಂ.೮೭, 
೨೦೧೦. 
೧೦೧ | ಡಾ.ಬ.ಆರ್‌.ಭಾರತಿ, ಕೈದಾಳ. 
ಸುಂ.ಕಂ.ಗೋವರ್ಧನ, ಡಾ.ಕೆ.ಆರ್‌.ಗಣೀಶ್‌ ಅಭಿನಂದನಾ ಸಮಿತಿ, ಬೆಂ. -೨೦೧೨. 
ಜ.ಕೆ.ದೇವರಾಜಸ್ತಾಮಿ. 
೧೦೨ ಲಕ್ಷಣ ತೆಲಗಾವಿ(ಸೆಂ) ಸಂಶೋಧನಾ, 
ಡಾ.ಎಂ.ಚಿದಾನಂದಮೂತರ್ತಿ ಅಭಿನಂದನಾ ಸಮಿತಿ, ಬೆಂ. - 
೧೯೯೧. 
೧೦೩ | ಗೋಪಾಲ್‌ ರಾವ್‌ ಹೆಚ್‌.ಎಸ್‌. ವಿಶೇಷ, 
ಡಾ.ಆರ್‌.ಶೇಷಶಾಸ್ಟಿ ಅಭಿನಂದನಾ ಸಮಿತಿ. ಬೆಂ೦.- ೨೦೧೮. 
ಡಾ. ಗೋಪಾಲ್‌ರಾವ್‌. ಪ್ರೊ.ಅಬ್ದುಲ್‌ ಕನಕಸಿರಿ, ಅಖಲಭಾರತ 8೭2ನೇ ಕ.ಸಪಾ.ಸ. ಸಂಸ್ಕರಣ 
೧೦೬ | ಬಷೀರ್‌. ಹೆಚ್‌.ಎಸ್‌ ಸಂಪುಟ. ೧೯೯೯, ಕನ್ನಡ ಸಾಹಿತ್ಯ ಪರಿಷತ್ತು. 
ಚಾಮರಾಜಪೇಟಿ. ಬೆ೦.೧೮, ಕನಕಪುರ. 
೧೦೫ | ಎಚ್ಜೆಸ್ಸೆ ಅವಲೋಕನ ಕರ್ನಾಟಕದ ಪರಂಪರೆಯ ಸಮೀಕ್ಷೆ. 
ವಿಶ್ವ ಕನ್ನಡ ಸಮ್ಮೇಳನ. ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ನೃಪತುಂಗ ರಸ್ತೆ. ಬೆಂಗಳೂರು, ೧೯೮೫. 
೧೦೬ ಭೈರಮಂಗಲ ರಾಮೇಗೌಡ ಬೆಂಗಳೂರು ಬಾಗಿನ 
ಅಖಲ ಭಾರತ ೭೭ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನ, 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ೨೦೧೧. 
೧೦೭ | ಡಾ.ಶರಣಬಸಪ್ಪ ಕೋಲ್ಲಾರ ಗಂಗಾವತಿ ಕಳವೆ(ಸ್ಕರಣ ಸಂಚಿಕೆ) ೭೮ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, 
ಸಾಹಿತ್ಯ ಪರಿಷತ್ತು, ಬೆಂಗಳೂರು, ೨೦೧೧. 
೧೦೮ ಬೈರೇಗೌಡ.ಎಂ. ರಾ.ಸಿ.ತಿಮ್ಮಯ್ಯ ಅರ್ಕಾವತಿ. ಅಲಭಾರತ ೩8೭ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, 
ಕನಕಪುರ. 
೧೦೯ | ಡಾ.ಮಳು ವಸಂತಕುಮಾರ (ಪ್ರಧಾನ ಹೊಯ್ಸಳ ಸಂಪದ, ೬೫ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ 
ಸೇವಾಕರ್ತರು) ಸಾಕ್ಷಿ ಸಂಪುಟ. ಹಾಸನ. ೧೯೯೬. 
ನಿಯತಕಾಲಕೆಗಳು 


ಮಾನವಿಕ ಕರ್ನಾಟಕ ಸಂಪುಟಗಳು, ಪ್ರಸಾರಾಂಗ, ಮೈಸೂರು 


ಪ್ರತಿಸ್ತಂಧ 


ಸಂಶೋಧನಾ ಮಾರ್ಗ 


೫೨೮ 


ಅಧ್ಯಾಯ NS) 
ಉಪಸಂಹಾರ 


ಜಲ್ಲೆಯಲ್ಲ ದೊರೆತಿರುವ ಶಾಸನಗಳ ಸ್ತೂಲ ಅಧ್ಯಯನದ ಫಲವಾದ ಈ ಪ್ರಬಂಧದಲ್ಲ 
ಒಟ್ದಾರೆಯಾಗಿ ಜಲ್ಲೆಯ ಸಾಧ್ಯವಾದಷ್ಟು ಸಮದ್ರ ರಾಜಕೀಯ. ಸಾಮಾಜಕ. ಸಾಂಸ್ಕೃತಿಕ ಅಂಶಗಳನ್ನು 
ನೀಡುವ ಪ್ರಯತ್ನ ಮಾಡಿರುತ್ತೇನೆ. ಜಲ್ಲೆಯು ಪ್ರಾಚೀನ ಕಾಲದಿಂದ ಜನವಸತಿಯ ನೆಲೆಯಾಗಿತ್ತು 
ಎಂಬುದಕ್ಕೆ ಬೃಹತ್‌ ಶಿಲಾಯುಗದ ಹಲವಾರು ನೆಲೆಗಳಾದ ನಿಲುವುಗಲ್ಲುಗಳು, ಕಲ್ಕನೆಗಳು. 
ಕಲ್ಲುಪ್ಪೆಗಕು ದೊರೆತಿದೆ. ಸೂಲುಕುಂಟಿ ಸಮೀಪದ ಪಾಂಡವರ ದಿಣ್ಣೆಯಲ್ಲ ನಿಧಿಚೋರರಿಂದ ನೂರಕ್ಕೂ 
ಹೆಚ್ಚು ಶಿಲಾಯುಗದ ಸಮಾಧಿಗಳನ್ನು ಹಾಳು ಮಾಡಿದ್ದಾರೆ. ಜಡಿಗೇನಹಳ್ಳಯಲ್ಲ ರಸ್ತೆ ಅಗಲೀಕರಣದ 
ಸಮಯದಲ್ಲ ನೆಲೆಗಳನ್ನು ತೆಗೆದುಹಾಕಿ ಆ ಸ್ಥಳದಲ್ಲ ರಸ್ತೆ ಮಾಡಲಾಗಿದೆ. ಸಾಸಲು ಗ್ರಾಮದ 
ಬಳಯಲ್ಲನ ನಿಲುವುಗಲ್ಲುಗಳನ್ನು ಒಡೆದು ಹಾಕಲಾಗಿದೆ. ಕ್ರಿ.ಶ.೫ನೇ ಶತಮಾನದಿಂದ ೧೮ ನೇ 
ಶತಮಾನದ ವರೆಗೆ ಜಲ್ಲೆಯೂ ಒಂದು ಘಟಕವಾಗಿರದೆ ಹಲವಾರು ಉಪ ಘಟಕಗಳಾಗಿ ಜಲ್ಲೆಯಲ್ಲ 
ಗಂಗ-೬೦೦೦, ಸಳ್ನೆ-೩೦೦, ಮಣ್ಣಿ-೩೦೦, ಕೆರೆಕುಂದ-೩೦೦, ಪುನ್ನಾಡು-೭೦ ಹಾಗೂ ಇನ್ನು 
ಹಲವಾರು ನಾಡುಗಳಲ್ಲಾ ಜಲ್ಲೆಯ ಪ್ರಾದೇಶಿಕ ವಿಭಾಗದ ವ್ಯಾಪ್ತಿಗೆ ಒಳಪಟ್ಟಿತ್ತು. ರಾಜಕೀಯ ವ್ಯವಸ್ಥೆಗೆ 
ಸಂಬಂಧಿಸಿದಂತೆ ಕರ್ನಾಟಕದ ಬಹುತೇಕ ಎಲ್ಲಾ ರಾಜವಂಶಗಳು ಜಲ್ಲೆಯಲ್ಲ ಆಳ್ವಕೆ ನಡೆಸಿದ್ದಾರೆ. 
ಗಂಗರು. ಚೋಳ, ನೊಳಂಬ. ಹೊಯ್ದಕ, ವಿಜಯನಗರ, ಮೈಸೂರು ಒಡೆಯರ್‌, ಕುಕ್ಷಲನಾಡಪ್ರಭು. 
ಹುಲುಕಡಿನಾಡು. ಆವತಿನಾಡು, ಯಲಹಂಕನಾಡು, ಸುಗಟೂರುಪ್ರಭುಗಕ ವಂಶಾವಳಯನ್ನು ಜಿಲ್ಲೆಗೆ 
ಅವರ ಕೊಡುಗೆಗಳ ವಿವರಗಳನ್ನು ಕಾಣಬಹುದು. ಅದು ಅಲ್ಲದೆ ಇತಿಹಾಸದ ಕಾಲದ ಉದ್ದಕ್ಕೂ 
ರಾಜಕೀಯ ಶಕ್ತಿಗಳ ಹೋರಾಟವನ್ನು ಮಾಡಿರುವ ಉದಾಹರಣಿಗಳವೆ. ಗಂಗ-ರಾಷ್ಟ್ರಕೂಟ, ಗಂಗ- 
ನೊಳಂಬರಿಗೆ ಕದನಗಳು ಇಲ್ಲೆ ಘಟಸಿದೆ. ಹೊಯ್ಸಳರು, ವಿಜಯನಗರ, ಮೈಸೂರು ಒಡೆಯರ 
ಸಾಮ್ರಾಜ್ಯಗಳ ಒಂದು ಭಾಗವೇ ಆಗಿದ ಜಲ್ಲೆಯನ್ನು ಜಬಜಾಪುರದ ಸುಲ್ದಾನರು. ಮರಾಠರು ತಮ್ಮ 
ತಮ್ಮ ರಾಜ್ಯಗಳ ವಿಸ್ತರಣೆಗಾಗಿ ದಾಳಯನ್ನು ಮಾಡಿದ್ದಾರೆ. ಆಳರಸರ ಜೊತೆಗೆ ಅಧಿಕ ಸಂಖ್ಯೆಯಲ್ಲ 
ಸಣ್ಣ - ಪುಟ್ಟ ಅರಸರು, ನಾಡಪ್ರಭುಗಳು ಜಲ್ಲೆಗೆ ಸಂಬಂಧಿಸಿದಂತೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲ ಸಾಕಷ್ಟು 
ಸಾಂಸ್ಕೃತಿಕ, ರಾಜಕೀಯ, ಸಾಮಾಜಕ ಕೊಡುಗೆಗಳನ್ನು ನೀಡಿದ್ದಾರೆ. ಹೋಯ್ದಕರ ಪರವಾಗಿ 
ದಣ್ಣಾಯಕರು ಪ್ರಧಾನಿಗಳು. ವಿಜಯನಗರ ಕಾಲದಲ್ಲ ಅಮರನಾಯಕ, ನಾಯಕರು, ಸಾಮಂತರು, 
ನಾಡಪ್ರಭುಗಳು. ಸ್ಥಳೀಯವಾಗಿ ಆಡಳತಗಳನ್ನು ನಿರ್ವಹಿಸಿದ್ದಾರೆ. ಗಂಗರ ಉಪರಾಜಧಾನಿ ಈ 
ಭಾಗದಲ್ಲ ಇದ್ದರೂ ಭವ್ಯವಾದ ಸ್ಕಾರಕಗಳ ಸಾಧ್ಯವಾಗದೆ ಇರುವುದಕ್ಕೆ ನಿರಂತರ ಯುದ್ದಗಳಂದಾಗಿ 


೪೯೬ 


ರಾಜಧಾನಿಯು ಯುದ್ದಕೇಂದ್ರವಾಗಿರ ಬಹುದು. ಈ ಯುದ್ದಗಳಂದಾಗಿ ಆರ್ಥಿಕವಾಗಿ ಸದೃಢರಾಗದೇ 
ಇರುವ ಕಾರಣದಿಂದ ಚಿಕ ಚಿಕ ಗುಡಿ-ದೇವಾಲಯಗಳನ್ನು ನಿರ್ಮಿಸಿರ ಬಹುದು. ಅಕ್ಕ-ತಂಗಿಯರ 
ಗುಡಿಯ ಮುಂಭಾಗದ ರಚನೆ ಅಪೂರ್ಣವಾಗಿದೆ. 


ಜಲ್ಲೆಯಲ್ಲ ಕೆಲವೊಂದು ಕಡೆ ಶಾಸನಗಳದ್ದು. ದೇವಾಲಯಗಳು ಶಿಥಿಲ ಅಥವಾ 
ಇಲ್ಲದಂತಾಗಿದೆ. ದಡಿಗನು ನಿರ್ಮಿಸಿದ ದಡಿಗೇಶ್ವರ ದೇವಾಲಯವು ಈಗ ಉಳದು ಬಂದಿಲ್ಲ, 
ಮಣ್ಣೆಯಲ್ಲ ಶ್ರೀವಿಜಯನು ನಿರ್ಮಿಸಿದ ಜನಾಲಯ ಪಾಳುಬದ್ದು ದನ-ಕರುಗಳ ವಾಸಸ್ಥಾನವಾಗಿದೆ. 
ದೊಡ್ಡಹುಲ್ಲೂರಿನ ಸೋಮೇಶ್ವರ ಇತ್ಯಾದಿಯಾದ. ಒಂದು ಕಾಲದಲ್ಲ ತುಂಬಾ ಪೂಜೆ ಪುನಸ್ಥಾರಗಳು 
ನಡೆಯುತ್ತಿದ್ದ ದೇವಾಲಯಗಳು ಇಂದು ಶಿಥಿಲ ವ್ಯವಸ್ಥೆಯಲ್ಲದೆ. ಇದ್ದಕ್ಕೆ ಯಾರು ಹೊಣಿ ಎಂಬುದೆ 
ಯಕ್ಷ ಪಶ್ನೆ ಕಾಡುತ್ತಿದೆ. 


ಮತ್ತೆ ಕೆಲವೊಂದು ಕಡೆ ದೇವಾಲಯಗಳದ್ದು ಶಾಸನಗಳರುವುದಿಲ್ಲ. ಇದರಿಂದಾಗಿ 
ದೇವಾಲಯದ ಕಾಲವನ್ನು ನಿಖರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಬಲ್ಪನಕೋಟಿಯಲ್ಲನ ಅಂ೦ಗಪ್ಪನ 
ಗುಡಿ, ಬಾಣವಾಡಿಯ ಮುಕ್ಕಣ್ಣೇಶ್ವರ, ಕಿತ್ತನಹಳ್ಳಯ ಸೋಮೇಶ್ವರ, ವೆಂಕಟೀಶ್ರರ (ಊರು ಬೇಚಿರಾಖ್‌ 
ಆಗಿದೆ), ಇಸ್ತೂರಿನ ನಿಲಕ೦ಠೇಶ್ವರ, ದೊಡ್ಡಬಳ್ಳಾಪುರದ ಆದಿನಾಥಸ್ತಾಮಿ. ಅಣ್ಣೇಶ್ವರದ 
ವೇಣುಗೋಪಾಲ, ನಲ್ಲೂರಿನ ವೇಣುಗೋಪಾಲ ದೇವಾಲಯಗಳು ಹೀಗೆ ಪಾಳುಜಬದ್ಧ ದೇವಾಲಯಕ್ಕೆ 
ಸಂಬಂಧಿಸಿದಂತೆ ಚೋಳರು ಒಂದು ರಾತ್ರಿಯಲ್ಲ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು 
ಅದು ಸಾಧ್ಯವಾಗದೇ ಇರುವುದರಿಂದ ಅಥಕ್ಷೆ ನಿಂತು ಹೋಗಿ ಪಾಳುಜದ್ದಿದೆ ಎಂಬ ಕಥೆಗಳು 
ಜಾರಿಯಲ್ಪ್ಲದೆ. ಗಂಗರ ಹಲವು ದೇವಾಲಯಗಳಲ್ಪ ಭೈರವ, ಸೂರ್ಯ, ಚಾಮುಂಡೇಶ್ವರಿ, 
ಸಪ್ತಮಾತೃಕೆಯರ ಶಿಲ್ಪಗಳನ್ನು ಕಾಣಬಹುದು. ಹಾಗೆಯೇ ಹಲವು ಕಡೆ ದೇವಾಲಯಗಳು 
ಜೀರ್ಣೋದ್ದಾರವಾಗಿದ್ದು ಮೂಲ ಮೂರ್ತಿ ಶಿಲ್ಪಗಳನ್ನು ಉಳಸಿಕೊಂಡಿರುವುಇದನ್ನು ಐಗಂಡಪುರ, 
ತೋಟಗೆರೆ, ಚಿಕ್ಕಜಾಲ. ಕೊಂಡ್ರಹಳ್ಳ. ಜ್ಯೋತಿಶ್ಯರ ದೇವಾಲಯಗಳಕಲ್ಲ ಕಾಣಬಹುದು. 


ನಗರೀಕರಣದಿಂದ ಪ್ರಾಚೀನವಾದ ಸ್ಕಾರಕಗಳು ತಮ್ಮ ಅಸ್ತಿತ್ತವನ್ನು ಉಳಸಿಕೊಳ್ಳಲಾಗದ 
ಸ್ಥಿತಿಯನ್ನು ತಲುಪಿದೆ. ಹಳೆ ನೀರು ಹೋಗಿ ಹೊಸ ನೀರು ಬರುವ ಹಾಗೆ ಗಂಡರಾಜಪುರ, 
ಗಂಗವಾರಗಳಲ್ಲ ತಮಗೆ ಅನುಕೂಲವಾಗುವ ರೀತಿಯಲ್ಲ ಮೂಲ ಪ್ರರೂಪಕ್ಷೆ ಹಾನಿಯಾಗದಂತೆ 
ನವೀಕರಣ ಮಾಡಲಾಗಿದೆ. ಈ ರೀತಿಯಲ್ಲ ನವೀಕರಣ ಮಾಡಿದರೆ ನಮ್ಮ ಹಳೆಯ ದೇವಾಲಯಗಳನ್ನು 
ಮತ್ತೊಮ್ಮೆ ಕಾಣಬಹುದು. ಆದರೆ ವಾಸ್ತವವಾಗಿ ಹೊಸ ಶೈಅಯ ದೇವಾಲಯಗಳನ್ನು ನಿರ್ಮಾಣ 


೪೯೭ 


ಮಾಡುತ್ತಿದ್ದಾರೆ. ಪಂಚನಾರಾಯಣ ಕ್ಷೇತ್ರಗಕಲ್ಲ ಜಲ್ಲೆಯ ಒಂದು ನಾರಾಯಣ ದಾವಾಲಯವು ಸೇರಿದೆ. 
ಗದುಗಿನ ವೀರನಾರಾಯಣ. ಕೈವಾರದ ಅಮರನಾರಾಯಣ. ಯಲ್ಲೋಡಿಯ ಆದಿನಾರಾಯಣ. 
ಸತ್ಯಪುರ ಲಕ್ಷಿನಾರಾಯಣ ಮತ್ತು ಹೊಸಕೋಟಿ ತಾಲ್ಲೂಕಿನ ಬೂದಿಗೆರೆ ದೇಶನಾರಾಯಣ 
ಎಂಬುದಾಗಿ, ಈ ನಾರಾಯಣ ದೇವಾಲಯಗಳನ್ನು ಸಪ್ತ ಖಯಷಿಗಳಂದ ಸ್ಥಾಪಿಸಲ್ಪಲ್ಪದೆಯೆ೦ಬ 
ಪ್ರತೀತಿಯಬುರುವ ಪುರಾತನವಾದ ದೇಶನಾರಾಯಣ ದೇವಾಲಯದಲ್ಲ ನಿತ್ಯಪೂಜೆ, ವಿಶೇಷ 
ಪೂಜೆಗಳೋಂದಿಗೆ, ಫಾಲ್ಲುಣ ಶುದ್ಧ ಹುಣ್ಣಿಮೆಯಂದು, ಬಹ್ನ ರಥೋತ್ಸವ ನಡೆಯುತ್ತದೆ. ಅದೇ 
ಸಂದರ್ಭದಲ್ಲ ಕರಗ ನಡೆಯುತ್ತದೆ. 


ಕ್ರಿ.ಶ.೧೦೬೦ ರಲ್ಲ ಪುರುಷರಂತೆ ವೀರ ಮಹಿಳೆಯೊಬ್ಬಳು ಕಳ್ಳರೊಡನೆ ಹೋರಾಡಿ ಪಶುಗಳನ್ನು 


Ru 


ರಕ್ಷಿಸಿ ಪ್ರಾಣಬಟ್ಟ ಅಪರೂಪದ ವೀರಗಲ್ಲು ಹೊಸಕೋಟಿ ತಾಲ್ಲೂಕಿನಲ್ಲ ದೊರೆತಿದೆ. ಇದು ಒಂದು 


ರೀತಿಯಲ್ಲ ರೈತರ ನಿತ್ಯವಲಂಭಯಾದ ಪಶುಗಳನ್ನು ರಕ್ಷಿಸಿದ ಲಕ್ಷ್ಯ್ಮಮ ಗಾವುಂಡಿಯ ಧೈರ್ಯ 
ಸಾಹಸವೂ ಹನ್ನೊಂದನೇ ಶತಮಾನದ ಸ್ಲೀಯರ ಸ್ಥಾನಮಾನವನ್ನು ನೆನಪಿಸುವಂತೆ ಮಾಡುತ್ತದೆ. 


ಸಮಾಜದ ಸಂಪೂರ್ಣ ಚಿತ್ರಣ ದೊರೆಯುವುದು ಆ ಸಮಾಜದ ಆಚಾರ ವಿಚಾರ ಧಾರ್ಮಿಕ 
ನಂಜಕೆಗಳ೦ದ, ಬೌದ್ದ. ಜೈನ, ಶೈವ, ವೈಷ್ಣವ, ವೀರಶೈವ ಧರ್ಮಗಳನ್ನು ಆಯಾ ಕಾಲದಲ್ಲ ಆಳರಸರು 
ಪೋಷಿಸುತ್ತಾ ಹಲವಾರು ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಸೂರ್ಯದೇವಾಲಯವೆಂದರೆ 
ಒರಿಸ್ಲಾದ ಕೋನಾರ್ಕ್‌ ನೆನಪಿಗೆ ಬರುತ್ತದೆ. ಆದರೆ ನಮ್ಮ ಜಲ್ಲೆಯಲ್ಲ ೮೯ನೇ ಶತಮಾನದ ಕಾಲಕ್ಕೆ 
ಮಣ್ಣೆಯಲ್ಲ ಮಾರಸಿಂಹನ ಆಜ್ವಕೆಯ ಸಮಯದಲ್ಲ ನಿರ್ಮಾಣ ಮಾಡಲಾಗಿರುವುದರ ಬಗ್ಗೆ ಶಾಸನವಿದೆ. 
ಗಂಗರು ಕಾತ್ಕಾಯನಿ ಭಕ್ತರೆಂದು ಹೇಆಕೊಂಡಿದ್ದಾರೆ. ವಿಜಯನಗರ ಕಾಲದಲ್ಲ ಅರಸರು ಮತ್ತು ಅವರ 
ಅಧಿಕಾರಿಗಳು ವೈಷ್ಣವ ದೇವಾಲಯಗಳ ನಿರ್ಮಾಣ, ದೇವಾಲಯದ ಮುಂದೆ ದೀಪದ / ಗರುಡದ 
ಕಂಬಗಳನ್ನು ನಿರ್ಮಿಸುತ್ತಿದ್ದರು. 


ಜಲ್ಲೆಯಲ್ಲ ಹಲವಾರು ರೀತಿಯ ಸ್ಕಾರಕಶಿಲೆಗಳಾದ ವೀರಗಲ್ಲುಗಳು. ಮಾಸ್ತಿಗಲ್ಲುಗಳು. 
ಆತ್ಮಬಅದಾನಗಳು ದೊರೆತಿದ್ದು, ಕೆಲವು ಗ್ರಾಮಗಕಲ್ಲ ವೀರಗಲ್ಲು. ಮಾಸ್ತಿಕಲ್ಲು. ಶಾಸನಗಳಗೆ 
ಗುಡಿಗಳನ್ನು ಕಟ್ಟ ಅಥವಾ ಹಾಗೆ ಪೂಜೆ ಮಾಡುತ್ತಿರುವುದನ್ನು ಸಹ ಕಾಣಬಹುದು. ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಅಂಗಾಪುರ ಗ್ರಾಮದ ತೋಪಿನಲ್ಲ ಲಕ್ಷಿ ದೇವಸ್ಥಾನ ಎಂದು ಕರೆಯುವ ದೇವಸ್ಥಾನದಲ್ಲ 
ದೇವತಾ ಮೂರ್ತಿ ಎಂದು ಬುಕ್ಕರಾಯನ ಕಾಲದ ಶಾಸನವನ್ನು ಪೂಜೆಯನ್ನು ಮಾಡುತ್ತಿದ್ದರೆ ಇದಕ್ಕೆ 
ಗರ್ಭಗುಡಿ ಮತ್ತು ಅಂಕಣವನ್ನು ನಿರ್ಮಿಸಿದ್ದಾರೆ. 


೪೯೮ 


ನನ್ನ ಸಂಶೋಧನೆಯಿಂದ ಹೊಸದಾಗಿ ಕಂಡು ಕೊಡಂತಹ ಅಂಶಗಳೆಂದರೆ ಮಣ್ಣೆಯಲ್ಲನ 
ಕಪಿಲೇಶ್ವರ ದೇವಾಲಯದ ಮುಂಭಾಗದಲ್ಲನ ದ್ವಾರಪಾಲಕರು ಸುಮಾರು ೫ ಅಡಿ ಎತ್ತರವನ್ನು 
ಹೊಂದಿರುವುದನ್ನು ಕಾಣಬಹುದು. ಹಾಗೆಯೇ ಸೂಳೆಯರ ಗುಡಿಯ ಕಂಬಗಳ ಅಡಿಪಾಯಕೆ 
ಸುಮಾರು ೬ ಅಡಿ ಎತ್ತರದ ಕಲ್ಲನ್ನು ಬಳಸಿರುವುದನ್ನು ಕಾಣಬಹುದು. ಮನೆ ಅಥವಾ ಕಟ್ಟಡವು 
ಸದೃಡವಾಗಿ ನಿಲ್ಲಲು ಹೇಗೆ ಅಡಿಪಾಯವನ್ನು ನಿರ್ಮಾಣ ಮಾಡುವ ಹಾಗೆ ದೇವಾಲಯದ ಕಂಬಗಳನ್ನು 
ಸದೃಡವಾಗಿ ನಿಲ್ಲಲು ೪ ಅಡಿಯ ಅಡಿಪಾಯವನ್ನು ಮಾಡಿರುವುದರಿಂದಲೇ ಇಂದು ಈ ದೇವಾಲಯದ 
ಗೋಡೆಗಳು ಬದ್ದಿದ್ದರು. ಸಹ ಕಂಬದ ಸಹಾಯದಿಂದ ಮೇಲ್ಲಾವಣಿ ಇನ್ನು ಸುಸ್ಲಿಯಲ್ಲರುವುದು ಆ 
ಕಾಲದ ತಾಂತ್ರಿಕತೆಯನ್ನು ತೋರಿಸುತ್ತದೆ. 


ಅದು ಅಲ್ಲದೇ ಕ್ರಿ. ಶ€-೧೦ನೇ ಶತಮಾನದಲ್ಲ ಸ್ತ್ರೀಯರು ಬಳಸುತ್ತಿದ್ದ ಆಭರಣಗಳು ಮತ್ತು 
ವಸ್ತ್ರಗಳನ್ನು ಮಣ್ಣಿಯ ಕಪಿಲೇಶ್ವರ ದೇವಾಲಯದ ಗರ್ಭಗುಡಿಯ ಎಡಭಾಗದ ಗೋಡೆಗೆ 
ಹೊಂದಿಕೊಂಡಂತೆ ಇರುವ ಸ್ತ್ರೀ ಶಿಲ್ಲದಲ್ಲ ಮೊಲೆಕಟ್ಟು. ಕಂಚುಕವನ್ನು ಕಾಣಬಹುದು. ಅಕ್ಕತಂಗಿಯ 
ಗುಡಿಯು ಪಾಳು ಜದ್ದಿದ್ದು, ಗರ್ಭಗುಡಿ ಹೊರತು ಪಡಿಸಿದರೆ ಬೇರೆ ಭಾಗಗಳೂ ಉಳದಿಲ್ಲ. ಭತ್ತಿಯು 
೮.೫ ಅಡಿ ಇರುವುದರಿಂದ ಬಹುಶಃ ಗರ್ಭಗುಡಿಯ ಮೇಲ್ಸಾದಲ್ಲ ಎತ್ತರವಾದ ಶಿಖರವನ್ನು ನಿರ್ಮಿಸಲು 
ಈ ಭಿತ್ತಿಯ ಗಾತ್ರವನ್ನು ಹೆಚ್ಚಿಸಿದ್ದಾರೆ. 


ಒಟ್ದಾರೆಯಾಗಿ ಜಲ್ಲೆಗೆ ತನ್ನದೇ ಆದ ವೈಶಿಷ್ಟ್ಯ. ಸ್ರತಂತ್ರ ಇತಿಹಾಸ ಸಂಸ್ಥೃತಿಯನ್ನು ಹೊಂದಿದೆ. 
ಜಲ್ಲೆಗೆ ಸಂಬಂಧಿಸಿದಂತೆ ಹಲವಾರು ದೃಷ್ಟಿಗಳಲ್ಲ ಅಧ್ಯಯನ ಮಾಡಬಹುದು. ರಾಜರು ನೀಡುವ 
ಆಜ್ಞೆಗಳನ್ನು. ದಾನ ಧರ್ಮಗಳನ್ನು ಜನ ಸಾಮಾನ್ಯರಿಗೆ ತಿಆಸಲು ಸುಲಭವಾಗಿದ್ದ ಮಾಧ್ಯಮವೆಂದರೆ 
ಶಾಸನಗಳು ಇದನ್ನು ಜನರಿಗೆ ತಿಆಪಲು ಊರಿನ ಮುಂದೆ, ಮಧ್ಯಭಾಗದಲ್ಲ ದೇವಸ್ಥಾನದ ಬಳ, ಕೆರೆಯ 
ಕೋಡಿ. ತೂಬುಗಳ ಬಳ ನೆಡುತ್ತಿದ್ದರಿಂದ ಎಲ್ಲರಿಗೂ ತಿಆಯುತ್ತಿತ್ತು. ಕೆಲವು ಸಂದರ್ಭದಲ್ಲ ಡಂಗೂರ 
ಹೊಡೆಸುತ್ತಿದ್ದರೂ ಅದು ಜಾಸ್ತಿ ಹೊತ್ತು ಇರುತ್ತಿರಅಲ್ಲ. ಶಾಸನಗಳು ಹಲವಾರು ಶತಮಾನಗಳ 
ಕಾಲದವರೆಣೂ ಇರುತ್ತಿತ್ತು. ಆದರೆ ಹೋರ್ಚುಗೀಸರು ಕಾಗದವನ್ನು ಪರಿಚಯುಸಿದ ಮೇಲೆ 
ಶಿಲಾಶಾಸನಗಳ ಜಾಗದಲ್ಲ ಕೋರಿ ಕಾಗದ, ಬಟ್ಟೆ. ಚರ್ಮಗಳ ಬಳಕೆಗಳು ಪ್ರಾರಂಭವಾಲುತು. ಹಾಗೂ 
ಬರೆಯಲು ಇನ್ನೊಬ್ಬರಿಗೆ ನೀಡಲು ಸಹಾಯವಾಗುತಿತ್ತು. ಸಂಗ್ರಹಿಸಲು ಸುಲಭವಾದಧ್ದರಿಂದ 


ಕಾಲಕ್ರಮೇಣ ಕಾಗದದ ಬಳಕೆಯು ಹೆಚ್ಚಾಗಿ ಶಾಸನಗಳ ಬಳಕೆ ನಿಂತು ಹೋಯುತು ಎನ್ನಬಹುದು. 


೪೯೯ 


